


ಶಿವಾನುಭವ 
( ಶೈಮಾಸಿಕವು..) 
ಟಿ 


ಂಪಾದಕ 3 


ಸ 
ರಾ ಸಾ॥ ಫ. ಗು. ಹಳಕಟ್ಟಿ. 
ಬಿ.ಬಿ ಎಲ್‌ಎಲ್‌. ಬಿ. 


೫ ನೇ ಸಂಚಿಕೆ 
ಮಾರ್ಚ. ೧೯೨೭ 


ನಿಷಯೂನುಕ್ರಮಣಿಕೆ. 


ವಿಷಯೆಗಳು. ಲೇಖಕರ ಹೆಸರುಗಳು. ಪುಟ. 


೧. ಶಿವಾನುಭವದ ಸತ್ಯಮಾರ್ಗ ಶ್ರೀ ಸಂಗನಬಸವಸ್ವಾವಿಂಗಳು ಮಂ ೧-೧೪ 
5 ಬಂಥನಾಳ ತಾಃ ಇಂಡಿ ಜಿ॥ ವಿಜಾಪುರ 
೨. ಅಲ್ಲಹುದು ಎಲ್ಲ ಕಾನೇ /'ಶೀ ಸಚ್ಚಿದಾನಂದ ಅನ್ನದಾನಿ ಸ್ವಾನಿ ೧೫-೨೪ 
ಗಳು ಮಂ॥ ಅಂಬೂರ ಜಿ! ನಾರ್ಥಅರ್ಕಾಟ 
ಗ್ಗ. ನೀರತೈವಧರ್ಮವೂ ಆಂಧ್ರ /ಗಶಿವಸುತ) ೨೪-೩೨ 
ವಾಜ ಯವೂ 
೪, ಶೈವ ಧರ್ಮಗಳು ಶೀ ಎಸ್‌. ಸಿ. ನಂದೀಮಠ ನ ಎ. ೩೬-೪ 
ಕನ್ನಡ ಪ್ರೊಫೆಸರ ರಾಜಾರಾವ 
ಕಾಲೇಜ ಕೊಲ್ಲಾಪುರ 
೫. ಶ್ರೀಕರ ಭಾಷ್ಯ. ಸಂಪಾದಕ ಭು 
೬. ಆತ್ಮಲಿಂಗ ಪೂಜೆ ೨. ರಾಃ ಗಂಗಾಧರಪ್ಪ ಸಾಜೋಜಿ ಬೆಳಗಾವ ೫೬-೬ 
೩. ಬಸಪೇಶ್ವ ರನ ಜನ್ಮಕಾಲ ಸಾ ನೀರಪ್ಪ ಚನಬಸಪ್ಪ ಯಗಟಿ ಬಿ.ಏ. ೬೧-೬ 
ಹೊಸರಿತ್ತಿ 
6. ಬಿಳಗಿ ರಾಜ್ಯಚರಿತ್ರಿ// | ಶೀ. ಬಿ. ಶಿವಮೂರ್ತಿ ಶಾಸ್ತ್ರಿ ಹುಲ ೬೬-೩ 
ಘುಂಟೀ ಮಠ ತುಮಕೂರ 
೯. ಬಿಳಗಿ ಸಂಸ್ಥಾನ (ಕವಿತೆ) ೨3 ೭೮-೭] 
೧೨. ಅಗಸ್ತ್ಯ ಮತ್ತು ರೇಣುಕ ರಾ ಸಾ ಫ. ಗು. ಹಳಕಟ್ಟಿ ವಿಜಾಪುರ ೭೯-೯! 
೧೧. ಕೇಯ್‌ ಸ್ತೋತ್ರ (ಕವಿತೆ) ಸ್ರೀ. ಬಿ. ಶಿವಮೂರ್ತಿಶಾಸ್ತ್ರಿ ಹುಲ ೯೫-೯ 
ಫುಂಟೇ ಮಠ ತುಮಕೂರ ik 


೧೨. ಸ್ಫುಟ ವಿಷಯಗಳು. pa ps ೯೬-೧೦" 
೧೩. ಗನ ಬಸವೇಶ್ವರನ ವಚನ” (ಅಪೂರ್ಣ) ೧೯೨: 
೧೪, ಏಿಕೋತ್ತರ ಶತಸ್ನೆಲ (ಅಪೂರ್ಣ) ೯-6 


ಶಿನಾನುಭವದ ವರ್ಗಣೀ ದರ. 

ಪೋಷಕರು. ೧೦ರೂ.೮ಆ. ಆಶ್ರಯದಾತರು. ೫ಜರೂ.ಲ೮ಟಿ 
ವರ್ಗಣೇದಾರರು. ೩ಶೂ. ೮ಆ. ಬಿಡಿಸಂಚಿಕೆಗೆ. ೧ರೂ. ೪ ಳೆ 
ವ್ಹಿ. ಪಿ. ಚಾರ್ಜ ಬೇರೆ. 

ವಿಜಾಪುರ. ಮ್ಯಾನೇಜರ ಶಿವಾನುಭವ, 

ಇದನ್ನು ವಿಜಾಪುರದಲ್ಲಿ ರಾ! ಸಾ ಫ. ಗು. ಹಳಕಟ್ಟ ಇವರು ತನ್ಮು ಹಿತ: 
ತಕ ಪ್ರಿಂಟಿಂಗ ಪ್ರೇಸ್ಸಿನಲ್ಲಿ ಮುದ್ರಿಸಿದರು. ಮತ್ತು ಅವರು ನಿಜಾಪುರದಲ್ಲಿ ಉಪಃ 
ಬುರಜದ ಹತ್ತರ ತಮ್ಮ ೧೬೨೦ (ಅ) ನೇ ಮನೆಯಲ್ಲಿ ಪ್ರಕಟಸಿದರು. 





ಸ್ಯ SONU ONY SVN NPN ONY VSN ಬಟ] 





ಣ 
[i 


PRIN 


ಕೈ. ವಾ. ಧರ್ಮವೀರ ಶಂಕರ 
ಯಾದಗಿರಿ. 
( ಪುಟಿ ೧೦೩ ನೋಡಬೇಕು.) 


1 1೪೯1೭111 





ಬಬ ಪ ಬಬ್ಬ NNN SSS 


ಗ 





PN INN NN NINONLNNNA NIN ANANNENN AANA ANNALS 


Ny 


ಶಿವಾನುಭವ. 


ಸಂಪುಟಿ, ೨ ಮಾರ್ಚ ೧೯೨೭ ಸಂಚಿಕೆ. ೫ 





ಶಿವಾನುಭವದ ಸತ್ಯ ಮಾರ್ಗ. 


ಲೇಖಕ ಸಂಗನಬಸನ ಸ್ವುವಿಗೆಕು ಸಾ| ಬಂಥನಾಳ ತಾ| ಇಂಡಿ 
ಜಿಃ ವಿಜಾಪುರ. 
ಟ್ರಿಂ 
ಹುತ್ತು ಬಡಿದೊಡೆ ಹಾವು ಸಾಯ ಬಹುದೇನಯ್ಯ, ಅಘೋರತಪನ 
ಮಾಡಿದಡೇನು, ಅಂತರಂಗದ ಆತ್ಮ ಶುದ್ಧಿಯಲ್ಲದವರನೆಂತು ನಂಬು 
ವನ್ಯ ಕೂಡಲ ಸಂಗಮ ದೇವ? ( ಶ್ರೀಮದ್ಬಸವೇಕ.) 
ಸನಾತನವಾದ ವೈದಿಕ ಧರ್ಮಾನುಸಾರವಾಗಿ ಪ್ರತಿ ಒಬ್ಬನಿಗೆ 
ಆತ್ಮ ಸಾಕ್ಷಾ ತಾರವಾಗಬೇಕಾದರೆ, ಅಥವಾ ನಮ್ಮೀವೀರಶೈವ ಮತಾನು 
ಸಾರವಾಗಿ ಶಿವಾನುಭವವು ಪ್ರಾಸ್ತವಾಗಬೇಕಾದಕ್ಕೆ ಆರ್ಥಾತ್‌ ಈ 
ಜೀವನು ಶಿವನಾಗಬೇಕಾದಕ್ಕೆ ಕೇವಲ ಬಾಹ್ಯಾಚಾರಗಳೇ ಸಾಕಾಗದೆ 
ಅವುಗಳ ಜೊತೆಗೆ ಆಂತರಂಗದ ಶುದ್ಧತೆಯೂ ಅಗತ್ಯವಿರುತ್ತದೆಂದು 
ಕಂಡು ಬರುತ್ತದೆ. ಒಬ್ಬನು ತ್ರಿಕಾಲ ಷೋಡಶೋಪಚಾರಗಳಿಂದ ದೇವ 
ಶಾರ್ಚನೆ ಮಾಡಬಹುದು. ಒಬ್ಬನು ಸದಾ ಭಸ್ಮ ರುದ್ರಾಕ್ಸಾದ್ಯಷ್ಟಾವರೆ 
ಣಾನ್ವಿತನಿರಬಹುದು. ಮತ್ತೊಬ್ಬನು ಸದಾ ಜಸಮಾಲಾ ಹಿಡಿದಿರಬ 
ಹುದು. ಪರಂತು ಸರ್ವ ಕರ್ಮಗಳಿಗೆ ಆಧಾರಭೂತವಾದಂಥ ಹೃದಯ 
ಪವಿತ್ರತೆಯೊಂದಿರದಿದ್ದರೆ ಮಾತ್ರ ಆತನಿಗೆ ಶಿವಾನುಭವ ಸುಖಪು ಎಂದಿಗೂ 
ದೊರೆಯದು. ನಮ್ಮ ಪ್ರಾಚೀನ ಮಹರ್ಷಿಗಳು ಮಹಾನುಭಾವರಾದ 
ಪ್ರಮಥರು ಅಂತರಂಗ ಪರಿಶುದ್ಧರೂ ಭಾವನಾ ಪ್ರಾಧಾನ್ಯರೂ ಇದ್ದದ 
ರಿಂದಲೇ ಚಿದ್ಭನ ಮೂರ್ತಿಯು ಅವರ ಶುದ್ಧ ಹೃದಯದಲ್ಲಿ ವಿರಾಜಿಸಿ 


[4 


೨ ಶಿವಾನುಭವ. 


ದನು. ಜಗತ್ತಿನೊಳಗಿನ ಯಾವ ಧರ್ಮ ಗ್ರಂಥಾವಲೋಕನ ಮಾಡಿ 
ದರೂ ಭಾವನಾ ರಹಿತವಾದ ಕರ್ಮಗಳಿಗೆ ಬೆಲೆಯೇ ಇರುವದಿಲ್ಲನೇದು 
ಸ್ಪಷ್ಟವಾಗಿ ಕಾಣುತ್ತದೆ. ಸುನ್ನೆಗೆ ಹಿಂದೆ ಅಂಕಿಸೇ ಇರದಿದ್ದರೆ ಹ್ಯಾಗೆ 
ಆದಕ್ಕೆ ಎಣಿಕೆಯೇ ಆಗುವದಿಲ್ಲವೋ ಹಾಗೆಯೇ ಕರ್ಮಗಳಿಗೆ ಅಂಶಃಕರ 
ಣದ ಅರ್ಥಾತ್‌ ಭಾವನೆಯು ಆಶ್ರ ಖುವಿದ್ದ ಹೊರ್ತು ಬೆಲೆಯೆ। ಇರುವ 
ದಿಲ್ಲ. ಪ್ರಯುಕ್ತ ನಾವು ಶಿವಾನು ಭಾವಿಗಳಾಗಿಬೇಕಾದರೆ ಕೇವಲ ಬಹಿ 
ರಂಗಾ ಚರಣೆಗಳೇ ಸಾಕಾಗದೆ, ಅವುಗಳ ಜೊತೆಗೆ ಅಥವಾ ಅವುಗಳ 
ಸಾರ್ಥಕತೆಗೆ ಅಂತರಂಗದ ಪಾವಿತ್ರಕೆಯೂ ಅಗತ್ಯನೆಂಬುದು ನಿರ್ವಿವಾದ 
ಸಂಗತಿಯು. 

ಲಕ್ಸುಂತರ ಜೀವ ಕೋಟಿಯೊಳಗೆ ಮಿಗಿಲೆಂದೆನಿಸುವ ಈ ಮನು 
ಷ್ಯನು ಉದ್ಧಾರ ವಾಗಬೇಕಾದರೆ ಮಿಕ್ಕಾನ ಪ್ರಾಣಿಗಳಂಕೆ ವಿಷಯ 
ರೋಲುಪ್ತನಾಗದೆ ಧರ್ಮಾನಲಂಬಿಯಾದ ಹೊರ್ತು ಗತ್ಯಂತರವಿಲ್ಲ. 
ಯಾಕಂದರೆ ನೈಜವಾದ ಶಾಂತಿಯು ವಿಷಯಗಳಲ್ಲಿರದೆ ಧರ್ಮದಲ್ಲಿಯೇ 
ಅಡಕವಾಗಿರುವದು. ನಾವು ಈ ಜಗತ್ತಿನ ಕಡೆಗೆ ಲಕ್ಷ ಪೂರ್ವಕ ನೋಡಿ 
ದರೆ ಅರಸು ಮೊದಲು ಮಾಡಿಕೊಂಡು ಒಬ್ಬ ಆಳಿನವರೆಗೂ ಪ್ರತಿ ಒಬ್ಬನು 
ಸುಖೇಚ್ಛೆಯುಳ್ಳವನಿದ್ದರೂ, ದುಃಖ ಸ್ಥಿತಿಯೊಳಗೆ ಇದ್ದದ್ದೇ ಕಂಡು ಬರು 
ತ್ತದೆ. ಇಂದಿ ದ್ರಿಯಜನ್ಯ ಸುಖವು ಸತ್ಯ ಸುಖವಾಗದೆ ಸುಖದಾಭಾಸಮಾತ್ರ 
ವಾಗಿರುವದು. ನಿಜವಾದ ಶಾಂತಿಯು ಇಂದ್ರಿಯಾತೀತವಾಗಿರುವದು. 
ಹ! Ks ಇಟ ಯತತ್‌ ಬುದ್ಧಿಗ್ಗಾ ್ರಿಹೃಮತೀೀಂದ್ರಿಯಂ'” 
ಎಂಬದಾಗಿ ಭಗವದ್ಗೀತೆಯಲ್ಲಿ ಹೇಳಿದೆ. ಸುಖದ ಕಲ್ಪನೆಯಿಂದ ವಿಷಯ 
ಗಳ ಬೆನ್ನು ಹತ್ತಿ ಅದು ದೊರೆಯುವ ಸಲುವಾಗಿ ಎಷ್ಟು ಶ್ರಮ ವಹಿಸಿದರೂ 
ಕಡೆಗೆ ನೋಡಲಾಗಿ ಸುಖವು ಎಲ್ಲಿಯೂ ಇರುವದಿಲ್ಲ. ಆ ಸುಖವು ನಮ್ಮ 
ಕೈಯ್ಯಲ್ಲಿರುವದೆಂದು ಗ್ರಹಿಸುವಷ್ಟರಕ್ತೆಯೇ ಕೈಯೊಳಗಿಂದ ಹೊರಟು 
ಹೋಗಿ ರುತ್ತದೆ. ಇಂಥ ಅನೇಕ ಆನುಭವಗಳು ಒಂದರ ಹಿಂದೆ ಒಂದು 
ಬಂದು ಹೋಗುತ್ತಿದ್ದರೂ, ನಾವು ರಾಗ ಸುಖದ ಕಲ್ಪನೆಯ 
ಬೆನ್ನು ಹತ್ತುವದನ್ನು ಬಿಡದೆ, ಪುನಃ ಪುನಃ ಅದರ ಹಿಂದೆಯೇ ಓಡುತ್ತಿ 
ರುತ್ತೇವೆ. ಎತ್ತು ತೀವ್ರ ನಡೆಯಬೇಕೆಂಬ ಉದ್ದೇಶದಿಂದ ಒಬ್ಬ ಗಾಣಿಗನು 
ಒಂದು ಚಮಶ್ಶಾರವಾದ ಯುಕ್ತಿಯನ್ನು ಯೋಚಿಸಿದನು. ಎತ್ತಿನ ಹೆಗಲ 
ಮೇಲೆ ಇರುವ ನೊಗಕ್ಕೆ ಒಂದು ಅಡ್ಡ ಕೋಲನ್ನು ಕಟ್ಟ ಆದರ ತುದಿಗೆ 


ಶಿವಾನುಭವದ ಸತ್ಯ ಮಾರ್ಗ. ೩ 


ತುಸು ಹುಲ್ಲಿನ ಪೆಂಡಿಯನ್ನು ಕಟ್ಟಿದ್ದನು. ಆದ ಕಾರಣ ಆ ಹುಲ್ಲಿನ 
ಪೆಂಡಿಯು ಯಾವಾಗಲೂ ಆ ಎತ್ತಿನ ಕಣ್ಣ ಮುಂದೆಯೇ ಇರುತ್ತಿದ್ದಿ ತು. 
ನನಗೂ ಹುಲ್ತಿಗೂ ಅಂತರ ಒಂದು ಮೊಳ ವಿರುವದರಿಂದ, ಆ ಅಂತರ 
ಕಡಿಮೆಯಾಗಿ ನನಗೆ ಹುಲ್ಲು ತಿನ್ನುಲಿಕ್ಲೆ ಸಿಗುವದೆಂದು ಆ ಎತ್ತು ಭಾವಿಸಿ 
ಅತಿ ತೀವ್ರನಿಂದ ಓಡಲಿಕ್ಕೆ ಹತ್ತಿತು. ಪರಂತು ಎಷ್ಟು ತಾಸು ಓಡಿದರೂ, 
ಒಂದು ಮೊಳದ ಅಂತರದಲ್ಲಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಆ ಹುಲ್ಲು 
ಅದಕ್ಕ ದೊರೆಯಲಿಲ್ಲ ಮನುಷ್ಯರಾದ ನಮ್ಮಗಳ ಸ್ಥಿತಿಯೂ ಕೂಡಾ 

ಇಗೆಯೇ ಸರಿ. ಇಂದ್ರಿಯಜನ್ಯ ಸುಖದ ಗುಲಾಮರಾಗಿ ಎಷ್ಟೋ ಕಾಲ 
ಕನಕ ಕಾಮಿನಿ ಮೊದಲಾದ ವಿಷಯಗಳ ಬೆನ್ನು ಹತ್ತಿ ಓಡುತ್ತಿರುವೆವು. 
ಅನಂತ ಜನ್ಮಗಳನ್ನು ತಿರುಗಿದರೂ ಈ ಹೊತ್ತು ನಾವು ಪುನಃ ಮೊದಲಿನ 
ಸ್ಥಾನದಲ್ಲಿಯೇ ಇರುತ್ತೇವೆ. ಸುಖ ಮತ್ತು ನಾವು ಇವುಗಳ ನಡುವಿನೆ 
ಮೊಳದ ಅಂತರ ಈಗಲೂ ಕಡಿಮೆಯಾಗಿಲ್ಲ. ಪ್ರೇಮ ಪ್ರೇಮವೆಂದು 
ನಾವು ಭ್ರಮಿಷ್ಕರಾಗಿ ತಿರಗುತ್ತಿರುತ್ತೀನೆ. ಪ್ರೇಮ ಪ್ರೇಮವೆಂದು ನಾವು 
ಹೆಂಡರ ಮಕ್ಕಳ ಕುತ್ತಿಗೆಗೆ ಕತ್ತರಗೈ ಹಾಕಲು ಹೋಗುತ್ತೇವೆ. ಮತ್ತು 
ಪುನಃ ಅವರು ಪ್ರತಿಯಾಗಿ ಕುತ್ತಿಗೆಗೆ ಕೈ ಹಾಕಲಿಕ್ಕೆ ಹಾತೊರೆಯುತ್ತಾರೆ. 
ಒಬ್ಬರ ಬಲೆಯೊಳಗೆ ಒಬ್ಬರು ಸಿಲ್ಕಿ ಒದ್ದಾಡುವ ನಮ್ಮ ಈ ಸುಖದ ಕಲ್ಪ 
ನೆಯು ಆನಂತ ಕಾಲದಿಂದ ಬೆನ್ನು ಹತ್ತಿ ಬಂದಿರುತ್ತದೆ. ನಾವು ಸದಾ 
ಸುಖಿಯಾಗಿರಬೇಕು ಮತ್ತು ದುಃಖವು ನಮ್ಮ ಸುತ್ತ ಮುತ್ತಲು ಸಹ ಸುಳಿ 
ಯಬಾರದೆಂದು ಇಚ್ಛಿಸುತ್ತೇವೆ. ಈ ಇಚ್ಛೆಯಿಂದ ಪ್ರೇರಿತರಾಗಿ ಕುರುಡ 
ರಂತೆ ತಿರುಗಲಿಕ್ಕೆ ಹತ್ತಿರುತ್ತೇವೆ. ಮಧ್ಯದಲ್ಲಿ ಎಲ್ಲಿಯಾದರೂ ಸುಖದ 
ಭಾಸವಾಗಿ ಅದಕ್ಕೆ ಅಪ್ಪಿ ಕೊಳ್ಳಲಿಕ್ಕೆ ಹೋಗುವದಾಗುವದು. ಅದು 
ಮುಳ್ಳು ಗಿಡವಾಗಿ ಕೈಗೆ ನಡಲಿಕ್ಕೆ ಹತ್ತುವದು. ಅನಂತ ಕಾಲದಿಂಡ ಈ 
ಜಗತ್ತು ಹೀಗೆಯೇ ನಡೆದಿರುವದು. 


ಮುಮುಕ್ಷುಗಳೇ, ತಾವು ತಮ್ಮ ಇಲ್ಲಿಯವರೆಗಿನ ಆಯುಸ್ಯಕ್ರಮದ 
ವಿಚಾರ ಮಾಡಿದರೆ, ನಮಗೆ ನಿರಾಮಯ ಸುಖದ ಪ್ರಾಪ್ತಿಯು ಕ್ಷಣ ಸಹ 
ಎಂದೂ ಪ್ರಾಸ್ತವಾಗಿಲ್ಲವೆಂದು ನಿಶ್ಚಯವಾಗಿ ಕಂಡು ಬರುತ್ತದೆ. ಯಾವ 
ಸಂಗತಿಯು ನಮ್ಮ ಇಲ್ಲಿಯವರೆಗಿನ ಆಯುಷ್ಯದಲ್ಲಿ ಪ್ರಾಪ್ತವಾಗಿಲ್ಲವೋ, 
ಅದು ಉಳಿದ ಆಯುಷ್ಯದಲ್ಲಿ ಲಭ್ಯವಾಗುವದೆಂದು ಯಾರು ಎದೆತಟ್ಟಿ 
ಹೇಳುವರು? ಈ ಮೃಗಜಲದ ಬೆನ್ನುಹತ್ತಿ ಓಡಿ ಓಡಿ ನಮ್ಮ ನೀರಡಿಕೆಯು 


೨ ಶಿವಾನುಭವ, 


ದನು. ಜಗತ್ತಿನೊಳಗಿನ ಯಾವ ಧರ್ಮ ಗ್ರಂಥಾವಲೋಕನ ಮಾಡಿ 
ದರೂ ಭಾವನಾ ರಹಿಶವಾದ ಕರ್ಮಗಳಿಗೆ ಬೆಲೆಯೇ ಇರುವದಿಲ್ಲನೇದು 
ಸ್ಪಷ್ಟವಾಗಿ ಕಾಣುತ್ತದೆ. ಸುನ್ನೆಗೆ ಹಿಂದೆ ಅಂಕಿಖೆ ಇರದಿದ್ದರೆ ಹ್ಯಾಗೆ 
ಆದಕ್ಕೆ ಎಣಿಕೆಯೇ ಆಗುವದಿಲ್ಲವೋ ಹಾಗೆಯೇ ಕರ್ಮಗಳಿಗೆ ಅಂತಃಕರ 
ಣದ ಅರ್ಥಾತ್‌ ಭಾವನೆಯ ಆಶ್ರ ಸುವಿದ್ದ ಹೊರ್ತು ಬೆಲೆ ಇರುವ 
ದಿಲ್ಲ. ಪ್ರಯುಕ್ತ ನಾವು ಶಿವಾನು ಭಾವಿಗಳಾಗಬೇಕಾದರೆ ಕೇವಲ ಬಹಿ 
ರಂಗಾಚರಣೆಗಳೇ ಸಾಕಾಗದೆ. ಅವುಗಳ ಜೊತೆಗೆ ಅಥವಾ ಅವುಗಳ 
ಸಾರ್ಥಕತೆಗೆ ಅಂತರಂಗದ ಪಾವಿತ್ರಕೆಯೂ ಅಗತ್ಯವೆಂಬುದು ರಿರ್ವಿವಾದ 
ಸಂಗತಿಯು. 

ಲಕ್ಸುಂತರ ಜೀವ ಕೋಟಯೊಳಗೆ ಮಿಗಿಲೆಂದೆನಿಸುವ ಈ ಮನು 
ನ್ಯನು ಉದ್ಧಾರ ವಾಗಬೇಕಾದರೆ ಮಿಕ್ಕಾನ ಪ್ರಾಣಿಗಳಂತೆ ವಿಷಯ 
ಲೋಲುಪ್ತನಾಗದೆ ಧರ್ಮಾವಲಂಬಿಯಾದ ಹೊರ್ತು ಗತ್ಯಂತರವಿಲ್ಲ. 
ಯಾಕಂದರೆ ನೈಜವಾದ ಶಾಂತಿಯು ವಿಷಯಗಳಲ್ಲಿರದೆ ಧರ್ಮದಲ್ಲಿಯೇ 
ಅಡಕವಾಗಿರುವದು. ನಾವು ಈ ಜಗತ್ತಿನ ಕಡೆಗೆ ಲಕ್ಷ ಪೂರ್ವಕ ನೋಡಿ 
ದರೆ ಅರಸು ಮೊದಲು ಮಾಡಿಕೊಂಡು ಒಬ್ಬ ಆಳಿನವರೆಗೂ ಪ್ರತಿ ಒಬ್ಬನು 
ಸುಖೇಚ್ಛೆಯುಳ್ಳವನಿದ್ದರೂ, ದುಃಖ ಸ್ಥಿತಿಯೊಸಗೆ ಇದ್ದದ್ದೇ ಕಂಡು ಬರು 
ತ್ತದೆ. ಇಂದ್ರಿಯಜನ್ಯ ಸುಖವು ಸತ್ಯ ಸುಖನಾಗದೆ ಸುಖದಾಭಾಸಮಾತ್ರ 
ವಾಗಿರುವದು. ನಿಜವಾದ ಶಾಂತಿಯು ಇಂದ್ರಿಯಾತೀತವಾಗಿರುವದು. 
ಆಂತೆಯೇ “ ಸುಖಮತ್ಯಂತಿಕಂ ಯತತಿ ಬುದ್ಧಿ ಗ್ರಾಹ್ಯಮತೀಂದ್ರಿಯಂ' 
ಎಂಬದಾಗಿ ಭಗವದ್ಗೀತೆಯಲ್ಲಿ ಹೇಳಿದೆ. ಸುಖದ ಕಲ್ಪನೆಯಿಂದ ವಿಷಯ 
ಗಳ ಬೆನ್ನು ಹತ್ತಿ ಅದು ದೊರೆಯುವ ಸಲುವಾಗಿ ಎಷ್ಟು ಶ್ರಮ ವಹಿಸಿದರೂ 
ಕಡೆಗೆ ನೋಡಲಾಗಿ ಸುಖವು ಎಲ್ಲಿಯೂ ಇರುವದಿಲ್ಲ. ಆ ಸುಖವು ನಮ್ಮ 
ಕೈಯ್ಯಲ್ಲಿರುವದೆಂದು ಗ್ರಹಿಸುವಷ್ಟರಕ್ತೆಯೇ ಕೈಯೊಳಗಿಂದ ಹೊರಟು 
ಹೋಗಿ ರುತ್ತದೆ. ಇಂಥ ಅನೇಕ ಆನುಭವಗಳು ಒಂದರ ಹಿಂದೆ ಒಂದು 
ಬಂದು ಹೋಗುತ್ತಿದ್ದರೂ, ನಾವು ಬುದ್ಧಿ ವಂತರಾಗದೆ ಸುಖದ ಕಲ್ಪನೆಯ 
ಬೆನ್ನು ಹತ್ತುವದನ್ನು ಬಿಡದೆ, ಪುನಃ ಪುನಃ ಆದರ ಹಿಂದೆಯೇ ಓಡುತ್ತಿ 
ರುತ್ತೇನೆ. ಎತ್ತು ತೀವ್ರ ನಡೆಯಬೇಕೆಂಬ ಉದ್ದೇಶದಿಂದ ಒಬ್ಬ ಗಾಣಿಗನು 
ಒಂದು ಚಮಶ್ಕಾರವಾದ ಯುಕ್ತಿಯನ್ನು ಯೋಚಿಸಿದನು. ಎತ್ತಿನ ಹೆಗಲ 
ಮೇಲೆ ಇರುವ ನೊಗಕ್ಕೆ ಒಂದು ಅಡ್ಡ ಕೋಲನ್ನು ಕಟ್ಟಿ ಅದರ ತುದಿಗೆ 


ಶಿವಾನುಭವದ ಸತ್ಯ ಮಾರ್ಗ. ೩ 


ತುಸು ಹುಲ್ಲಿನ ಪೆಂಡಿಯನ್ನು ಕಬ್ಚಿದ್ದನು. ಆದ ಕಾರಣ ಆ ಹುಲ್ಲಿನ 
ಪೆಂಡಿಯು ಯಾವಾಗಲೂ ಆ ಎತ್ತಿನ ಕಣ್ಣ ಮುಂದೆಯೇ ಇರುತ್ತಿದ್ದಿ ತು. 
ನನಗೂ ಹುಲ್ಲಿಗೂ ಅಂತರ ಒಂದು ಮೊಳ ವಿರುವದರಿಂದ್ಯ ಆ ಅಂತರ 
ಕಡಿಮೆಯಾಗಿ ನನಗೆ ಹುಲ್ಲು ತಿನ್ನಲಿಕ್ಕೆ ಸಿಗುವದೆಂದು ಆ ಎತ್ತು ಭಾವಿಸಿ 
ಅತಿ ತೀವ್ರನಿಂದ ಓಡಲಿಕ್ಕೆ ಹತ್ತಿತು. ಪರಂತು ಎಷ್ಟು ತಾಸು ಓಡಿದರೂ, 
ಒಂದು ಮೊಳದ ಅಂತರದಲ್ಲಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಆ ಹುಲ್ಲು 
ಅದಕ್ಕೆ ದೊರೆಯಲಿಲ್ಲ. ಮನುಷ್ಯರಾದ ನಮ್ಮಗಳ ಸ್ಥಿತಿಯೂ ಕೂಡಾ 
ಹಾಗೆಯೇ ಸರಿ. ಇಂದ್ರಿಯಜನ್ಯ ಸುಖದ ಗುಲಾಮರಾಗಿ ಎಷ್ಟೋ ಕಾಲ 
ಕನಕ ಕಾಮಿನಿ ಮೊದಲಾದ ವಿಷಯಗಳ ಬೆನ್ನು ಹತ್ತಿ ಓಡುತ್ತಿರುವೆವು. 
ಅನಂತ ಜನ್ಮಗಳನ್ನು ತಿರುಗಿದರೂ ಈ ಹೊತ್ತು ನಾವು ಪುನಃ ಮೊದಲಿನ 
ಸ್ಥಾನದಲ್ಲಿಯೇ ಇರುತ್ತೇನೆ. ಸುಖ ಮತ್ತು ನಾವು ಇವುಗಳ ನಡುವಿನ 
ಮೊಳದ ಅಂತರ ಈಗಲೂ ಕಡಿಮೆಯಾಗಿಲ್ಲ. ಪ್ರೇಮ ಪ್ರೇಮವೆಂದು 
ನಾವು ಭ್ರಮಿಷ್ಕರಾಗಿ ತಿರಗುಕ್ತಿರುತ್ತೇವೆ. ಪ್ರೇಮ ಪ್ರೇಮವೆಂದು ನಾವು 
ಹೆಂಡರ ಮಕ್ಕಳ ಕುತ್ತಿಗೆಗೆ ಕತ್ತರಗೈ ಹಾಕಲು ಹೋಗುತ್ತೇವೆ. ಮತ್ತು 
ಪುನಃ ಅವರು ಪ್ರತಿಯಾಗಿ ಕುತ್ತಿಗೆಗೆ ಕೈ ಹಾಕಲಿಕ್ಕೆ ಹಾತೊರೆಯುತ್ತಾರೆ. 
ಒಬ್ಬರ ಬಲೆಯೊಳಗೆ ಒಬ್ಬರು ಸಿಲ್ಕಿ ಒದ್ದಾಡುವ ನಮ್ಮ ಈ ಸುಖದ ಕಲ್ಪ 
ನೆಯು ಆನಂತ ಕಾಲದಿಂದ ಬೆನ್ನು ಹತ್ತಿ ಬಂದಿರುತ್ತದೆ. ನಾವು ಸದಾ 
ಸುಖಿಯಾಗಿರಬೇಕು ಮತ್ತು ದುಃಖವು ನಮ್ಮ ಸುತ್ತ ಮುತ್ತಲು ಸಹ ಸುಳಿ 
ಯಬಾರದೆಂದು ಇಚ್ಛಿಸುತ್ತೇವೆ. ಈ ಇಚ್ಛೆಯಿಂದ ಪ್ರೇರಿತರಾಗಿ ಕುರುಡ 
ರಂತೆ ತಿರುಗಲಿಕ್ಸೆ ಹತ್ತಿರುತ್ತೇವೆ. ಮಧ್ಯದಲ್ಲಿ ಎಲ್ಲಿಯಾದರೂ ಸುಖದ 
ಭಾಸವಾಗಿ ಅದಕ್ಕೆ ಅಫ್ಪಿ ಕೊಳ್ಳಲಿಕ್ಕೆ ಹೋಗುವದಾಗುವದು. ಅದು 
ಮುಳ್ಳು ಗಿಡವಾಗಿ ಕೈಗೆ ನಡಲಿಕ್ಕೆ ಹತ್ತುವದು. ಅನಂತ ಕಾಲದಿಂದ ಈ 
ಜಗತ್ತು ಹೀಗೆಯೇ ನಡೆದಿರುವದು. 


ಮುಮುಕ್ಸುಗಳೇ, ತಾವು ತಮ್ಮ ಇಲ್ಲಿಯವರೆಗಿನ ಆಯುಸ್ಯಕ್ರಮದ 
ವಿಚಾರ ಮಾಡಿದರೆ, ನಮಗೆ ನಿರಾಮಯ ಸುಖದ ಪ್ರಾಪ್ತಿಯು ಕ್ಷಣ ಸಹ 
ಎಂದೂ ಪ್ರಾಸ್ತವಾಗಿಲ್ಲವೆಂದು ನಿಶ್ಚಯವಾಗಿ ಕಂಡು ಬರುತ್ತದೆ. ಯಾವ 
ಸಂಗತಿಯು ನಮ್ಮ ಇಲ್ಲಿಯವರೆಗಿನ ಆಯುಷ್ಯದಲ್ಲಿ ಪ್ರಾಸ್ತವಾಗಿಲ್ಲವೋ, 
ಅದು ಉಳಿದ ಆಯುಷ್ಯದಲ್ಲಿ ಲಭ್ಯವಾಗುವದೆಂದು ಯಾರು ಎದೆತಟ್ಟಿ 
ಹೇಳುವರು? ಈ ಮೃಗಜಲದ ಬೆನ್ನುಹತ್ತಿ ಓಡಿ ಓಡಿ ನಮ್ಮ ನೀರಡಿಕೆಯು 


೪ ಶಿನಾನುಭವ. 


ಮಾತ್ರ ಅಧಿಕವಾಗುತ್ತದೆ. ಇಂದ್ರಿಯಜನ್ಯ ಸುಖದ ಬೆನ್ನು ಕತ್ತಿ ನಾನು 
ವಿಷಯಗಳ ದಾಸಾನುದಾ ಸರಾಗಿರುತ್ತೀವೆ. ನಮ್ಮ ಸ್ಥಿತಿಯು ಎಷ್ಟು ವಿರಾ 
ಇಜನಕನಿದ್ದರೂ, ಅದರಲ್ಲಿಯೇ ಆಶೆಯ ಸ್ಥಾನವನ್ನು ಹುಡುಕುತ್ತಿರು 
ತ್ತೇವೆ. ಒಂದಿಲ್ಲ ಒಂದು ಕಾಲದಲ್ಲಿ ಸುಖ ಪ್ರಾಸ್ತಿಯಾಗುವದೆಂಬ ಅಶೆಯು 
ಅದ್ಯಾನಿ ಬಿಟ್ಟುಕೊಟ್ಟ ರುವದಿಲ್ಲ. ಧರ್ಮ ಮೂರ್ತಿಯಾದ ಯುಧಿಷ್ಠಿರನು 
ವನವಾಸದಲ್ಲಿದ್ದಾಗ್ಗೆ ಶಾನ ರೂಪದಲ್ಲಿದ್ದ ಯಕ್ಷನು, ರಾಜಾ, ಈ ಜಗತ್ತಿ 
ನಲ್ಲಿ ಚಮತ್ಕಾರ ಯಾವದೆಂದು ಕೇಳಿದ್ದಕ್ಕೆ ಧರ್ಮನು " ಅಹನ್ಯಾನಿ 
ಭೂಶಾನಿ ಪ್ರವಿಶಂತಿ ಯಮಾಲಯಂ ॥ ಶೇಷಾ8ಸ್ಥಾವರ ಮಿಚ್ಛಂತಿ ಕಿಮಾ 
ಶ್ಚರ್ಯಂ ಇತಃಸರಂ” ಎಂಬದಾಗಿ ಉತ್ತರ ಹೇಳಿದ್ದಾನೆ. ಅಂದರೆ ನಮ್ಮ 
ಸುತ್ತ ಮುತ್ತಲು ಆನಂತ ಪ್ರಕಾರದ ಮಃಖ ಪ್ರಸರಿಸಿದ್ದರೂ ನಾವು ಸುಖದ 
ಆಕೆಯನ್ನು ಮಾಡುತ್ತೇವೆ. ಮೃತ್ಯುವಿನ ಅವಿರತವಾದ ಸಾಮ್ರಾಜ್ಯನನ್ನು 
ನೋಡುತ್ತಿದ್ದರೂ ನಾವು ಚಿರಂಜೀನಿಗಳೆಂಬ ಅಪೇಕ್ಲೆ ಮಾಡುತ್ತೇವೆ, 
ಇದರ ಹೊರ್ತು ಈ ವಿಶ್ವದಲ್ಲಿ ಇನ್ನೊಂದು ಚಮತ್ಕಾರವೇ ಇಲ್ಲ. ಇದೇ 
ವಿಷಯವಾಗಿ ಶ್ರೀ ಜಗದ್ಗುರು ಪ್ರಭುದೇವರು ಸಹ “" ಹೊನ್ನು ಮಾಯೆ 
ಯೆಸಂಬರು, ಹೊನ್ನು ಮಾಯೆಯವಲ್ಲವಯ್ಯಾ. ಹೆಣ್ಣು ಮಾಯೆ ಯೆಂಬರು, 
ಹೆಣ್ಣ ಮಾಯೆಯಲ್ಲವಯ್ಯಾ. ಮಣ್ಣ ಮಾಯೆಯೆಂಬರು, ಮಣ್ಣು 
ಮಾಯೆಯಲ್ಲವಯ್ಯಾ. ಮನದ ಕೊನೆಯೊಳಗಿರುವ. ಆಶೆಯೇ ಮಾಯೆ 
ಕಾಣಾ ಗುಹೇಶ್ವರ, ” 
ಎಂದು ಆಶೆಯ ನಿಜಸ್ತರೂಸವನ್ನು ಹೇಳಿದ್ದಾರೆ. ನಮ್ಮ ಮೇಲೆ 
ಒಮ್ಮಿಲ್ಲ ಒಮ್ಮೆ ದುಃಖದ ಪ್ರಸಂಗ ಬಂದೀತು ಅಥವಾ ಎಂದಾದರೊಮ್ಮೆ 
ಮೃತ್ಯುವಿನ ಬಾಯಿಗೆ ತುತ್ತಾ ಗುವೆವು ಎಂಬ ತಿಳವಳಿಕೆಯ ಎಂದೂ 
ನಮ್ಮ ಮನಸ್ಸಿನಲ್ಲಿ ಬರುವದಿಲ್ಲ. 
ಸದ್ಯ ಸ್ಥಿತಿಯಲ್ಲಿ ಸುಖಪ್ರಾಪ್ತಿಯ ಪ್ರಸಂಗವು ಯಶ್ಚಿಂಚಿತ್ತಾದರೂ 
ಇಲ್ಲವೆಂದು ಪ್ರತ್ಯಕ್ಷ ಅನುಭವದಿಂದ ಸಿದ್ಧವಾದರೂ, ನಮಗೆ ಬೋಧವಾ 
ಗುವದಿಲ್ಲ. ನಮ್ಮ ಸುತ್ತಲು ನಿಜವಾದ ಸುಖ ಪುರುಷನು ಒಬ್ಬನೂ ಇಲ್ಲ, 
ಒಬ್ಬನು ಶ್ರೀಮಂತನಿದ್ದು ಉಣ್ಣಲಿಕ್ಕೂ ಉಡಲಿಕ್ಕೂ ಯಥೇಚ್ಛವಾಗಿ 
ಇದ್ದರೂ, ಅತನಿಗೆ ಬದ್ಧ ಕೋಷ್ಕತೆಯ ವಿಕಾರವಿರುತ್ತಸೆ. ಒಂದಿಷ್ಟು 
ಉಣ್ಣುವ ಪದಾರ್ಥದ ಕಡೆಗೆ ದೃಸ್ಟಿ ಬಿದ್ದರೇನೇ ಆತನಿಗೆ ವಾಂತಿ ಯಾಗು 
ವಂತೆ ಆಸಹೈ ತೋರುತ್ತದೆ. ಒಬ್ಬನಿಗೆ ಹಸಿವೆಯು ಅತ್ಯಂತ ವಿದ್ದರೂ, 


ಶಿವಾನುಭವದ ಸಶ್ಯ ಮಾರ್ಗ. ೫ 


ಆತನಿಗೆ ತುತ್ತಿ ನಷ್ಟು ಸಹ ಆನ್ನ ದೊರೆಯುವದೂ ಕೂಡಾ ಅತಿ ಪ್ರಯಾಸ, 
ಒಬ್ಬ ಶ್ರೀಮಂತನು ಮಕ್ಕಳಿಲ್ಲವೆಂದು ದುಃಖ ಮಾಡುತ್ತಾನೆ. ಆದರೆ 
ಮತ್ತೂಬ್ಬ ದರಿದ್ರಸಿಗೆ ಮಕ್ಕಳದೊಂದು ತಂಡವೇ ಇರುತ್ತದೆ. ಇಷು 
ಮಕ್ಕಳಿಗೆ ತಿನ್ನಲಿಕ್ಕೆ ಏನು ಹಾಕಲಿ, ಎಂಬ ವಿಚಾರದಲ್ಲಿಯೇ ಆತನು 
ಮುಳುಗಿ ಹೋಗಿರುತ್ತಾನೆ. ಹೀಗೆ ಯಾಕೆ ಇರುತ್ತದೆಂದರೆ, ಸುಖ ಮತ್ತು 
ದುಃಖ ಇವು ಒಂದೇ ನಾಣ್ಯದ ಎರಡು ಮುಗ್ಗಲುಗಳಂತೆ ಇರುತ್ತವೆ. 
ನಾಣ್ಯವು ಬೇಕಾದರೆ ಹೇಗೆ ರಾಜನ ಮುಖದೊಡನೆಯೇ ಎರಡನೇ ಮಗ್ಗ 
ಲಿನ ಮುದ್ರೆಯನ್ನು ತೆಗೆದು ಕೊಳ್ಳಲಿಕ್ಕೆ ಬೇಕಾಗುತ್ತದೆಯೋ, ಹಾಗೆಯೇ 
ಸುಖ ಪ್ರಾಪ್ತಿಯಾಗ ಬೇಕಾಗಿದ್ದರೆ ದುಃಖವನ್ನು ಆನುಭೋಗಿಸಲಿಕ್ಕೆ ಸಿದ್ಧ 
ವಿರಲೇ ಬೇಕು. ಆದರೆ ಈ ತಿಳವಳಿಕೆಯು ನಮಗೆ ಸರಿ ಬೀಳುವದ್ದೀವಾ 
ದ್ದರಿಂದ, ಸತ್ಯ ಸುಖದ ಇಚ್ಛೆಯನ್ನು ಮಾತ್ರ ಮಾಡಿ, ಇಂದ್ರಿಯಗಳ 
ಜಾಲದೊಳಗೆ ಸಿಕ್ಕಿ ಬೀಳುತ್ತೇವೆ. ನಮ್ಮ ಸ್ವಾತಂತ್ರ್ಯದ ಹಕ್ಕು ಹೋಗಿ 
ಗುಲಾಮಗಿರಿಯು ಮಾತ್ರ ನಮ್ಮ ಹಣೆಯ ಒರಹೆಕ್ಕೆ ಬರುತ್ತದೆ. ಈ ಜಗ 
ತ್ರಿನೊಳಗಿನ ಸುಖ ದುಃಖಗಳ ಕಲ್ಪನೆಗಳಲ್ಲಿ ನೈಜವಾದ ತಥ್ಯವು'ಎಪ್ಟಿರು 
ತ್ತದೆಂಬುದನ್ನು ವಿಚಾರಿಸಿದರೆ, ಇಂದ್ರಿಯಜನ್ಯ ಸುಖದ ಗುಲಾಮರಾಗಿ 
ರುವದು ನಮಗೆ ಎಷ್ಟು ಮಾತ್ರವೂ ಯೊಗ್ಯ ವಾದುದಲ್ಲ. ಯಾರಾದರೂ 
ಎರಡು ಸವಿಮಾತುಗಳನ್ನಾಡಿದರೆ ನಮಗೆ ಆನಂದ ವಾಗಬೇಕು ಮತ್ತು 
ಎರಡು ಕೆಟ್ಟ ಶಬ್ದಗಳನ್ನಾಡಿದರೆ ನಮಗೆ ದ.ಐಖವಾಗಬೇಕು ಈ ಸ್ಥಿತಿಯು 
ನಿಜವಾಗಿಯೂ ಲಜ್ಞಾಸ್ಪದವಾದುದು. ನಮ್ಮ ಸರ್ವ ಆಯುಷ್ಯ ಕ್ರಮದ 
ವಿಚಾರ ಮಾಡಿದರೆ, ಅದರಲ್ಲಿ ಗುಲಾಮಗಿರಿಯ ಹೊರ್ತು ಎರಡನೆಯ 
ದೇನೂ ತೋರುವದಿಲ್ಲ. ನಾವು ಹೊಟ್ಟಿಯ ಗುಲಾಮರು ಮತ್ತು ಉಡುಪು 
ತೊಡೆ:ಪುಗಳ ಗುಲಾಮರು ನಾವು ನಮ್ಮ ದೇಶದ ಹಾಗೂ ದೇಶಾಭಿಮಾ 
ನದ ಗುಲಾಮರು ಮತ್ತು ಕೀರ್ತಿಯ ದೊಡ್ಡ ಹೆಸರಿನ ಗುಲಾಮರು. ಈ 
ಪ್ರಕಾರವಾದ ಅನೇಕ ಗುಲಾಮಗಿರಿಗಳಿಂದ ನಮ್ಮ ಈಶ್ವರತ್ವವು ಮುಚ್ಚಿ 
ಕೊಂಡು ಹೋಗಿರುವದು. ನಾವು ನಮ್ಮ ಕೈಯ್ಯಿಂದಲೇ ಅದಕ್ಕೆ ಈ ಅವ 
ರಣವನ್ನು ಕೊಟ್ಟರುತ್ತೇವೆ. ಇಂದಿಗೂ ಈ ಶೃಂಖಲೆಯು ನಮಗೆ ಪಂಜ 
ರತೊಳಗಿನ ಗಿಳಿಗೆ ಯಾವ ಪ್ರಕಾರ ಕಾಲು ಗಗ್ಗರೆಯು ಭೂಷಣಪ್ರದವಾಗಿ, 
ತೋರುವದೋ, ಹಾಗೆಯೇ ಇದು ನಮಗೆ ಆನಂದದಾಯಕವಾಗಿ ತೋರು. 
ತ್ತದೆ, ಈ ಗುಲಾಮಗಿರಿಯ ಸ್ವರೂಸದ ನಿಶ್ಚಿತ ತಿಳುವಳಿಕೆಯು ತಿಳಿಯ 


ಹ ಶಿವಾನುಭನ್ಮ 


ಲಿಕ್ಲೆ ಹತ್ತಿದರೆ, ಸದದ ಸುಖೋತ್ಸಾದಕ ವಸ್ತುಗಳ ನಿಜ ಸ್ವರೂಪವು 
ನಮಗೆ ಕಾಣಲಿಕ್ಕೆ ಹತ್ತುವದ: ಮತ್ತು ಇದರೊಳಗಿಂದ ಪಾರಾಗುವ 
ಉತ್ಕಟೀಚ್ಛೆಯು ಉತ್ಸನ್ವವಾಗುವದು. ಕ್ರಖರವಾದಂಥ ಬೆಂಕೆಯ ಕೆಂಡೆ 
ವನ್ನು ಯಾರಾದರೂ ನಮ್ಮ ಮಸ್ತಕದ ಮೇಲೆ ಇಟ್ಟರೆ ಅದನ್ನು ತೆಗೆದು 
ಹಾಕುವದರ ಸಲುವಾಗಿ ನಾವು ಎಷ್ಟು ಅತು" ಪಡುತ್ತೇನೆಯೋ ಅಷ್ಟು 
ಆತುಂತೆಯಿಂದ ಈ ಇಂದ್ರಿಉಜನ್ಯ ಸುಖ ದುಃಖಗಳ ಆಚೆಗೆ ಹೋಗುವ 
ಅವಿಶ್ರಾಂತ ಪ್ರಯತ್ನವನು, ನಾವು ಮಾಡುವೆವೋ, ಇದಕ್ಕೇನೇ ಶಿವಾನು 
ಭವ ಅಥವಾ ಶಿವಯೋಗಾನು ಸಂಧಾನವೆನ್ನುವರು. 


ಶಿವಾನುಭವಿಯಾಗುವವನು ಯಾವಾಗಲೂ ನಿತ್ಯಾನಿತ್ಯ ವಸ್ತುವಿನ 
ವಿಚಾರ ಮಾಡಬೇಕು. ಈ ಜಗತ್ತಿನಲ್ಲಿ ಸತ್ಯ ವಸ್ತು ಉನಾವದು, ಅಸತ್ಯ 
ವಸ್ತು ಯಾವದು, ಚಿರಕಾಲ ಇರುವ ಪದಾರ್ಥ ಯಾವದು, ಕ್ಷಣಭಂಗುರ 
ವಾದ ಪಧಾರ್ಥ ಯಾವದು, ಇದರ ವಿಚಾರ ನಿತ್ಯ ಮಾಡುತ್ತಿರಬೇಕು. 
ಪರಮಾತ್ಮನ ಹೊರ್ತು ಸರ್ವ ವಸ್ತುಗಳು ಅನಿತ್ಯ ವಾದಂಥವುಗಳು ಮತ್ತು 
ಕ್ಷಣ ಭಂಗುರವಾದವುಗಳು ಎಂಬದನ್ನು ಶಿವಾನ:ಭವಿಯಾಗುವವನು ತನ್ನ 
ಮನಸ್ಸಿನಲ್ಲಿ ನಿಶ್ಚಿಯಿಸಿರ ಬೇಕು. ಈ ಪ್ರಪಂಚದಲ್ಲಿಯ ಸರ್ವ ಪದಾರ್ಥ 
ಗಳ ಸ್ಥಿತಿಗಳಿಗೆ ಅಂತ್ಯಕಾಲವಿರುತ್ತದೆ. ರಶು ಪಕ್ಷಿ ಮನುಷ್ಯ ಮೊದ 
ಲಾದ ಸಕಲ ಪ್ರಾಣಿಗಳೂ ಮರಣಾಧೀನವಾದವುಗಳೇ ಇರುತ್ತವೆ. 
ಸೂರ್ಯ ಚಂದ್ರ ಮತ್ತು ಇತರ ಖಗೋಲ ಪದಾರ್ಥಗಳಿಗೆ ಅಂತ್ಯಕಾಲ 
ವಿರುತ್ತದೆ. ಇವುಗಳಲ್ಲಿಯ ಪ್ರತ್ಯೇಕ ವಸ್ತುವಿಗೆ ಯಾವಾಗಲೂ ರೂಪಾಂತರ 
ವಾಗುತ್ತಿರುತ್ತದೆ. ಈ ಹೊತ್ತು ಎತ್ತರವಾದ ಯಾವ ಪರ್ವತವನ್ನು 
ನೋಡುತ್ತಿರುನೆವೋ ಅದು ನಾಳೆ ತಗ್ಗಾದ ಸಮುದ್ರವಾಗ ಬಹುದು. 
ಶಗ್ಗಾದ ಕೊಳ್ಳವು ಎತ್ತರವಾದ ಪರ್ವತವಾಗ ಬಹುದು. ಈ ಸಂಸಾರದ 
ಲ್ಲಿಯ ಯಾವತ್ತು ಪದಾರ್ಥಗಳು ಕ್ಷಣ ಸ್ಪಣಕ್ಕೆ ಬದಲಾವಣೆಯಾಗುತ್ತಿರು 
ತ್ರವೆ. ಆದರೆ ಯಾರಿಗೆ ಯಾರ ಯಾವತರದ ರೂಪಾಂತರವು ಗೊತ್ತಿಲ್ಲವೋ 
ಅಂಥವನು ಒಬ್ಬ ಪರಮಾತ್ಮನು ಮಾತ್ರ ಇದ್ದಾನೆ. ನಾವು ಪ್ರತಿಕ್ಷಣ ಬದ 
ಲಾನಣೆಯಾಗುತ್ತಿರುತ್ತೇವೆ. ಪರಂತು ನಾವು ಹ್ಯಾಗೆ ಹ್ಯಾಗೆ ಸರಮಾತ್ಮನ 
ಸಮೀಪಕ್ಕೆ ಹೋಗುತ್ತೇವೆಯೋ ಹಾಗೆ ಹಾಗೆ ನಮ್ಮಲ್ಲಿಯ ರೂಪಾಂತರ 
ಕ್ರಮವು ಕಡಿಮೆಯಾಗುತ್ತದೆ. ಯಾವ ಪ್ರಕೃತಿಯ ನಿಯಮದ ಸ್ವಾಧೀನ 
ನಾಗಿ ಈ ಹೊತ್ತು ನಾವು ಗುಲಾಮರಾಗಿ ಕೆಲಸ ಮಾಡುತ್ತಿರುತ್ತೇನೆಯೋ, 


ಶಿವಾನುಭವದ ಸತ್ಯ ಮಾರ್ಗ. ೭ 


ಆ ಪ್ರಕೃತಿಯು ತನ್ನ ಅಧಿಕಾರವನ್ನು ಸಾವಕಾಶ ನಡೆಯಿಸುವದು ನಾವು 
ಪಲಮೇಶ್ವರನಲ್ಲಿ ಸಮರಸವಾದರೆ ನಮ್ಮ ಗುಲಾಮಗಿರಿಯು ಮುಗಿದು, 
ನಾವು ಈಶ್ವರನಿಯಮದ ಯಜಮಾನರಾಗುತ್ತೇವೆ. ಈ ಗುಲಾಮಗಿರಿ 
ಯಿಂದ ಹೊರಟು ಯಜಮಾನತ್ವದ ಕಡೆಗೆ ಹೋಗುವ ಮಾರ್ಗವೇ ಶಿವಾ 
ನುಭವದ ಸತ್ಯ ರಾವು 

ಸರ್ವ ಪ್ರಪಂಚದಲ್ರ ಚೈತನ್ಯರೂಪಔಂದ ವ್ಯಾಪಿಸಿದ ಸಶ್‌ ಚಿತ್‌ 
ಆನಂದರೂಪನಾದ ಪಂಬ್ರಹ್ಮನನ್ನ ಪ್ರಾಪಸ್ತಮಾಡಿಕೊಳ್ಳುವದರ ಸಲುವಾಗಿ 
ನಮ್ಮ ಆಯುಷ್ಯದ ಪ್ರತಿ ನಿಮಿಷವನ್ನು ಯೋಗ್ಯರೀತಿಯಿಂದ ಉಪಯೋಗ 
ಮಾಡಿಕೊನ್ಫಿಲಿಕ್ಕೇಬೇಕು. ಪ್ರತಿಕ್ಷಣ ನಿತ್ಯ ನಿತ್ಯ ವಸ್ತುವಿನ ವಿಚಾರ 
ವನ್ನು ಮಾಡಲೇಬೇಕು. ಧರ್ಮಜ್ಞಾನದ ಸಲುವಾಗಿ ಆಥವಾ ಶಿವಾನು 
ಭವದ ಸಲುವಾಗಿ ಇಷ್ಟ ಬಂಧನದ ಅವಶ್ಯಕತೆ ಏನು? ಎಂದು ಯಾರಾ 
ದರೂ ವಿಚಾರಿಸಿದರೆ, ಆವರಿಗೆ ಉತ್ತರ ವಿಷ್ಟೇ. ಸರಮೇಶ್ವರನ ಪ್ರಾಪ್ತಿಯ 
ಮಾರ್ಗವು ಅನುಭವ ಜನ್ಯವಾದುದು. ಅದು ಬುದ್ದಿಗಮ್ಯ ಮಾರ್ಗವಲ್ಲ. 
ಇದನ್ನು ಯಾವಾಗಲೂ ಲಕ್ಷದಲ್ಲಿಟ್ಚಿರಬೇಕು. ಇಂದ್ರಿಯ ಗಮ್ಯ ಮಾರ್ಗ 
ದಿಂದ ಶಿವನು ವ್ರಾಹ್ತಿಯಾಗುವಮ ಶಕ್ಯವಿಲ್ಲ. ನಾವು ಎಷ್ಟು ಧರ್ಮ 
ಗ್ರಂಥಗಳ ಪಾರಾಯಣ ಮಾಡಿದರೂ, ಜಗತ್ತಿನೊಳಗಿನ ಸರ್ವ ಧರ್ಮ 
ಗಳ ಪುಸ್ತಕಗಳನ್ನು ಓದಿದರೂ, ಸತ್ಯವಾದ ಧರ್ಮಜ್ಞಾನದ ಒಂದು 
ಶಟ್ಟವು ಕೂಡ ನಮಗೆ ಜೋಧವಾಗುವದಿಲ್ಲ. ಅದಕ್ಕಾಗಿಯೇ «« ಶಬ್ದ 
ಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ” ಎಂಬದಾಗಿ ಆದಿ ಶಂಕ 
ಇಚಾರ್ಯರು ಹೇಳಿದ್ದಾರೆ. ನಾವು ಸರ್ವ ತಯುಷ್ಯವನೈಲ್ಲ ವಾದ ವಿವಾ 
ದದಲ್ಲಿಯೇ ಕಳೆದರೂ, ಪರಮೇಶ್ವರನ ಪ್ರಾಪ್ತಿಯಾಗುವದಿಲ್ಲ. ಈ ಬುದ್ಧಿ 
ಜಾಗ್ರತೆಯ ಗೊಂದಲದಲ್ಲಿ ಬೀಕೋಣದರಿಂದ ಈ ಶಿವಾನುಭವದ ವಿಷ 
ಯವು ಅಧಿಕ ದುಸ್ತರವಾಗುತ್ತದೆ. ಇಡೀ ಪ್ರಪಂಚದಲ್ಲಿಯೇ ಪ್ರಬುದ್ಧ 
ರಾಗುವದರ ಸಲುವಾಗಿ ನಾವು ಎಷ್ಟು ಬುದ್ಧಿ ಸಾಮರ್ಥ್ಯವನ್ನು ಸಂಪಾ 
ದಿಸಿದರೂ, ಶಿವಯೋಗಾನುಭವದ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನು 
ಸಹ ಮುಂದೆ ಇಟ್ಟಂತಾಗಲಾರದು. ಯಾನವಸ್ತುವು ಬುದ್ಧಿ ಮತ್ತು 
ಮನಗಳಿಗೆ ನಿಲುಕದಿರುವದೊ, ಅದನ್ನು ಬುದ್ಧಿಯಾದರೂ ಮುಟ್ಟುವ 
ದೆಂತು? ನಮ್ಮ ಈಗಿನ ಸರ್ವ ಶಿಕ್ಷಣಗಳ ಧೋರಣವನ್ನು ನೋಡಿದಕೆ, 
ಕೇವಲ ಬುದ್ಧಿ ಯನ್ನು ಪ್ರಜ್ವಲಿತ ಮಾಡುವದರ ಕಡೆಗೆ ಅದೆಯೇನಿನಹ್ಕ 


೬ ಶಿವಾನುಭವ 


ಲಿಕ್ಲೆ ಹತ್ತಿದರೆ, ಸದದ ಸುಖೋತ್ಪಾದಕ ವಸ್ತುಗಳ ನಿಜ ಸ್ವರೂಪವು 
ನಮಗೆ ಕಾಣಲಿಕ್ಕೆ ಹತ್ತುವದ: ಮತ್ತು ಇದಕೊಳಗಿಂದ ಪಾರಾಗುವ 
ಉತ್ಕಟೀಚ್ಛೆಯು ಉತ್ತನ್ವನಾಗುವದು. ಕ್ರಖರವಾದಂಥ ಬೆಂಕಿಯ ಕೆಂಡ 
ವನ್ನ ಯಾರಾದರೂ ನಮ್ಮ ಮಸ್ತಕದ ಮೇಲೆ ಇಟ್ಟರೆ ಅದನ್ನು ತೆಗೆದು 
ಕಾಕುವದರ ಸಲುವಾಗಿ ನಾವು ಎಷ್ಟು ಅತು" ಪಡುಕ್ತೀವೆಯೋ ಅಷ್ಟು 
ಆತುರತೆಯಿಂದ ಈ ಇಂದ್ರಿಯಜನ್ಯ ಸುಖ ದುಃಖಗಳ ಆಚೆಗೆ ಹೋಗುವ 
ಅವಿಶ್ರಾಂತ ಪ್ರಯತ್ನವನು, ನಾವು ಮಾಡುವೆವೋ, ಇದಕ್ಕೇನೇ ಶಿವಾನು 
ಭವ ಅಥವಾ ಶಿವಯೋಗಾನು ಸಂಧಾನವೆನ್ನುವರು. 


ಶಿವಾನುಭವಿಯಾಗುವವನು ಯಾವಾಗಲೂ ನಿತ್ಯಾನಿತ್ಯ ವಸ್ತುವಿನ 
ವಿಚಾರ ಮಾಡಬೇಕು. ಈ ಜಗತ್ತಿನಲ್ಲಿ ಸತ್ಯ ವಸ್ಮು ಯಾವದು ಅಸತ್ಯ 
ವಸ್ತು ಯಾವದು, ಚಿರಕಾಲ ಇರುವ ಪದಾರ್ಥ ಯಾವದು, ಕ್ಷಣಭಂಗುರ 
ವಾದ ಪಧಾರ್ಥ ಯಾವದು, ಇದರ ವಿಚಾರ ನಿತ್ಯ ಮಾಡುತ್ತಿರಬೇಕು. 
ಪರಮಾತ್ಮನ ಹೊರ್ತು ಸರ್ವ ವಸ್ತುಗಳು ಅನಿತ್ಯ ವಾದಂಥವುಗಳು ಮತ್ತು 
ಕಣ ಭಂಗುರವಾದವುಗಳು ಎಂಬದನ್ನು ಶಿವಾನ: ಭವಿಯಾಗುವವನು ತನ್ನ 
ಮನಸ್ಸಿನಲ್ಲಿ ನಿಶ್ಚಿಯಿಸಿರ ಬೇಕು. ಈ ಪ್ರಪಂಚದಲ್ಲಿಯ ಸರ್ವ ಪದಾರ್ಥ 
ಗಳ ಸ್ಥಿತಿಗಳಿಗೆ ಅಂತ್ಯಕಾಲವಿರುತ್ತದೆ. ರಶು ಪಕ್ಷಿ ಮನುಷ್ಯ ಮೊದ 
ಲಾದ ಸಕಲ ಪ್ರಾಣಿಗಳೂ ಮರಣಾಧೀನವಾದವುಗಳೇ ಇರುತ್ತವೆ. 
ಸೂರ್ಯ ಚಂದ್ರ ಮತ್ತು ಇತರ ಖಗೋಲ ಪದಾರ್ಥಗಳಿಗೆ ಅಂತ್ಯಕಾಲ 
ವಿರುತ್ತದೆ. ಇವುಗಳಲ್ಲಿಯ ಪ್ರತ್ಯೇಕ ವಸ್ತುವಿಗೆ ಯಾವಾಗಲೂ ರೂಪಾಂತರ 
ವಾಗುತ್ತಿರುತ್ತದೆ. ಈ ಹೊತ್ತು ಎತ್ತರವಾದ ಯಾವ ಸರ್ವತವನ್ನು 
ನೋಡುತ್ತಿರುವೆವೋ ಅದು ನಾಳೆ ತಗ್ಗಾದ ಸಮುದ್ರವಾಗ ಬಹುದು. 
ತಗ್ಗಾದ ಕೊಳ್ಳವು ಎತ್ತರವಾದ ಪರ್ವತವಾಗ ಬಹುದು. ಈ ಸಂಸಾರದ 
ಲ್ಲಿಯ ಯಾವತ್ತು ಪದಾರ್ಥಗಳು ಕ್ಷಣ ಕಣಕ್ಕೆ ಬದಲಾವಣೆಯಾಗುತ್ತಿರು 
ತ್ರವೆ. ಆದರೆ ಯಾರಿಗೆ ಯಾರ ಯಾವತರದ ರೂಪಾಂತರವು ಗೊತ್ತಿಲ್ಲವೋ 
ಅಂಥವನು ಒಬ್ಬ ಪರಮಾತ್ಮನು ಮಾತ್ರ ಇದ್ದಾನೆ. ನಾವು ಪ್ರತಿಕ್ಷಣ ಬದ 
ಲಾವಣೆಯಾಗುತ್ತಿರುತ್ತೇವೆ. ಪರಂತು ನಾವು ಹ್ಯಾಗೆ ಹ್ಯಾಗೆ ಪರಮಾತ್ಮನ 
ಸಮೀಪಕ್ಕೆ ಹೋಗುತ್ತೀವೆಯೋ ಹಾಗೆ ಹಾಗೆ ನಮ್ಮಲ್ಲಿಯ ರೂಪಾಂತರ 
ಕ್ರಮವು ಕಡಿಮೆಯಾಗುತ್ತದೆ. ಯಾವ ಪ್ರಕೃತಿಯ ನಿಯಮದ ಸ್ವಾಧೀನ 
ನಾಗಿ ಈ ಹೊತ್ತು ನಾವು ಗುಲಾಮರಾಗಿ ಕೆಲಸ ಮಾಡುತ್ತಿರುತ್ತೇವೆಯೋ, 


ಶಿವಾನುಭವದ ಸತ್ಯ ಮಾರ್ಗ. ೭ 


ಆ ಪ್ರಕೃತಿಯು ತನ್ನ ಅಧಿಕಾರವನ್ನು ಸಾವಕಾಶ ನಡೆಯಿಸುವದು ನಾವು 
ಪಟಮೇಶ್ವರನಲ್ಲಿ ಸಮರಸವಾದರೆ ನಮ್ಮ ಗುಲಾಮಗಿರಿಯು ಮುಗಿದು, 
ನಾವು ಈಶ್ವರನಿಯಮದ ಯಜಮಾನರಾಗುತ್ತೆೇವೆ. ಈ ಗುಲಾಮಗಿರಿ 
ಯಿಂದ ಹೊರಟು ಯಜಮಾನತ್ವದ ಕಡೆಗೆ ಹೋಗುವ ಮಾರ್ಗವೇ ಶಿವಾ 
ನುಭವದ ಸತ್ಯ ಮಾರ್ಗವು 

ಸರ್ವ ಪ್ರಪಂಚದಲ್ಲಿ ಜೈತನ್ಯರೂಪಎಂದ ವ್ಯಾಪಿಸಿದ ಸತ್‌ ಚಿತ್‌ 
ಆನಂದರೂಸನಾದ ಪರಬ್ರಹ್ಮನನ್ನ ಪ್ರಾಪ್ತಮಾಡಿಕೊಳ್ಳುವದರ ಸಲುವಾಗಿ 
ನಮ್ಮ ಆಯುಷ್ಯದ ಪ್ರತಿ ನಿಮಿಷವನ್ನು ಯೋಗ್ಯರೀತಿಯಿಂದ ಉಪಯೋಗ 
ಮಾಡಿಕೊಲ್ಳಲಿಕ್ಕೇಬೇಕು. ಪ್ರತಿಕ್ಷಣ ನಿತ್ಯ ನಿತ್ಯ ವಸ್ತುವಿನ ವಿಚಾರ 
ವನ್ನು ಮಾಡಲೇಬೇಕು. ಧರ್ಮಜ್ಞಾನದ ಸಲುವಾಗಿ ಆಥವಾ ಶಿವಾನು 
ಭವದ ಸಲುವಾಗಿ ಇಷ್ಟ ಬಂಧನದ ಅವಶ್ಯಕತೆ ಏನು? ಎಂದು ಯಾರಾ 
ದರೂ ವಿಚಾರಿಸಿದರೆ, ಅವರಿಗೆ ಉತ್ತರ ವಿಷ್ಟೇ. ಪರಮೇಶ್ವರನ ಪ್ರಾಪ್ತಿಯ 
ಮಾರ್ಗವು ಅನುಭವ ಜನ್ಯವಾದುದು. ಅದು ಬುದ್ದಿಗಮ್ಯ ಮಾರ್ಗವಲ್ಲ. 
ಇದನ್ನು ಯಾವಾಗಲೂ ಲಕ್ರದಲ್ಲಿಟ್ಟಿರಬೇಕು. ಇಂದ್ರಿಯ ಗಮ್ಯ ಮಾರ್ಗ 
ದಿಂದ ಶಿವನು ಲ್ರಾಹ್ತಿಯಾಗುವದು ಶಕ್ಯವಿಲ್ಲ. ನಾವು ಎಷ್ಟು ಧರ್ಮ 
ಗ್ರಂಥಗಳ ಪಾರಾಯಣ ಮಾಡಿದರೂ, ಜಗತ್ತಿನೊಳಗಿನ ಸರ್ವ ಧರ್ಮ 
ಗಳ ಪುಸ್ತಕಗಳನ್ನು ಓದಿದರೂ, ಸತ್ಯವಾದ ಧರ್ಮಜ್ಞಾನದ ಒಂದು 
ಶಬ್ದವು ಕೂಡ ನಮಗೆ ಬೋಧವಾಗುವದಿಲ್ಲ. ಅದಕ್ಕಾಗಿಯೇ «« ಶಬ್ದ 
ಜಾಲಂ ಮಹಾರಣ್ಯಂ ಚಿತ್ರಭ್ರಮಣ ಕಾರಣಂ” ಎಂಬದಾಗಿ ಆದಿ ಶಂಕ 
ಇಚಾರ್ಯರು ಹೇಳಿದ್ದಾರೆ. ನಾವು ಸರ್ವ ಅಯುಷ್ಯವನೈಲ್ಲ ವಾದ ವಿವಾ 
ದದಲ್ಲಿಯೇ ಕಳೆದರೂ, ಪರಮೇಶ್ವರನ ಪ್ರಾಪ್ತಿಯಾಗುವದಿಲ್ಲ. ಈ ಬುದ್ಧಿ 
ಜಾಗ್ರತೆಯ ಗೊಂದಲದಲ್ಲಿ ಬೀಕೋಣದರಿಂದ ಈ ಶಿನಾನುಭನದ ವಿಷ 
ಯವು ಅಧಿಕ ದುಸ್ತರವಾಗುತ್ತದೆ. ಇಡೀ ಸ್ರಪಂಚದಲ್ಲಿಯೇ ಪ್ರಬುದ್ಧ 
ರಾಗುವದರ ಸಲುವಾಗಿ ನಾವು ಎಷ್ಟು ಬುದ್ಧಿ ಸಾಮರ್ಥ್ಯವನ್ನು ಸಂಪಾ 
ದಿಸಿದರೂ, ಶಿವಯೋಗಾನುಭವದ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನು 
ಸಹ ಮುಂದೆ ಇಟ್ಟಂತಾಗಲಾರದು. ಯಾವವಸ್ತುವು ಬುದ್ಧಿ ಮತ್ತು 
ಮನಗಳಿಗೆ ನಿಲುಕದಿರುವದೊ, ಅದನ್ನು ಬುದ್ಧಿಯಾದರೂ ಮುಟ್ಟುವ 
ಜೆಂತು? ನಮ್ಮ ಈಗಿನ ಸರ್ವ ಶಿಕ್ಷಣಗಳ ಧೋರಣವನ್ನು ನೋಡಿದರೆ, 
ಕೇನಲ ಬುದ್ಧಿ ಯನ್ನು ಪ್ರಜ್ವಲಿತ ಮಾಡುವದರ ಕಡೆಗೆ ಅಜಿಯೇವಿನಹ, 


೮ ಶಿವಾನುಭವ, 


ಆಂತಃಕರಣದ ಸಾತ್ವಿಕ ವೃತ್ತಿಯನ್ನು ಜಾಗ್ರತ ಮಾಡುನದರ ಕಡೆಗಿ 
ಬುವನಿಲ್ಲ. ಇದಕ್ಕಾಗಿ ನಾವು ಈಗ ಪೂರ್ಣ ಲಕ್ಷ ಕೊಡಬೇಕಾಗಿರು 
ವದು ಇಲ್ಲದಿದ್ದರೆ ನಾವು ಪೂರ್ನದಕ್ಕಿಂತಲೂ ಹತ್ತು ಪಟ್ಟು ಸ್ತಾರ್ಥ 
ಸಾಧುಗಳಾಗಿ ಹೋಗುವೆವು. ಈ ಸ್ವಾರ್ಥನು ಇಂದಿಲ್ಲ ನಾಳೆಯಾದರೂ 
ನಿಸ್ತಿತವಾಗಿ ನಮ್ಮನ್ನು ಅವನತೆಗೀಡು ಮಾಡುತ್ತದೆ. ಈ ಕಾರಣದ ಸಲು 
ವಾಗಿ ನಮ್ಮ ಅಂತಃಕರಣವ ಸಾತ್ರಿಕ ವೃತ್ತಿಯು ಸದೋದಿತ ಜಾಗ್ರತ 
ವಾಗಿರುವಂಥ ಉತಾಯವನ್ನೇ ಯೋಚಿಸಬೇಕು. ಎಲ್ಲಿ ಅಂತಃಕರಣ 
ಮತ್ತು ಬುದ್ದಿ ಇವುಗಳ ಮಾರ್ಗ ಭೇದವಿರುತ್ತದೆ.ಯೋ ಅಲ್ಲಿ ಬುದ್ಧಿ 
ಗಮ್ಯ ಮಾರ್ಗ ಬಿಟ್ಟ ಆಂತಃಕರಣ ದರ್ಕಿತ ಮಾರ್ಗದಿಂದ ಹೋಗು 
ವದು ಪರಿಣಾಮದಲ್ಲಿ ಆಧಿಕ ಸುಖ ಕೊಡುವದಾಗಿರುತ್ತದೆ. ಒಂದು 
ಸತ್ಸಾರ್ಯ ಮಾಡಬೇಕೆಂಬ ಇಚ್ಛೆಯುಂಟಾದರೆ, ನಮ್ಮ ಬುದ್ಧಿಯು 
ಜಾಗ್ರತವಾಗಿ ಪ್ರಥಕ್ಸರಣ ಮಾಡಲಿಕ್ಕೆ ಹತ್ತುತ್ತದೆ. ಅದರಲ್ಲಿ ಸ್ವಾರ್ಥ 
ಪ್ರಬಲವಾದರೆ, ಅಂತಃಕರಣದ ಸಾತ್ವಿಕ ವೃತ್ತಿಯು ಸಂಪುಟಕ್ಕೆ ಬಂದಿ 
ತೆಂತಲೇತಕಿಳಿಯಬೇಕು. ಒಬ್ಬ ಸೋಮಾರಿಯಾದ ಮನುಷ್ಯನಿಗೆ ಸಹಾಯ 
ಮಾಡುವ ಇಚ್ಛೆಯು ನಮಗಾದರೆ, ಬುದ್ಧಿಯು ಹೀಗೆ ಹೇಳುತ್ತದೆ, 
ಈತನು ಉದ್ಯೋಗ ಯಾಕೆ ಮಾಡುವದಿಲ್ಲ? ಆಲಸ್ಯವುಳ್ಳವನೇಕೆ ಆದನು? 
ಇಂಥ ಮನುಷ್ಯನಿಗೆ ಸಹಾಯ ಯಾಕೆ ಮಾಡಬೆಕು? ಇದರಿಂದ ಜಗೆ 
ಕ್ರಿನಲ್ಲಿ ಆಲಸ್ಕತನವು ಬೆಳೆಯುವದರಿಂದ ನಾವು ಉದ್ಯೋಗವನ್ನು ಹೆಚ್ಚಿ 
ಸಬೇಕಲ್ಲವೆ? ಆದಕಾರಣ ಈ ಮನುಷ್ಯನು ಸಹಾಯ ಹೊಂದಲಿಕ್ಕೆ 
ಯೋಗ್ಯನಲ್ಲ, ಇಂಥ ವಿಚಾರಗಳಿಂದ ಅಂತಃಕರಣದಲ್ಲಿ ಆ ಮನುಷ್ಯ 
ನನ್ನು ನೋಡಿ ಉದ್ಭವವಾದ ದಯೆಯ ಪ್ರಾಣವೇ ಹೋಗುತ್ತದೆ. ಶಿನಾನು 
ಭವ ವಾಚಕರೇ, ಇಂಥ ಪ್ರಸಂಗದಲ್ಲಿ ತಾವು ಬುದ್ಧಿಯ ಬೆನ್ನುಹತ್ತಿ ಮೋಸ 
ಹೋಗಬೇಡಿರಿ. ಯಃಕಕ್ಲಿತವಾದ ಸ್ವಾರ್ಥದ ಬಲೆಗೆ ಬಿದ್ದು ದಯೆಯ 
ಅರ್ಥಾತ್‌ ಅಂತಃಕರಣದ ಕೊಲೆಯನ್ನು ಮಾಡುವವು ಯುಕ್ತವಲ್ಲ. 
ಅಗಾಧ ಬುದ್ಧಿಶಾಲಿಗೂ ಕೂಡಾ ಸ್ವಸ್ನದಲ್ಲಿ ಸಹ ಕಾಣಲಾರದಂಥ ಸ್ಥಾನಕ್ಕೆ 
ಮುಟ್ಟಿಸುವ ಸಾಮರ್ಥ್ಯವು ಅಂತಃಕರಣಕ್ಕೆ ಮಾತ್ರ ಇರುತ್ತದೆ. ಎಲ್ಲಿ ಪರ 
ಮಾತ್ಮನಿಗೂ ನಮಗೂ ಸಂದರ್ಶನವಾಗುತ್ತದೆಯೋ ಆ ಸ್ಥಾನಕ್ಕೆ ಬುದ್ಧಿಯು 
ಎಂದಿಗೂ ಹೋಗಿ ಮುಟ್ಟುವದಿಲ್ಲ. ಆ ಆಧಿಕಾರವು ಕೇವಲ ಅಂತಃಕ 
ಕಣಕ್ಕೆ ಮಾತ್ರ ಇರುತ್ತದೆ. ಅಂತಃಕರಣದ ಬೆಳವಣಿಗೆಯು ಉತ್ತಮ 


ಶಿವಾನುಭವದ ಸತ್ಯ ಮಾರ್ಗ. r 


ರೀತಿಯಿಂದ ಸಾಗಿದರೆ, ಆತನು ಅತೀಂದ್ರಿಯ ಜ್ಞಾನವುಳ್ಳ ವನಾಗುವನು, 
ಬುದ್ಧಿಯಿಂದ ಭ್ರಮೆಯು ಬೆಳೆಯುತ್ತದೆ. ಅಂತಃಕರಣದಿಂದ ಜ್ಞಾನವು 
ಜಾಗೃತವಾಗುತ್ತದೆ. ನಾವು ನಮ್ಮವರೆನ್ನುವವರಿಗೆ ಅತ್ಯಂತ ಪ್ರೇಮದ 
ಮಾತುಗಳನ್ನು ಹೇಳುತ್ತೇವೆ. ಆಗ ಬುದ್ಧಿಯು ಎಲ್ಲಿ ಇರುತ್ತದೆ? ಯಾರ 
ಮೇಲೆ ನಮ್ಮ ನಿಜವಾದ ಪ್ರೇಮವಿರುತ್ತದೆಯೋ ಅವರಲ್ಲಿ ಇಂಥಾದ್ದು 
ಹೇಳಬೇಕು, ಇಂಥಾದ್ದು ಹೇಳಬಾರದು ಎಂಬ ವಿಚಾರವನ್ನು ನಾವು 
ಎಂದಿಗೂ ಮಾಡುವದಿಲ್ಲ. ಎಲ್ಲಿ ಬುದ್ಧಿ ಜಾಗ್ರತವಾಯಿತೋ ಅಲ್ಲಿ ಅದು 
ಪ್ರೇಮವನ್ನು ಛೇದಿಸುವ ಆಯುಧವೇ ಸರಿ. ಬುದ್ಧಿಯ ಕೆಲಸವು ಕೇವಲ 
ಕಾರ್ಯದ ನಿಶ್ಚಯವನ್ನು ಮಾಡುವದಾಗಿದೆ. ಅಂತಃಕರಣದ ಕೆಲಸ 
ವಾದರೋ, ಬುದ್ಧಿಯ ಅಜೇಕಡೆಗೆ ಹೋಗಿ ಪರಮೇಶ್ವರನ ದರ್ಶನ ಹೊಂ 
ದುವದಿರುತ್ತದೆ. ಬುದ್ಧಿಯ ತೇಜವು ನಮ್ಮ ನಿದರ್ಶನಕ್ಕೆ ಬರುವಂತೆ ಅಂತಃ 
ಕರಣದ ತೇಜವು ಬರುವದಿಲ್ಲ. ಏಕೆಂದರೆ pie ರಜೋಗುಣ ಪ್ರಧಾನ 
ವಿರುವದರಿಂದ ಅದರ ತೇಜವು ಅಧಿಕ ಸ್ಪಷ್ಟವಾಗಿ ತೋರುತ್ತದೆ. ಅಂತಃ 
ಕರಣವು ಸಾತ್ವಿಕ ಇರೋಣದರಿಂದ 2 ಆಂತರ್ಯವೃತ್ತಿಯುಳ್ಳದ್ದಿ 
ರುತ್ತದೆ. ಅಂತಃಕಂಣದ ಬಾಲ್ಯಸ್ಥಿತಿಯಲ್ಲಿ ಅದರ ಗುಣವು ಮುಚ್ಚೆದಂತೆ 
ತೋರಿದರೂ, ಅದೇ ಆಂತಃಕರಣವು ಪೂರ್ಣ ತೇಜದಿಂದ ಪ್ರಕಾಶಿ 
ಸಲಿಕ್ಕೆ ಹತ್ತಿತೆಂದರೆ, ನಮಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಲಿಕ್ಕೆ ಹತ್ತು 
ತ್ತದೆ. ಇಲ್ಲಿಯವರೆಗೆ ಹೋದ ಸಾಧು ಸಂತ ಶರಣರನ್ನು ನೋಡಿದರೆ, 
ಅವರಲ್ಲಿ ಬುದ್ಧಿತೇಜಕ್ಕಿಂತಲೂ ಅಂತಃಕರಣದ ತೇಜವುಳ್ಳವರೇ ಅಧಿಕ 
ಇಗಿದ್ದಾರೆಂದು ಸ್ಪಷ್ಟ ಕಂಡುಬರುತ್ತದೆ. ಇಡೀ ಜಗತ್ತನ್ನು ಯಾರು 
ಪ್ರಕಾಶವುಳ್ಳದ್ದನ್ನಾಗಿಮಾಡಿದರೋ, ಅವರು ಬುದ್ಧಿ ಬಲದ ಮೇಲೆ ಮಾಡಿ 
ದರೋ, ಅಥವಾ ಅಂತಃ ಕರಣದ ಬಲದ ಮೇಲೆ ಮಾಡಿದರೋ, ತಾವೇ 
ವಿಚಾರ ಮಾಡಬೇಕು. ಬುದ್ಧಿ ಶಾಲಿಯು ಒಂದು ಭಯಂಕರ ಕೆಲಸ 
ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲಿಕ್ಕಿಲ್ಲ. ಪರಂತು ಅಂತಃಕರ 
ಣದ ಜಾಗ್ರತಿ ಹೊಂದಿದವರಾರಿರುವರೋ, ಅವರ ಕೈಯ್ಯಿಂದ ಯಾವ 
ಭಯಂಕರ ಕಾರ್ಯವು ಇಂದಿನವರಿಗೂ ಆಗಿಲ್ಲ, ಮುಂದೆ ಆಗುವದು 
ಶಕ್ಯವಿಲ್ಲ. ಪ್ರಯುಕ್ತಾ ಪರಮೇಶ್ವರನ ಪ್ರಾಪ್ತಿಯು ನಮಗೆ ಬೇಕಾಗಿದ್ದರೆ 
ಬುದ್ಧಿ ಜಿಳಯುವದರ ಕಡೆಗೆ ನಾವು ಹೆಚ್ಚು ಲಕ್ಷ ಕೊಡದೆ ಅಂತಃಕ 
ರಣದ ಬೆಳವಣಿಗೆಯ ಕಡೆಗೆ ಪೂರ್ಣ ಲಕ್ಷ ಕೊಡಬೇಕು. ನಾವು ಅಂತ್ಯ 
2 


> 
೦ 


ಶಿವಾನುಭವ. 


೭೬ 
30 


ಯಾವ ಸ್ಥಿತಿಯನ್ನು ಹೊಂದಬೇಕಾಗಿರುವದೋ ಅದು ಬುದ್ದಿಯಿಂದ 
ಇಧ್ಯವಾಗುವಂತಿಲ್ಲ. ಅಂತ8ಕರಣದಿಂದಲೇ ದೊರೆಯಬೇಕಾಗಿದೆ. ಇದ 
ಸಿ ಸದಾ ಲಕ್ಷದಲ್ಲಿಡಬೇಕು. ನರಮೇಶ್ವರನ ಪ್ರಾಪ್ತಿಯ ಸಲುವಾಗಿ ಯಾವ 
ರದ ಬೌದ್ಧಿಕ ಶಿಕ್ಷಣದ ಅಗತ್ಯವಿಲ್ಲ. ಶಿವನಿಗೆ ನಮ್ಮೀ ವಿದ್ವತ್ವದ ಅಪೇಕ್ಷೆ 
ಇರದೆ ಶುದ್ಧಾಂತಃಕರಣದ ಅಪೇಕ್ಷೆಯೇ ಇರುತ್ತದೆ. ಒಬ್ಬ ಸತ್ಪುರು 
ಹನು ಹೇಳುವದೇನಂದಕಿ, ಎರಡನೆಯವರ ಕೊಲೆ ಮಾಡುವದರ ಸಲು 
ವಾಗಿ ಬಂದೂಕ ಹೆತ್ಯಾರ ಮೊದಲಾದ ಆಯುಧಗಳ ಅಪೇಕ್ಷೆ ಮಾಡ 
ಬೇಕಾಗುತ್ತದೆ. ಪರಂತು ಆತ್ಮಹತ್ಯ ಮಾಡಿಕೊಳ್ಳಬೇಕಾದರೆ ಒಂದು 
ಸೂಜಿಯು ಕೂಡಾ ಸಾಕಾಗುತ್ತದೆ. ಅದೇ ಪ್ರಕಾರವಾಗಿ ಯಾರಿಗೆ ಜಗ 
ತ್ತನ್ನು ಸುಧಾರಿಸುವದಿರುವಡೋ ಅವರಿಗೆ ಬುದ್ಧಿ ಮೊದಲಾದ ಆಯು 
ಧವನ್ನು ಹಿಡಿಯಚೇಕಾಗುತ್ತದೆ. ಆದರೆ ಸ್ವತಃ ಜ್ಞಾನಿಯಾಗಲಿಕ್ಕೆ ಅತನವ 
ಶಿವಾನುಭವಿಯಾಗಲಿಕ್ಕೆ ಬುದ್ಧಿಯ ಸಹಾಯವೇನೂ ಬೇಕಾಗುವದಿಲ್ಲ. 
ಯಾರ ಅಂತಃಕರಣವು ಪವಿತ್ರವಿರುವದೋ ಅವರೇ ಧನ್ಯರು, ಅವರೇ 
ಲಿಂಗಾಂಗ ಸಮರಸಜ್ಞಾನ ಉಳ್ಳವರು. ಅವರಿಗೆ ಶಿವನ ಪ್ರತ್ಯಕ್ಷ ದರ್ಶನ 
ವಾಗುವದು. ನಮ್ಮ ಅಂತಃಕರಣವು ಜಾಗ್ರತವಿಲ್ಲದಿದ್ದರೆ ಲೋಕದಲ್ಲಿ 
ನಿರ್ಮಾಣವಾದ ಸಕಲ ಶಾಸ್ತ್ರಗಳು ನಮ್ಮ ನಾಲಿಗೆಯ ವೇಲೆ ಕುಣಿಯು 
ತ್ತಿದ್ದರೂ, ನಮಗೆ ಮುಕ್ತಿ ರಾಜ್ಯದ ಸೀಮೆಯು ಸಹ ಕಾಣುವನಿಲ್ಲ. ಜಗ 
ಕ್ರಿನೊಳಗಿನ ಸರ್ವ ಗ್ರಂಥಗಳನ್ನು ಗುಂಪು ಮಾಡಿ ಅದರಲ್ಲಿ ನಮ್ಮನ್ನು 
ಹೊಳಿದರೂ ಅದರಿಂದ ನಮಗೆ ಸ್ವಲ್ಪವೂ ಕೂಡಾ ಲಾಭವಿಲ್ಲ. ಆಂತಃಕ 
ರಣ ತೋರಿಸಿದ ಮಾರ್ಗದಿಂದ ನಾವು ನಡೆವದ್ದಾದಕೆ, ಯೋಗ್ಯಸ್ಥಾ 
ನವನ್ನು ಸರಳ ರೀತಿಯಿಂದ ನಾವು ಮುಟ್ಟುತ್ತೀವೆ. ಬುದ್ಧಿಗೆ ಸ್ವಪ್ನದಲ್ಲಿ 
ಸಹೆ ಕಾಣಲಾರದ ವಸ್ತುವು ಅಂತಃಕರಣಕ್ಕೆ ಕಾಣಿಸುತ್ತದೆ. ಯಾವ 
ವಿಚಾರವು ಅಂತಃಕರಣಕ್ಕೆ ಸರಿದೋರುವದೋ, ಅದನ್ನು ಯಾರ ಅಂಜಿಕೆ 
ಯಿಲ್ಲದೆಯೂ ಮಾಡುತ್ತ ಹೋಗಬೇಕು. ಹೀಗೆ ಮಾಡಲಿಕ್ಕೆ ಬುದ್ಧಿಯು ಅಡ್ಡ 
೬ ೦ದರೆ, ಅದರ ಬೆನ್ನು ಹೆತ್ತಬಾರದು ಒಂದು ಸತ್ಕಾರ್ಯ ಮಾಡಬೇಕೆಂದು 
ಆಂತಃಕರಣ ಪೂರ್ವಕ ಇಚ್ಛೆಯಾದರೆ, ಬುದ್ಧಿಯು ಒಂದು ವೇಳೆ ಅಡ್ಡ 
ಬರಬಹುದು- ಹೀಗೆ ಮಾಡೋಣದರಿಂದ, ಇವರು ಸಿಟ್ಟಿಗೆ ಬರುತ್ತಾ ಕ್ಷಿ 
ಆವರುಮುನಿಸುಗೊಳ್ಳುತ್ತಾರಿ, ಮತ್ತೊಬ್ಬರಿಗೆ ಬೇಸರವಾಗುತ್ತದೆ, ಈ ಮೊದ 
ಲಾದ ವಿಚಾರಗಳನ್ನು ಬುದ್ಧಿಯು ನಮಗೆ ಹೇಳಲಿಕ್ಕೆ ಹತ್ತುತ್ತದೆ. ಇಂಥ 
ಫಿ 


| 
J 


€ 


«a ?॥ 2 


ಶಿನಾನುಭವದ ಸತ್ಯ ಮಾರ್ಗ. ೧೧ 


ಪ್ರಸಂಗದಲ್ಲಿ ನಾವು ನಮ್ಮಕಿವಿಗಳನ್ನು ಕೆವುಡು ಮಾಡಲಿಕ್ಕೇಬೇಕು. ಅಂತಃ 
ಕರಣ ದರ್ಶಿತವಾದ ಮಾರ್ಗದಿಂದ ನಾವು ಹೋದದ್ದಾದರೆ, ನಮ್ಮ 
ಕೈಯ್ಯಿಂದ ತಪ್ಪುಗಳು ಬಹಳ ಕಡಿಮೆಯಾಗುತ್ತವೆ. ಪವಿತ್ರ ಹೃದಯವು 
ಸ್ವಚ್ಛವಾದ ಕನ್ನಡಿಯಂತಿದೆ. ನಿರ್ಮಲವಾದ ಕನ್ನಡಿಯಲ್ಲಿ ಯಾವ 
ವಸ್ತುವಿನದಾದರೂ ಯೋಗ್ಯ ಪ್ರತಿಬಿಂಬವು ಹ್ಯಾಗೆ ಬೀಳುತ್ತದೆಯೋ, 
ಹಾಗೆಯೇ ಶುದ್ಧ ಅಂತಃಕರಣದಲ್ಲಿ ಪರಮೇಶ್ವರನ ಪ್ರತಿಬಿಂಬವು ಯಥಾ 
ಸ್ಥಿತವಾಗಿ ಬೀಳುತ್ತದೆ.ಎಷ್ಟೇ ಬಾಹ್ಯಾಚಾರಗಳನ್ನು ಎಷ್ಟೇ ಧೃಢವಾಗಿ 
ಮಾಡಿದರೂ , ಅವೆಲ್ಲವುಗಳು ಅಂತಃಕರಣದ ಶುದ್ಧಿಯ ಸಲುವಾ 
ಗಿಯೇ ಇರುತ್ತವೆ. ಚಿತ್ತವು ಶುದ್ಧವಾಯಿತೆಂದರೆ ಪರಮಾತ್ಮನ ಸ್ವರೂ 
ಸವು ತೋರಲನುವಾಗುತ್ತದೆ. ಜಗತ್ತಿನಲ್ಲಿ ಸತ್ರಸ್ವರೂಸನೆಂದು ಯಾವ 
ದಿರುವದೋ ಆ ವಸ್ತುವು ತೀವ್ರವಾಗಿ ಶುದ್ಧಾಂತಃಕರಣದಲ್ಲಿ ಕಾಣಿಸಿ 
ಕೊಳ್ಳುತ್ತದೆ. 

ಈ ಜಗತ್ತಿನೊಳಗಿನ ವಸ್ತುಗಳು ಯಾವ ಅಣುಪರಮಾಣುಗಳಿಂದ 
ಉಂಟಾಗಿರುತ್ತವೆಯೋ, ಅದರ ಶೋಧ ಎಷ್ಟೋ ಯುಗಗಳ ಪೂರ್ವದಲ್ಲಿ 
ಯಾರು ಗೊತ್ತು ಹಚ್ಚಿದ್ದಾರೆಯೋ, ಆ ಮಹಾತ್ಮರು ಈಗಿನನರಂತೆ ಸೂಕ್ಷ್ಮ 
ದರ್ಶಕ ಯಂತ್ರ ದುರ್ಬೀನು ಮೊದಲಾದವುಗಳಿಂದ ಹಚ್ಚಿರುವರೇ? ಅವರು 
ಅವುಗಳನ್ನು ಕಣ್ಣಿನಿಂದ ಸಹ ನೋಡಿರುವದಿಲ್ಲ. ರಸಾಯನ ಶಾಲೆ ಎಂದ 
ರೇನು? ಎಂಬುದು ಅವರಿಗೆ ಸ್ವಪ್ನದಲ್ಲಿ ಕೂಡಾ ಗೊತ್ತಿರಲಿಲ್ಲ. ಹೀಗಿ 
ದ್ದರೂ ಆ ಮಹನೀಯರು ಈ ಸರ್ವ ಜಗತ್ತಿನ ಶೋಧವನ್ನು ಯಾವದರ 
ಆಶ್ರಯದಿಂದ ಕಂಡು ಹಿಡಿದರು? ಆದರೆ ಅವರ ಶುದ್ಧಾಂತಃಕರಣದಲ್ಲಿ ಸರ 
ಶಿವನು ಉದಯವಾದ್ದರಿಂದ, ಅವರಿಗೆ ಅಗಮ್ಯವಾದಂಥಾದ್ಹು ಯಾವದೂ 
ಉಳಿಯಲಿಲ್ಲ. ಅವರು ತಮ್ಮ ಹೃದಯವನ್ನು ನಿರ್ಮಲ ಮಾಡಿದವರಿದ್ದರು. 
ಆ ಮಹರ್ಷಿಗಳಂತೆ ಮತ್ತು ಮಹಾನುಭಾವರಾದ ಪ್ರಮಥರಂತೆ ಹೃದಯ 
ಶುದ್ಧತೆ ಮಾಡುವದು ನಮಗೆ ಅಶಕ್ಯವದೆಯೋ? 

ಪ್ರಪಂಚದಲ್ಲಿ ಸುಖದ ದಿವಸಗಳು ಎಂದಾದರೂ ಪ್ರಾದುರ್ಭವಿಸು 
ವಿದ್ದರೆ ಅವು ಬುದ್ಧಿವರ್ಧನದಿಂದ ಎಂದೂ ಉತ್ಸನ್ನವಾಗುವದಿಲ್ಲ. ಶುದ್ಧಾಂ 
ತಃಕರಣದಿಂದಲೇ ಉತ್ಸನ್ನವಾಗುವವಿರುತ್ತವೆ. ಬುದ್ಧಿಯು ಎಷ್ಟು ವಿಶಾ 
ಲವಾದರೂ, ಅದು ಮನುಷ್ಯನ ಅಂಕಿತವಾದುದು. ಅಂತಃಕರಣ ವಿಸ್ತಾ 


೧೨ ಶಿವಾನುಭವ. 


ರವಾದಕೆ, ಅದು ಶಿವನ ಅಂಕಿತವು. ಮನುಷ್ಯನಲ್ಲಿ ಮತ್ತು ಪರಮೇಶ್ವರ 
ನಲ್ಲಿ ಎಷ್ಟು ಹೆಚ್ಚುಕಡಿಮೆ ಇರುನಡೋ ಅಷ್ಟು ಹೆಚ್ಚುಕಸಿಮೆಯು ಬುದ್ದಿ 
ಮತ್ತು ಅಂತಃಕರಣಗಳಲ್ಲಿರುತ್ತದೆ. ಮಾನವ ಜನ್ಮದ ಕರ್ತವ್ಯವಾದ ಈ ಶಿವಾ 
ನುಭವದ ವಿಚಾರ ಮಾಡುವದು ಅಥವಾ ಇದರ ಗೋಸ್ತಿಯನ್ನಾಡುವದು 
ಅತಿಶಯ ಆದರ ಬುದ್ಧಿಯಿಂದುಂಟಾಗಿರಬೇಕು. ಪವಿತ್ರ ಮತ್ತು ಸಾದರ 
ಅಂತಃಕರಣದಿಂದ ಯಾರು ಸತೃದ ಶೋಧ ಮಾಡುವರೋ ಅವರಿಗೆ ಸತ್ಯ 
ಸ್ವರೂಪನಾದ ಪರಶಿವನ ಸಾಕ್ಲಾತಷ್ಯರವಾಗುವದು. ಶಿವಾನುಭನವೆಂದರೆ 
ಜೇಸ್ಟೆಯ ಮತ್ತು ಮೌಜಿನ ಮಾತಲ್ಲ. ಸದಾ ಅತ್ಯಂತ ಪರಿಶ್ರಮದಿಂದ 
ಸಾಧನೆ ಮಾಡಿದರೆ, ಮತ್ತು ಪೂರ್ಣ ಆವರ ಬುದ್ದಿಯಿಂದ ಪ್ರಯತ್ನ ನಡಿ 
ಸಿದರೆ ಶಿವಾನುಭವ ಮಂಟಿಸದಲ್ಲಿ ಸೇರಲು ಅಧಿಕಾರ ಬರುತ್ತದೆ. ವಿದ್ಯೆಯ 
ಬಲವತ್ತರದಿಂದ ಅದನ್ನು ಸೇರಬೇಕೆಂದರೆ ಪೂರ್ಣ ಮೋಸ ಹೋದಂ 
ತೆಯೇ ಸರಿ. 

ಕೇವಲ ಬುದ್ಧಿಯೆ ಬಲದಿಂದ ನಾವು ಶಿವಾನುಭವ ಸುಖ ನಡೆ 
ಯುವ ಹಟ ತೊಟ್ಟರೆ ಏನಾಗುವದು? ಅಂದರೆ ಬುದ್ಧಿಗೆ ಸ್ವಲ್ಪ ವ್ಯಾಯಾ 
ಮವಾದಂತಾಗಿ ಧಾರ್ಮಿಕ ಬೋಧದಿಂದ ಜನರನ್ನು ಆಶ್ಚರ್ಯಗೊಳಿಸ 
ಬಹುದು. ಜನರಾದರೋ, ಅಹಾ! ಈತನ ಜ್ಞಾನನೆಂಥದೋ, ಎಂದು ಅನ್ನ 
ಬಹುದು. ಪರಂತು ಶ್ರೀ ಆದಿ ಶಂಕರಾಚಾರ್ಯರರು« ವಾಗ್‌ ವೈಖರಿಃಶಬ್ದ 
ರುರೀ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ । ವೈದುಷ್ಯಾವಿದುಷಾಂತದದ್‌ ಭುಕ್ತ 
ಯೇನತು ಮುಕ್ತಯೇ॥ ಎಂದು ಹೇಳಿದಂತೆ, ಅದೆಲ್ಲವೂ ಹೊಟ್ಟಿ ಬಟ್ಟಿ ಗಾಗಿ 
ರುತ್ತದಲ್ಲದೆ ನೆತ್ತಿಗಾಗಿರುವದಿಲ್ಲ. ಶರೀರ ವ್ಯಾಯಾಮದಿಂದ ಕ್ಷಣಮಾತ್ರ 
ಹ್ಯಾಗೆ ಉತ್ಸಾಹ ಉಂಟಾಗುತ್ತದೆಯೋ. ಅದರಂಕೆ ನಮಗೆ ಸ್ವಲ್ಪ ಬೌದ್ದಿಕ 
ಉತ್ಸಾಹ ಉಂಟಾದೀತು. ಇದಕ್ಕಿಂತಲೂ ಮುಂದೆ ನಮ್ಮ ಹೆಜ್ಜೆಯು 
ಹೋಗುವದಿಲ್ಲ. ಸತ್ಯವು ಸ್ವತಃಸಿದ್ಧವಸ್ತುವು. ಸೂರ್ಯನನ್ನು ತೋರಿಸ 
ಲಿಕ್ಕೆ ದೀವಟಗೆಯ ಉಪಯೋಗವು ಎಂದಿಗಾದರೂ ಬೀಳುತ್ತದೆಯೋ? 
ಈ ಸಂಬಂಧವಾದ ವಿವಾದವಾದರೂ ಉಂಬಾಗುತ್ತದೆಯೋ? ಇಲ್ಲ. 
ಸೂರ್ಯನ ಅಸ್ತಿತ್ವದ ಬಗ್ಗೆ ಬೆರಳು ಮಾಡಿ ತೋರಿಸುವದೇ ಸಾಕಾಗಿದೆ. 
ಅಲ್ಲಿ ವಾದ ವಿವಾದ ಬೇಡ, ಬುದ್ಧಿ ಚಾತುರ್ಯವೂ ಬೇಡ. ಪರಮಾತ್ಮನು 
ಸ್ವತಃಸಿದ್ಧನಿರೋಣದರಿಂದ, ಆತನ ದರ್ಶನವಾದುದೇ ಶಿವಾನುಭವದ 
ಸಿದ್ಧಿಯು. ಶುದ್ಧ ಮತ್ತು ಸನಿತ್ರ ಅಂತಃಕರಣ ಮತ್ತು ಉತ್ಕಟ ಪ್ರೇಮ 


ಶಿವಾನುಭವದ ಸತ್ಯ ಮಾರ್ಗ. ೧೩ 


ಇವುಗಳ ದೀಸ ಹೊತ್ತಿಸಿ, ನಾನು ಮಾರ್ಗಸ್ಥರಾದರೆ, ನಮ್ಮ ಹೃದಯವು 
ನಮಗೆ ಶಿವಾನುಭನದ ಸರಳ ಮಾರ್ಗವನ್ನು ತೋರಿಸಿ ಶಿವನೊಳಗೆ ಸಾಮ 
ರಸ್ಯ ಮಾಡಿಸುತ್ತದೆ. 

ಶಿವಾನುಭವನು ಇಂದ್ರಿಯಗಳ ಆಚೆಕಡೆಗಡೆ. ಮತ್ತು ನಮ್ಮ 
ಅತ್ಯಂತವಿಶಾಲವಾದ ಕಲ್ಪನೆಯ ಹೊರಗಿರುತ್ತದೆ. ಇಂದ್ರಿಯಗಳ ದ್ವಾರಾ 
ಪರಮಾತ್ಮನ ದರ್ಶನ ತಕ್ಕೊಳ್ಳುವದು ಅಶಕ್ಯವದೆ. ಪರಮೇಶ್ವರನನ್ನು 
ಯಾರೂ ಈ ಚರ್ಮ ಚಕ್ಸುನಿನಿಂದ ನೋಡಿರುವದಿಲ್ಲ ಇನ್ನು ಮುಂದೆ 
ಯಾದರೂ ಯಾರೂ ಕಾಣಲು ಶಕ್ಯವಿಲ್ಲ. ನಮ್ಮ ಕಲ್ಪನೆಯನ್ನು ಎಷ್ಟು 
ವಿಸ್ತಾರ ಮಾಡಿದರೂ, ಅದರಲ್ಲಿ ಜಗತ್ತಿನ ಕಲ್ಪನೆಯು ಇದ್ದೇ ಇರುತ್ತದೆ. 
ಇದು ಎಲ್ಲಿಯವರೆಗೆ ಇರುವದೋ ಅಲ್ಲಿಯವರೆಗೆ ವಿಶ್ವದ ಆಚೆಯ ಕಡೆಗೆ 
ಇರುವ ಪರಶಿವನ ದರ್ಶನವಾಗುವದು ಹೇಗೆ? ಶೃುತಿ ಮಾಕೆಯೆನಚ 
ನಾನು ಸಾರವಾಗಿ "ಯತೋನಾಚೋನಿವರ್ತಂತೆ ಅಪ್ರೂಸ್ಯ ಮನಸಃಸಹ' 
ಅಂದಕೆ ಷರಶಿನನು ಇಂದ್ರಿಯಾತೀತನು, ಕಲ್ಪನಾತೀತನು. ಯಾನ 
ಪ್ರಕಾರ ನಾವು ಇಂದ್ರಿಯ ದ್ವಾರಾ ಬಾಹ್ಯಕರ್ಮಗಳನ್ನು ಮಾಡುತ್ತೀ 
ನೆಯೋ, ಹಾಗೆಯೇ ಮನೋಮಯಾದಿ ಕೋಶಗಳಿಂದ ಅಂತಃಕರ್ಮ 
ಮಾಡುತ್ತಿರುತ್ತೇವೆ. ಪರಶಿವನು ಸರ್ವಕರ್ಮಗಳ ಆಚೆಯ ಕಡೆಗೆ ಇರೋ 
ಣದರಿಂದ ಮನೋಮಯಾನಿ ಕೋಶಗಳನ್ನು ದಾಟಲಿಕ್ಕೇಬೇಕು. ಇದರ 
ವಿನಹಾ ಶಿವಾನುಭವದ ಅನ್ಯ ಮಾರ್ಗವೇ ಇಲ್ಲ. ಇಲ್ಲಿಯವರೆಗೂ ಸಹಸ್ರ 
ಗಟ್ಟಿಲೆ ಜನರು ಆ ಪರಶಿವನ ಪ್ರತ್ಯಕ್ಷ ದರ್ಶನವನ್ನು ಹೊಂದಿದ್ದಾರೆ. 
ಈಗಲೂ ಯಾರಿಗೆ ಆ ಪರಶಿವನ ದರ್ಶನವಾಗುವ ಇಚ್ಛೆ ಇರುವದೋ, 
ಅವರಿಗೂ ಸಂದರ್ಶಿಸುತ್ತಾನೆ. ಪರಂತು ಆತನ ದರ್ಶನವಾಗುವದಕ್ಕೆ 
ನಮ್ಮ ಇಂದ್ರಿಯಗಳೂ ಹಾಗೂ ಮನೋಮಯಾದಿ ಕೋಕಗಳೂ ಎಂದೂ 
ಉನಯೋಗ ಬೀಳುವದಿಲ್ಲ. ಈ ಎಲ್ಲನುಗಳನ್ನು ದಾಟ ಆಚೆಯಕಡೆಗೆ 
ಹೋಗಚೇಕಾಗಿರುತ್ತದೆ. 

ಇಲ್ಲಿಯವರೆಗೂ ಯುಗಾನುಯುಗದಿಂದ ನಾವು ಯಾವ ಕರ್ಮಗ 
ಳನ್ನು ಮಾಡುತ್ತ ಬಂದಿರುವೆವೋ, ಅವು ನಮಗೆ ಪಾಶೆರೂಸವಾಗಿ ಆಸ 
ಚಿದಾನಂದ ಸ್ವರೂಪನಾದ ಪರಶಿವನಿಂದ ದೂರ ಇರಿಸಲ್ಪಟ್ಟಿರುವದಾಗಿ 
ರುವವು. ಪ್ರಯುಕ್ತ ಇಲ್ಲಿಯವರೆಗೂ ಮಾಡಿದ ನಿವೇಚನೆಯಂತೆ, ನಾವು 
ನಡಿಯಲಿಕ್ಕೆ ಹತ್ತಿದರೆ ಈ ಪಾಶವು ಸಾವಕಾಶವಾಗಿ ಬಿಚ್ಚಲು ಪ್ರಾರಂಭ 


೧೪ ಶಿವಾನುಭವ. 


ನಾಗಿ ಕಡೆಗೆ ಕಳಚಿ ಬಿದ್ದು ಹೋಗುವದು. ಆನಂತರ ನಾವು ಯಾವ 
ಸ್ಥಾನವನ್ನು ಮತ್ತು ಯಾವ ಸ್ಥಿತಿಯನ್ನು ಹೊಂದುತ್ತೇವೆಯೋ, ೫ ಸ್ಥಾನ 
ಆ ಸ್ಥಿತಿಗಳು ಇಲ್ಲಿಯವರೆಗೂ ಯಾರು ಜಾಗ್ರದವನ್ನೆ ಯಲ್ಲಿಯಾಗಲೀ 
ಸ್ವಪ್ನಾವಸ್ಥೆಯಲ್ಲಿಯಾಗಲೀ ಅತಏವ ಸುಷುಪ್ತಾಪಸ್ಥೆ ಯಲ್ಲಾ ಗಲೀ ಕಾಣ 
ಲಾರನಂಥವುಗಳೇ ಇರುವವು. ಆ ನಮ್ಮ ಸ್ಥಿತಿಯು ಈ ಅವಸ್ಥಾತ್ರಯದ 
ಆಚೆಯ ಕಡೆಗಿದೆ. ಆಗ ನಮ್ಮ ಸ್ಥಿತಿಯೇ" ಬೇರೆಯಾಗುವದು. ನಮ್ಮ 
ಭಾಷೆರೀತಿ ನಡಾವಳಿಗಳೂ ಸಹ ಬಿಚಿತ್ರ ತರವಾದವುಗಳಾಗುವವು. ಆಗ 
ಜಗತ್ತು ನಮಗೆ ಹುಚ್ಚ ನೆಂದು AES ವಸಬಹುದು. ಕಲ್ಪನಾತೀತ 
ವಸ್ತು ನನ ಕಬ್ಸನೆಯು ಪ್ರಪಂಚದ ಪ್ರಾಣಿಗಳಿಗೆ ಇರಲು ಹ್ಯಾ ಗೆ ಶಕ್ಯವಾ 
ದೀತು? ಕಲ್ಪನಾತೀತ ಮನುಷ್ಯನು ಜಗತ್ತಿನ ದೃಷ್ಟಿಯಿಂದ ೬.8 
ಕಾಣಬಹುದು. ಇದರಲ್ಲಿ ಸಂಶಯವೇನು? ಆದ್ದರಿಂದಲೇ ಇಲ್ಲಿಯವರೆಗೆ 
ಆದ ಶಿವಶರಣರ ಚರಿತ್ರೆಗಳು ಅತಿ ವಿಚಿತ್ರತಮವಾಗಿರುವವು. ಇಂಥ 
ವಿಚಿತ್ರತಮವಾದ ಮತ್ತು ಸಕಲ ಸುಖಗಳ ನಿಧಿಯಾದ ಶಿವಾನುಭವವನ್ನು 
ಪಡೆಯುವದೇ ಪ್ರತಿ ಒಬ್ಬನ ಕರ್ತವ್ಯವಾಗಿದೆ. ಅದರೊಳಗೆ ವೀರಶೈವ 
ನಂತೂ ಶಿವಾನುಭವದ ಅನ್ವಯಾರ್ಥಕನೇ ಇದ್ದಾನೆ. ತನ್ನ ಅಂಗದ ಪ್ರತಿ 
ಒಂದು ಅವಯವವನ್ನು ಬಾಹ್ಯಾಂತರ ಇಂದ್ರಿಯಗಳನ್ನು ಲಿಂಗರೂಪ 
ವಾಗಿಯೇ ಕಂಡು ತಾನೂ ಲಿಂಗರೂಪನಾಗಿ ಲಿಂಗ ಭೋಗೋಪ ಭೋಗಿ 
ಯಾಗಿ ಕಡೆಗೆ ಆಪರತರ ಪರಂಜ್ಯೋತಿಸ್ವರೂಪನಾದ ನಿರಂಜನ ಮಹಾ 
ಪ್ರಭುವಾಗುವದೇ ಶಿವಾನುಭವವು. ಇದನ್ನು ಮೇಲೆ ಹೇಳಿದ ಶುದ್ಧಾಂತಃ 
ಕರಣದಿಂದ ಸಾಧಿಸುವದೇ ಶಿವಾನುಭವದ ಸತ್ಯ ಸತ್ಯ ಮಾರ್ಗವು. 
ಓಂ ಶಾಂತಿಃ! ಓಂ ಶಾಂತಿಃ! ಓಂ ಶಾಂತಿಃ!!! 


ಲಿಂಗಸಹಿತ ನಡೆ ಲಿಂಗಸಹಿತ ನುಡಿ. ಲಿಂಗಸಹಿತ ಸರ್ವೇಂದ್ರಿಯ 
ಮುಖವು ಲಿಂಗಾಲಿಂಗಿತವಾಗಿಹ ಇಂಥಾ ಲಿಂಗಾಂಗಿಯೇ ಸಹಜ ॥೧॥ 


ಅಲ್ಲಹುದು ಎಲ್ಲ ನಾನೇ. ೧೫ 


ಜ್‌ ಇ 
ಅಲ್ಲಹುದು ಎಲ್ಲ ನಾನೇ. 
ಲೇಖಕ-ಶ್ರೀ ಸಚ್ಚಿದಾನಂದ ಅನ್ನದಾನಿ ಸ್ವಾಮಿಗಳು ಮು. ಆಂಬೂರ 
ಜಿ. ನಾರ್ಥ ಅರ್ಕಾಟಿ ಇಲಾಖಾ ಮದ್ರಾಸ. 


NS ರಾ 


ಮೂರು ವರ್ಷದ ಹುಡುಗನಿಗೆ ನೂರು ವರ್ಷದ ಮುದಿಕೆಯನ್ನು 
ಮದುವೆ ಮಾಡಿದಂತೆ, ಮಂಡುಕ ಒಂದು ಸರ್ಪನನ್ನು ಕೊಂದು ನುಂಗಿ 
ದಂತೆ, ನಿನ್ನೆ ಹುಟ್ಟಿದವ. ನಾಳೆ ಹುಟ್ಟಿ ತಕ್ಕವನ ಕೂಡ ಮೊನ್ನಿನ ದಿನ ಜಗ 
ಳಾಡಿದಂತೆ, ಹೀಗೆ ಪ್ರಸಂಚಕ್ಕೆ ವ್ಯಶ್ಯಾಸವಾಗಿರುವದು ಹ್ಯಾಗೆ ಸರಿಬಾ 
ರದೋ, ಹಾಗೆ ಎಲ್ಲವೂ ನಾನೇ ಎಂಬ ವಾಕ್ಯವು ಹ್ಯಾಗೆ ಸರಿಗಾಣುವದು? 
ಹುಲಿ, ಕರಡಿ, ಸಿಂಹ, ಆನೆ, ಎಮ್ಮೆ, ಕಾಗೆ, ನೊಣ, ಇರಿನೆ, ಮೂನ, 
ಮೊಸಳೆ, ಮರ, ಗಿಡ, ಮನುಷ್ಯ, ದೇವ, ದಾನನ ಮೊದಲಾದ ಯಾವತ್ತು 
ಒಂದೇ ಆದರೆ, ಹುಲಿ ಹಾವುಗಳೆಂದು ಭಯ ಪಡುವದೇತಕ್ಕೆ? ಸರ್ವತ್ರ 
ದಲ್ಲಿಯೂ ಉಳ್ಳ ನನ್ನನ್ನೆ ಇವು ಕೊಲ್ಲುವದಕ್ಕೆ ಕಾರಣವೇನು? ಎಂಬೀ 
ಪ್ರಶ್ನೆಗಳು ಉದ್ಭವಿಸಿದಲ್ಲಿ ಇವುಗಳನ್ನು ವಿಚಾರಿಸುವಾ, 

ಮನುಷ್ಯನ ಸ್ಥಿತಿಯು ಹ್ಯಾಗೆ ಒಂದು ಶುನಕನು ನಾಲ್ಕು ದಿಕ್ಕುಗ 
ಳಲ್ಲಿ ನಿಲುವುಗನ್ನಡಿಗಳು -ಸಾವಿರಾರು ವರ್ಣಿಸಿ ಇಡಲ್ಪಟ್ಟ ಒಂದು 
ಅಲಂಕಾರ ಮಂಟಪದಲ್ಲಿ ಪ್ರವೇಶಿಸಿದ ಕೂಡಲೇ ತನ್ನ ಸ್ವರೂಸವ ಆ 
ಕನ್ನಡಿಗಳಲ್ಲಿ ಅನೇಕವುಗಳನ್ನು ಕಂಡು, ಅವು ಜಗಳಕ್ಕೆ ಬರುವನೆಂದು 
ಎಣಿಸಿ ದಿಗಿಲುಗೊಂಡು ಪ್ರಾಣವನ್ನು ಬಿಡುವದೋ, ಹಾಗೆಯೇ ಇರುತ್ತದೆ. 
ಎನ್ನ ಪ್ರಿಯರುಗಳೇ, ಶಾಸದಿಂದ ವರಾಹರೂಪವನ್ನು ತಾಳಿದ ದೇವ 
ನನ್ನು ದೇವತೆಗಳು ಆಶ್ರಯಿಸಿ ಪುರಂದರನಾದಂಥ ನೀನು ಹಂದಿ ರೂಪ 
ವನ್ನು ಬಿಟ್ಟ ದೇವಲೋಕಕ್ಕೆ ಬರಬೇಕೆಂದು ಬೇಡಿ ಕೊಳ್ಳಲು, ತನ್ನ ಮರಿ 
ಗಳ ಮೇಲಣ, ತನ್ನ ಪ್ರಾಣದ ಮೇಲಣ ಆಶೆಯಿಂದ ಆ ಸಮಯದಲ್ಲಿ 
ಹಂದಿ ಜನ್ಮವೇ ಶ್ರೇಷ್ಠವೆಂದು ನೆನಿಸುವ ದೇವರಾಯನಂತೆಯೂ, ತಾಯಿ 
ಯಾದ ಸಿಂಹವು ಸತ್ತ ಕೂಡಲೆ ನರಿಗಳ ಕೂಟದಲ್ಲಿ ಬೆಳೆದು ತಾನು 
ಒಂದು ನರಿಯೇ ಎಂದು ಬಹು ದಿವಸ ನೆನಿಸುವದರಿಂದ ಆನೆ ಮೊದ 
ಲಾದ ಮೃಗಗಳನ್ನು ಕಂಡಾಕ್ಷಣವೇ ಮೇಲ್ವರಿದು ಕೊಲ್ಲುವ ಪರಾಕ್ರಮವು 
ಇದ್ದರೂ, ನರಿಗಳ ಕೂಟದಲ್ಲಿ ಶೇರಿ ಓಡಿ ಹೋಗುವ ಅಭ್ಯಾಸ ಮಾಡಿ 


ಚ ಶಿವಾನುಭವ. 


ಕೊಂಡು ಇರುವ ಸಿಂಹನ ಮರಿಯಂತೆಯೂ, ತನ್ನ ಸ್ವಸ್ನದಲ್ಲಿ ರಾಜ್ಯ 
ವನ್ನೂ ಹೆಂಡರು ಮಕ್ಕಳನ್ನೂ ಕಳೆದು ಕೊಂಡು ಪರರಿಗೆ ದತ್ತ ಸೇವಕ 
ನಾಗಿ ತಾನು ನಿಜವಾಗಿ ರಾಜನಾಗಿರುವ ಸ್ಥಿತಿಯನ್ನು ಪೂರ್ಣವಾಗಿ ಮರೆ 
ತವನಾಗಿ ಕಷ್ಟಗಳನ್ನು ವಹಿಸಿ ವ್ಯಸನ ಪಡುವ ರಾಜನಂತೆಯೂ, ಭ್ರಾಂತಿ 
ಕಲ್ಪಿತ ಮಿಥ್ಯಾ ಜಗತ್ತನ್ನು ಸತ್ಯವೆಂದು ನಂಬಿ, ಛಾಯಾಶರೀರ, ಪ್ರತಿ 
ಬಿಂಬ ದೇಹ, ಸ್ವಪ್ನ ಶರೀರ ಮನೋ ರಾಜ್ಯ ಕಾಯ ಇವುಗಳಂತಿರುವ 
ಈ ಅಫಿತ್ಯವಾದ ಬಾಳ್ವೆ ಶಾಶ್ವತವೆಂದು ನಂಬಿ, ರಿರ್ನಾಮ, ನಿರೂಪ 
ನಿರ್ಗುಣ, ನಿರ್ಜೇದ್ಯ, pe ನಿಶ್ಚಲ, ನಿತ್ಯ, ನಿಷ್ಕಳ, ನಿರಂಜನ, 
ನಿರುಪಮ, ನಿರ್ನಿಕಲ್ಪ, ನಿತ್ಯಮುಕ್ತ, "ದ್ವಜ, ಅನಾದಿಶುದ್ಧ, ಪರಾ 
ತ್ಸರ, ಪ್ರತ್ಯಕ್ಷ ಅಖಂಡ, ಪರಿಪೂರ್ಣ, ಸತೃಜ್ಞಾನ, ಘನಾನಂದ, ಏಕೋ 
ಬ್ರಹ್ಮ, ಪರಮಾತ್ಮನಾದ ತನ್ನನ್ನು ತಾ ಮರೆತಿರ್ದ ಕೇವಲವಾದ ಅಜ್ಞಾನ 
ಬೇರುಂಟಿ? ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳಿ ಸೀಸ್ಕ ಹಯ ಮಣ್ಣಾ 
ದಿಯಾಗಿ ಬೇಕೆ ಬೇರೆ ವಸ್ತುಗಳಲ್ಲಿ ಮಾಡಲ್ಪಟ್ಟ ಲಕ್ಪಾವಧಿಗಳಾದ 
ನೀರು ಕೊಡಗಳಲ್ಲಿಯೂ ಪ್ರತಿ ಬಿಂಬಿಸಿ ಪ್ರಕಾಶಿಸುವ ಸೂರ್ಯನಂತೆ 
ಎಲ್ಲೆಲ್ಲಿ ನೋಡಿದರೂ ಜೀವ ಜಂತುಗಳಿಗೆ ಜೀವನಾಗಿ ತೋರುತ್ತಲಿರುವ 
ಏಕ ಪರಾತ್ಬರ ವಸ್ತುವಿದ್ದರೂ, ಆ ವಸ್ತುವು ನಾನು ಅನನು ಅವಳು ಅದು 
ಇದು ಸ ನಿಂಗಡಿಸಿ ಹೇಳುವಂಥಾದ್ದು ಚಿತ್ತವೃತ್ತಿಯಿಂದ ಉಂಟಾದ 
ಕೇಡಲ್ಲವೇ? ಬುದ್ಧಿ ದೋಷದಿಂದ ಹುಟ್ಟುವ ಇಂಥ ಕಲ್ಪಿತ ವಿಕಲ್ಪಿತಗಳು 
ಸಮಾಧಿ ಕಾಲದಲ್ಲಿ ತೋರುವದಿಲ್ಲ. ಆದರೆ ಮನುಷ್ಯನು ಎಡೆಬಿಡದೆ 
ಭೃಂಗವನ್ನು ಧ್ಯಾನಿಸಿ ಭೃಂಗವೆ ಯಾಗುವ ಕೀಟದಂತೆ ಸದಾ ಸಮಾಧಿ 
ನಿಷ್ಕಾಪರನಾಗಿ ಸರ್ವ ಉಪಾಧಿಗಳನ್ನು ಬಿಟ್ಟಿ ಬ್ರಮ್ಮಾನುಸಂಧಾನ 
ಬಲದಿಂದ ಪರಮಾತ್ಮ ಸ್ವರೂಪನೇ ತಾನಾಗುತ್ತಾನೆ. 

ಆದರೆ ಈ ಬ್ರಹ್ಮಾನು ಸಂಧಾನ ಬಲವು ಪ್ರಸಂಚ ವ್ಯಾಮೋಹದಲ್ಲಿ 
ರುವ ಮನುಷ್ಯನಿಗೆ ಕಷ್ಟ ಕರವಾದದ್ದು. ಸಮುದ್ರದ ಉದ್ದ ಳತೆಯನ್ನು 
ಮಂಡುಕನೆಂಬ ಕಪ್ಪೆ ಬಲ್ಲಡೆ? ಮೇರುಗಿರಿಯ ಹ ಳತೆಯನ್ನು ಒಂದು 
ಸಣ್ಣ ಕೀಟಕ ವರಿಯುವದೇ? ಕಲ್ಲಸಕ್ಕರೆಯ ರುಚಿಯನ್ನು ಎಷ್ಟು ವೆಗ್ಗಳ 
ವಾಗಿ ಪ್ರಸಂಗ ಮಾಡಿದರೂ ಅದನ್ನು ತಿನ್ನದವನು ರುಚಿಯ ಜಾ 
ದೀತೇ? ಏ. ಬಿ. ಸಿ. ಅರಿಯದವನು ಎಮ್‌. ಏ. ಪರೀಕ್ಷೆಯಲ್ಲಿ ಜಯಶಾಲಿ 
ಯಾಗುವನೇ? ಎಂದಿಗೂ ಆಗಲಾರನು- ಹಾಗೆ ದೇಹಾಬಿಮಾನವನ್ನು 


ಅಲ್ಲಹುದು ಎಲ್ಲನಾನೆ. ೧೭ 


ತೊರೆಯದವನು ಆತ್ಮಜ್ಞಾನವನ್ನು ತಿಳಿಯುನದು ಹ್ಯಾಗೆ? ಇವತ್ತೋ 
ನಾಳೆಯೋ ಅಥವಾ ಬಹು ಜಾಗ್ರತೆಯಲ್ಲಿಯೋ ಮರಣವಾಗುವ ದೇಹ 
ವನೆ ಶಾಶ್ವತವೆಂದು ನೆನೆಯುವವನು ಸರ್ವತ್ರದಲ್ಲಿ ಪರಿಪೂರ್ಣವಾಗಿ 
ತುಂಬಿರುವ ಏಕ ಪರವಸ್ತುವನ್ನು ಈ ಭೂಮಂಡಲದ ಮೇಲೆ ೯॥ ಕೋಟ 
ಮೈಲುಗಳಿಗತ್ತತ್ತಲಿದ್ದು ನಮ್ಮಗಳಿಗೆ ಉಷ್ಣನನ್ನೂ ಪ್ರಕಾಶವನ್ನೂ 
ಕೊಡುವಂಥ ಸೂರ್ಯನು ಸ್ವಲ್ಪ ಹೆಚ್ಚು ಕಡಿಮೆ ೩ಂ ಕೋಟಿ ಚದರ 
ಮೈಲು ವಿಸ್ತೀರ್ಣವುಳ್ಳ ನಮ್ಮ ಭೂಮಿ ಅಲ್ಲದೆ, ಈ ಭುವನಕ್ಕಿಂತಲೂ 
ದೊಡ್ಡವಾದ ಗ್ರಹಂಗಳೂ ಹಲವು ತನ್ನ ಸುತ್ತಿ ಬರಲು ಅವುಗಳನ್ನು ಪ್ರಕಾ 
ತಿಸಿ ತಾನು ನಡುಮಧ್ಯದಲ್ಲಿ ಇರುವದನ್ನು ಕಿಳಿಯದಂಥ ನಮ್ಮಗಳಲ್ಲಿ 
ಅನೇಕರು ಆದಿತ್ಯನೇ ಸುತ್ತಿ ಬರುತ್ತಾನೆಂತಲೂ ಈ ಭೂಲೋಕವಗಲ 
ಕೈಂತಲೂ ಸೂರ್ಯನು ಎಷ್ಟೋ ಭಾನ ಚಿಕ್ಕವನೆಂತಲೂ ಎಣಿಕೆ ಗೊಳ್ಳು 
ವದಿಲ್ಲವೇ? ಅಖಂಡ ಬಯಲಿನಲ್ಲಿ ಕಾಣುವಂಥ ಕೋಟ ಲೆಕ್ಕಕ್ಕೆ ನೂರ 
ಕಾಣುವ ನಕ್ಸತ್ರಗಳು ಆನೇಕ ಭಾನುನಿನಂತೆ ಎಷ್ಟೋ ದೊಡ್ಡವಾಗಿ 
ಇದ್ದರೂ ಅವುಗಳು ಬುಳಬುಳುಕೆ ಹುಳಗಳಂತೆ ಕಾಣುವದಿಲ್ಲವೇ? ಹಾಗೆ 
ಅಲ್ಲಲ್ಲಿರುವ ಜೀವ ಕೋಟಿಗಳ ಮೊತ್ತವನ್ನು ಉಂಟುಮಾಡಿ ಸಲಹಿ ಲಯ 
ಮಾಡುವ ಕರ್ತನಾದ ಜಗದಾರಾಧ್ಯನನ್ನು ತಿಳಿಯುವದು ಅಲ್ಪ ಮನುಷ್ಯ 
ನಿಗೆ ಅಳವೆ? ಅಣು ಮೊದಲುಗೊಂಡು ಅಖಂಡ ಕೋಟಗಳಲ್ಲಿ ಉಳ್ಳ 
ಸರ್ವತ್ರದಲ್ಲಿ ತುಂಬಿ ಗಣಿಸಲಳವಲ್ಲದ ಆ ತೋಜೋಮಯ ಸ್ವರೂಪವನ್ನು 
ಮನೋವಾಕ್ಕಿನಲ್ಲಿ ತಿಳಿಯುವದು ಸುಲಭವೇ? ಸ್ಫಟಕಂಗಳು ತನ್ನ ಸುತ್ತ 
ಮುತ್ತಲು ಮುಚ್ಚಿಕೊಂಡಿರುವ ಅನೇಕ ವರ್ಣಗಳ ಪ್ರಕಾರ ಕೆಂಪು ಹಳದಿ 
ಹಸರು ಹಲವಾಗಿ ಕಂಡುಬಂದರೂ ಒಳಗಿರುವ ದೀಪ ಒಂದೇ ಅಲ್ಲವೇ? 
ಜಾತ್ರೆ ಸರಸೆಗಳಲ್ಲಿ ಹೊರಗೆ ಬರುವ ಭೂತ ಗಾರುಡಿ ಗೊಂಬೆಗಳು ತಾವೇ 
ನಡೆದು ಬರುವದಾಗಿ ತೋರಿದರೂ ಅವುಗಳನ್ನು ನಿಜವಾಗಿ ಹೊತ್ತು 
ಕೊಂಡು ಬರುವದರೊಳಗಿರುವವನು ಜಾಣ ಮನುಷ್ಯನಲ್ಲವೇ? ದೇಹದ 
ಭೇದಗಳು ಲಕ್ಷವಿದ್ದರೂ ಸರ್ವ ಶರೀರದಲ್ಲಿಯೂ ಒಳಮುಟ್ಟ ಮುಟ್ಟ 
ದಂತೆ ಇದ್ದು ಅಪುಗಳ ಆಟದಲ್ಲಿ ತಕ್ಕದಾಗಿ ಇರುವ ಆತ್ಮ ಸ್ವರೂಪವೇ 
ಶೃಕಿಭೋಧ ಗುರುವಾಕ್ಯಯುಕ್ತಿ ಅನುಭವ ಇವುಗಳಿಂದ ಕಳಕೊಳ್ಳುವ 
ದೆಂದರೆ ಅತಿ ಆಳವಾದ ನೆಲೆಯುಳ್ಳ ಸಮುದ್ರವನ್ನು ದಾಂಟಿ ಹೋಗಲು 
ಪ್ರಯತ್ನ ಮಾಡುವ ಕಾಗೆಯಂತೆ, ಮತ್ತು ಮೇರು ಪರ್ವತ ಶಿಖರವನ್ನು 


3 


೧೮ ಶಿವಾನುಭವ, 


ಏರಿ ನೋಡುವೆನೆಂಬ ಕುಸ್ಕ ಕೋಗಿಯಂತೆಯೇ ಸರಿ. ಆದಕೆ ಯಾವನು 
ಮಣ್ಣ ಹೆಣ್ಣಾದಿ ಆಸೆಗಳನ್ನು ತೊರೆದು ಬ್ರಹ್ಮಾನು ಸಂಧಾನದಲ್ಲಿ ತೊಡ 
ಗುವನೋ ಅವರಿಗೆ ಮೋಕ್ತಪದ ಲಭ್ಯ ವಾಗುವದು ಸಹಜವಾಗಿರುತ್ತದೆ. 


ಹೀಗೆ ಕಾಜ ಯಾರು ಸುವೃತ್ತಿಯುಳ್ಳವರಾಗಿ ಆಚರಿಸು 
ತ್ತಾರೋ ಅವರೇ ಮಹಾತ್ಮರು ನಿಜವಾದ ಜ್ಞಾನಿಗಳು. ಸೂರ್ಯನಕಿರಣ, 
ಬೆಂಕಿಯಕಿಡಿ, ಸಮುದ್ರದ 1೫03 ಜ ಬ್ರಹ್ಮದಲ್ಲಿ ವಿ ಜೀವನಿರುವದನ್ನು ತಿಳಿ 
ಯುವಂಥ ಈ ಜ್ಞಾನಿಗಳ ಹು ದೇಹವಾಸನೆಯ 'ಬಿಟ್ಟು ಭೀದ ಬುದ್ಧಿಯ 
ತೊಲಗಿ ಸರ್ವದಲ್ಲಿ ಯೂ ತಮ್ಮನೇ ಕಾ ತ್ತಾರೆ. hE ಅನ್ಯ ಜೀವ 
ಜಂತುಗಳು ಅವರಿಗೆ ಯಾವಪ್ರಕಾರವೂ ಕೇಡನ್ನು ಮಾಡಲರಿಯವು. ಸ 
ರಷರಕಂಡ ಮಾತ್ರದಲ್ಲಿಯೇ ತರಿ ಕೂಡ 2೨0 LA 
ವನು. ಸರ್ವಸಂಗ ಪರಿತ್ಯಾ ಗೆ ಸಚ್ಚಿ ದಾನಂದ ಕೇವಲ ಬ್ರಹ್ಮ ಸ್ವರೂಪವೆ 
ಯಾಗಿ ನಿಂತಂಥ ತೂ. ಜ್ಞಾನಿಗಳ ಮುಂಡೆ ಪಶುವು, ಹುಲಿ, ಆನೆ, 
ಮುಂಗಲಿ, ಸರ್ಪ, ವಿರೋಧವಿಲ್ಲದಂತೆ ಕೆಲದಾಡುತ್ತಲಿರುವವು. ಅತಿ 
ಮೂರ ಮೃಗಂಗಳು ಇಂಥ ಮಹಾತ್ಮರ ಸ ಸನ್ನಿದಾನದಲ್ಲಿ .ರಾಜನಲ್ಲಿಗೆ 
ತಪ್ಪು ಮಾಡಿದ ಕಳ್ಳನಂತೆ ತಮ್ಮ ಸ್ವಭಾ ಾವದ ದುಷ್ಟ ಗುಣಂಗಳನ್ನು ಕಳೆದು 
ಕೊಂಡು ಕೆಡಕು ಮಾಡದಂತೆ ಇರುವವು. ಇದು ಐಕೃಭಾವ ತಿಳಿದ ಜ್ಞಾನಿ 
ಗಳ ಅರಹು ಪ್ರಭಾವದಿಂದಲ್ಲವೆ? ಸೂರ್ಯನನ್ನು ಗೂಗೆ ನೋಕಳ್ಬುದೆ? 
ಗರುಡ ಪಕ್ಷಿಯನ್ನು ಸರ್ಪ ಕಚ್ಚವದೆ? ಪತಿವ್ರತೆಯನ್ನು ಕೆಡಿಸುವ ಪಾತ 
ಕಿಯು ಉಳಿದು ಬಾಳ್ವನೆ? ದಮಯಂತಿಯನ್ನು ಕೆಟ್ಟ ಗುಣದಿಂದ 
ಮುಟ್ಟದ ಬೇಡನು ಸುಟ್ಟು ಬೂದಿಯಾಗಲಿಲ್ಲವೆ? ಸೂರ್ಯನ ಪ್ರಕಾಶ 
ಕ್ಕಿಂತಲೂ ಹೆಚ್ಚಾಗಿರುವ ಅಹಿಂಸಾ ಯಂತ್ರದಿಂದ ಸುತ್ತಲ್ಪಟ್ಟಿ ಜ್ಞಾನಿಗೆ 
ಳನ್ನು ಸಮೊಸಿಸಿದಂಥ ರೋಷವೂ ವಿಷವೂ ಹೆಚ್ಚಿದಂಥ ಸ ಪ್ರಾಣಿ 
ಗಾದರೂ ಯಾವದೊಂದೂ ಕೆಡಕು ಮಾಡುವದಕ್ಕೆ ಆದೀತೆ? ಏನು ನ 
ಲರಿಯದು. ಮುಂದೊಂದು ಕಾಲದಲ್ಲಿ ಕಣ್ಣು ಕಿನಿ ಕೈಕಾಲು ಬಾಯಿ 
ಮೂಗು ಮೊದಲಾದವುಗಳೊಂದು ಸೇರಿ ಭಳಿದಾರಕೂ ಕೆಲಸ ಮಾಡದೆ 
ಮಧ್ಯದಲ್ಲಿ ನಿಂದು ತಮ್ಮ ಕಷ್ಟಾರ್ಜಿತದಿಂದೆ ಜೀವಿಸುವ ಹೊಟ್ಟಿ ಯ 
ಮೇಲೆ ಕೋಪವನ್ನು ಮಾಡಿ ಅದನ್ನು ಉಪವಾಸ ವಿಟ್ಟು, ತಾವೂ ಬಲ 
ಗುಂದಿ ಬಾಡುವದನ್ನು ಕಂಡು, ತಾವು ಬೇರೆ ಒಡಲು ಬೇಕೆ ಎಂಬ 
ಭಾವವು ದೂರಾದಂತೆ ಸರ್ವ ಜೀವಕೋಟಗಳಲ್ಲಿಯೂ ಭೇದ ಭಾವವನ್ನು 


ಅಲ್ಲಶಹುದು ಎಲ್ಲನಾನೆ. ೧೯ 


ಜ್ಞಾನಿಯು ಮಾಡಲಾರನು. ಅವನು ಏಕಾತ್ಮಜ್ಞಾನವನ್ನು ಪಿಡಿದು ಹಲ್ಲು 
ಕೇಳಿದ ಸರ್ಪದಂತೆ ತನ್ನ ದುರ್ಗುಣಂಗಳನ್ನು ನಾಶ ಪಡಿಸಿ, ಪತಿ ಸೇವಾ 
ತತ್ಪರಳಾದ ಪತಿಪ್ರತೆಯಂತೆ, ಶಿಸುವನ್ನು ಸಲಹುವಾ ತಾಯಿಯಂತೆ, 
ಸರ್ವಾತ್ಮರುಗಳಲ್ಲಿಯೂ ತನ್ನ ಸ್ವರೂಸದಂತೆಯೇ ಭಾವಿಸುತ್ತಾನೆ. 

ಈ ನಾಮರೂಪು ಪ್ರಸಂಚದಲ್ಲಿ ತೋರುವಂಥ ಸರ್ವವೂ ಕೆಟ್ಟುನಾಶ 
ಹೊಂದಿ ಮತ್ತೆ ತೋರುವಂಥವುಗಳೇ ಹುಟ್ಟಿ ಸಾಯುವ ವಸ್ತುಗಳಾಗಿ 
ಹೀಗೆ ಉದ್ಭವ ನಾಶಕ್ಕೆ ಅತೀತವಾಗಿರುವ ವಸ್ತುವು ಆತ್ಮ ಒಂದೇ ಇರುವದು. 
ಅವನು, ಅವಳು, ಅದು, ಇದು ಎಂಬ:ದಕ್ಕೆ ಅತೀತವಾದ ಮನೋವಾಕ್ಟು 
ಗಳಿಗೆ ತಿಳಿಯದಂಥ ಆ ಆತ್ಮನು ನಾನೇ ಇರುವೆನು. ಅಂದಬಳಿಕ ಅಡು 
ಇದು, ಆಲ್ಲಿ ಇಲ್ಲಿ, ಆಂದು ಇಂದು, ಎಂದು ಎಣಿಸುವ ಭೇದ ನನಗೆಲ್ಲಿ 
ಯದು? ಅಣು ಮಹತ್ತು ಕಾಲದೇಶ, ಕಾರಣ ಕಾರ್ಯ ಎಂಬುವ ಪದಗ 
ಳಿಗೆ ವಸ್ತುಯಾವುದು? ಎಲ್ಲಿಯೂ ತುಂಬಿದ ಎಲ್ಲ ಕಡೆಗೂ ಇರುವ ತನ 
ತಾನೆ ವಸ್ತುವಾಗಿ ತನ್ನ ಬಿಟ್ಟು ಒಂದು ವಸ್ತುವುಂಟೇ? ಗ್ರಾಮದಲ್ಲಿರುವ 
ಮನೆಗಳಲ್ಲೆಲ್ಲ ಪ್ರಕಾಶಿಸುವ ಚಂದ್ರ ಒಂದೇಯಲ್ಲದೆ ಬೇರೆಬೇರೆ ಇರುವನೇ? 
ಅಣ್ಣ, ತಮ್ಮ, ಹುಡುಗ, ತಾತ, ಅಪ್ಪ ಮುತ್ತ್ಯನೆಂದು ಹಲವರು ಹಲವಿಧ 
ವಾಗಿ ಒಬ್ಬ ಮನುಷ್ಯನನ್ನೇ ಕರೆಯುವದಿಲ್ಲವೆ? ಪ್ರಾಣ ಹೋದಬಳಿಕ 
ಈ ಮಾಯಾ ಬಂಧಂಗಳು ಮರೆತು ಬಿಡುವದಿಲ್ಲವೆ? ಮೇಘಗಳ ಸಮೂಹ 
ಸೂರ್ಯನನ್ನು ಮರೆ ಮುಸುಕಿದಂತೆ ಸಚ್ಚೆದಾನಂದ ಮೂರ್ತಿಯಾದ ನನ್ನನೆ 
ಎನ್ನಾವರಣ ಮರೆಯಾಗಿ ವಿಕ್ಷೇನ ವಿಸ್ತರಣ ಶಕ್ತಿಗಳಿಂದ ಮರವೆಗೊಳಿಸಿ 
ಒಬ್ಬನಾದ ನನ್ನನೇ ಹಲವಾಗಿ ತೋರಿ ಅನಿತ್ಯ ದೇಹೆದಾಶೆಯನ್ನುಂಟು 
ಮಾಡಿ ರಜ್ಜು ಸರ್ಪನಂಕೆ ಕಾಣುವ ತೆರನಂತೆ ಭ್ರಾಂತಿ ಮೋಹದಲ್ಲಿ ಕಟ್ಟ 
ರುವದು ಆಶ್ಚರ್ಯದಲ್ಲಿ ಆಶ್ಚರ್ಯವಲ್ಲವೇ? ಪಾಸೆ ಮುಚ್ಚಿದ ಮುಸುಕ 
ವನ್ನು ದಬ್ಬಿ ಶುದ್ಧವಾದ ಜಲವನ್ನು ಕುಡಿಯುವ ಪುರುಷನಂತೆ ಅಜ್ಞಾನ 
ಕಲ್ಪಿತ ನಾಮರೂಪಂಗಳನ್ನು ಬಿಟ್ಟು, ಚಿದಾನಂದ ಸ್ವರೂಪನಾದ ನನ್ನನೇ 
ಎಲ್ಲೆಲ್ಲಿಯೂ ಒಬ್ಬನಾಗಿ ಸ್ವಯಂಭುವಾಗಿ ಕಂಡಾಕ್ಷಣವೆ ಸರ್ವಕಾಲ 
ಭೇದಂಗಳೆಂಬ ವಾಕ್ಯಕ್ಕೆ ಪ್ರಾಣವೆಲ್ಲಿಯದು? ಒಂದು ಅಲಂಕಾರವಾದ 
ಮಂಟಪದಲ್ಲಿ ವರ್ಣಿಸಿರುವ ಸಾವಿರಾರು ರಸಗನ್ನಡಿಗಳಲ್ಲಿಯೂ ತನ್ನ 
ಮುಖವೇ ತೋರಲ್ಪಟ್ಟಂತೆ, ಹುಲಿ, ಕರಡಿ, ನಾಯಿ, ನರಿ, ಸಿಂಹ, ಆನೆ, 
ಮಹಿಷ್ಕ ಇರುವೆ, ನೊಣ, ಹುಳ, ಕ್ರಿಮಿ, ಹುಲ್ಲಕಡ್ಡಿ, ಗಿಡಗಂಟ, ವೃಕ್ಷ 


೬0 ಶಿವಾನುಭವ. 


ಪಕ್ಷಿಗಳು, ಮನುಷ್ಯ, ದೇವ, ದೈತ್ಯ ಮೊದಲಾಗಿ ಬೇರೆ ಬೇರೆ ಯಾಗಿ 
ತೋರುವ ಸರ್ವ ಪ್ರಾಣಿಗಳಲ್ಲಿಯೂ ಇದ್ದು ಸತ್ಯ ಜ್ಞಾನ ಆನಂದ, ಏಕ 
ನಿತ್ಯ, ನಿರಂತರ, ಶುದ್ಧ, ಪ್ರತ್ಯಕ್ಷ ಅಭಿನ್ನ, ಬ್ರಹ್ಮನಾದ ನನ್ನ ಪ್ರತಿಬಿಂಬವೆ 
ಯಾಗಿ, ಸ್ಪಟಿಕದಲ್ಲಿ ಶುದ್ಧ ಸ್ವಚ್ಛವಾದ ರೂಪು ಒಂದು ಸಮಯದಲ್ಲಿ 
ಕಿಂಚಿತ್‌ ಭೇದಪಟ್ಟು ಕಾಣುವಂತೆ, ಸರ್ವ ಸಾಕ್ಷಿಭೂತನಾದ ಆತ್ಮನಲ್ಲಿ 
ಪ್ರತಿ ಬಿಂಬವು ಅನಿದ್ಯಾ ಕಾಮ, ಕರ್ಮಾದಿ ರೂಪವಾದ ಪಾಶ ಬಂಧ 
ದಿಂದ ಕುಂದು ಕೊರತೆಗಳುಳ್ಳವಾದ ಅರಿವು ಶಕ್ತಿಗಳಿಗೆ ತಕ್ಕಂತೆ ಬೇರಿ 
ಬೇರೆ ಜೀವರಾಶಿಗಳಾಗಿ ಹೇಳಿದರೂ ಯಾನತ್ತು ಸ್ವಪ್ನ ಜಗತ್ತಿನಂತೆ ಸುಳ್ಳೇ 
ಅನಿತ್ಯವಾದುದು. ಕೆಲ ನಾಟಕ ಶಾಲೆಯಲ್ಲಿ ರಾಜ ನೇಹ ಹಾಕುವಂಥ 
ವನೇ ಮತ್ತೆ ಕಳ್ಳನ ವೇಷ ನಟಿಸುವ ಹಾಗೆ, ನಿದ್ರೆಮಾಡಿ ಎಚ್ಚತ್ತ ಬಳಿಕ 
ಸ್ವಪ್ನಾವಸ್ಥೆಯ ಸಮಯದಲ್ಲಿ ತೋರುವ ಸರ್ವವೂ ತನಗೆ ಬೇರೆಯಾಗಿ 
ಎಣಿಕೆ ಗೊಂಡಿರುವ ಹಾಗೆ, ಕಲ್ಪಿತ ಸಂಸಾರ ಸಾಗರವಾಗಿರುವೀ ಬಿಸಿಲ್ಲು 
ದುಕೆ ನೀರಿನ ಭ್ರಮೆ ಇರುವ ಸ್ಥಿತಿಯ ಹಾಗೆ ಸರ್ಪ, ಹುಲಿ, ಜೆಕ್ಕು, ಇಲಿ, 
ಇರುನೆ, ನೊಣ, ಚಿಕ್ಕಾಡು, ಮೂನು, ಪಕ್ಷಿ, ವೃಕ್ಷ, ಗಿಡಗಂಟಿ, ಮನುಷ್ಯ, 
ದೇವ ದೈತ್ಯಾದಿ, ಆಸ್ತಿಕ ನಾಸ್ತಿಕ, ಕರಿ ಬಿಳಿ, ಮ್ಲೇಂಚ್ಛ, ಇಂಡಿಯ, 
ಅಮೇರಿಕಾ, ಪ್ರೀ ಪುರುಷ ಸರ್ವ ಭೇದಂಗಳು ನಿಜನಾಗಿ ಶಾಶ್ವತೆವಾಗಿ 
ಭಾವಿಸಿ ಕೊಂಡಿರುವದು ಸಹಜವಲ್ಲವು. ಗುಬ್ಬಿ ಕಾಗೆ ಗಿಳಿ ಹುರಿ ಬೆಕ್ಕು, 
ನಾಯಿ ಮೊದಲಾ ಪಕ್ಷಿ ಮೃಗಾವಿಗಳಂತೆ ಕೂಗುವ ಶಕ್ತಿಯುಳ್ಳ ಮನು 
ಷ್ಯನು ಒಬ್ಬನೆಯಲ್ಲವೆ? ನರೀಕ್ಸೆ ಗೋಸ್ಕರ ಸಾವಿರಾರು ರೂಸವನ್ನು ಧರಿ 
ಸಿದ ಮಹಾ ವಿಷ್ಣುವು ಒಬ್ಬನಲ್ಲವೇ? ಹಲವು ದ್ರವ, ನೊರೆ, ತೆರೆಗಳು ಅಲೆ 
ಯುವಂಥ ಸಮುದ್ರವು ಒಂದೆಯಲ್ಲವೇ? ಕುಂಬಾರನ ಗ್ರಹದ ಗಡಿಗೆ, 
ಮಡಿಕೆ, ಮುಚ್ಚಳ, ಬಿಂದಿಗಿ, ಕೊಡ, ಮಿಳ್ಳಿ ಗುಳ್ಳಿಗಳು ಹಲವು ವಿಧವಾಗಿ 
ಮಾಡಿ ಇಡಲ್ಪಟ್ಟರೂ ಒಂದೇ ಮಣ್ಣಿನಲ್ಲಿ ಮಾಡಿದಂತೆ ದೀಪದ ಪ್ರಕಾಶ 
ದಿಂದ ಭ್ರಾಂತಿ ತೊಲಗಿ, ಇದು ರಜ್ಜು ಸರ್ಪನಲ್ಲ ಎಂದು ತೋರುವದ 
ರಿಂದ ಈ ಜಗತ್ತು ಆತ್ಮನಲ್ಲಿ ಭಿನ್ನವಾಗಿ ತೋರಲರಿಯದು. 
ಏಕನಾಗಿರುವಂಥ ನನ್ನ ಬಿಟ್ಟು ಜೇಕೊಂದು ಇಲ್ಲವೆಂಬುವದನ್ನು 
ತಿಳಿಯುವದು ಅತಿ ಉನ್ನತವಾದ ಬ್ರಹ್ಮಜ್ಞಾನವೇ ಬೇಕೆಂಬುವದಿಲ್ಲ. | 
ಕೆಂಚಿತ್‌ ಅರಿನಿನಿಂದಲೂ ತಿಳಿಯ ಬಹುದು. ದೃಶ್ಯದಂತೆ ಕಾಣುವ 
ಸರ್ವವು ನೆನವಿಲ್ಲಿ ತೋರುವದಿಲ್ಲ. ದೃಶ್ಯವಾದ ಜಗತ್ತುಗಳನ್ನು ಬಿಟ್ಟು 


ಅಲ್ಲಹುದು ಎಲ್ಲನಾನೆ. 5 
ನೆನನೇ ನೋಡಲಾಗಿ ನೆನವಾದುದು ಒಂದು ಶ್ರತ್ಯೇಕ ವಸ್ತುವಾಗಿ ಕಾಣ 
ಬರುವದಿಲ್ಲ. ಆದಕಾರಣ ಕಲ್ಫನಂತೆ ತೋರಿದ್ದು ಸ್ಥಾಣುವಾಗಲ್ಪಟ್ಟಂಕೆ 
ನಿಜವಾಗಿ ತೋರುವ ನಾಮರೂಪು ಜಗವು ನನ್ನಲ್ಲಿರುವ ನೆನನೆ ಆಗಿರು 
ವದು, ನನ್ನ ಬಿಟ್ಟಿ ನೆನಪು ಯಾವದೆಂದು ನೋಡಲಾಗಿ ನೆನವೆಂಬುವದೇ 
ಇಲ್ಲ. ನೆನವು ಬಿಟ್ಟ ನಾನಃರೆಂದು ನೋಡಲಾಗಿ ನಾನು ಪ್ರಕಾಶವಾಗಿ 
ನಿಂತಿರುವೆನು. ಆದ್ದರಿಂದ ಬ್ರಹ್ಮದಲ್ಲಿ ಮಾಯೆ, ಚಿನ್ನದಲ್ಲಿ ಆಭರಣ, 
ಮಣ್ಣಿನಲ್ಲಿ ಕೊಡ, ಸಮುದ್ರದಲ್ಲಿ ಅಲೆಯಂತೆ, ನನ್ನ ನೆನಪು ನನ್ನ ಬಿಟು 
ಬೇರಾಗಲಿಲ್ಲ. ನನ್ನಲ್ಲಿಯೇ ಕಲ್ಪಿತವಾದ್ದರಿಂದ ಇಲ್ಲಿ ಬೇರೆ ಬೇರಾಗಿ ನಿಜ 
ದಂತೆ ತೋರುವುದು. ಸರ್ವ ಜಗಜೀವಾದಿಗಳು ನಾನೇ ಆಗಿರುವೆ. ನನ 
ಬಿಟ್ಟು ಬೇರೊಂದು ತೋರದ ಕಾರಣ ನನಗೆ ವಿಚಾರ ಏನಿರುವದು. ರಜ್ಜು 
ವಿನನ್ಲಿ ಸರ್ಪ ಸ್ಥಾಣುನಿನಲ್ಲಿ ಚೋರ ಒಮ್ಮೆಯಾದರು ಇಲ್ಲದ ಕಾರಣ 
ಜಗವು ಜೀವದೇವತೆಂಬುವದು ಮಿಥ್ಯಾ ವ್ಯತ್ಯಾಸಗಳು ವೊಚ್ಚನಾದ ನನ್ನಲ್ಲಿ 
ಯಾವಾಗಲು ಇಲ್ಲ. ಮಾಯಾಕಲ್ಪಿತ ಜನ್ಮ ಜರಾಮರಣ ಸಂಸಾರ ಸ್ವಪ್ನ 
ದಲ್ಲಿ ಭ್ರಮಿಸಿ ಆರೋಪಿತ ಪ್ರಪಂಚವನ್ನು ಅಧಿಷ್ಠಾನ ಬ್ರಹ್ಮವಾದ ನನ್ನಿಂದ 
ಬೇರಾಗಿ ಭಾವಿಸಿ ಬರುವದರಿಂದಲೇ ಜನನ ಮರಣಾದಿ ದುಃಖವನ್ನು ನಿಜ 

ಇಗಿರುವಂತೆ ತೋರಿ ಕಷ್ಟ ಪಡುವ ವಾಧ್ಯಿಯಸ್ತಔಷಧ ನಾಮ ಸ್ಮರಣೆ 
ಮಾಡುವದರಿಂದಲೇ ವ್ಯಾಧಿ ಸೊಸ್ತವಾದಿಕೇನು? 


ಆದರೆ ಈ ತೆರದ ನಾನೇ ಬ್ರಹ್ಮ ನೆಂಬದರ ಅರಿವು ನೆನದಾಕ್ಷಣ 
ವೇ ಬಾರದು. ವಿವಾಹ ಮಾಡಿಕೊಳ್ಳುವದನ್ಮು ನೆನಿಸಿದ ನಿಮಿಷಮಾತ್ರದ 
ಲ್ಲಿಯೇ ಕೂಸು ಹುಟ್ಟುನದೇ? ಶಿವೋಹಂ ಆಹಂಬ್ರಹ್ಮಸ್ಮಿ ಯೆಂದು 
ವಾಕ್ಸಿನಿಂದ ವುಚ್ಚರಿಸಿದರೆ, ಅನುಭವ ಜ್ಞಾನ ಇಲ್ಲದವರಿಗೆ ಆತ್ಮಜ್ಞಾನ 
ತಿಳಿಯಬಂದೀತೆ? ವಾಕ್ಕಿನಲ್ಲಿ ಮಾತ್ರ ವೇದಾಂತನುಡಿದು ತಾನು ಬ್ರಹ್ಮ 
ಜ್ಞಾನ ಪಡೆಯುವೆನೆಂಬವನು ಮಣ್ಣು ಕುದುರೆಯನೇರಿ ಸಮುದ್ರವನ್ನು 
ದಾಟುವನಂತೆ ಆಗುವದು. ದೊಡ್ಡ ಹೆಸರು ಪಡೆಯಬೇಕೆಂದು ಕಾಲುಗಳು 
ಅಲ್ಲಿಗಲ್ಲಿಗೆ ನಡೆದು, ಕಣ್ಣುಗಳು ನೋಡಿ, ಕೈಗಳು ಕೆಲಸವನ್ನು ಮಾಡಿ 
ತಮ್ಮ ಮರೆದು ಪರೋಪಕಾರಾರ್ಥ ಕಷ್ಟ ಸಡುವದರಿಂದಲೆ ಅನೆಲ್ಲವೂ 
ಸುಖದಲ್ಲಿರುತ್ತಿರುವವು. ಕಳೆದ ಜನ್ಮದಲ್ಲಿ ಮಾಡಿದ ಸತ್ಯರ್ಮಂಗಳ ಫಲ 
ದಿಂದ ಬಹಳ ದ್ರವ್ಯ ಪಡಕೊಂಡಿರುವ ಮೇಲೆ ಆ ದ್ರವ್ಯವನ್ನು ಕೂಡಿಡಲು 
ಕೆನಿಸದೆ ಬಡ ಪ್ರಾಣಿಗಳಿಗೆ ಉದರ ಪೋಷಣೆ ಮಾಡಲು ತೊಡಗಿದರೆ, 


೨೨ ಶಿವಾನುಭವ್ಮ 


ಅಂಥವರು ಸಾವಿರಾರು ಜನ್ಮಂಗಳಿಗತ್ತಲಾದರೂ ಆತ್ಮ ಜ್ಞಾನವನ್ನು ಪಡಿ 
ಯಲಾದೀತು. ಪುರಾತನ ಮುನಿಗಳು ಅಲ್ಪ ಸುಖವನ್ನು ಕೊಟ್ಟು ಆದಿಮೂ 
ಲವನ್ನು ಮರೆಯುವಂತೆ ಮಾಡುವ ದ್ರವ್ಯಾದಿಗಳು ತಮಗೆ ಬೇಡೆಂದೆನ್ನು 
ವರು. ಹಾಗೆ ಕಲ್ಯಾಣದ ಬಸವೇಶ್ವರರು ಶರಣಸಂಕುಳದಲ್ಲಿ ಮೋಳಿಗಿ 


ಕಾಯಕವ ಮಾಡಿ ಗುರುಲಿಂಗಜಂಗಮಕ್ಕೆ ತೃಪ್ತಿಸಡಿಸುವ ದಂಪತಿಗಳ 
ಶಾಸಕ್ರಿಯಕ್ಕೆ ಕನಿಕರ ಬಟ್ಟು ಅವರ ಗೃಹಕ್ಕೆ ಬಿಜಯಂಗೈಸಿ ಶಿವಾರ್ಚನೆ 
ಗೈದು ಹೊನ್ನು ತುಂಬಿದ ಚೀಲವನ್ನು ಅಫ್ಲಿರಿಸಿ ಬರಲಿತ್ತ ಮೋಳಿಗಿ ಮಾರ 
ಯ್ಯುಗಳು ಬರಲು ಇದೇನೆಂದು ಕೇಳಿ ಅದಕ್ಕೆ ಕೈಕಾಲುಗಳು ಸೋಂಕದಂತೆ 
ಎಳೆದು ತಿಪ್ಪೆಗೆ ಜೆಲ್ಲೆಂದರು. ನಿದ್ರೆಯಲ್ಲಿರುವ ಶ್ರೀ ರಾಮಕೃಷ್ಣ ಸರಮಹೆಂ 
ಸರು ಭಂಗಾರ ಬೆಳ್ಳಿ ಅಥವಾ ತಾಮ್ರದ ಪೈಸಗಳು ಸಹ ಕೈ ತಾಕಿದರೆ ನಡು 
ನಡಗಿ ಸಾವೆನೆಂಬರು. ನಮ್ಮ ಜನರು ಆಯುಷ್ಯವರಿನಿಗು ಆಲ್ಪ ಸುಖಂಗಳ 
ಲ್ಲಿಯೇ ಕಾಲಕಳೆದು ಬಿಟ್ಟು ಪ್ರಾಣ ಪ್ರಯಾಣ ಸಮಯದಲ್ಲಿ ಮಾತ್ರ ನಾರಾ 
ಯಣಾ, ಮಾಧವಾ, ಗೋವಿಂದಾ, ಶಂಭೋ, ಮಹಾದೇವ, ಸಾಂಬಾ, 
ಸದಾಶಿವಾ ಎಂದು ಮಹಾ ಹೆಸರುಗಳನ್ನು ಯಾವದಾದರೊಂದು ದೃಢ 
ವಾಗಿ ನೆನೆಯುವದನ್ನು ಬೋಧಿಸಿದರೆ ಅದು ಸಾಧ್ಯವಾದೀತೆ? ಆಗಲರಿ 
ಯದು. ಹೆತ್ತು ವರುಷ ನಾಶೀಪುಡಿ ಹಾಕುವಂಥ ಅಭ್ಯಾಸಿಯು ತೀವ್ರವೇ 
ಅದನ್ನು ಬಿಡುವುದಾದೀತೆ? ಆಯುಷ್ಯದ ವರೆಗು ಮಾಡಿದ ಕೃತ್ಯಗಳ 
ನೆನಪುಗಳ ಬಲವು ಅಸಾಧ್ಯವದೆ. ಹ್ಯಾಗಂದರೆ ಸೂಜಿಕಾಂತವು ಕಬ್ಬಿಣ 
ವನ್ನು ಸೆಳೆಯುವಂತೆ, ಮನವನ್ನು ವಶಮಾಡಿಕೊಳ್ಳುವದು ಯಾವದೋ, 
ಆದುವೇ ಮರಣಕಾಲದಲ್ಲಿ ಮುಂದರಿದು ನಿಲ್ಲುವದು. ಸಮಿಸಾಪದಲ್ಲಿ ಇರು 
ವಂಥವರು ಉಪದೇಶಮಾಡುವ ನಾರಾಯಣಾ, ಮಹಾದೇವಾ ರು 
ಹೇಳುವ ವಾಕ್ಯಗಳು ಕರ್ಣದಲ್ಲಿ ಏರುವದಿಲ್ಲ. ಇದರಂತೆ ಮಹತ್ತಾದ 
ಸ್ಮರಣೆ ಪ್ರಾಣ ಪ್ರಯಾಣದಲ್ಲಿ ಪಡಕೊಳ್ಳುವದು ಬಹಳ ದುರ್ಲಭವಾದ 
ಕಾರಣ ಈ ದೇಹದ ಹೊದಿಕೆ ಬಿಚ್ಚುವವರೆಗೂ ಇತರ ಜೀವಿಗಳಲ್ಲಿ ಅಂತ] 
ಕರುಣವನ್ನು ವಹಿಸಿ ಭ್ರಾಂತಿಯಿಂದ ಬೇಕೆ ಬೇರೆ ಕಾಣುವ ಈ ಸರ್ವವು 
ನಾನೆ ಎಂದು ಅಖಂಡ ಆನಂದ ಏಕಾತ್ಮ ನೆಲೆಯಲ್ಲಿ ಬ್ರಹ್ಮಾತ್ಮೈಕ್ಯಜ್ಞಾನ 
ವುಳ್ಳವರಾದರೆ ಯಾವ ಜಾತಿ ಕುಲಗೋತ್ರವಾಶ್ರಮಂಗಳಲ್ಲಿ ಸೇರಿದವರಾ 
ದರೂ ಕೂಡ ಶಾಶ್ವತವಾದ ಆನಂದವನ್ನು ಪಡೆದುಕೊಳ್ಳುವರು. ಇದರಲ್ಲಿ 
ಏನೂ ಸಂದೇಹವಿಲ್ಲ. 


ಅಲ್ಲಹುದು ಎಲ್ಲನಾನೆ. ೨೩ 


ಓ ಎನ್ನ ಪ್ರಿಯರುಗಳೇ, ಇದೆಲ್ಲ ನಿಜ. ಪರಂತು ಶಾಸ್ತ್ರ ಪುರಾಣ 
ವೇದಾಂತನನ್ನು ಇತರರಿಗೆ ಚನ್ರಾಗಿ ಹೇಳಲಿಕ್ಕೆ ಬರುತ್ತದೆ ಹೊರ್ತು 
ಅದರಂತೆ ತಾನು ನಡೆಯುವದು ಕಷ್ಟವಾಗಿರುವದು. ನಡೆನುಡಿ ಶುದ್ಧವಾ 
ಗಿರುವಡೇ ಶರಣರ ಮತವೆಂದು ತಿಳಿದು ಮನೋಸಂಕಲ್ಪವಳಿದುದ್ವಂದ್ವಾ 
ತೀತನಾಗಿ ಈ ಪ್ರಪಂಚವನ್ನು ಕಡೆಹಾಯ್ತು ಹೋಗಲಿಕ್ಕೆ ಒಂದು ಉಪಾ 
ಯವಿದೆ. ಅದು ಯಾವದು? ತ್ರಿಕರಣ ಶುದ್ಧವಾಗಿ ನಡೆ ನುಡಿ ಒಂದಾಗಿ 
ನಡೆಯುವದು, ಹೊನ್ನು ಹೆಣ್ಣು ಮಣ್ಣಾದಿ ಮಲತ್ರಯದಾಶೆಯನ್ನು ಬಿಡು 
ವದು. ಅರುಹು ಕರದಲ್ಲಿ ಹಿಡಿಯುವದು. ಅಂತಹ ಕರದಲ್ಲಿ ಇಷ್ಟಲಿಂಗ 
ವನ್ನು ಹಿಡಿಯುವದು. ತ್ರಿಕಾಲದಲ್ಲಿ ಅದನ್ನು ಪೂಜಿಸುನಮ. ತನ್ನಲ್ಲಿ 
ಕಾನುಕ್ರೋಧಾದಿ ದಶೇಂದ್ರಿಯ ಮನ ಬುದ್ಧಿ ಚಿತ್ತ ಆಹಂಕಾರಾದಿಗಳು 
ತನ್ನ ಆಸ್ಲೆಗೆ ಮಿಕ್ಕಿ ನಡೆಯದಂತೆ ಅವುಗಳನ್ನು ಇಡುವದು. ಇವೇ ಇರು 
ವವು. ಆದರೆ ಮನುಸ್ಯನು ಹೀಗೆ ನಡೆಯದೆ ಅನ್ಯರಿಗೆ ಉಪದ್ರವ ದುಃಖಾ 
ದಿನೋವುಗಳನ್ನು ಮಾಡುತ್ತ ಅನ್ಯರ ಮನೆಮಂದಿಗಳನ್ನು ಹೊಡೆದು 
ಬೈದಾಡುತ್ತ ಹೀಗೆ ವ್ಯವಹೆರಿಸಿದರೆ ಬೊಬ್ಬುಟ ಕೂಗಾಟ ಬಡಿದಾಟಿ ಜನರ 
ಕೂಟ ಚಿಃಸಾಟ ಸರಕಾರು ತಿಳಿಯಲಾಟ, ಹಿಡಿಪಾಟಿ ಹೆಡೆಮುಡಿ ಕಟ್ಟು 
ವಾಟ ಇವೇ ತನ್ಪಿಗೆ ತಕ್ಕ ಶಿಕ್ಷೆಯಾಗುವವು. 

ತಾತನು ನನ್ನ ತಂದೆಯನ್ನ ಹಡೆದು ಮದುವೆಮಾಡಿ ತನ್ನ ದಾರಿಯೇ 
ತೋರಿ ಹೋದನು. ನನ್ನ ತಂದೆ ನನ್ನನ್ನು ಹೆತ್ತು ಓದುಬರಹವನ್ನು ಕಲಿಸಿ 
ಒಂದು ಹೆಣ್ಣು ಜೋಡು ಮಾಡಿ ಸತ್ತು ಮಣ್ಣಾಗಿ ಹೋದನು. ಇದು ನನ್ನ 
ಹಿರಿಯರು ತೋರಿತೋರಿ ಕೊಟ್ಟಿ ಸರಳಹಾದಿ. ಪ್ರನಂಚ ಸುಖಕ್ಕೆ ಮಿಕ್ಕಿನ 
ಸುಖವೇ ಇಲ್ಲವೆಂದು ಈ ಹಾದಿಯನೇ ಹಿಡಿದಿರುವೆನಲ್ಲ! ಹೀಗೆ ಪ್ರಪಂಚ 
ಆನೇಕ ಯುಗಯುಗಂಗಳಿಂದ ಬೆಳೆಯುತ್ತ ನಡೆದದೆ. ಛೀ, ಛೀ, ಈ 
ಊನವಾದ ನೇತ್ರದಿಂದೆ ನೋಡಿ ಮರುಳಾದೆ. ಜ್ವಾನನೇತ್ರದಿಂದೆ ಈಕ್ತಿಸಿ 
ನೋಡಲಾಗಿ ಅದ್ಭುತವಾದ ಅಹಂಕಾರ. ಆಹಾ! ಮಾಯಾ ಪ್ರಪಂಚವನ: 
ಸಂಸಾರಸಾಗರವನು ಕಡೆಹಾಯ್ದು ತಡೆ ಸೇರುವದು ಶಿವನೇ ಬಲ್ಲನಲ್ಲದೆ. 
ಮಂದಮತಿ ಪಶುನೇತ್ರಗಳಿಗೆ ಎಂದಿಗೂ ಗೋಚರವಾಗದು. ಪ್ರಿಯರು 
ಗಳೇ, ಜ್ಞಾನನೇತ್ರ ಅರಳಿಸಲು ದಾರಿಯಾವುದು? ಗುರುಹಿರಿಯರುಗ 
ಳಲ್ಲಿ 'ಭಯ, ಭಕ್ತಿ, ಪರೋಪಕಾರ, ಜೀವಕಾರುಣ್ಯ, ಪರಸ್ತ್ರೀ ಪರದ್ರವ್ಯ 
ಬಯಸದಿರುವಿಕ್ಕೆ ಸರ್ವವಿಷಯಾದಿ ವಸ್ತುಗಳಲ್ಲಿ ನಿರ್ಮೋಹ್ಕ ಸರ್ವರಲ್ಲಿ 


5೪ ಶಿನಾನುಭವ. 


ಹಿತವಾಕ್ಯವನ್ನೇ ಆಡುವದು. ಸ್ವಾರ್ಜಿತ ಕಾಯಕವ ಮಾಡಿ ಪರರಿಗೆ ಹಿತ 
ಮಾಡುವದು. ಕಾಮ ಕ್ರೋಧಾದಿಗಳನ್ನು ಬಿಡುವದು. ಶಮೆದಮೆಶಾಂತಿ 
ಗಳನ್ನು ಹೊಂದಿ, ನಾಮರೂನ ದೇಹಾದಿಗಳು ನಾನಲ್ಲವೆಂದು ತಿಳಿಯ: 
ನಮ, ಅಜ್ಞಾನದಿಂದ ಬಂದ ಈ ಶರೀರವನ್ನು ಸುಜ್ಞಾನದಿಂದೆ ಓರ್ಮಲ 
ಮಾಡಿಕೊಳ್ಳುವದು, ಇವೇ ಯುಕ್ತಿ, ವಿರಕ್ತಿ ನಿಜವು. 

ಶಿವೋಹಂ, ಶಿವೋಹಂ, ಸೋಹಂ ಸೋಹಂ 





ನೀರಶೈನ ಧರ್ಮವೂ ಆಂಧ್ರ ನಾಜ್ಕಯವೂ 
ಲೇಖಕಃ- *ಶಿವಸುತಃ» 
-*ಯಕಿ- 
(ಲೇಖಾಂಕ ೧) 
ಮುನ್ನುಡಿ. 
ಸನಾತನವಾದ ವೀರಶೈವ ಧರ್ಮವು ಪೂರ್ವ ಮತ್ತು ಮಧ್ಯ ಯುಗ 
ಗಳಲ್ಲಿ ಬರೇ ಕರ್ನಾಟಕಪ್ರಾಂತದಲ್ಲಲ್ಲದೇ ಆಂಧ್ರ ಮತ್ತು ದ್ರಾವಿಡ ಮಂಡ 
ಲಗಳಲ್ಲಿ ಸಹಾ ವ್ಯಾಪ್ತವಾಗಿದ್ದು ಮಹೋನ್ನತ ವೈಭವ ಶಿಖರವನ್ನಲಂಕರಿ 
ಸಿದ್ದಿತೆಂಬುದಕ್ಕೆ ಆಯಾ ಪ್ರಾಂತಗಳ ವಾಜ್ಮಯವೇ ಸಾಕ್ಸಿಯಾಗಿರುತ್ತದೆ. 
ಪೂರ್ವದ ವೀರಶೈವ ಪಂಡಿತರೂ, ಕವಿಗಳೂ ಮತ್ತು ತತ್ವಜ್ಞರೂ ಕೇವಲ 
ಒಂದೇ ಭಾಷೆಯಲ್ಲಿ ಮಾತ್ರವಲ್ಲದೆ ಅನೇಕ ಭಾಷೆಗಳಲ್ಲಿ ಅಪ್ರತಿಮಾನ 
ನಾದ ಪಾಂಡಿತ್ಯವನ್ನು ಸಂಪಾದಿಸಿಕೊಂಡಿದ್ದು ತನ್ಮೂಲಕ ಧರ್ಮ ಪ್ರಸಾ 
ರದ ಮಹತ್ಕಾರ್ಯವನ್ನು ಜರುಗಿಸುತ್ತಿದ್ದರು. ಘನಶಿನಯೋಗಿಗಳೂ, ಅದ್ವಿ 
ತೀಯ ವಿದ್ವನ್ಮಣಿಗಳೂ, ಅತುಲಿಶ ಕವಿತಾ ದುರಂಧರರೂ ಆದ ಶ್ರೀಪಾ 
ಲ್ಬುರಿಕೆ ಸೋಮನಾಥರು ಸಂಸ್ಕೃತ, ಕನ್ನಡ, ತೆಲಗು, ತಮಿಳು, ಮತ್ತು 
ಮರಾಠಿ ಭಾಷೆಗಳನ್ನರಿತವರಾಗಿದ್ದು ಸಂಸ್ಕೃತಾಂಧ್ರ ಕರ್ನಾಟಿಕ ಭಾಷೆಗ 
ಳಲ್ಲಿ ಅನೇಕ ಉದ್ದ ಂಥಗಳನ್ನು ರಚಿಸಿರುವರಲ್ಲದೇ; ಈ ೫ ಭಾಷೆಗಳಲ್ಲೂ 
ತಮ್ಮ ಉಪಾಸ್ಯ ಮೂರ್ತಿಯಾದ ಬಸವೇಶ್ವರನನ್ನು ಸ್ತುತಿಸಿರುವರು. ಇದ 
ಬದೆ ತದಿತರಾಂಧ್ರ ಕವಿಗಳಾದ ಶ್ರೀನಾಥ, ಸಿಡುಪರ್ತಿ ಸೋಮಕವಿ, ಪಿಡು 


ವೀರಶ್ಸಿವಧರ್ಮುವೂ ಆಂ ದಧ್ರವಾಜ್ಮಯವೂ ೨೫ 


ಪರ್ತಿ ಬಸವಕವಿ, ಧೂರ್ಜಟ ಮುಂತಾದವರು ಕನ್ನಡವನ್ನು ಚನ್ನಾಗಿ ಬಲ್ಲ 
ವರಾಗಿದ್ದರೆಂಬುದಕ್ಕೆ ತತೃೃತಕಾವ್ಯಗಳಿಂದ ಸ್ಪಷ್ಟವಾಗುವುದು. ಇನ್ನು ಕನ್ನ 
ಡದಲ್ಲಿ ಸಡಕ್ಷರಿದೇವರು ತಮಿಳು ಕಾವ್ಯದ ಅನುವರ್ತನವಾಗಿ ತಮ್ಮ 
“ ರಾಜಶೇಖರ ವಿಳಾಸ” ವನ್ನು ಬರೆದಿರುತ್ತಾರೆ. ಶ್ರೀ ತೋಂಟದಾರ್ಯರು 
ಸೋಮನಾಥನ ಕಾವ್ಯಗಳನ್ನೆಲ್ಲಾ ಮನನ ಮಾಡಿಕೊಂಡಿದ್ದರಲ್ಲದೆ ಆತನ 
ಜೀವಿತ ಚರಿತ್ರೆಯನ್ನು ಸಹಾ ಬರೆದಿರುವರಾದಕಾರಣ ಅವರು ಆಂಧ 
ಭಾಷಾ ಪ್ರವೀಣರಾಗಿದ್ದಿರಬೇಕು. ಭೀಮಕವಿಯ ಬಸವ ಪುರಾಣವೂ, 
ಚಾಮರಸನ ಪ್ರಭುಲಿಂಗಲೀಲೆಯೂ, ಗುರುರಾಜ ಕವಿಯ ಪಂಡಿತಾರಾಧ್ಯ 
ಚರಿತ್ರೆಯೂ, ನೀಲಕಂಠಾಚಾರ್ಯರ “ಆರಾಧ್ಯ” ಚರಿತ್ರೆಯೂ, ಸಿದ್ಧನ 
ಜೇಶನ ಗುರುರಾಜ ಚರಿತ್ರೆಯೂ ಪಾಲ್ಕುರಿಕೆ ಸೋಮನಾಥ ಕೃತ ಗ್ರಂಥ 
ಗಳ ಆಧಾರದಿಂದಲೇ ಬರೆಯಲ್ಪಟ್ಟಿನೆ. ದ್ರಾವಿಡ ವಾಜ್ಮಯದಲ್ಲಿ ಪ್ರಸಿದ್ಧ 
ರಾದ ಶಿವಪ್ರಕಾಶ ಸ್ವಾಮಿಗಳ ಗ್ರಂಥಗಳನ್ನವಲೋಕಿಸಿದಲ್ಲಿ ಅವರು ಆಂಧ್ರ 
ಕರ್ನಾಟಕ ಭಾಷೆಗಳನ್ನು ತಿಳಿದವರಾಗಿದ್ದರೆಂದು ವ್ಯಕ್ತವಾಗುತ್ತದೆ. ಈ 
ರೀತಿ ಆಗಿನ ಕಾಲದಲ್ಲಿ ವೀರಶೈವ ವಾಜ್ಮಯ ಮಹಾಪ್ರವಾಹವು ಗೀರ್ವಾಣ 
ಪರ್ವತಸಾನು ಪ್ರದೇಶದಲ್ಲಿ ಆವಿರ್ಭವಿಸಿ ತೆಲಗು, ಕನ್ನಡ ಮತ್ತು ತಮಿಳು 
ಈ ಮೂರು ಉಪನದಿಗಳಿಂದ ಕೂಡಿಕೊಂಡು ವಿಜಯ ಘೋಷವನ್ನು 
ಮಾಡುತ್ತಾ ಸಮಸ್ತದೇಶಗಳಲ್ಲಿ ಶಿವಜ್ಞಾನಾಮೃತ ಧಾರೆಯನ್ನೆರೆಯುತ್ತಾ 
ಪ್ರವಹಿಸುತ್ತಿದ್ದಿತು. ಅದುಕಾರಣ ವೀರಶೈವಗ್ರಂಥ ಪರಿಶೋಧಕರು ದ್ರಾವಿ 
ಡಾಂಧ್ರ ವಾಜ್ಮಯ ಕ್ಷೇತ್ರಗಳನ್ನು ಮರೆಯಬಾರದಾಗಿ ಈ ಲೇಖಕನ 
ವಿನಂತಿ. 


ನೀರಶೈವರೂ ಆಂಧ್ರದೇಶವೂ. 


ಮದರಾಸು ಪ್ರಾಂತದ ಪೂರ್ವೋತ್ತರ ದಿಗ್ಭಾಗದಲ್ಲಿ ಒರಿಸ್ಸಾ ದೇಶ 
ದಿಂದ ನೆಲ್ಲೂರು ಮಂಡಲದ ವರಿಗೂ ಪಶ್ಚಿಮಕ್ಕೆ ಅನಂತಪುರ ಮಂಡಲದ 
ವರಿಗೂ ವ್ಯಾಸಿಸಿರುವ ದೇಶಕ್ಕೆ ಆಂಧ್ರ ದೇಶವೆಂತಲೂ, ತೆಲುಗು 
(ತೆನುಗು) ದೇಶವೆಂತಲೂ ಕರೆಯುವರು. ಆಂಧ್ರವಂಶದ ರಾಜರುಗಳ ನಶ 
ವಾಗಿದ್ದ ಈ ದೇಶಕ್ಕೆ ಆ ಹೆಸರುಂಟಾಯಿತು. “ತೆಲಗು” ಎಂಬ ಶಬ್ದವು 
“ತ್ರಿಲಿಂಗ”' ಶಬ್ದಬೆ ರೂಪಾಂತರವು, ವೀರಶೈವರ ವಶದಲ್ಲಿರುವ ಪವಿತ್ರ 
ಭೂಮಿಗಳ ಸುತ್ತಲೂ ಲಿಂಗಮುದ್ರೆಯುಳ್ಳ ಕಲ್ಲುಗಳಿರುವಂತೆ ಈ ದೇಕದ 


4 


೨೬ ಶಿವಾನುಭವ. 


ಉತ್ತರ ಭಾಗದಲ್ಲಿ ದ್ರಾಕ್ಸಾರಾಮದ ಭೀಮೇಶ್ವರ ಲಿಂಗವೂ, ಪಶ್ಚಿಮದಲ್ಲಿ 
ತ್ರೀಕ್ಕಿಲ ಕ್ಷೇತ್ರದ ಮಲ್ಲಿಕಾರ್ಜುನ ಲಿಂಗವೂ, ದಕ್ಷಿಣ ದಿಗ್ಭಾಗದಲ್ಲಿ 
ಕಾಳಹಸ್ತೀಶ್ವರ ಲಿಂಗವೂ ವಿರಾಜಿಸುತ್ತಿರುವುದರಿಂದ ಈ ದೇಶಕ್ಕೆ ತ್ರಿಲಿಂಗ 
ಅಥವಾ ತೆಲುಗು ಜೀಶವೆಂದು ಹೆಸರುಂಟಾಯಿತು. ಹೆಸರಿಗೆ ತಕ್ಕಂತೆ ಇಲ್ಲಿ 
ಪೂರ್ವದಿಂದಲೂ ಶೈವಮತ ಪ್ರಾಬಲ್ಯವೇ ವಿಶೇಷವಾಗಿದ್ದು, ಈ ದೇಶ 
ದಲ್ಲಿ ಶಂಕರಾಚಾರ್ಯ ಪ್ರತಿಪಾದಿತ ವೈದಿಕ ಸ್ಮಾರ್ತಮತವೂ ವೈದಿಕ 
ತಾಂತ್ರಿಕ ವೀರತೈವಮತವೂ ಮತ್ತು ಕೇವಲ ತಾಂತ್ರಿಕವಾದ ಪಾಶುಸತ 
ಮತವೂ ವಿಶೇಷವಾಗಿ ಹಬ್ಬಿ ಇಲ್ಲಿ ಮೊದಲು ಅಲ್ಲಲ್ಲಿ ಕಾಣ ಬರುತ್ತಿದ 
ಜೈನ, ಬೌದ್ಧ ಮತಗಳನ್ನು ನಿರ್ನಾಮಗೊಳಿಸಿದವು. ಧಾರ್ಮಿಕ ಸಹಕಾರ 
ತೆಯು ಆಂಧ್ರ ದೇಶೀಯರಲ್ಲಿ ಗಾಢವಾಗಿ ನೆಲೆಗೊಂಡಿರುವದರಿಂದ ಕರ್ನಾ 
ಟಕ ಮತ್ತು ದ್ರಾವಿಡ ದೇಶಗಳಲ್ಲಿ ಸಂಭವಿಸಿದಂಥಾ ಭಯಂಕರಧಾರ್ಮಿ 
ಕಾಂದೋಳನಗಳು ಆಂಧ್ರ ದೇಶದಲ್ಲಿ ಯಾವ ಕಾಲದಲ್ಲೂ ಜರಿಗಿದಂತೆ 
ತೋರುವದಿಲ್ಲ. ಇದಕ್ಕೆ ಅದ್ವೈತ ತತ್ವ ಪ್ರಸಾರದ ವಿಶೇಷತೆಯೇ ಕಾರಣ 
ವಾಗಿರಬಹುದೆಂದೂಹಿಸಬೇಕಾಗಿದೆ. 

ಆಂಧ್ರದೇಶದಲ್ಲಿ ನೆಲೆಗೊಂಡಿದ್ದ ವೀರಶೈವ ಧರ್ಮದ ಚರಿಕ್ರಿಯನ್ನು 
ನಾಲ್ಕು ಭಾಗಗಳಾಗಿ ಸ್ಥೂಲವಾಗಿ ವಿಭಾಗಿಸಬಹುದು. 
(೧) ಬಸವೇಶ್ವರನ ಕಾಲಕ್ಕಿಂತಲೂ ಹಿಂದಿನ ಯುಗವು 

(೧೦ ನೇ ಶತಮಾನದಿಂದ ೧೨ನೆ ಶ॥ ವರಿಗೆ) 

(೨) ಬಸವೇಶ್ವರನ ಯುಗವು. (೧೨ ನೇ ಶತಮಾನದಿಂದ ೧೪ನೆ ಶ|| ವರಿಗೆ) 
(೩) ಮಧ್ಯ ಯುಗವು. 
(೪) ಆದುನಿಕ ಯುಗನು. 


೧. ಬಸವೇಶ್ವರನ ಕಾಲಕ್ಕಿಂತಲೂ ಒಂದಿನ ಯುಗವು. 


ಆಂಧ್ರ ಭಾಷೆಯ ಪ್ರಾಚೀನತೆಯ ಬಗ್ಗೆ ಅನಂತ ಭಿನ್ನಾಭಿಪ್ರಾಯಗ 
ಳಿದ್ದರೂ ಆಂಧ್ರವಾಜ್ಮಯವು ಕ್ರಮವಾಗಿ ಚಿರಪ್ರಸಿದ್ಧನಾದ ನನ್ನಯ ಭಟ್ಟಾ 
ರಕನಿಂದಲೇ ಪ್ರಾರಂಭವಾಯಿತೆಂದು ಹೇಳಬಹುದು. ಕ್ರೀ. ಶ. ಹತ್ತಕೆ 
ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿದ ಹೆಲಕೆಲವು ತೆಲುಗು ಭಾಸೆ 
ಯ ಗ್ರಂಥಗಳು ದೊರೆತಿರುವವಾದರೂ ಅವು ನಮ್ಮ ಕೆಲಸಕ್ಕೆ ಪ್ರಯೋಜ 
ನಕಾರಿಗಳಾಗುವದಿಲ್ಲ. ಅದು ಕಾರಣ ಬಸನೇಶ್ವರನಿಗಿಂತಲೂ ಪೂರ್ವದಲ್ಲಿ 


ವೀರಶೈವ ಧರ್ಮವೂ ಆಂಧ್ರವಾಜ್ಮಯೆವೂ ೨೭ 


ಆಂಧ್ರ ದೇಶದಲ್ಲಿ ನಮ್ಮ ಧರ್ಮದ ಸ್ವರೂಪವು ಹೇಗಿದ್ದಿತೆಂಬುದನ್ನು ಅರಿ 
ಯುವದಕ್ಕೆ ಆಂಧ್ರ ವಾಜ್ಮಯಪು ನಮಗೆ ಸಹಾಯಕಾರಿಯಾಗಲರಿಯದು. 
ಆದರೂ ಈ ಕೆಳಗೆ ಕಂಡ ಅಂಶಗಳಿಂದ ಈ ಯುಗದಲ್ಲಿ ಸಹಾ ಆಂಧ್ರದೇಶ 
ದಲ್ಲಿ ಪ್ರಸಿದ್ಧ ವಿರಶೈವಕವಿಗಳೂ, ಮಠಾಧಿಸತಿಗಳೂ, ರರೂ 
ಸಿದ್ಧರಾಗಿ ಹೋಗಿದ್ದರೆಂದು ವ್ಯಕ್ತವಾಗುತ್ತದೆ. 

೧. ವೀರಶೈವ ಮಹಾಚಾರ್ಯ ಪಂಚಕದಲ್ಲೋರ್ವರು ತ್ರೀದ್ರಾ ಕ್ಸ್ಪಾ 
ರಾಮಲಿಂಗದಲ್ಲುದ್ಧ ವವಾದಂತೆ ಕೆಲವು ಗ್ರಂಥಗಳಿಂದ ವ್ಯಕ್ತ ವಾಗುತ್ತದೆ. 
ಒಂದಾನೊಂದು ಕಾಲದಲ್ಲಿ ದ್ರಾಕ್ಸಾರಾಮವು ವೀರಶೈವರಿಗೆ ಪ ಪರಮಪೂಜ್ಯ 
ಸ್ಲೇತ್ರವಾಗಿದ್ದು ಇದರಲ್ಲಿ ಪೂರ್ವದಲ್ಲಿ ಯಾರಾದರೊಬ್ಬ ಮಹನೀಯ ಗುರು 
ವರ್ಯರು ವಾಸವಾಗಿದ್ದಿರಬೇಕು. 

೨. ವೀರಶ್ಚಿವ ಚ ಪಂಚಮಹಾಸೀಕಠೆಗಳಲ್ಲಿ ಒಂದಾದ 
ಪರ್ವತ ಸಿಂಹಾಸನವು ಆಧ ನ್ರದೇಶದಲ್ಲಿ ವಿರಾಜಿಸುತ್ತದೆ. ಒಂದಾನೊಂದು 
ಕಾಲದಲ್ಲಿ ಶ್ರೀಶೈಲ ಮಹಾ ಕ್ಷೇತ್ರದಲ್ಲಿದ್ದು ಶೀತೈಲದ ಧರ್ಮಾಧಿಪತ್ಯವು 
ತಕ್ಸೀಠಾಚಾರ್ಯ ಪರಂಪರೆಯ ವಶದಲ್ಲಿದ್ದಿ ಿತೆಂಬುದನ್ನು ನಾವು ಮರೆಯ 
ಬಾರದು. ಈ ಬಗ್ಗೆ ಅನೇಕ ಐತಿಹಾಸಿಕ ಆಧಾರಗಳಿದ್ದು ವತದ್ವಿಷಯ 
ವಾಗಿ ಬರೆಯುತ್ತಾ ಹೋದರೆ ಅದೊಂದು ದೊಡ್ಡ ಉಪನ್ಯಾಸನೇ' ಆಗು 
ತ್ತದೆ. "೧೧ ನೆಯ ಶತಮಾನದ ಆದಿ ಭಾಗದಲ್ಲಿ ಲಿಂಗಾಯಿತರ 
ಆಧೀನದಲ್ಲಿದ್ದ ದೇವಸ್ಥಾನವು ಹೇಗೆ ಬ್ರಾಹ್ಮಣರ ಕೈನಶನಾಯಿ 
ತೆಂಬುದನ್ನು ಹೇಳುವದು ಕಷ್ಟವಾಗಿದೆ? ಎಂದು ರಾ. ಸಾ. ಹೆಚ್‌. 
ಕೃಷ್ಣಶಾಸ್ತ್ರಿ ಬಿ. ಎ. ಇವರು “ ಸಂಸ್ಕೃತ ಸಂಶೋಧ” ಎಂಬ ಮಾಸಿಕ 
ಪುಸ್ತಕದಲ್ಲಿ ಬರೆದಿರುತ್ತಾರೆ. ಮತ್ತು ಓರಂಗಲ್ಲು. ಪ್ರತಾಪ ರುದ್ರದೇವನ 
ಕಾಲದ ಒಂದು ಶಿಲಾಲೇಖದಿಂದ, ಶ್ರೀಶೈಲದ ದೇವಸ್ಥಾನಕ್ಕಾಗಿ ಎಪ್ಪತ್ತು 
ಹಳ್ಳಿಗಳು ದಾನವಾಗಿ ಕೊಡಲ್ಪಟ್ಟಿರುವವೆಂದೂ ಅವುಗಳ ಯಾಜಮಾ 
ನೈವನ್ನು ಅಂಕೀಯ ಮಠಾಧೀಶ್ವರರಾದ ಶ್ರೀ ಈಶ್ವರ ಶಿವಾಚಾರ್ಯರು 
ದೇವಸ್ಥಾನದ ಪಂಚರೊಡನೆ ವಹಿಸಿಕೊಂಡಿದ್ದರೆಂದೂ, ತಿಳಿದು ಬರುತ್ತದೆ. 
ಈ ಈಶ್ವರ ಶಿವಾಚಾರ್ಯರ ಪೂರ್ವದಲ್ಲಿ ಅನಂತ ಸ್ವಾಮಿಗಳು ಪ್ರಸಿದ್ಧ 
ರಾಗಿ ಹೋಗಿರುವರು. ಆಂಧ್ರ ದೇಶದಲ್ಲಿ ವೀರಶೈವ ಧರ್ಮಕ್ಕೆ ಮುಖ್ಯ 
ಅಶ್ರಯಸ್ಥಾನವಾಗಿರುವ ಈ ಶ್ರೀಶೈಲ ಕ್ಷೇತ್ರದ ಬಗ್ಗೆ ಮುಂದಿನ ಲೇಖಾಂಕ 
ಗಳಲ್ಲಿ ಸವಿಸ್ತಾರವಾಗಿ ಬರೆಯಲಾಗುವುದು, 


ಆ 


೨೮ ಶಿವಾನುಭವ. 


೩. ಬಸವೇಶ್ವರನಿಗಿಂತಲೂ ಪೂರ್ವದಲ್ಲಿದ್ದ ಅನೇಕ ಶಿವಶರಣರಲ್ಲಿ 
ಕೆಲವರು ಆಂಧ್ರ ದೇಶೀಯರಾಗಿದ್ದರು. ಮತ್ತು ಅನೇಕ ಜಂಗಮರು 
ನಿತ್ಯ ಸಂಚಾರದಲ್ಲಿದ್ದು ಕೊಂಡು ಧರ್ಮ ಪ್ರಸಾರವನ್ನು ಮಾಡುತ್ತಿದ್ದ 
ಕೆಂದೂ, ಚಾತುರ್ವರ್ಣೀಯರಿಂದ ಪೂಜಾ ಪುನಸ್ಕಾರಗಳನ್ನು ಹೊಂದು 
ಕ್ರಿದ್ದರೆಂದೂ ಕಂಡು ಬರುತ್ತದೆ. 

೪. ಬಸವೇಶ್ವರನು ಉತ್ತರದಲ್ಲೆಬ್ಬಿಸಿದ ಧರ್ಮಾಂದೋಳನದ 
ಸೋಂಕು ಆಂಧ್ರ ದೇಶಕ್ಕೆ ವ್ಯಾಪಿಸುವ ಪೂರ್ವದಲ್ಲೇ ಅನ್ನ ಮಾಮಾತ್ಯ, 
ಪಾಲ್ಕುರಿಕೆ ಸೋಮನಾರಾಧ್ಯ ಮುಂತಾದವರು ವೀರ ಶೈವಾಗಮೋಕ್ತ ೬೩ 
ಶೀಲಗಳನ್ನು ಆಚಾರದಲ್ಲಿ ತಂದಿದ್ದರೆಂದೂ ವೀರಶೈವ ವ್ರತವನ್ನು ನಿಶಿತ 
|ನಿನ್ಕೆಯಿಂದ ಪಾಲಿಸಿ ಪ್ರಸಿದ್ಧರಾಗಿದ್ದರೆಂದೂ ಅವರ ಚರತ್ರಿಗಳಿಂದಲೂ 
ಗ್ರಂಥ ಗಳಿಂದಲೂ ಕಂಡು ಬರುತ್ತದೆ. 


೫. ಮೇಲೆ ಉದಾಹರಿಸಲ್ಪಟ್ಟ ಅನ್ನಮಾಮಾತ್ಯರು ಕ ಸರ್ವೇಶ್ವರ 
ಶತಕ” ವೆಂಬ ಉದ್ದ್ರಂಥವನ್ನು ರಚಿಸಿ ತನ್ಮೂಲಕ ವೀರಶೈವ ತತ್ತ್ವವನ್ನು 
ಪ್ರಕಟ ಗೋಳಿಸಿದರು. ಏತದ್ದ್ರೋಥದಲ್ಲಿ ಬಸವೇಶ್ವರನ ಅಥವಾ ತದನು 
ಯಾಯಿಗಳ ಪ್ರಸಂಗನೇ ಇಲ್ಲ. ಅನ್ನ ಮಾಮಾತ್ಯನು ಬಸವೇಶ್ವರನ ವಿಷ 
ಯೆವಾಗಿ ತಿಳಿದಿದ್ದರೆ, ಅ ಮಹನೀಯನನ್ನು ಭಕ್ತಿ ಪ್ರಧಾನವಾದ ತನ್ನ 
ಗ್ರಂಥದಲ್ಲುದಹರಿಸಲೂ ಎಂದಿಗೂ ಬಿಡುತ್ತಿದ್ದಿಲ್ಲ. ಒಂದು ಪಕ್ಷ ಈ ಕವಿಯು 
ಬಸವೇಶ್ವರ ಯುಗದಲ್ಲಿ ಅಥವಾ ಅದರ ಇತ್ತೀಚಿಗೆ ಜೀವಿಸಿದ್ದರೂ ಈತನ 
ಕಾಲದಲ್ಲಿ ಬಸವೇಶ್ವರನೆಬ್ಬಿಸಿದ ಧರ್ಮಾಂದೋಳನವು ಗೋದಾವರಿಮಂಡ 
ಲದವಕಿಗೂ ಇನ್ನೂ ವ್ಯಾಪಿಸಿರಲಿಕ್ಸಿಲ್ಲವೆಂದು ತೋರುತ್ತದೆ. ಸರ್ವೇಶ್ವರ 
ಶತಕದ ಒಂದಾನೊಂದು ಪದ್ಯದಿಂದ ಈ ಕವಿಯು ೧೧೬೪ರ ಶಕಾಬ್ದಕ್ಕೆ 
ಹಿಂದೆ ಜೀನಿಸಿರ ಬಹುದೆಂದೂ ಊಹಿಸಬೇಕಾಗಿದೆ. ಈ ಪ್ರಥಮಯುಗ 
ದಲ್ಲಿ ಹುಚ್ಚಿರಬಹುದಾದ ಗ್ರ್ರಥಗಳಲ್ಲಿ ಅನ್ನಮಾಮಾತ್ಯಕೃತವಾದ ಈ 
“ ಸಕ್ಚೇಶ್ವರಶತಕ ಒಂದೇ” ನನ್ನ ಕಣ್ಣಿಗೆ ಬಿದ್ದಿರುವುದರಿಂದ ತದ್ದ್ರಂಥದ 
ಪರಿಚಯವನ್ನು ವಾಚಕರಿಗೆ ಮಾಡಿಕೊಟ್ಟು ಮುಂದಿನ ಲೇಖಾಂಕದಲಿ 
“ಬಸವೇಶ್ವರ ಯುಗದ” ವೀರಶೈವ ಧರ್ಮದ ಚರಿತ್ರೆಯನ್ನು ಬರೆಯುತ್ತೇನೆ. 


ಶ್ರೀ ಮದನ್ನ ಮಾಮಾತ್ಯ ಕೃತ ಸರ್ವೇಶ್ವರ ಶತಕವು. 
ಆಂಧ್ರ ವಾಜ್ಮಯ ರತ್ನಾಕರನಗರ್ಭವನ್ನು ಪ್ರವೇಶಿಸಿ ಆಂಧ್ರ ಷರಿ 


ವೀರಶ್ಶೈವ ಧರ್ಮವೂ ಆಂಧ್ರವಾಜ್ಮಯವೂ ೨೯ 


ಷತ್ಸಭೆಯವರು ಶೋಧಿಸಿ ತೆಗೆದ ಅಮೂಲ್ಯ ರತ್ನಗಳಲ್ಲಿ ಈ “ ಸರ್ವೇಶ್ವರ 
ಶತಕ” ಒಂದಾಗಿದೆ. ಭಕ್ತಿರಸವೇ ಪ್ರಧಾನವಾಗಿರುವ ಈ ಶತಕ ರಾಜ 
ನನ್ನು ಭಕ್ತಿರಸ ಪ್ರಿಯನಾದೋರ್ವ ವೀರಶ್ವೆನ ಕವಿಯು ರಚಿಸಿದನೆಂದರೆ 
ಯಾವ ವೀರಶೈವನ ಹೃದಯಾಂಬೋಧಿಯು ಉಕ್ಕೇರಲಾರದು? ಇದು 
ಸ್ವತಂತ್ಲ ಗ್ರಂಥಗಳಲ್ಲೊಂದಾಗಿದ್ದು ಇದರಲ್ಲಿ ವೀರಶೈವ ಮತದ ತತ್ವವು 
ಕಡು ಹೃದಯಂಗಮಯವಾಗಿ ವರ್ಣಿಸಲ್ಪಟ್ಟರೂ ಆಂಧ್ರ ಪರಿಷತ್ತಿನ 
ವರು ತಮಗೆ ದೊರಕಿರುವ ಮೂರು ಪ್ರತಿಗಳ ಸಾಹಾಯದಿಂದ ಈ 
ಗ್ರಂಥವನ್ನು ಕಿಂಚಿನ್ಮಾತ್ರ ವಾದರೂ ಸ್ಟಾಲಿತ್ಯಗಳಿಲ್ಲದೇ ಬಹು ಅಂದವಾಗಿ 
ಮುದ್ರಿಸಿರುವರು. ಇವರಲ್ಲಿ ಪಂಡಿತಾರಾಧ್ಯ ಚರಿತ್ರಾದ್ಯನೇಕ ಅಮುರ್ರಿತ 
ಗ್ರಂಥಗಳಿರುವವೆಂದೂ, ಅವುಗಳನ್ನು ಸ್ವಲ್ಪ ಕಾಲದಲ್ಲೇ ಮುದ್ರಿಸಲೂ 
ಏರ್ಪಾಟು ಮಾಡುವರೆಂದೂ ಕಂಡು ಬರುತ್ತದೆ. ಆಂಧ್ರ ಭಾಷಾಯೋಷಾ 
ಮಣಿಯ ಸೇವೆಯನ್ನು ನಿರ್ವಿಕಲ್ಪ ಬುದ್ಧಿಯಿಂದ ಮಾಡಲು ಬದ್ಧ ಕಂಕಣ 
ರಾಗಿರುವ ಆಂಧ್ರ ಪರಿಷತ್ತಿನವರ ಕೃತೃವು ಸರ್ವ ಸಂಸ್ತುತ್ಯೃವು. 

ವೀರಕೈವ ಮಾತೆಯ ಅನರ್ಭ್ಯ ರತ್ನಾಲಂಕಾರಗಳಲ್ಲಿ ಒಂದಾಗಿರಲೊ 
ಫಪ್ರುವ ಈ" ಸರ್ವೇಶ್ವರಶತಕ » ವನ್ನು ಮುದ್ರಿಸಿ ಸರ್ವ ಸಂಗ್ರಾಹ್ಯವಾಗಿ 
ಮಾಡಿರುವ ಪರಿಷತ್ತಿನವರಿಗೂ, ಇದನ್ನು ಚೆನ್ನಾಗಿ ಶೋಧಿಸಿ, ಅಮೂಲ್ಯ 
ವಾದ ಹೀಠಿಕೆಯನ್ನೂ, ಪಾಠಾಂತರಾದಿಗಳನ್ನೂ ಬರೆದ ಸುಪ್ರಸಿದ್ಧ ಗ್ರಂಥ 
ಪರಿಶೋಧಕರೂ, ವಿದ್ವನ್ಮಣಿಗಳೂ ಆದ ಶ್ರೀಯುತ ಜಯಂತಿ ರಾಮಯ್ಯ 
ಪಂತುಲು ಇನರಿಗೂ ನಮ್ಮ ವೀರಶ್ಸೆವ ಬಾಂಧವರು ಕೃತಜ್ಞರಾಗಿರಬೇಕು. 


ಗ್ರಂ ಥಸ್ತರೂಪ. 


ಈ ಗ್ರಂಥವು ಸುಮಾರು ೧೩೮ ಶಾರ್ದೂಲ ವಿಕ್ರೀಡಿತ, ಮತ್ತೇಭವಿಕ್ರೀ 
ಡಿತ ಮುಂತಾದ ಪ್ರೌಢ ವೃತ್ತಗಳಿಂದ ಕೂಡಿದೆ. ಇದನ್ನೋದಿದ ಮಾತ್ರವೇ 
ಸಂಸ್ಕೃತ ದೊಳಗಿನ ಶಿವಮಹಿಮ್ಮ ಸ್ತೋತ್ರ, ಶಿವಾನಂದ ಲಹರಿಗಳೂ, 
ಕನ್ನಡದೊಳಗಿನ ಸೋಮೇಶ್ವರ ಶತಕವೂ, ಶಿವಾಧವ ಶತಕಾದಿ ಶತಕತ್ರ 
ಯಗಳೂ, ತೆಲುಗಿನೊಳಗಿನ ಕಾಳಹೆಸ್ತೀಶ್ವರ ಶತಕವೂ ಜ್ಞಪ್ತಿಗೆ ಬರು 
ವವು. ಈ ಕಾವ್ಯ ಕ್ಷೇತ್ರದಲ್ಲಿ ಶಿವಭಕ್ತಿ ಶಿವಾನಂದ ರಸ ಪ್ರವಾಹವು ಸಿರ 
ರ್ಗಳವಾಗಿ, ಮೃದುತರ ಮಂಜುಳ ಘೋಷದಿಂದ ಹರಿಯುತ್ತಿರುವುದು. 
ಓದಿದ ಹಾಗೆಲ್ಲಾ ಶಿವಭಕ್ತಿ ಸಮುದ್ರವು ಮೇರೆಮೀರಿ ದೇಹದಲ್ಲೆಲ್ಲಾ ಪುಲ 


ಬು ಶಿವಾನುಭವ, 


ಕಾಂಕುರವಾಗಿ, ಆನಂದ ಭಾಷ್ಪಗಳು ಸಂತತ ಧಾಕಿಯಾಗಿ ಪ್ರವಹಿಸುವ 
ನೆಂಬುವಲ್ಲಿ ತಿಲಾಂಶವಾದರೂ ಸಂದೇಹವಿಲ್ಲ. ಸಾವಿರ ಮಾತುಗಳೇತಕ್ಕೆ? 
ವೀರಕೈವ ತತ್ವಕ್ಕಿದು ಮುಕುರ ಸ್ವರೂಸವಾಗಿದೆ ಎಂದರೆ ಅತಿಶಯೋಕ್ತಿ 
ಯಾಗಲಾರದು. ಮೊಟ್ಟ ಮೊದಲಿನ ಪದ್ಯದಲ್ಲೇ ವೀರ ವ್ರತವನ್ನು ಪರಿಪಾ 
ಲಿಕುವ ವೀರಶೈವನು ಹರ ಭಕ್ತಿಯನ್ನು ಬಿಟ್ಟು ತದಿತರವನ್ನು ಹೇಗೆ 
ಕಾಣುವನೆಂಬುದು ನರ್ಣಿತವಾಗಿರುವುದು. ಅದನ್ನು ಕನ್ನಡ ಕವನದಲ್ಲಿ 
ಪರಿವರ್ತಿಸಿ ಇಲ್ಲಿ ಕೊಟ್ಟಿರುನೆನು. ಕವಿಯ ಭಾವವನ್ನು ಕೆಡಿಸಿದ್ದಲ್ಲಿ ವಾಚ 
ಕರ ಕ್ಷಮೆಯನ್ನು ಬೇಡುವೆನು. 

ಷ॥! ವರಶಚೀನಲ್ಲಭನ ಗಣ್ಯನಿಭವಾಳಿಯುಂ | 

ಸಿರಿಯೊಡೆಯ ನಾಹರಿಯ ಸಂಪದ್ವಿಶೇಷಮುಂ | 

ಪನ ಕಿಸಲು ವಿದ್ಯಾಸತೀನಾಥ, ಕಂಜಾತ ಜಾತನಾಧೀಸಂಪದಂ 

ಸರಸದಿಂ ರುಗರುಗಿಪ ಖಾರಕರನ ತೇಜಮಂಂ | 

ಚಿರನುನೋಹರ ಕರಸ್ಮರನವರರೂಪಮುಂ | 

ಹರಭಕ್ತಿ ಸದ್ಭಾನ ಪುಣ್ಯಂಗೆ ತೃಣಸದೃಶ ಮಲ್ಲನೇ? ಸರ್ವೇಶ್ವರಾ Il 


ಆಂಧ್ರ ನಾಜ್ಮಯದಲ್ಲಿದಕ್ಕಿರುವ ಸ್ಥಳವು. 


ಆಂಗ್ಲೇಯ ಕವೀಶ್ವರರು “ Personal ” ಎಂದರೆ ಆತ್ಮೀಯ (ತಮ್ಮ 
ಮನಸ್ಸಿಗೆ ನೈಸರ್ಗಿಕವಾಗಿ ಹೊಳೆದ) ವಿಚಾರಗಳನ್ನು ೦46, elegy, 
Sonnet ಮುಂತಾದ ಪದ್ಯಗಳ ಮೂಲಕ ವ್ಯಕ್ತ ಪಡಿಸುವರು, ಅದೇ 
ರೀತಿ ನಮ್ಮ ಕವಿಗಳು ಸ್ವಾನುಭವವನ್ನು “ ಶತಕ” (ಅಂದರೆ ನೂರು 
ಪದ್ಯಗಳುಳ್ಳ ಒಂದು ಕಾವ್ಯವು) ದಲ್ಲಿ ಹೇಳಿಕೊಳ್ಳುವುದುಂಟು. ಸಾಧಾರ 
ಣವಾಗಿ ಇಂಥ ಶತಕಗಳಲ್ಲಿ ಭಕ್ತಿರಸವೇ ವಿಶೇಷವಾಗಿರುವುದು. ಇತ್ತೀ 
ಚಿಗೆ ಶತಕವು ನೀತಿ ಬ್ಯೋಧನೆಗಾಗಿ ಉನಯೋಗಿಸಲ್ಪಡುವುದು. ಆಂಧ್ರ 
ಭಾಷೆಯಲ್ಲಿ “ ವೃಷಾಧಿನ ಶತಕ” “ ಕಾಳಹಸ್ತೀಶ್ವರ ಶತಕ “ ಕುಕ್ಕುಟೀ 
ಶ್ವರ ಶತಕ” « ವೇಮನ ಶತಕ” ಮುಂತಾದ ಅನಂತಾನಂತ ಶತಕಗಳಿ 
ರುತ್ತವೆ. ಆದರೆ ಇವುಗಳಲ್ಲಿ ಪ್ರಥಮ ಶತಕಗಳಲ್ಲಿ ಹೆಸಕ್ಲೊಂಡಿದ್ದು ಈ 
“ ಸರ್ವೇಶ್ವರ ಶತಕವೇ.” ಕನ್ನಡದಲ್ಲಿ ಷಟ್ಟದಿ, ರಗಳೆ, ವಚನ ಮುಂತಾದ 
ಕಾವ್ಯಾಂಗಗಳಲ್ಲಿ ವೀರಶೈವ ಕವಿಗಳೇ ಮಾರ್ಗದರ್ಶಿಗಳೆಂದು ಪ್ರಸಿ 
ಗೊಂಡಂತೆ ಆಂಧ್ರ ವಾಜ್ಮಯದಲ್ಲಿ ಶತಕ, ದ್ವಿಪದಿ, ರಗಡ ಮುಂತಾದವು 
ಗಳಲ್ಲಿ ಇವರೇ ಮೊದಲಿಗರು. ಇದಲ್ಲದೆ ನನ್ನಯ ಭಟ್ಟಾರಕನ ಮೊದ 


ನೀರಕ್ಕೆವ ಧರ್ಮವೂ ಆಂಧ್ರವಾಜ್ಮಯವೂ ೩೧ 


ರ್ಲೊಂಡು ಲೆಕ್ಕನ ಸೋಮಯಾಜಿಯವರೆಗೂ ಇರುವ ವಾಜ್ಮಯ 
ಯುಗದಲ್ಲಿ ಹುಟ್ಟಿ ಸಲಕ್ಷಣಪ್ರೌಢ ಮತ್ತು ವ್ಯಾಕರಣ ಶುದ್ಧತೆಯಿಂದ 
ಕೂಡಿರುವ ಕಾವ್ಯ ರತ್ನಗಳಲ್ಲಿ ಈ ಶತಕವು ಆತಿ ಪ್ರೌಢವಾಗಿರುವುದು. 


ಕವಿಚರಿತ್ರಿ. 


ಈ ಶತಕವನ್ನು ಬರೆದ ಕನಿಯು ವೀರಥಿಯಮ ವ್ರತಾಚರಣೆಯುಳ 
ವೀರಶೈವನು. ಈ ಕವಿಯನ್ನೂ ಶತಕವನ್ನೂ ಕುರಿತು, ಪಲ್ನಾಡು ತಾಲೂ 
ಕಿನೊಳಗಿರುವ ಚೆರ್ಸಗುಡಿಯೆಂಬ ಗ್ರಾಮಕ್ಕೆ ಕುಲಕರ್ಣಿಯಾಗಿದ್ದ ಸೋಮ 
ರಾಜು ವೇಂಕಟ ಶಿವನೆಂಬಾತನು ಒಂದು ಸಂಗ್ರಹೋಪನ್ಯಾಸವನ್ನು 
ಬರೆದಿಟ್ಟಿರುವನು. ಈ ಶತಕದ ೧೩೮ನೇ ಪದ್ಯದಿಂದ ಈ ಶತಕ ಕರ್ತನು 
4 ಅನ್ನಮಾರ್ಯನೆಂದೂ ಈತನ ವಂಶಸ್ಥರು ಯಧಾನಾಕ್ಸಿನವರೆಂದೂ 
ಪ್ರಸಿದ್ಧರಾಗಿದ್ದರೆಂದು ತಿಳಿಯ ಬರುತ್ತದೆ. 

ಮ॥ ಜಯಶಕ್ಷಿನ್‌ರವಿಚಂದ್ರ ತಾರಕಮುಗಾ-ಜಲ್ವೆನ್‌ ಯಥಧಾವಾಕ್ಕುಲಾ 
ಧ್ವಯ ಸಂಜಾತುಡು ನನ್ನಮಾರ್ಯುಡ ವನಿನ್‌-ವರ್ಣಿಂಟನೀ ಸತ್ಯಥಾ॥ ಪ್ರಿಯ 
ಸಂಬೋಧನ ನೀದುಭಕ್ತಿನಿ ಮಹಾನಿದ್ಲೀತ ವಿಶ್ರಾಂತಿಗ್ಯಾಭಯ ವಿಭ್ರಾಂತುಲು 
ಲೇಕ ಈಶತಕಮುಂಂ ಬ್ರಖ್ಯಾತಿ ಸರ್ವೇಶ್ವರಾ! ( ಸಃ ಶ॥ ೧೩೮) 

ವೆಂಕಟಿಶಿವಾರ್ಯನು ಬರೆದ ಅನ್ಸವಸಾಮಾತ್ಯೃನ ಚರಿಕ್ರಿಗೆ ಆಧಾ 
ರಭೂತವಾಗಿರುವ “ಆನ್ನ ಮಯ್ಯನ ವಂಶಾವಳಿ” ಎಂಬ ಪ್ರಾಚೀನ 
ಗ್ರಂಥದಲ್ಲಿ ಈ ಕವಿಯು “ಶ್ರೀಮನಂತ ಸದ್ಗುಣ ಸುಶೀಲನೆಂದೂ, ಆತ್ಮ 
ವಿಹಾರಹಾರನೆಂದೂ, ಮದನಾಂತಕಾಂಫ್ರಿಯುಗಳಾಮೃತ ಪಾನರತಾಂತ 
ರಂಗನೆಂದೂ ಮುಂತಾಗಿ ವರ್ಣಿಸಲ್ಪಟ್ಟಿರುವನು. ಅನೇಕರಿಗೂ ಈ ವರ್ಣ 
ನೆಯು ಉತ್ಪ್ರೇಕ್ಸಾಲಂಕಾರ ಸಮನ್ವಿತವಾಗಿದ್ದಂತೆ ಕಂಡು ಬಂದರೂ 
ಅನ್ನಮಾರ್ಯನು ಪರಮ ಪವಿತ್ರ ಚರಿತ್ರನೆಂಬುವುದಕ್ಕೆ ಆತನ ಸದುಪ 
ಜೀಶಾಮೃತ ಧಾರೆಯೇ ಸಾಕ್ಷಿಯಾಗಿರುವದು. ಪ್ರತಿಯೊಂದು ಪದ್ಯವೂ, 
ಪ್ರತಿಯೊಂದು ವಾಕ್ಯವೂ ಕವಿಯ ಹೈದಯ ಸಿಂಹಾಸನವನ್ನಲಂಕರಿಸಿರುವ 
ಪರಮ ತತ್ವ ತೇಜೋದ್ದೀಪಿತನಾದ ಪರಮಾತ್ಮನ ಪ್ರತಿಬಿಂಬವಾಗಿರು 
ವಂತೆಕಂಡು ಬರುತ್ತದೆ. ಈ ಕಾವ್ಯದೊಳಗಡಗಿರುವ ಅಸಾಧಾರಣಾಮೋಘ 
ತತ್ವವೇ ಕವಿಯು ಅನುಪಮ ತತ್ವನೇತ್ತನೆಂದು ಘಂಟಾಘೋಷವಾಗಿ 
ಸಾರುತ್ತಿರುವದು. ಈ ಶತಕದೊಳಗಿನ ಅನೇಕ ಪದ್ಯಗಳಿಂದ ಈ ಕನಿಯು 


೩೨ ಶಿವಾನುಭವ. 


 ವಿಂಗಾರಾಧನ ಜಂಗಮಾರ್ಚನಲೋಲನೆ ” ೦ದು ತಿಳಿಯ ಬರುತ್ತಡೆ. 

ಈ ಶತಕದಲ್ಲಿ ಬಸವೇಶ್ವರನ ವಿಷಯವಾಗಲಿ, ಆಗಿನ ಕಾಲದ 
ಶಿವಶರಣರ ವಿಷಯವಾಗಲಿ ಸ್ವಲ್ಪವಾದರೂ ವರ್ಣಿಸಲ್ಪಟ್ಟಿಲ್ಲ. ಬಸವ 
ಯುಗದ ಇತ್ತೀಚಿಗೆ ಬರೆಯಲ್ಪಟ್ಟ ಯಾವ ಕಾವ್ಯಗಳಲ್ಲೂ ಈ ವಿಶೇಷತೆ 
ಯು ಕಂಡು ಬರುವದಿಲ್ಲ. ಕವಿಯು ಬಸವೇಶ್ವರನೆಬ್ಬಿಸಿದ ಧಾರ್ಮಿಕ ವಿನ್ಲ 
ವವನ್ನರಿಯದವನಾಗಿರಬೇಕು. 


೧೨೮ ನೇ ಪದ್ಯದಲ್ಲಿ ಕವಿಯು ತಾನು ತನ್ನ ಗುರುವಾದ ದೂದಿ 
ಕೊಂಡ (ಕರ್ನೂಲು ಜಿಲ್ಲಾ) ಮಹನೀಯಾರಾಧ್ಯ ಸೋಮೇಶ್ವರನ ಕರು 
ಣವೆಂಬ ವಸಂಶಾಗಮನದಿಂದ ಪ್ರಫುಲ್ಲಿತವಾದ ಸದ್ಭಾವಗಳೆಂಬ ಪುಷ್ಪಾವ 
ಳಿಯಿಂದ ಸರ್ವೇಶ್ವರನ ಪದಯುಗ್ಮಗಳನ್ನು ಪೂಜಿಸುವನೆಂದು ಬರೆದಿರುವ 
ನಾದ್ದರಿಂದ ಈತನ ಗುರುವು ದೂದಿಕೊಂಡ ಸೋಮೇಶ್ವರಾರಾಧ್ಯರೆಂದು 
ವ್ಯಕ್ತವಾಗುತ್ತದೆ. 

೧೨೯ ನೇ ಪದ್ಯದಲ್ಲಿ ಅನ್ನಮಾರಾಧ್ಯನು ತನ್ನ ಶತಕವು “ ಭಕ್ತಜನಾ 
ನುರಂಜಕವಾಗಿಯೂ, ತತ್ವ ಪ್ರಕಾಶಕವಾಗಿಯೂ, ಚಿತ್ರಾರ್ಥಾಂಚಿತ ಶಬ್ದ 
ಬಂಧುರವಾಗಿಯೂ, ಸೇವ್ಯವಾಗಿಯೂ, ಶ್ರೋತ್ರಾನಂದಕರವಾಗಿಯೂ, 
ಶುಭಾನ್ವಿತವಾಗಿಯೂ” ಒಪ್ಪುತ್ತಿರುವುದೆಂದು ಬರೆದುಕೊಂಡಿರುವನು. ಈ 
ಶತಕವು ಮೇಲ್ಡಂಡ ವಿಶೇಷಣಗಳಿಗೆ ಅರ್ಹವಾಗಿದೆಯೋ ಇಲ್ಲವೋ ಎಂಬು 
ವದನ್ನು ಪರಿಶೀಲಿಸಲಿಚ್ಛೈಸುವವರು ತತ್ಕಾವ್ಯಾವಲೋಕನವನ್ನು ಮಾಡಲಿ. 

ಈ ಶತಕ ರಚನೆಯ ವಿಷಯವಾಗಿ ವೆಂಕಟಶಿವಾಚಾರ್ಯನು ಭಕ್ತಿ 
ರಸರಂಜಿತವಾದ ಒಂದು ಕಥೆಯನ್ನು ಬರೆದಿರುವರು. ಈಗಿನ ನವೀನನಾ 
ಗರಿಕತೆಯಿಂದಂಧರಾದವರ ಭಾವನೆಗೆ ಅದು ಕಟ್ಟು ಕಥೆಯಾಗಿ ತೋರಿ 
ದರೂ ಅಸಾಧಾರಣ ನೀತಿ ಬೋಧಕವಾಗಿರುವದರಿಂದ ಅದರ ಸಾರಾಂಶ 
ವನ್ನು ಇಲ್ಲಿ ಬರೆಯುನೆನು. 

ಅನ್ನಮಾರ್ಯನು ಗೋದಾವರೀತೀರವಾಸಿ. ರಾಜಮಹೇಂಪ್ರಸುರದ 
ಸಮೀಪದಲ್ಲಿದ್ದ “ ಪಟ್ಟಿಸ” ವೆಂಬದೊಂದು ಗ್ರಾಮದಲ್ಲಿ ವಿರಾಜಿಸುವ ವೀರ 
ಭದ್ರೇಶ್ವರ ಸ್ವಾಮಿಯೇ ಈತನ ಕುಲದೇವರು. ಈ ಮಹನೀಯನೊಂದು 
ಸಾರಿ ತ್ರೀಶೈಲ ಯಾತ್ರೆಗೆ ಹೋಗಿ ಶ್ರೀ ಮಲ್ಲಿಕಾರ್ಜುನಲಿಂಗವನ್ನು 
ಸೇವಿಸಿತಿರಿಗಿ ಬರುತ್ತಾ ಪಲ್ನಾಡು ತಾಲೂಕಿನೊಳಗೆ ಕೃಷ್ಣಾನದೀ ತೀರದಲ್ಲಿ 


ವೀರಶೈ ನ ಧರ್ಮವೂ ಆಂಧ್ರವಾಜ್ಮಯವೂ ೩೩ 
ವಿಶ್ವಾಮಿತ್ರಾಶ್ರಮವೆಂಬುದೊಂದು ಪುಣ್ಯಸ್ಥಳದಲ್ಲಿಯೇ ಇದ್ದು ಶ್ರೀ ಮಲ್ಲಿ 
ಕೇಶ್ವರ ಸ್ವಾನಿಯನ್ನು ಆರಾಧಿಶುತ್ತಲಿದ್ದನು. 

ಮನೋಹೆರವಾದ ಕೃಷ್ಣಾತೀರವು! ಸುತ್ತಲೂ ಅಕಾಶವನ್ನು ಚುಂಬಿ 
ಸುತ್ತಿದ್ದ ವೃಕ್ಷಗಳು ಪರಮಾತ್ಮನ ಮಹಿಮೆಗೆ ತಲೆದೂಗುತ್ತಿರುವವೋ 
ಎಂಬಂತೆ ಕಂಗೊಳಿಸುತ್ತಲಿದ್ದವು. ಕೃಷ್ಣವೇಣಿಯಾದರೋ ಪರಮಾತ್ಮನ 
ನಾಮಸ್ಮರಣೆಯನ್ನು “ಜುಳು ಜುಳು” ಎಂಬ ಮಂಜುಳ ರವದಿಂದ ಹಾ 
ಡುತ್ತಾ ನಿಜನಾಥನನ್ನು ಸೇರ ಹೋಗುತ್ತಿದ್ದಳು. ಸರ್ವವೂ ಶಿವಮಯವು. 
ಸ್ಥಳವಾದರೋ ಪರಮ ಪವಿತ್ರ ಭೂಮಿಯಾದ ವಿಶ್ವಾಮಿತ್ರಾಶ್ರಮವು. 
ಇಂಥಾ ಶಿವಕರವಾದ ಸ್ಥಳದಲ್ಲಿ ಎಂಥವನಿಗಾದರೂ ಶಿವಭಕ್ತಿಯು ಆರೂ 
ಢವಾಗದೇ? ಮೇಲೆ ಅನ್ನಮಾಮಾತ್ಯನು ಕವಿತಾ ಸರೋವರದಲ್ಲಿ ವಿಹರಿ 
ಸುವ ಹಂಸನು. ಕೇಳುವದೇನು? ಕವಿತಾರಸವು ಅತನ ಹೃದಯದಲ್ಲಿ 
ಉಕ್ಕೇರ ಹತ್ತಲು ಆತನು ತ್ರೀಮಲ್ಲಿಕಾರ್ಜುನ ಪಾದ ಸಯೋಜಗಳನ್ನು 
ಹೃದಯ ಸರೋವರದಲ್ಲಿರಿಸಿ ದುರಿತೌಘವಿನಿಶ್ಕೋಷಣವೂ, ಮಂಗಳತರ 
ಭಾಷಣವೂ, ವಿಬುಧಜನ ತೋಷಣವೂ ಆದ ಪರಶಿವನ ಗುಣಭಾಷಣ 
ವನ್ನು ಪದ್ಯ ರೂಸದಲ್ಲಿ ಬರೆಯಲುಪಕ್ರಮಿಸಿದನು. ಅದರೆ ಪ್ರತಿಯೊಂದು 
ತಾಳವಾಲೆ ಗರಿಯ ಮೇಲೆ ಒಂದೊಂದು ಪದ್ಯವನ್ನು ಬರೆದು ಕೃಷ್ಣನ 
ದಿಯಲ್ಲಿ ಹಾಕಿ ಅದು ಹೊಳೆಯ ಸೆಳವಿನೆದುರಿಗೆ ತೇಲಿಕೊಂಡು ಬಂದರೆ 
ಅದನ್ನು ತನ್ನ ಶತಕಕ್ಕೆ ಸೇರಿಸಿಕೊಳ್ಳುವೆನೆಂತಲೂ ಅದು ಹೊಳೆಯ ಶಳೆ 
ತಕ್ಕೆ ಹೊಡೆದುಕೊಂಡು ಹೋದರೆ ತನ್ನ ಶಿರವನ್ನು ಖಂಡಿಸಿಕೊಳ್ಳುವೆನೆಂ 
ತಲೂ ಭೀಷಣ ಪ್ರತಿಜ್ಞೆಯನ್ನು ಮಾಡಿ ಕೌಕ್ಷೇಯಧರನಾಗಿ ಹೊಳೆಯ 
ದಂಡೆಯ ಮೇಲೆ ಕುಳಿತುಕೊಂಡನಂತೆ. ಧನ್ಯ! ಅನ್ನಮಾರಾಧ್ಯನೇ ಧನ್ಯ!! 
ಇಂಥಾ ವೀರ ಪ್ರತಿಜ್ಞೆಯನ್ನು ಅವಿಚ್ಛಿನ್ನವಾಗಿ ಪಾಲಿಸಲೂ ಬದ್ಧಕಂಕಣ 
ಇಗಿರುವನೇನೇ ಅಲ್ಲವೇ ನಿಜವಾದ ವೀರಶೈವನು? 


ಅನ್ನಮಾರಾಧ್ಯನು ಬರೆದು ನದಿಯೊಳಗೆ ಹಾಕಿದ ಪ್ರತಿಯೊಂದು 
ಪದ್ಯವೂ ಹೊಳೆಯ ಎದುರ್ಮು ಖವಾಗಿ ತೇಲಿಕೊಂಡು ಬಂದಿತು. ಆದರೆ 
ವೃಃ॥ ತರುಲಂಬುವುಲುಓಿಂದಲೈಯಾದನಿ ತತ್ತಜ್ಞಾತಿತೋ ಪಂಡ್ಲಗುನ್‌! 
ಹರನೀಪಾದ ಪಯೋಜಸೂಜಿತಮುಲೈಯತ್ಯದ್ಳುತಂ ಬಪ್ವಿರುಲ೯॥ 
ಕರುಲೌ ನಕ್ತಮುಲೌ ನನರ್ಫುಮಣಲೌ ಕರ್ಪೂರ ಪಾಹಾರಪಾ। 
ತರುಣೀ ರತ್ನನುಲೌ ಬಟೀರತರುಲೌ ತಥ್ಯಂಬು ಸರ್ನೇಶ್ವರಾ। 


೩೪ ಶಿವಾನುಭವ. 


ಎಂಬುದೊಂದು ಪದ್ಯವನ್ನುಬರೆದು ನದಿಯಲ್ಲೆಸೆಯಲು ಅದು ತೇಲಿಕೊಂಡು 
ಹೋಯಿತಂತೆ! ಈ ಪದ್ಯದ ಅರ್ಥವೇನಂದರೆಃ-- 

“ಎಲ್ಫೈ, ಸರ್ವೇಶ್ವ ರನೇ! ವೃಕ್ಷಗಳಲ್ಲಿರುವ ಪುಷ್ಟ ಗಳು ಕಾಲಾಂತರ 
ಆಯಾಯ ಜಾತಿಗಳ ಫಲಗಳಾಗಿ re ನೈಸರ್ಗಿಕವು. ಅದರೆ ನಿನ್ನ 
ಪಾದವನ್ನಲಂಕರಿಸುವ ಕುಸ.ಮಗಳು ಗಜತುರಗಗಳೂ, ಅನರ್ಫ್ಯ ಮಣಿ 
ಗಳೂ, ಕರ್ಪೂರಾದಿ ಸುಗಂಧ ದ್ರವ್ಯಗಳೂ, ಹಾರಗಳೂ ತರುಣೀ ಮಣಿ 
ಗಳೂ ಆಗುವವು” ಅಂದರೆ ನಿನ್ನನ್ನು ಪುಷ್ಪಗಳಿಂದ ಅರ್ಚಿಸುವರೆಲ್ಲರೂ 
ಮೇಲ್ಕಂಡ ಭೋಗ್ಯವಸ್ತುಗಳನ್ನು ಹೊಂದುವರೆಂಬ ಭಾವಾರ್ಥವು. ಪರಮ 
ಯೋಗಾನತಂಸನೂ, ಅಲೌಕಿಕ ಜ್ಞಾನಸಂಶೋಭಿತ ಮಾನಸನೂ, ಆದ 
ಅನ್ನಮಾರಾಧ್ಯನ ದುರ್ಭೇದ್ಯವಾದ ಹೃದಯ ದುರ್ಗವನ್ನು ಕೇವಲ ಭೌತಿ 
ಕವಾದ ಈ ಅಭಿಪ್ರಾಯವು ಹೇಗೆ ದೂರಿತೆಂಬುದು ದುರೂಹೈವು. ಮಾಯೆಯ 
ಮಾಯವು ವರ್ಣನಾತೀತವು! 


ಈ ಪದ್ಯವು ಹೊಡೆದುಕೊಂಡು ಹೋಗುತ್ತಿರುವುದನ್ನು ನೋಡು 
ತ್ತಿದ್ದ ಕನಿಯ ಶೀರ್ಷದ ಮೇಲೆ ನಿರ್ಧಾತ ನಾತವಾದಂತಾಯಿತು. 
ಸರ್ವವೂ ಆಂಧ ಕಾರಮಯವಾದಂತಾಯಿತು. ತತ್ಸ್ಪಣವೇ ಆತನು ತನ್ನ 
ಶಿರಕಕಮಲವನ್ನು ಪರಮೇಶ್ವರನ ಪಾದಾರವಿಂದಕ್ಕೆ ಅರ್ಪಿಸ ಉದ್ಯುಕ್ತ 
ನಾದನು. ಆಹಾ! ಏನಾಘೋರ ಪ್ರತಿಜ್ಞಾ ನಿರ್ವಹಣ ಶಕ್ತಿಯು! ಆನಿ 
ಶ್ಚಲ ಭಾವವು! 

ಅಷ್ಟರಲ್ಲೇ ಓರ್ವಗೋಪಾಲ ಬಾಲನು ಪತ್ರಹನ್ನ ಸ್ತನಾಗಿ ಈ ಕವಿ 
ಯನ್ನು ಸಮೀಪಿಸಿ «ಸಾ ಸಮೀ! ನನಗೊಂದು ಇ ಓಜ ದೊರ 
ಕಿರುತ್ತದೆ. ಇದರ ಡಾ ಏನನ್ನೋರೆದಿದೆ, ನೋಡಿರೆಂದು ಕೊಟ್ಟು ಅದ್ಯ 
ಶೃನಾದನು. ಆನ್ನ ಮಾರ್ಯನು ಅಶ್ಚರ್ಯ ಚಕಿತನಾಗಿ ಅದೇನೆಂದು ನೋಡಿ 
ದನು. ಅದರಲ್ಲಿ ತಾನು ಕಾಮ್ಯಾರ್ಥವಾಗಿ ರಚಿಸಿದ ಪದ್ಯದ ಬದಲು 
ಮೋಕ್ಸುರ್ಥವಾಗಿ ರಚಿಸಲ್ಪಟ್ಟ ಈ ಕೆಳಕಂಡ ಪದ್ಯವು ಅಮಾನುಷ ಹಸ್ತ 
ದಂದ ಬರೆಯೆಲ್ಪಟ್ಟಿಂತೆ ಕಂಡು ಬಂದಿತು. 

ವೃ॥ ಒಕ ಪುಪ್ಪಂಬುಭನತ್ಪ್ಸದದ್ವಯ ಮುಪೈೆ ನೊಪ್ಪಂಗ ಸದ್ಭ ಕಿರಂ" 
ಜಕುಡೈ ಇಟ್ಟ ನ ಪುಣ್ಯ ಮೂರ್ತಿ ಪುನರ್ಜನ್ಮಂಬು ಲೇಡನ್ನ ಪಾ ॥ 
ಮಕ ಕಾಲತ್ರಿ ತರಬ ಸಿಟಾರ ಮುಲ ನಿನ್ನ ರ್ಚಿಂಚುಚೋ ಬಿದ್ದೆ N 
ಸ್ಮಿಕಂಡೈಯುಂಡೆಡು ವಾಡು ಫೀನಗುಟಿದಾ ಚಿತ್ರಂಜಿ ಸರ್ವೇಶ್ವ ಕ 


ನೀರಕ್ಕೆವ ಧರ್ಮವೂ ಆಂಧ್ರವಾಜ್ಮಯವೂ ೩೫ 

ಇ॥ ಎಲ್ಲೆ, ಸರ್ವೇಶ್ವರನೇ! ಏಕ ಮಾತ್ರ ಪುಸ್ಪವನ್ನು ನಿನ್ನ ಚರ 
ಣಂಗಳಿಗೆ ಅರ್ಪಿಸಿದ ಪುಣ್ಯ ಮೂರ್ತಿಗೆ ಪುನರ್ಜನ್ಮವೇ ಇಲ್ಲವೆಂದ ಮೇಲೆ 
ಕಾಲ ಕ್ರಿತಿಯೋಪಚಾರಗಳಿಂದ ಶುದ್ಧಾಂತಃಕರಣ ಪ್ರೇರಿತನಾಗಿ ಪೂಜಿ 
ಸುವ ನೈಷ್ಠಿಕನು ನೀನೇ ಆಗುವುದರಲ್ಲಿ ಸಂದೇಹವೇನು? 

ಆಹಾ! ಇಲ್ಲಿಯೇ ಅಲ್ಲವೇ ಮೋಹ ಧ್ವಾಂತವನ್ನು ದಿಕ್ಕುಗೆಟ್ಟು ಓಡಿ 
ಹೋಗುವಂತೆ ಮಾಡಿ ಶಿವಯೋಗ ಪ್ರಚಂಡ ಮಾರ್ತಾಂಡನು ನಭೋ 
ಮಂಡಲದಲ್ಲಿ ಅಖಾಂಡಗತಿಯಿಂದ ದುರ್ನಿರೀಕ್ಷ್ಯನಾಗಿ ಪ್ರಕಾಶಿಸುತ್ತಿರು 
ವನು. ಬಾಖವೇಷದಿಂದ ಬಂದಿದ್ದವನು ಆ ಬಾಲಶಶಿಶೇಖರನೇಯೆಂದು 
ಬೇರೆ ಹೇಳಬೇಕಾಗಿಲ್ಲ. ಅನ್ನಮಯ್ಯನು ಆ ಪದ್ಯವನ್ನು ಓದಿ ಹರ್ಷ 
ನಿರ್ಭರನಾಗಿ ಅದನ್ನು ತನ್ನ ಶತಕದಲ್ಲಿ ಸೇರಿಸಿಕೊಂಡನಂತೆ, 

ಈ ಗ್ರಂಥದ ಆದಿಯಿಂದ ಅಂತ್ಯದವರೆಗೂ ಶಿವಸ್ತವನವೇ! ಶಿವ 
ಮತಸ್ತವನವೇ! ಶಿವತತ್ವಸ್ತವನವೇ! ಶಿವಭಕ್ತಿಸ್ತವನವೇ! ಶಿವಾನಂದಲ 
ಹರಿಯು ನಿರರ್ಗಳವಾಗಿ ಪ್ರಮಹಿಸುತ್ತಿರುವುದು. ಶೈಲಿಯು ನಿರ್ಮಷ್ಟವಾ 
ಗಿಯೂ, ಸುಕುಮಾರವಾಗಿಯೂ ಸುಲಲಿತವಾಗಿಯೂ, ಸುಜನ ಮನೋ 
ರಂಜಕವಾಗಿಯೂ ಒಪ್ಪುತ್ತಿರುವುದು. ಪದ್ಯಗಳು ಸುಶ್ರಾವ್ಯವಾಗಿ, ಸರಳತೆ 
ಯಲ್ಲಿ ಸೋಮೇಶ್ವರ ಶತಕದ ಪದ್ಯಗಳನ್ನು ಹೋಲುತ್ತಿರುವವು. ಶಿವಯೋ 
ಗಿಗಳ ಮಹಿಮಾ ವಿಶೇಷತೆಯನ್ನೂ. ಕರ್ಮ ನಿರಸನವನ್ನೂ ಲಿಂಗಾಂಗ 
ಸಂಬಂಧ ನಿಚಾರವನ್ನೂ ಪ್ರತಿಸಾಗಸುವ ಪದ್ಯಗಳು ವಮಾಯಿದೇವರ ಶತಕ 
ತ್ರಯವನ್ನು ಜ್ವಪ್ತಿಗೆ ತರುವವು. ಈ ಗ್ರಂಥದ ವಿಷಯವಾಗಿ ಆಂಧ್ರ 
ಪ್ರಸಿದ್ಧ ಪಂಡಿತರಾದ ಶ್ರೀಯುತ ಜಯಂತಿರಾಮಯ್ಯನನರ ಅಭಿಪ್ರಾಯ 
ವನ್ನು ಕೊಟ್ಟು ಈ ಲೇಖಾಂಕನನ್ನು ಮುಗಿಸುತ್ತೇನೆ. 

«ಈ ಸರ್ವೇಶ್ವರ ಶತಕವು ವೀರಶೈವ ಮತ ಸಂಪ್ರದಾಯಾನುಸಾರವು 
ಭಕ್ತಿರಸ ಪ್ರಧಾನವು, ಧಾರಿಯು ಅನರ್ಗಳವು. ಓದುವವರಿಗೆ ಕಿಂಚಿದಾ 
ಷಾಜ್ಞಾನ ವಿದ್ದರೆ ಸಾಕು. ಪದ್ಯಗಳೆಲ್ಲವೂ ಸುಲಭವಾಗಿಯೇ ಅರ್ಥವಾ 
ಗುವವು. ಪದ್ಯ ರಚನಾ ಶಿಲ್ಪಿಗೆ ಇದು ಮುಖ್ಯ ಲಕ್ಷಣವು. ಕೆಲಕೆಲವು 
ಕಲ್ಪನೆಗಳು ಮನೋಹರವಾಗಿಯೂ, ಪ್ರೌಢವಾಗಿಯೂ ಇರುವವು. 
ಸ್ಥಾಲೀ ಪುಲಾಕ ನ್ಯಾಯವಾಗಿ ೨೦, ೪೪, ೪೫, ೫೧, ೬೧, ನೇ ಪದ್ಯಗ 
ಳನ್ನು ನೋಡಬಹುದು. ಪದ್ಯಗಳ ಸ್ವರೂಪದ ಮೇಲೂ, ಕಲ್ಪನೆಗಳ 


ಮಿ 


ಮೇಲೂ ಈ ಶತಕವು ಕೆಲವು ಸ್ಥಳಗಳಲ್ಲಿ ಸಂಸ್ಕೃತದ “ ಶಿವಮಹಿಮ್ಮ್ನ 


೩೬ ಶಿವಾನುಭವ, 


ಸ್ತೋತ್ರ"ವನ್ನೂ, ಕನ್ನಡದ “ ಸೋಮೇಶ್ವರ ಶತಕ”ವನ್ನೂ ತೆಲುಗಿನ 
“ ಕಾಳಹಸ್ತೀಶ್ವರ ಶತಕ'ವನ್ನೂ ಜ್ವಪ್ತಿಗೆ ತರುವುದು. ಬಹುವಿಧಗಳಿಂದ 
ಈ ಗ್ರಂಥವು ಸಕಲಾಂಧ್ರಜನ ಪಠಣ ಯೋಗ್ಯವೆಂದು ನಮ್ಮ ಅಭಿ 
ಸಪ್ರ್ರಾಯುವು.' 

ತ್ರೀಯುತ ಜಯಂತಿರಾಮಯ್ಯನವರ ಮೇಸ್ವಂಡ ವಿಮರ್ಶನೆಯು 
ಅಕ್ಷರಶಃ ನಿಜವಿರುತ್ತದೆ. ಮಧ್ಯ ಯುಗದಲ್ಲಿ ಹುಟ್ಟಿಯೂ ಬಸವೇಶ್ವರ 
ಯುಗಕ್ಕೆ ಸಂಬಂಧ ಪಡದೇಯಿದ್ದ ವೀರಶೈವ ಗ್ರಂಥವಾದ ಈ “ ಸರ್ವೇಶ್ವರ 
ಶತಕವು” ಗ್ರಂಥ ಶೋಧಕರಿಗೂ, ಮತ್ತು ವೀರಶೈವ ಮತದ ಇತಿಹಾಸ 
ವನ್ನು ಬರೆಯುವವರಿಗೂ, ವಾಜ್ಮಯ ವಿಮರ್ಶಕರಿಗೂ ಬಹು ಪ್ರಯೋ 
ಜನಕಾರಿಯಾಗಿರುವದು. ಇಂಥಾ ಪ್ರೌಢ ಗ್ರಂಥದ ಅಆನಿರ್ಭಾವಕ್ಕೆ 
ಮುಂದು ಅನೆ:ಕ ಧರ್ಮ ಗ್ರಂಥಗಳು ರಚಿತವಾಗಿರಲಿಕ್ಕೇಬೇಕು. ಆವು 
ಗಳು ನಮ್ಮ ಸುರೈವದಿಂದ ಎಂದಿಗೆ ಪ್ರಕಾಶಕ್ಕೆ ತರಲ್ಪಡುವವೋ ನೋಡ 
ಬೇಕು, 

ಓಂ ತತ್ಸತ್‌ 


——— 


ಶೈವ ಧರ್ಮಗಳು. 


(ಲೇಖಾಂಕ. ೨) 


ಲೇಖಕ. ಥೀ. ಎಸ್‌. ಸಿ. ನಂದೀಮಠ ಎನು. ಏ, ಪ್ರೋಫೆಸರೆ. ರಾಜಾರಾಮ 
ಕಾಲೇಜ ಕೊಲ್ಹಾಪುರ, 


ಕಣಕಾಲ ಬಾರಾ 


( ಈ ಲೇಖವು ಕೆಳಗೆ ಕಾಣಿಸಿದ ಗ್ರಂಥಗಳ ಅಧಾರದಿಂದ ಬರೆಯಲ್ಪಟ್ಟಿದೆ. 
Dr Farquhar’s “an outline of Religious Literature of India” 
Sundaram Pillay’s article in Indian Antiquary Vol 25 
“Tamil Saivite Hymns.” Heritage of India Series ) 

ಹಿಂದಿನ ಸಂಚಿಕೆಯಲ್ಲಿ ಕಾಶ್ಮೀರ ಶೈವಧರ್ಮವನ್ನು ನಿಹೆಗ ದೃಷ್ಟಿ 
ಯಿಂದ ಅವಲೋಕಿಸಿದೆವು. ಶೈವ ಧರ್ಮಗಳಲ್ಲಿ ಆರಾಧ್ಯರು ಕಾಶ್ಮೀರ 


ಶೈವ ಧರ್ಮಗಳು. ೩೭ 


ಶೈವರು ದ್ರಾವಿಡ ಅಥವಾ ತಮಿಳ ಶೈವರು ಮತ್ತು ವೀರಶೈವರು ಆಗಮಗಳ 
ತಾಣ್ಯವನ್ನು ಮನ್ನಿಸುವರೆಂಬುದು ಪ್ರಸಿದ್ಧವು. ಇನ್ನು ಈ ಸಂಚಿಕೆ 


ಮಾ 
i ೬ 
ಯಲ್ಲಿ ಶಿವಾನುಭವದ ವಾಚಕರ ಸಂಗಡ ದ್ರಾವಿಡ ದೇಶದಲ್ಲಿ ಪ್ರಚಾರದಲ್ಲಿ 


[ae] 


ರುವ ಶೈವ ಧರ್ಮದೊಳಗೆ ವಿಹಗ ಮತಾ ಗ ಸಂಚರಿಸುವಾ. 


ದ್ರಾನಿಡ ಅಥವಾ ತಮಿಳ ಶೈವಧರ್ಮವು. 


ಈ ಧರ್ಮದ ಅನುಯಾಯಿಗಳು ವೇದ ಪ್ರಾಮಾಣ್ಯವನ್ನು ಮನ್ನಿಸು 
ವರು. ಆದರೆ ಉಸನಿಷತ್ತುಗಳ್ಲೂ ಯಜುರ್ಮೇದದಲ್ಲಿಯ ಶೈವ ತತ್ವಗ 
ಳನ್ನು ಪ್ರತಿಪಾದಿಸುವ ಭಾಗಗಳನ್ನೂ ವಿಶೇಷವಾಗಿ ಏಕಾದಶ ರುದ್ರ ಸೂಕ್ತ 
ಗಳನ್ನೂ ಬಳಿಕೆಯಲ್ಲಿ ಉಸಯೋಗಿಸುವರು. ಭಗವದ್ಗೀತೆಯು ವೈಷ್ಣವ 
ಧರ್ಮ ಗ್ರಂಥವೆಂದು ಅವರ ನಂಬುಗೆ ಇರುವದರಿಂದ ಅದನ್ನು ಉಸಯೋ 
ಗಿಸುವದಿಲ್ಲ. ಅವರಿಗೆ ಆಧ್ಯಾತ್ಮಿಕ ಉನ್ನತಿಯನ್ನುಂಟು ಮಾಡಿಕೊಡುವ 
ಗ್ರಂಥಗಳೆಲ್ಲವೂ ತಮಿಳುಭಾಷೆಯಲ್ಲಿರುವವು. ಅವನ್ನೇ ವಿಶೇಷವಾಗಿ ಜನರು 
ಓದುತ್ತಿರುವರು. ದ್ರಾವಿಡ ದೇಶದಲ್ಲಿ ಶೈವಮತವು ಬಹು ಪ್ರಾಚೀನ ಕಾಲ 
ದಿಂದಪ ಪ್ರಚಾರದಲ್ಲಿತ್ತ ೦ದೂ ಅದು ಹೊರಗಿನಿಂದ ಬಂದದ್ವಲ್ಲಪೆಂದೂ ಪ ಪುರಾ 
ಣದ ಕಥೆಗಳಲ್ಲಿರುವ ತಿರುಳನ್ನು ಹುಡುಕಿ ನೋಡಿದರೆ ಹಂಡುಬರುವಡು: 
ದಕ್ಷಿಣದಲ್ಲಿಯೇ ಶೈವ ಧರ್ಮದ ಉಗಮವಾಗಿರ ಬಹುದೆಂದು ಕೆಲವು ಪಂಡಿ 
ತರು” ತರ್ಕಿಸುವರು. ಅವರ ತರ್ಕದ ಸತ್ಯಾಸತ್ಯತೆಯನ್ನು ಮಕ್ತೊಮ್ಮೆ 
ಏಷಾರಿಸುವಾ! ಅದರೆ ದಕ್ಷಿಣದಲ್ಲಿ ಶೈವಧರ್ಮ ಗ್ರಂಥಗಳು ಬಹಳ ಮೊದ 
ಲಿನಿಂದ ಹುಟ್ಟಿತ್ತ ಬಂದಿವೆ 1. ಸತ್ಯವಾದುದು. ಕಾಶ್ಮೀರ ಶೈವಧ 
ರ್ಮದ ಮೊದಲನೆಯ ಉಪದೇಶಕನಾದ ವಸುಗುಪ್ತಾಚಾರ್ಯನ ಕಾಲ 
ವನ್ನು ಒಂಬತ್ತನೆಯ ಶತಮಾನವೆಂದು ಐತಿಹಾಸಿಕಆಧಾರಗಳ ಮೇಲಿಂದ 
ಪಂಡಿತರು ಗೊತ್ತು ಮಾಡಿರುವರೆಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದು 
ಇಚ ಕರ ಸ್ಮರಣೆಯಲ್ಲಿರಬಹುದು. ಈ ಲೇಖದಿಂದ ದ್ರಾವಿಡ ದೇಶದಲ್ಲಿ 
ಶೈವಮತವು ಅದಕ್ಕೂ ಎಷ್ಟೋ ಶತಮಾನ ಮೊದಲು ಪ್ರಚಾರದಲ್ಲಿತ್ತೆಂ 
ಬುದು ಕಂಡು ಬರುವದು. 
ವೀರಶೈವ ಧರ್ಮದ ಮೇಲೆ ತಮಿಳ ಶೈವಮತದ ಪ್ರಭಾವವು ಬಹಳ 
ಇಗಿ ಆಗಿರುವದೆನ್ನಲು ಅಡ್ಡಿ ಇಲ್ಲ. ಏಕೆಂದರೆ ವೀರಶೈವರು ಪೂಜ್ಯರೆಂದು 


೩೮ ಶಿವಾನುಭವ, 
ತಿಳಿಯುವ ಅರುವತ್ತು ಮೂರು ಮಂದಿ ಪುರಾತನರು * ತಮಿಳು ಕೈವ 
ಧರ್ಮೊದ್ಧಾರಕರಾದ ತಮಿಳು ಖುಷಿಗಳು. ಬಸವ ಪುರಾಣದಲ್ಲಿ ಅನೇಕ 
; ತಮಿಳು ಶರಣರ ಪ್ರಸ್ತಾಪವದೆ. x ವೀರಶೈವ ಪುರಾಣ ಕರ್ತರು ತಮಿಳು 
ಶಿವಶರಣರನ್ನು ಒಳ್ಳೇ ಭಕ್ತಿಯಿಂದ ಸ್ಮರಿಸುವರೆಂಬ ವಿಷಯದಲ್ಲಿ ಸ್ವಲ್ಪವೂ 
ಸಂಶಯವಿಲ್ಲ. ಅರವತ್ತುಮೂವರು ಪುರಾತನರ ಹೆಸರನ್ನು ನಿತ್ಯ ಪಾರಾ 
ಯಣ ಮಾಡುವಂಥವರು ವೀರಶೈವರಲ್ಲೆಷ್ಟೋ ಜನರಿರುವರು. 
ಗ್ರಂಥಗಳುಃ- ತಮಿಳ ಶೈವರು ವೇದಗಿಳ ಪ್ರಾಮಾಣ್ಯವನ್ನು ಒಫ್ಪಿ, 
ಆಗಮಗಳನ್ನು ಅನುಸರಿಸುವರೆಂದು ಮೇಲೆ ಹೇಳಿದೆ. ಆದರೆ ಅವರ 
ಭಾಷೆಯಲ್ಲಿಯೇ ವೇದ ಶಾಸ್ರ್ರ ಪುರಾಣಗಳನ್ನು ಸರಿಗಟ್ಟಿವ ಅನೇಕ ಗ್ರಂಥ 
ಗಳುಂಟು, ಸಂಸ್ಕೃತ ಧಾರ್ಮಿಕ ಸಾಹಿತ್ಯದಲ್ಲಿ ವೇದ (ಪೂರ್ವಕಾಂಡ) ಉಪ 
ನಿಷತ್ತು (ಉತ್ತರ ಕಾಂಡ) ಬ್ರಹ್ಮಸೂತ್ರ (ವೇದಾಂತಶಾಶ್ರ) ಗಳು ಒಳ್ಳೇ 
ಮಹತ್ವದ ಸ್ಥಾನನನ್ನುಕ್ರಮಿಸಿರುವಂತೆ ತಮಿಳುಸಾಹಿತ್ಯದಲ್ಲಿ ಅಂಥ ಸ್ಥಾನ 
ವನ್ನೇ ತಮಿಳು ಶರಣರ ಕೃತಿಗಳು ಆಕ್ರಮಿಸಿವೆ. ಹತ್ತನೆಯ ಶತಮಾನದ 
ಅಂತ್ಯದಲ್ಲಿ ಅಥವಾ ಹನ್ನೊಂದನೆಯ ಶತಮಾನದ ಆದಿಯಲ್ಲಿದ್ದ ನಂಬಿ 
ಆಂಡರ್‌ ನಂಬಿಯು ಆ ಕಾಲದಲ್ಲಿ ಪ್ರಚಾರದಲ್ಲಿದ್ದ ಶೈವ ಸೂಕ್ತಗಳನ್ನು 
ಸಂಗ್ರಹಿಸಿ ಹನ್ನೊಂದು ಪುಸ್ತಕಗಳನ್ನು ಮಾಡಿರುವನು. ಇವು ನಿಜವಾಗಿ 
ತಮಿಳು ನೇದಗಳಾಗಿವೆ. ಇವುಗಳಲ್ಲಿ ಮೊದಲಿನ ಏಳು ಪುಸ್ತಕಗಳಿಗೆ 
ದೇವಾರಮ್‌ ಅಥವಾ ಅಡಂಗಲ್ಮುರೈಯೆಂದು ಅನ್ನುವರು. ಇವುಗಳಲ್ಲಿ 
ಮೊದಲಿನ ಮೂರು ಪುಸ್ತಕಗಳಲ್ಲಿ ಸಂಬಂಧರ ಸೂಕ್ತಗಳಿವೆ. ನಾಲ್ಕರಿಂದ 
ಆರು ಪುಸ್ತಕಗಳಲ್ಲಿ ಅಪ್ಸರ್‌ ಅಥವಾ ತಿರುಣಾವಕ್ಕರಸರ ಕೃತಿಗಳಿವೆ. 
ಏಳನೆಯದು ಸುಂದರರ ಹಾಸ್ಯ ಪ್ರಧಾನವಾದ ಸೂಕ್ತಗಳಿಂದ ಕೂಡಿದೆ. 
ಇವು ಜೀವತೆಗಳ ಸ್ತುತಿಗಳೂ ಪ್ರಾರ್ಥನೆಗಳೂ ಉಳ್ಳಿ ವೇದಗಳ ಪೂರ್ವ 
ಭಾಗವನ್ನು ಹೋಲುವವು. ಇವುಗಳೊಳಗಿನ ಪದ್ಯಗಳನ್ನು ಪುಣ್ಯಕಾರ್ಯ 
ಗಳಲ್ಲಿ ವೇದಮಂತ್ರಗಳ ಬದಲು ಉಪಯೋಗಿಸುವರು. ಓದುವಾರಾ ಎಂದು 
ಕರೆಯಲ್ಪಡುವ ವೇಳಾಳ ಪೂಜಾರಿಗಳಿಂದ ಪೂಜೆಯು ತೀರಿದ ನಂತರ 
ಪ್ರತಿಯೊಂದು ಗುಡಿಯಲ್ಲಿ ಇವುಗಳನ್ನು ಪಠಿಸುವ ಸಂಪ್ರದಾಯವುಂಟು. 
* ಅರವತ್ತುಮೂರು ಮಂದಿ ಪುರಾತನರ ಹೆಸರನ್ನೂ ಬಸನ ಪುರಾಣದಲ್ಲಿ 
ರುವ ಶರಣರಹೆಸರುಗಳನ್ನೂ ತುಲನಾಕ್ಮಕ ದೃಷ್ಟಿಯಿಂದ ನೋಡಬೇಕೆಂದು ವಾಚ 
ಕರಿಗೆ ಬಿನ್ನಹ. ಸ್ಥಳ ಸಂಕೋಚದ ಮೂಲಕ ಅವರೆಲ್ಲರ ಹೆಸರನ್ನು ಇಲ್ಲಿ ಕೊಟ್ಟಲ್ಲ. 


ಶೈವ ಧರ್ಮಗಳು. ೩೯ 


ಅರ್ಥ ತಿಳಿಯದಿದ್ದರೂ ಇವುಗಳ ಪಾರಾಯಣದಿಂದ ಪುಣ್ಯ ಬರುವದೆಂದು 
ತಮಿಳು ಶೈವರ ನಂಬುಗೆ. ಮಾಣಿಕ ನಾಸಹರ ತಿರುವಾಸಗಮ್‌ ಎಂಬ 
ಗ್ರಂಥವು ಎಂಟನೆಯ ಪುಸ್ತಕ (ತಿರುಮುರೈ)ದ ಭಾಗವಾಗಿದೆ. ಇದು ಉಸ 
ನಿಷತ್ತುಗಳನ್ನು ಹೋಲುವದು. ತಮಿಳು ಭಾಷೆಯಲ್ಲಿ ಇದರಂಥ ಗ್ರಂಥ 
ಗಳೇ ಇಲ್ಲವಂತೆ. ಈ ಗ್ರಂಥದ ವಿಷಯಕ್ಕೆ ತಮಿಳ ಪಂಡಿತಶೊಬ್ಬರು ಹೀಗೆ 
ಅಂದಿರುವರು. 

There are indeed but few Poems in any language that 
can surpass the ‘Tiruvasagam’ or the holy word of Manikka- 
vasagar in profundity of thought, in earnestness of feeling 
or in that simple child-like trust, in which the struggling 
human soul with its burdens of intellectual and 11207೩1 puzzles 
finally finds shelter (Ind. Ant. vol 25 1896) 

ಒಂಬತ್ತನೆಯ ಪುಸ್ತಕದಲ್ಲಿ ಒಂಬತ್ತು ಜನರ ಪದ್ಯಗಳಿನೆ. ಅವು 
ದೇವಾರಮ್‌ದ ಪದ್ಯಗಳನ್ನನುಸರಿಸಿ ಬರೆದಿರುವವು. ತಿರುಮೂಲ 
ಯೋಗಿಗಳ ಪದ್ಯಗಳಿಂದ ಹತ್ತನೆಯ ಪುಸ್ತಕವಾಗಿದೆ. ಹನ್ನೊಂದನೆಯ 
ಪುಸ್ತಕದಲ್ಲಿ ನಂಬಿ ಅಂಡರ್‌ ನಂಬಿ ಮೊದಲಾದ ಆ ಕಾಲದ ಶರಣರ ಸೃತಿ 
ಗಳಿವೆ. ಶಕ್ಕೀರರ್‌ ಎಂಬವನು ಪೆರಿಯ ಪುರಾಣವನ್ನು ಬರೆದಿರುವನು. 
ಇದು ೭೨ ಸರ್ಗಗಳಲ್ಲಿ ೬೩ ಮಂದಿ ಪುರಾತನರ ಚರಿತ್ರವನ್ನು ವಿವರಿಸು 
ವನು ಸಂತಕಾನಾಚಾರ್ಯರ ಹದಿನಾಲ್ಕು ಶೈವ ಸಿದ್ಧಾಂತ ಶಾಸ್ತ್ರಗಳನ್ನು 
ವೇದಾಂತ ಸೂತ್ರಗಳಿಗೆ ಹೊಲಿಸುವರು. ಹನ್ನೊಂದು ತಿರುಮುರೈ ಸಂತಾ 
ನಾಚಾರ್ಯ5 ಗ್ರಂಥಗಳು, ಪೆರಿಯ ಪುರಾಣ, ಇವೆಲ್ಲವು ಕೂಡಿ ತಮಿಳು 
ಶೈವರ ಧಾರ್ಮಿಕ ಗ್ರಂಥಗಳಾಗಿರುವವು. 


ಆಚಾರ್ಯರು. 


ತಿರುಜ್ಞಾನ ಸಂಬಂಧರ್‌ಕ-ಸಿಳ್ಳಿ ನೈನಾರೆಂದು ಮತ್ತೊಂದು ಹೆಸರು 
ರೂಢಿಯಲ್ಲಿರುವದು. ಬೌದ್ಧ ಜೈನ ಮತಗಳು ಒಳ್ಳೇ ಪ್ರಬಲಾವಸ್ಥೆಯಲ್ಲಿದ್ದ 
ಕಾಲಕ್ಕೆ ದಕ್ಷಿಣದಲ್ಲಿ ಕೆಲವು ಶೈವ ಮತಾನುಯಾಯಿಗಳು ಅಲ್ಲಲ್ಲಿ ಕಣ್ಣಿಗೆ 
ಬೀಳುತ್ತಿದ್ದರು. ಅಂಥವರೊಳಗೆ ತಂಜಾವರ ಪ್ರಾಂತದಲ್ಲಿ ಈಗ ಶಿಯಾಲಿ 
ಯೆಂದು ಕರೆಯಲ್ಪಡುವ ಊರಲ್ಲಿ ಶಿವಪಾದಹೈದಯನೆಂಬ ಶರಣನು ವಾಸಿ 


ಸುತ್ತಿದ್ದನು. ದೇವರಲ್ಲಿ ನಂಬುಗೆಯಿಲ್ಲದ ಜನರ ಆಜ್ಞಾನಾಂಧಕಾರವನ್ನು 
ದೂರ ಮಾಡಿ ಅವರನ್ನು ಶಿವಭಕ್ತಿಯ ಕಡೆಗೆ ಎಳೆತರಲು ಶಕ್ತನಾದೋರ್ವ 
ಮಗನನ್ನು ದಯಪಾಲಿಸಬೇಕೆಂದು ಆತನು ಶಿಯಾಲಿಯಧೀಶನಾದ ಶಂಕ 
ರನನ್ನು ಆವಾಗಲೂ ಪ್ರಾರ್ಥಿಸುತ್ತಿದ್ದನು. ಈಶ್ವರನು ಈತನ ಪ್ರಾರ್ಥನೆ 
ಯನ್ನು ಮನ್ನಿಸಿದನೋ ಏನೋ ಎಂಬಂತೆ ಈತನಿಗೋರ್ವ ಮಗನು ಹುಟ್ಟ 
ದನು. ಈತನೇ ಪಿಳ್ಳೆ ನೈನಾರ. ಈತನು ಮೂರುವರುಷ ನಯಸ್ಸಿನವನಿ 
ದ್ದಾಗ ಸಾಕ್ಸಾಜ್ಜಗದಂಬೆಯು ಮೊಲೆಯಹಾಲನ್ನು ಕುಡಿಯಲಿಕ್ಕೆ ಕೊಟ್ಟ 
ಳೆಂದೂ, ಅಂದಿನಿಂದ ಈತನಿಗೆ ಸರಾಜ್ಞಾನವುಂಟಾಯಿತೆಂದೂ, ಈತನು 
ಸಾಕ್ಸ್‌ ಷಣ್ಮುಖನ ಅವತಾರನೆಂದೂ ಶೈವ ಪುರಾಣಗಳಲ್ಲಿ ಹೇಳಿದೆ. 
ಈತನು ದಕ್ಷಿಣ ಹಿಂದುಸ್ತಾನದಳ್ಲಿರುವ ಶಿವಕ್ಷೇತ್ರಗಳನ್ನೆ ಲ್ಲ ಕಂಡಿರುವನು. 
ಹೋದ ಹೋದಲ್ಲಿ ಶಿವಲೀಲಾ ವರ್ಣನೆಗಳುಳ್ಳ ಶಿವ ಭಕ್ತಿಯನ್ನುಂಟು 
ಮಾಡುವ ಶಿವವ:ಹಿಮೆಗಳನೊಳಕೊಂಡ ಹಾಡುಗಳನ್ನು ಕಟ್ಟಿ ಹಾಡುತ್ತಿ 
ದ್ದನು. ಯಾತ್ರಿಕರ ಮನಸ್ಸಿನ ಮೇಲೆ ಅವುಗಳ ಪರಿಣಾಮವು ಚನ್ನಾಗಿ 
ಆಗುತ್ತಿತ್ತು. ಈತನು ಹೋದ ಹೋದಲ್ಲಿ ಪರಮತಾನುಯಾಯಿಗಳನ್ನು 
ಇದದಲ್ಲಿ ಸೋಲಿಸಿ ಶಿವಮತಕ್ಕೆ ಸೇರಿಸಿಕೊಳ್ಳುತ್ತಿದ್ದನು. ತಿರುವಾಲವಾ 
ತಿರುಮರಕ್ಕಡೆ ಯೆಂಬ ಪಟ್ಟಣಗಳಲ್ಲಿಯೂ ಇನಕುಲೋತ್ತುಂಗಚೋ 
ಳನ ಸಭೆಯಲ್ಲಿಯೂ ಮಧುರೆಯ ಸಾಂಡ್ಯನ ಸಭೆಯಲ್ಲಿಯೂ ವಾದಿಸಿ 
ಪರಮತಗಳನ್ನು ಜಯಿಸಿದಂತೆ ಭೀಮಕವಿಯು ಬಸವಸುರಾಣದಲ್ಲಿ ಹೇಳಿರು 
ವನು. ಮಧುರೆಯ ಪಾಂಡ್ಯನು ಶೈವ ಧರ್ಮವನ್ನು ತ್ಯಜಿಸಿ ಜೈನಮತ 
ವನ್ನು ಸ್ವೀಕರಿಸಲು ಆತನ ಪಟ್ಟಿದರಸಿಯಾದ ಮಂಗೈ ಯರಕ್ತ ಕ್ಕರಸಿಯ 
ಆತನ ಮುಖ್ಯ ಮಂತ್ರಿಯಾದ ಕುಲಚ್ಚ ಕೈ ಚೂತ್‌ ಜಸ ತ್ರಣವನ್ನು 
ಸ್ವೀಕರಿಸಿ ಮಧುರೆಗೆ ಬಾ ವಾದಿಸಿ, ಕೂನಪಾಂಡ್ಯನನ್ನು ಕೈನಮತಕ್ಕೆ 
ತಿರುಗಿ ಸೇರಿಸಿಕೊಂಡನೆಂದು ತಮಿಳ ಮತ್ತು ಕನ್ನಡ ಗ್ರಂಥಗಳಲ್ಲಿ ಹೇಳಿದೆ. 
ಈತನು ಒಳ್ಳೇ ಪ್ರಸಿದ್ಧ ತಮಿಳ ಬುಷಿಯಾಗಿರುವದಲ್ಲದಿ ಅತ್ಯುತ್ತಮ 
ತಮಿಳ ಕವಿಯಾಗಿರುವನು. ಇವನು ಮಾಡಿದ ತಮಿಳ ಭಾಷಾ ಸೇವೆಯು 
ಅಪಾರವಾದುದು. ಈತನ ಕವಿತ್ವದ ವಿಷಯಕ್ಕೋರ್ವ ತಮಿಳ ಪಂಡಿತರು 
ಹೀಗೆ ಅಂದಿರುವರು. 
Even as poet Sambandhar has more than ordinary claims 
10 bc rewenmbered. His. hymns of which 384 padigams or 


more thau 10000 lines are now extant are models of pure 
and elevated diction generally earnest and touching but 
always melodious and tuned. Most of them appear to havc 
been uttered impromptu and all of them beinge -yrical are se 
110 niusic. (Ind. Ant. vol 25) 
ಈತನ ಹಾಡುಗಳು ಸಂಡಿತ ಪಾಮರರಿಗೂ ಪ್ರಿಯವಾಗಿರುವನಿಷ್ಟೇ 
ಅಲ್ಲ, ಆದರೆ ಸಂಸ್ಕೃತದಲ್ಲಿ ವೇದಗಳಿಗಿರುವಷ್ಟು ಮನ್ನಣೆಯು ತಮಿಳು 
ಇಷೆಯಲ್ಲಿ ಇವುಗಳಿಗಿರುವದೆಂದು ಹೇಳಬಹುದು. ತಮಿಳು ವೇದಗ 
ಳೆಂದು ಹೇಳಿಸಿಕೊಳ್ಳುವ ತೇವಾರಮ್‌ ಅಥವಾ ಜೇವಾರಮ್‌ದ ಮೊದ 
ಲಿನ ನೂರು ಅಡಂಗಲ್ಮುರೈ ಸಂಬಂಧರ ಸೂಕ್ತಗಳಿಂದಾದುವು. ಈತನು 
ಸಾಕ್ಸುತ್ಕುವಾಾರನ ಅವತಾರನಿರುವನೆಂಬ ಪೌರಾಣಿಕ ನಂಬುಗೆಯೂ, 
ವೀಂಶೈವ ಧರ್ಮದಲ್ಲಿಯೂ ಈತನಿಗಿರುವ ಒಳ್ಳೇ ಗೌರವ ಸ್ಥಾನವೂ, 
ತಮಿಳು ದೇಶದ ಗುಡಿಗಳಲ್ಲೆಲ್ಲ ಈತನ ಮೂರ್ತಿಯನ್ನು ಪೂಜಿಸುವದೂ, 
ಶಿವಶರಣರ ಪಂಕ್ತಿಯಲ್ಲಿ ಈತನ ಸ್ಥಾನವು ಬಲು ದೊಡ್ಡದಿರುವದೆಂಬು 
ನ್ನು ಬಲಪಡಿಸುವವು. ಐತಿಹಾಸಿಕ ದೃಷ್ಟಿಯಿಂದ ವಿಚಾರಿಸಲು ಈತನು 
ಕಲ್ಪಿತ ವ್ಯಕ್ತಿಯಲ್ಲೆಂಬುದು ನಿರ್ವಿವಾದ ಸಂಗತಿಯು. ಏಕೆಂದರೆ ಈತನ 
ಪದ್ಯಗಳು ಇನ್ನೂ ತಮಿಳ ಶೈವರ ಮುಖದಲ್ಲಿ ಉಕ್ಕುತ್ತಿರುವವು. ಅದಲ್ಲದೆ 
ಈತನು ಶೈವಮತಕ್ಕೆ ಸೇರಿಸಿಕೊಂಡ ಜೋಳ ಪಾಂಡ್ಯ ಅರಸು ಮನೆತನ 
ಗಳು ಇತಿಹಾಸ ಪ್ರಸಿದ್ಧವಿರುವವು. ಆದರೂ ಈತನ ಕಾಲ ನಿರ್ಣಯಿಸು 
ವದು ಸ್ವಲ್ಪ ಬಿಕ್ಕಟ್ಟಿನ ಕೆಲಸವಾಗಿರುವದು. ಏಕೆಂದರೆ ಅಂಥ ಸಂಪೂರ್ಣ 
ಸಾಧನಗಳು ಇನ್ನೂ ಹೊರಬಿದ್ದಿಲ್ಲ. ಇವನು ಆವ ಕಾಲದಲ್ಲಿದ್ದನೆಂಬುವು 
ದನ್ನು ನಿರ್ಣಯಿಸಲಿಕ್ಕೆ ಸಾಧನವಾದ ಎರಡು ಕಾರಣಗಳು ನಮಗೆ ಸಮಂ 
ಜಸ ತೋರುವವು. ಒಂದನೆಯದು, ಈತನು ಶಂಕರಾಚಾರ್ಯನಿಗಿಂತ 
ಮೊದಲಿನವನೆಂದು ಸುಂದರಮ್‌ ಪಿಳ್ಳೆಯವರು ಅಭಿಪ್ರಾಯ ಪಡುವರು. 
ಹೇಗೆಂದರೆ ಶಂಕರಾಚಾರ್ಯ ನಿರ್ಮಿತವಾದ ಸೌಂದರ್ಯ ಲಹರಿಯ ೭೩೬ 
ನೆಯ ಪದ್ಯದಲ್ಲಿ ತಿರುಜ್ಞಾನ ಸಂಬಂಧರನ್ನೇ ಗುರಿಯಾಗಿಟ್ಟುಕೊಂಡಿರಬೇ 
ನೆಂದು ತರ್ಕಿಸಿರುವರು. ಆ ಪದ್ಯವನ್ನು ಶಿವಾನುಭವದ ವಾಚಕರ ಅವಗಾ 
ಹನೆಗಾಗಿ ಕೊಡುನೆವುಃ-- 
ತವಸ್ತನ್ಯಂ ಮನ್ಯೆ ಧರಣಿಧರಕನ್ಯೆ ಹೃದಯತಃ 


೪೨ ಶಿವಾನುಭವ. 


ಪಯಃ ಪಾರಾವಾರಂ ಪರಿವಹತಿ ಸಾರಸ್ವತ ವಿ:ತಿ! 
ದಯಾವತ್ಯಾ ದತ್ತಂ ದ್ರವಿಡಶಿಶುರಾಸ್ವಾದ್ಯ ತವಯತ್‌ 


ಕವೀನಾಂ ಪ್ರೌಢಾನಾಮಜನಿ ಕಮನೀ ಯಃ ಕನಯಿತಾ॥ 


ವಾಜಪೇಯ ಕೃಷ್ಣಯ್ಯನವರಿಗಾಗಿ ರಾಜರಾಜೇಶ್ವರಿ ಮುದ್ರಾಲಯದಲ್ಲಿ 
ಮುದ್ರಿಸಿದ ಬಸವ ಪುರಾಣದ ೩೩೮ನೇಯ ಪುಟವನ್ನು ಓದಿದರೆ “ದಯಾ: 
ವತ್ಯಾ ದತ್ತಂ ದ್ರವಿಡ ಶಿಶುರಾಸ್ಟ್ರಾದ್ಯ” ವೆಂಬುವದು ಸ್ಪಷ್ಟವಾಗುವದು. 
ಕ್ರಿ. ಕ. ೮ನೆಯ ಶತಮಾನನ್ರ ಶಂಕರಾಚಾರ್ಯನ ಕಾಲವೆಂದು ಪಂಡಿ 
ತರು ನಿರ್ಣಯಿಸಿರುವರು. ಆದುದರಿಂದ ಎಂಟನೆಯ ಶತಮಾನಕ್ಕೂ 
ಪೂರ್ವದಲ್ಲಿ ಈತನಿದ್ದನೆಂಬುದನ್ನು ನಂಬಬಹುದು. ಎಷ್ಟು ಶತಮಾನ 
ಪೂರ್ವದವನೆಂಬುದನ್ನು ನಿರ್ಣಯಿಸಲು ಮತ್ತೊಂದು ಸಾಧನವುಂಟು. 
ಅದು ಎರಡನೆಯ ಕಾರಣವು. ತನ್ನ ಪದ್ಯಗಳೊಲ್ಲೊಂದು ಕಡೆ ಅರುವತ್ತು 
ಮೂವರು ಪುರಾತನರಲ್ಲೊಬ್ಬರಾದ ಚಿರುತ್ತೊಂಡನ್ನರನ್ನು ಸ್ಮರಿಸಿರುವನು. 
ಈ ಚಿರುತ್ತೊಂಡನ್ನರು ಬಾದಾಮಿಯಲ್ಲಿ ಸಇಭವಿಸಿದ ಕಾಳಗದಲ್ಲಿ 
ಕಾದಿದರೆಂದು ಪೆರಿಯ ಪುರಾಣದಿಂದ ತಿಳಿಯುವದು. ಈ ಯುದ್ಧವು 
ಕ್ರಿ. ಶ. ೬೪೨ ರಲ್ಲಿ ಸಂಭವಿಸಿಕ್ತೆಂದು ಗೊತ್ತಾಗಿರುವದು. § 
ಇದರ ಮೇಲಿಂದ ಶಂಕರಾಚಾರ್ಯನಿಗಿಂತ ನೊದಲು ದಕ್ಷಿಣದಲ್ಲಿ 
ಹಿಂದೂ ಧರ್ಮದ ಪ್ರವರ್ತಕನಾಗಿದ್ದನೆಂಬುದು ಸ್ಪಷ್ಟವಾಗುವದು. ಉತ್ತ 
ರದಲ್ಲಿ ಭಟ್ಟ ಕುಮಾರಿಲನು ಬೌದ್ಧ ಧರ್ಮವನ್ನು ನಾಶಮಾಡಿದಂತೆ 
ದಕ್ಷಿಣದಲ್ಲಿ ಆಚಾರ್ಯ ಶಂಕರಏಿಗಿಂತ ಮೊದಲು ಬಹುಕಾಲದಿಂದ ನೆಲೆ 
ಗೊಂಡ ವೇದಬಾಹ್ಯ ಮತ್ತು ನಿರೀಶ್ವರವಾದಿ ಮತಗಳನ್ನು ಹೊಡೆದೋ 
ಡಿಸಿ ಆ ನುತಾನುಯಾಯಿಗಳನ್ನು ವೇದಧರ್ಮಕ್ಕೆ ಸೇರಿಸಿಕೊಂಡು ಹಿಂದೂ 
ಧರ್ಮದ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ ಶ್ರೇಯಸ್ಸಿಂಗೆ ಶಿವಶರಣ 
ರಾದ ತಿರುಜ್ಞಾನ ಸಂಬಂಧರು ಮತ್ತು ಅವರ ಸಮಕಾಲದ ಇತರ ಶಿವಶ 
ರಣರೂ ಪಾತ್ರರಿರುವರು. 
ಅಸ್ಪರ್‌ ಅಥವಾ ತಿರುಣಾವಕ್ಕ್‌ರಸು:- ಈತನೂ ಪ್ರಸಿದ್ಧ ಶಿವಭ 
ಕ್ರನು. ವೇಳ್ಳುಳಿ (ನೇಕಾರ) ಜಾತಿಗೆ ಸೇರಿದವನು. ಮೂಲ ಹೆಸರು ತಿರು 


§ Hymns of Tanil Saivite saints, Heritage of India 
Series. P. 11 & 29 


ಶೈವ ಧರ್ಮಗಳು. ೪೩ 


ಣಾವಕ್ಕರಸು. ಚಿಕ್ಕವನಿದ್ದಾಗ ತಂದೆ ತಾಯಿಗಳು ತೀರಿಕೊಂಡುದರಿಂದ 
ಹಿರಿಯ ಅಕ್ಕ ಒಳ್ಳೇ ಪ್ರೇಮದಿಂದ ಜೋಪಾನ ಮಾಡಿದಳು. ಚಿಕ್ಕಂದಿನಿಂ 
ದಲೂ ಈತನಲ್ಲಿ ಶಿವಭಕ್ತಿಯು ಹೆಚ್ಚಬೇಕೆಂದೂ ಶಿವಶರಣರ ಮಾಲಿಕೆ 
ಯಲ್ಲಿ ಶೋಭಿಸಬೇಕೆಂದೂ ಬಹಳೇ ಹಾರೈಸುತ್ತಿದ್ದಳು. ಸ್ವಲ್ಪ ದೊಡ್ಡವ 
ಇದಮೇಲೆ ಶಿವಮತವನ್ನು ತ್ಯಜಿಸಿ ಜೈನಧರ್ನೋಪ ದೇಶಕನಾದನು. ಆಗ 
ಆಕೆಗಾದ ವಿಷಾದವನ್ನು ಹೇಳಲಳವಲ್ಲ. ಆಕೆಯ ದೈನ್ಯೋಕ್ತಿಗಳೂ ಪ್ರಾರ್ಥ 
ನೆಗಳೂ ಕಡೆಗೆ ಫಲದಾಯಕವಾದುವು. ಇವನು ಮರಳಿ ಶೈವ ಮತಾನು 
ಯಾಯಿಯಾದನಸ್ಟೇ ಅಲ್ಲ ಅನ್ಯಮತದ ಬಲು ಜನರನ್ನು ಶಿವಮತಕ್ಕೆ ಸೇರಿ 
ಸಿಕೊಂಡನು. ಇವನು ತಿರುಜ್ಞಾನ ಸೆಂಬಂಧರಂತೆ ಪದ್ಯಗಳನ್ನು ಹಾಡುತ್ತ 
ಊರಿಂದೂರಿಗೆ ಅಲೆ ಯುತ್ತಿದ್ದನು. ಸಂಬಂಧರಿಗಿಂತ ವಯಸ್ಸಿನಿಂದ ದೊಡ್ಡ 
ವನು. ಇಬ್ಬರೂ ಒಂದೇ ಕಾಲದಲ್ಲಿದ್ದವರು. ಕೆಲವು ಕಾಲ ಕೂಡಿ ತಿರುಗಾ 
ಡಿದವರು. ಆದುದರಿಂದ ಸಂಬಂಧರು ಈತನನ್ನು ಅಪ್ಪರ್‌ ತಂಡೆಗಳೆಂದು 
ಗೌರವದಿಂದ ಕರೆಯುತ್ತಿದ್ದನು. ಅದೇ ಈಶನ ಮತ್ತೊಂದು ಹೆಸರಾಯಿತು. 
ದೇವಾರದೊಳಗಿನ ೪. ೫. ೬. ತಿರುಮುರೈ ಅಥವಾ ಪುಸ್ತಕಗಳು ಈತನ 
ಕೃತಿಗಳು. ಈತನೂ ಪರಮತದವರ ಸಂಗಡ ವಾದಿಸಿ ಶಿವಸರ್ವೋತ್ತಮ 
ನೆಂದು ಪ್ರತಿಪಾದಿಸಿ ಶೈವ ಮತಕ್ಕೆ ಆಧಾರವಾಗಿದ್ದನು. 
ಸುಂದರ ಮೂರ್ತಿ ಸ್ವಾಮಿಃ--ಈತನು ತಮಿಳು ಸಾಹಿತ್ಯದಲ್ಲಿ 
ಒಳ್ಳೇ ಪ್ರಸಿದ್ಧನಿದ್ದಂತೆ ಕನ್ನಡ ಸಾಹಿತ್ಯದಲ್ಲಿಯೂ ವಿಶೇಷವಾಗಿ ವೀರಶೈವ 
ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧನಿರುವನು. ಸು. ತ್ರೆ. ಶ.೧೪೫೦ ರಲ್ಲಿದ್ದ ಬೊಮ್ಮ 
ರಸನ ಸೌಂದರ ಪುರಾಣವೂ ಸು.ಕ್ರಿ.ಶ. ೧೬೦೦ ರಲ್ಲಿದ್ದ ಆಣ್ಗಾಜಿಯ 
ಸೌಂದರ ವಿಳಾಸವೂ ಈತನ ಚರಿತ್ರವನ್ನು ವಿವರಿಸುವವು. ಈತನನ್ನು ಕನ್ನಡ 
ಕವಿಗಳು ಸೌಂದರ ನಂಬೆಣ್ಣನೆಂದು ಪ್ರೀತಿಯಿಂದ ಕರೆದಿರುವರು. 
ಅರವತ್ತು ಮೂವರು ನುರಾತನರಲ್ಲೊಬ್ಬನಾಗಿರುವನು. ಉಳಿದ ಅರುವತ್ತೆ 
ರಡು ಪುರಾತನರ ಹೆಸರುಗಳು ಈತನ ಪದ್ಯಗಳಲ್ಲಿ ಬಂದಿರುವುದರಿಂದ 
ಬಹುತರ ಅರವತ್ತುಮೂರನೆಯವನಿರುವನು. ಈತನು ಒಳ್ಳೇ ಸುಂದರ 
ನಿದ್ದು ಜಾತಿಯಿಂದ ಬ್ರಾಹ್ಮಣನಾಗಿದ್ದನು. ತಂಜಾವರ ಪ್ರಾಂತದಲ್ಲಿ ತಿರು 
ವಳುರವೆಂದು ಈಗ ಕರೆಯುವ ಊರಿನ ಶಿವಾಲಯದ ನರ್ತಕಿಯಾದ 
ಪರಿನಿನಾಚಿಯೆಂಬುವಳು ಈತನ ಪ್ರಿಯಳು. ವೇಳಾಳ ಜಾತಿಯವಳಾದ 
ಇನ್ನೋರ್ವಳು ಈತನಿಗೆ ಸ್ರಿಯಳಿದ್ದಳು. ಈತನು ಒಳ್ಳೇ ಶಿವಭಕ್ತನಾಗಿ 


ಘಿ ಶಿವಾನುಭವ. 


ದ್ದನು. ಶಿವನೇ ಈತನ ದಾಸ್ಯತ್ವವನ್ನು ವಹಿಸಿದ್ದನೆಂದು ಕನ್ನಡ ಮತ್ತು 
ತಮಿಳ ಪುರಾಣಗಳು ಹೇಳುವನು. ಸೆಂಬಂಧರ್‌ ಮತ್ತು ಅಪ್ಪರ್‌ ಇವ 
ರಂತೆ ಈತನೂ ಪದ್ಯಗಳನ್ನು ರಚಿಸಿ ಹೋದ ಹೋದಲ್ಲಿ ಹಾಡುತ್ತಿದ್ದನು. 
ಈತನ ಪದ್ಯಗಳಲ್ಲಿ ಹಾಸ್ಯರಸವು ತುಂಬಿದೆ. ಈತನ ಪದ್ಯಗಳು ದೇವಾರ 
ದೊಳಗಿನ ೭ ನೆಯ ಪುಸ್ಮಕವಾಗಿವೆ. ಈತನು ಸುಮಾರು ೮೨೫ ರ್ಲಿದ್ದನು. 

ತಿರುಮೂಲರ್‌8- ಸುಮಾರು ಕ್ರಿ.ಶ. ೮೦೦ ರಲ್ಲಿದ್ದನು. ತಿರು 
ಮಂತ್ರಮ್‌ ನೆಂಬ ಗ್ರೇಥಧವನ್ನು ಬಳೆದಿದ್ದಾ ನೆ. ಇದು ದೇವಾರದೊಳೆ 
ಗಿನ ಹತ್ತನೆಯ ಪುಸ್ತಕವಾಗಿದೆ. ಇದರಲ್ಲಿ 'ಿಗಮಗಳ ತತ್ವಜ್ಞಾನದ ವಿವ 
ರಣೆಯದ. ಕಾವ್ಯ ದೃಷ್ಟಿಯಿಂದ ಈ ಗ್ರಂಥವು ಅತ್ಯುತ್ತ ಹ ಗಿರುನದು. 
ಮತ್ತು ಉ ಪಾದ ಧರ್ಮವನ್ನು ಬೋಧಿಸುವದು. 

ಮಾಣಿಕ್ಯ ನಾಸಗರ್‌8--ಸುಮಾರು ಕ್ರಿ. ಶ. ೯೦೦ ರಲ್ಲಿ ಉದಯಿ 
ಸಿದನು ಅಸಂಖ್ಯ ಸಣ್ಣ ದೊಡ್ಡ ಗ್ರಂಥಗಳನ್ನು ಬರೆದಿರುವನು. ಅವಕ್ಕೆ 
ತಿರುನಾಚೆಕಮ್‌ ಪವಿತ್ರ ವಾಚನಗಳೆಂದು ಅನ್ನವರು. ಈತನು 
ಒಳ್ಳೇ ವಿದ್ಯಾವಂತನೂ, ಮ “ಯುಕೆ ಕೆಯಲ್ಲಿ ಪ್ರಸಿದ್ಧ ಮನೆತನಕ್ಕೆ ಸೇರಿದವನೂ, 
ಬಕ ಪಸಿದ್ಧನೂ ಆಗಿದ್ದನು. ಮುಂದೆ ವಿರಕ್ತನಾಗಿ ದೇಶಸಂಚಾರಿಯಾ 
ದನು. ಈತನು ವಿದ್ಯಾಂಸನಿದ್ದುದರಿಂದ ಈತನ ಭಾಷಾ ಕೈಲಿ ವಿಷಯ 
ನಿರೂಪಣೆ ಮೊದಲಾದವು *ತ್ತಮವಾಗಿರುವವು. ಈಕವು ಆಗಮ ಪುರಾ 
ಣಗಳೊಳಗಿನ ಶಿವಪರ ಕಥೆಗಳನ್ನು ಮತ್ತು ಆ ಕಾಲದಲ್ಲಿ ಜನರಲ್ಲಿ ಪ್ರಚಾ 
ರದಲ್ಲಿರುವ ಶಿವಲೀಲೆಗಳನ್ನು ತೆಗೆದುಕೊಂಡು ಅವುಗಳ ಮೇಲೆ ತನ್ನ 
ಪ್ರತಿಭೆಯನ್ನು ಕೆಡವಿರುವನು. ಆಗಮಗಳೊಳಗಿನ ಎಷ್ಟೋ ಪಾರಿಭಾ 
ಹಕ ಶಬ್ದಗಳು ಈತನ ಗ್ರಂಥಗಳಲ್ಲಿ ಕಂಡ:ಬರುವವು. ಶಂಕರಾಚಾರ್ಯ 
ಮಾಯಾವಾದವು ಈತನ ಮನಸ್ಸಿಗೆ ಬಂದಿಲ್ಲ. 

ನಂಬಿ ಆಂಡರ್ನಂಬಿಃ- ಈತನು ಜೋಳ ಅರಸನಾದ ರಾಜರಾ 
ಜನ (ಕ್ರಿ. ಶ ೯೮೫-೧೦೧೮) ಸಮಕಾಲದವನು. ಈತನು ನೈನಾರರ ತಮಿಳು 
ಸದ್ಯಗಳನ್ನು ಸಂಗ್ರಹಿಸಿ ದೇವಾರಮ ವೆಂದು ಹೆಸರಿಟ್ಟು ದ್ರಾವಿಡ 
ರಾಗದಿಂದ ಹಾಡಲು ಅನುಕೂಲವಾಗುವಂತೆ ಮಾಡಿ ರಾಜರಾಜನ ಸಹಾ 
ಯದಿಂದ ಮುಖ್ಯ ಗುಡಿಗಳಲ್ಲಿ ಹಾಡುವೆ ವ್ಯವಸ್ಥೆ ಮಾಡಿಸಿದನು. 
ದೇನಾರಮ್‌ ದೊಳಗಿನ ಹನ್ನೊ ಂದನೆಯ ತಿರುಮ ಖುಧ್ಛ ದೆಲ್ಲಿಯ ಕದೆಯ 
ಹತ್ತ ನಂಬಿ ಆಂಡರ್ನಂಬಿಯಿಂದ ಬರೆಯಲ್ಪಟ್ಟಿವೆ. ಪೆರಿಯ ಪುಖಾ 


ಶೈನ ಧರ್ಮಗಳು. ಹ 


ಣದ ಮೂಲವಾದ ತಿರುತೊಂಡದ ತಿರುನಂದಾದಿಯಂಬುದು ಈತನ 
ಕೃತಿಯು. ಈತನನ್ನು ವ್ಯಾಸನಿಗೆ ಹೋಲಿಸುವರು. ಏಕೆಂದರೆ ವ್ಯಾಸನು 
ಸಂಸ್ಕೃತ ವೇದಗಳನ್ನುಂಟು ಮಾಡಿರುವನೆಂದು ಸ್ರತೀತಿಯದೆ ಯಾದುದ 
ರಿಂದ ಆತನಿಗೆ ವೇದವ್ಯಾಸನೆಂದು ಹೆಸರಿರುವದು. ಅದರಂತೆಯೇ ವೇದ 
ಗಳಿಗೆ ಸಮಾನವಾದ, ಅದೇಕೆ ತಮಿಳು ವೇದಗಳಾದ, ದೇವಾರನುವ 
ನ್ನುಂಟು ಮಾಡಿರುವುದರಿಂದ ಈತನು ವ್ಯಾಸನನ್ನು ಸರಿಗಟ್ಟುವನು. 

ಶಕ್ಕೀರರ್‌8--ಕ್ರಿ. ಶ. ೧೨ ನೇ ಶತಮಾನದಲ್ಲಿದ್ದನು ಆರವತ್ತು 
ಮೂರು ಮಂದಿ ಪುರಾತನರ ಚರಿತ್ರವನ್ನು ವಿವರಿಸುವ ಪೆರಿಯ ಪುರಾ 
ಣವನ್ನು ಬರೆದಿರುವನು. 

ಮೈಕಂಡದೇವಃ-- ಹದಿಮೂರನೇ ಶತಮಾನದಲ್ಲಿದ್ದನು. ಜಾತಿ 
ಯಿಂದ ಶೂದ್ರನು. ಪೆನ್ಸಿರ ನದಿಯ ದಂಡೆಯಮೇಲೆ ಮದ್ರಾಸದ ಉತ್ತ 
ರದಲ್ಲಿ ವಾಸಿಸುತ್ತಿದ್ದನು. ಶೈವಸಿದ್ಧಾಂತವನ್ನು ಸಂಪೂರ್ಣವಾಗಿ ವಿವರಿ 
ಸುವ ಶಿನಜ್ಮಾನಬೋಧನೆಂಬ ಗ್ರಂಥವನ್ನು ಬರೆದಿದ್ದಾನೆ. ಈತನು 
ಒಳ್ಳೇ ಪ್ರಸಿದ್ಧನಾದ ಗುರುವಾಗಿದ್ದನು ಅರುಳ್ನಂದಿದೇನನೂ ಮನವಾ 
ಚಕಂ ಕಡಂದಾನನೂ ಈತನ ಹೆಸರಾದ ಶಿಷ್ಯಗು. ಅರುಳ್ನೆಂದಿಯು 
ಶಿವಜ್ಞಾನ ಸಿದ್ಧಿಯೆಂಬ ಗ್ರಂಥವನ್ನು ಬರೆದಿರುವನು. ಈಗ್ರಂಥದ ಪೂರ್ವಾ 
ರ್ಧದಲ್ಲಿ ಚೈನ ಬೌದ್ಧ ವೊದಲಾದ ಮತಗಳನ್ನು ಟೀಕಾತ್ಮಕ ದೃಷ್ಟಿ 
ಯಿಂದ ಶೋಧಿಸಿ ಅವುಗಳ ದೋಷವನ್ನು ತೋರಿಸಿರುವನು. ಉತ್ತರಾರ್ಧ 
ದಲ್ಲಿ ಪ್ರತಿಯೊಂದು ಪ್ರಕಾರದ ಶಂಕೆಗಳನ್ನು ನಿವಾರಿಸಿ ಶೈವಸಿದ್ಧಾಂತ 
ಸ್ಥಾನನೆ ಮಾಡಿರುವನು. ಈತನ ಅನುಯಾಯಿಯು ಜಾತಿಯಿಂದ ಶೂದ್ರ 
ನಾದ ಮರೈಜ್ಜಾನ ಸಂಬಂಧನು. ಈತನು ಶೈನ ಸಮಯನೇರಿಯೆಂಬ 
ಗ್ರಂಥವನ್ನು ಬರೆದಿರುವನು. ಮನವಾಚಕಂ ಕಡಂದಾನನು ಇರು 
ಪಾನಿರುಪಥು ಮತ್ತು ಉಣ್ಣೈನಿಳುಕ್ಕಮ್‌ವೆಂಬ ಗ್ರಂಥಗಳನ್ನು ಬರೆ 
ದಿರುವನು. ಉಣ್ಣ್ರೈನಿಳುಕೃಮ್‌ದಲ್ಲಿ ಶ್ಸೆವ ಸಿದ್ಧಾಂತ ತತ್ವಗಳನ್ನು ಪ್ರಶ್ನಾ 
ರ್ಥಕ ರೂಪದಿಂದ ನಿವರಿಸಿರುವನು. 

ಉಮಾಪತಿ ಶಿವಾಚಾರ್ಯಃ--ಈತನು ಜಾತಿಯಿಂದ ಬ್ರಾಹ್ಮ 
ಣನು. ಮಧ್ಯಿಜ್ಞುನ ಸಂಬಂಧನೆಂಬ ಶೂದ್ರ ಜಾತಿಯವನ ಶಿಷ್ಯತ್ವವನ್ನು 
ವಹಿಸಿ ಆತನ ಭುಕ್ತ ಶೇಷವನ್ನು ಗೃಹಿಸಿದುದರಿಂದ ಬ್ರುಹ್ಮಣರು ಈತ 


ನಗೆ ಬಹಿಷ್ಟಾರ ಹಾಕಿದರು. ಈತನು ಈಮತ ಶ್ರಸಾರಕತನನ್ಸಿ ಅಗ್ರಗಣ್ಯ 


೪೬ ಶಿವಾನುಭವ: 


ನಾಗಿರುವನು. ಈತನು ಎಷ್ಟೋ ಗ್ರಂಥಗಳನ್ನು ಬರೆದಿರುವನು. ಅವುಗ 
ಳಲ್ಲಿ ಎಂಟು ಶೈವಧರ್ಮವನ್ನು ಪ್ರತಿಪಾದಿಸುವ ಮುಖ್ಯ ಗ್ರಂಥಗಳಾಗಿರು 
ವವು. ಅವಾವುವೆಂದರೆ-೧- ಶಿವಪ್ರಕಾಶ ೨ ತಿರುಆರುಳ್‌ ಪಯಮ್‌್‌ ೩ 
ವಿಂಯ್ಯಾವೆಣ್ಸಾ ೪ ಪೊರ್ರಿಸಕ್ರೋಡೈೆ ೫ ಕೋಡಿಕವಿ ೬ ನೆಂಚು ವೀಡು 
ತೂತು ೭ ಉಣ್ಣ್ರೈನೇರಿ ವಿಳುಕ್ಸಮ್‌ ೮ ಸಂಕಲ್ಪ ನಿರಾಕರಣ. ಮೆಯ್ಯಂಡ 
ದೇವ, ಅರುಳ್ನೆಂದಿ, ಮರೈಜ್ಞಾನಸಂಬಂಧಿ ಮತ್ತು ಉಮಾಪತಿ 
ಈ ನಾಲ್ವರು ಸಂತಾನಾಚಾರ್ಯರೆಂದು ಹೆಸರುಗೊಂಡಿರುವರು. 
ಉಯ್ಯೆನಂದನಃ:- ಈತನ ಕಾಲವು ಗೊತ್ತಾಗಿಲ್ಲ. ಹನ್ನೆರಡನೇ ಶತ 
ವರಾನದ ಅಂತ್ಯದಲ್ಲಿ ರಬಹುದು. ಮೆಯ್ಯೆಂಡದೇನನ ಶಿನ್ಯನಿರಬಹುದು. 
ಈತನು ತಿರುವುಂತೀಯೆರ್‌ ಮತ್ತು ತಿರುಕ್ಕಲಿರರುಪ್ಪಡಿಯರ್‌ ವೆಂಬ 
ಗ್ರಂಥಗಳನ್ನುಬರೆದಿರುವನು. ಉಯ್ಯ ವಂದನನ ಗ್ರಂಥಗಳೂ, ಮೇಯ್ಯಂ 
ಡದೇವ ಅರುಳ್ನಂದಿ ಮನವಾಚಕಂಕಡಂದಾನರ ಗ್ರಂಥಗಳೂ 
ಉಮಾಪತಿ ಶಿವಾಚಾರ್ಯನ ಎಂಟು ಗ್ರಂಥಗಳೂ ಕೂಡಿ ೧೪ ಶೈವ 
ಸಿದ್ಧಾಂತ ಶಾಸ್ತ್ರಗಳಾಗಿರುವವು. ಈ ಶೈವಸಿದ್ಧಾಂತ ಶಾಸ್ತ್ರಕ್ಕೂ ಕಾಶ್ಮೀ 
ರಶ್ಶಿವ ಸಿದ್ಧಾಂತ ಶಾಸ್ತ್ರಕ್ಕೂ ಬಹಳ ಹೋಲಿಕೆಯದೆ. ಆದರೂ ಈ ಮತದ 
ಅನುಯಾಯಿಗಳು ತಾವು ಕಾಶ್ಮೀರಶೈವ ಧರ್ಮಕ್ಕೆ ಖುಣಿಯಾಗಿರುವ 
ಕೆಂಬುದನ್ನು ಒಪ್ಪಿಕೊಳ್ಳುವದಿಲ್ಲ. ಮೈಕಂಡದೇವನಿಗೆ ಕೈಲಾಸದಿಂದ 
ಬಂದ ಶಿವಶರಣರಲ್ಲೋರ್ವನು ಉಪದೇಶಿಸಿರುವನೆಂದು ನಂಬುವರು. 


——o—— 


ಶ್ರೀಕರಭಾಷ್ಯ. 


ಹ 

ಶ್ರೀಪತಿ ಪಂಡಿತಾಚಾರ್ಯರು ವಿರಚಿಸಿದ ಬಾದರಾಯಣ ಸೂತ್ರದ 
ಮೇಲಿನ ಭಾಷ್ಯವು ಅಸ್ತಿತ್ವದನ್ಲಿದ್ದದ್ದು ಬಹುಜನರಿಗೆ ಈಗ ಗೊತ್ತಾಗಿರ 
ಬಹುದು. ಇದು ವೀರಶೈವ ಭಾಷ್ಯವು. ಇದಕ್ಕೆ “ ಶ್ರೀಕರಭಾಷ್ಯ "ವೆಂದು 
ಸಾಮಾನ್ಯವಾಗಿ ಕರೆಯುವದುಂಟು. ಆದರೆ ಇದರ ಶುದ್ಧ ಪ್ರತಿಯು ಈವ 
ಕೆಗೂ ಅಚ್ಚಾಗಿರಲಿಲ್ಲ. ಈ ಭಾಷ್ಯವು ೧೮೯೩ ಇಸ್ವಿಯಲ್ಲಿ ಸಿಕಂದರಾಬಾ 
ದಿನಲ್ಲಿಯ ಶ್ರೀ ಲಕ್ಷ್ಮೀವಿಲಾಸ ಪ್ರೆಸ್ಸಿನಲ್ಲಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳೆಂಬ 


ಶೀಣಕಘಸ್ಕಿ. ಇ NS 


ವರಿಂದ ತೆಲಗು ಲಿಸಿಯಲ್ಲಿ ಮೊದಲು ಅಚ್ಚು ಹಾಕಲ್ಪಟ್ಟಿತು. ಆದರೆ ಅದು 
ಪೂರ್ಣವಾಗಿ ಅಚ್ಚು ಹಾಕಲ್ಪಡಲಿಲ್ಲ. ಆದರೆ ಈಗ ಈ ಭಾಷ್ಯವು ರಾಜ 
ಸಭಾಭೂಷಣ ದಿವಾನಬಹಾದ್ದೂರ ಸರ್‌. ಕೇ. ಪಿ. ಪುಟ್ಟಣ್ಣಶಿಟ್ಟಿ, 
ನಾಯಟ್‌, ಸಿ. ಆಯಿಸ್‌. ಈ ಇವರ ನಿದರ್ಶನೆಯಲ್ಲಿ ಮೈಸೂರು ವೀರಶೈವ 
ವಿದ್ಯಾಭಿವೃದ್ಧಿ ಫಂಡಿನ ಸಂಸ್ಥೆಯವರಿಂದ ಸುಂದರವಾಗಿ ಅಚ್ಚ ಹಾಕಲ್ಪ 
ಡುತ್ತಲಿದೆ. ಈ ಮೇರೆಗೆ ಈ ಸಂಸ್ಥೆಯವರು ಈ ಮಹತ್ತಾದ ಗ್ರಂಥವನ್ನು 
ಅಚ್ಛೃ ಹಾಕುತ್ತಿರುವದು ಎಲ್ಲ ವೀರಶೈವರೂ ಅತ್ಯಂತ ಆನಂದ ಪಡತಕ್ಕ 
ಸಂಗತಿಯಾಗಿದೆ. ಮತ್ತು ಈ ಕಾರ್ಯವನ್ನು ಕೈಕೊಂಡ ಸರ್‌ದಿವಾನ ಬಹಾ 
ದ್ದೂರ ಪುಟ್ಟಣ್ಣ ಶೆಟ್ಟಿರನ್ನು ನಾವು ಬಹಳವಾಗಿ ಅಭಿನಂದಿಸುತ್ತೇವೆ. 

ಇಂಡಿಯನ್‌ ಓರಿಯೆಂಟಲ್‌ ಕಾಂಗ್ರೆಸ್ಸಿನ ಅಧಿನಿನೇಶನವು ಅಲಹಾ 
ಬಾದಿನನ್ಲಿ ೧೯೨೬ನೇ ಇಸ್ವಿ ನೊವೆಂಬರ ತಿಂಗಳಲ್ಲಿ ಜರಗಿತು. ಆ ಕಾಲಕ್ಕೆ 
ನಮ್ಮ ದೇಶದಲ್ಲಿಯ ಬೇರೆ ಬೇರೆ ಮತಗಳಲ್ಲಿಯ ವಿದ್ವಜ್ಜನರು ತಮ್ಮ 
ಧರ್ಮ ಸಂಬಂಧಿಯ ಲೇಖಗಳನ್ನು ಸಭೆಯಲ್ಲಿ ಓದಿದವರು ಆಗ ಶ್ರೀಕರ 
ಭಾಸ್ಯದ ಮೇಲೆ ಒಂದು ಲೇಖನವು ರಾ. ರಾ.ಸೀ. ಹೆಯವದನರಾವ ಬಿ. 
ಏ. ಬಿ. ಎಲ್‌. ಇವರಿಂದ ಸಭೆಗೆ ಸಮರ್ನಿಸಲ್ಪಟ್ಟಿತು. ಈ ಲೇಖವು 
ಅತ್ಯಂತ ಮಹತ್ವದ್ದಾಗಿರುವದರಿಂದ, ಅದರ ಸಾರಾಂಶವನ್ನು ನಾವು ಇಲ್ಲಿ 
ಕೋಡುತ್ತೇವೆ. 


ಭಾಷ್ಯದ ಹೆಸರು. 


ಭಾಷ್ಯಕಾರನು ಅಧ್ಯಾಯ ೧ ಪಾದ ೧ ಇದರಲ್ಲಿ ತನ್ನ ಭಾಸ್ಯವನ್ನು 
4 ದ್ರೈತಾದ್ಯೈತಾಭಿದಾನ ವಿಶೇಷಾಷ್ಟ್ರೈತ ಸಿದ್ಧಾಂತ ಸ್ಥಾನಕ ಬ್ರಹ್ಮ 
ನೂಮಾಂಸ ಸೂತ್ರಾರ್ಥ ವೀರಶೈವ ಸಿದ್ಧಾಂತ ಪ್ರಕಾಶಿಕಾ” ಎಂದು ಕರೆ 
ದುಕೊಂಡಿದ್ದಾನೆ. 

ಅಧ್ಯಾಯ ೨ ಪಾದ ೧ ಇದರಲ್ಲಿ" ಭೇದಾಭೇದಾತ್ಮಕ ವಿಶೇಷಾ 
ದ್ವೈತ ವೀರಶೈವ ಸಿದ್ಧಾಂತ ವ್ಯವಸ್ಥಾಪಕ ಬ್ರಹ್ಮ ವೂಮಾಂಸ ಸೂತ್ರಾರ್ಥ 
ಪ್ರಕಾಶಿಕಾ” ಎಂದು ಕರೆದಿದ್ದಾನೆ. 

ಆದರೆ ಸಂಕ್ಷೇನವಾಗಿ ಈ ಭಾಷ್ಯಕ್ಕೆ ಗ್ರಂಫಕಾರನು" ಶ್ರೀಕರಭಾಸ್ಯ” 
ಅಥವಾ "“ಶಿನಂಕರಭಾಷ್ಯ” ಎಂದು ಮೇಲಿಂದ ಮೇಲೆ ಕರೆದಿದ್ದಾನೆ. 
ಆದರೆ ಆತನು ತನ್ನ ಹೆಸರಿನಿಂದ " ಶ್ರೀಪತಿ ಭಾಷ್ಯ” ಎಂದು ಈ ಭಾಷ್ಯ 


೪ಲ ಶಿನಾನುಭವ. 


ವನ್ನು ಕರೆದಿಲ್ಲ. ಇದರಲ್ಲಿ ತಾನು ಶಿವನಿಂದ ಪ್ರೇರಿತನಾಗಿ ಈ ಭಾಷ್ಯನನ್ನು 
ಬರೆಬೆನೆಂದು ತೋರಿಸುವ ಉದ್ದೇಶದಿಂದ ತನ್ನ ಭಾಷ್ಯಕ್ಕೆ ಈ ಪ್ರಕಾರ 


ಈಶ್ವರನ ಹೆಸರನ್ನು ಇಟ್ಟಿರಬಹುದೆಂದು ತೋರುತ್ತದೆ. 
ಭಾಷ್ಯಕಾರನು. 


ಈ ಭಾಷ್ಯಕಾರನು ತನ್ನ ಹೆಸರು " ಶ್ರೀಸತಿಪಂಡಿತಾಚಾರ್ಯ ' 
ಅಥವಾ “ ಶ್ರೀಪತಿಸಂಡಿತ ಭಗವದ್ಸಾದಾಚಾರ್ಯ” ಎಂತಲೂ ತಾನು 
“ ನಿರಾಭಾರ ವೀರಸ್ಸೆವಯತಿ ವ್ರಜ ಸರಿವ್ರಧ 'ನೆಂತಲೂ ಹೇಳಿಕೊಂಡಿ 
ದ್ದಾನೆ. ಅವನು ತನ್ನ ಗ್ರಂಥದಲ್ಲಿ ಷಟ್‌ಸ್ಥಲ ವಿಷಯಗಳನ್ನು ಮೇಲಿಂದ 
ಮೇಲೆ ವಿವರಿಸಿದ್ದಾನೆ. ಇವರ ಮೇಲಿಂದ ಶ್ರೀಪತಿಯು ನೀರಶತೈವನಾಗಿದ್ದು 
ವೀರಶೈವ ಸಿದ್ಧಾಂತದ ಪ್ರಕಾರ ಬಾದರಾಯಣ ಸೂತ್ರದ ಮೇಲೆ ತನ್ನ 
ಭಾಷ್ಯವನ್ನು ಬರೆದಿರುವನೆಂಬದು ಸಿದ್ಧವಾಗುತ್ತದೆ. ಅವನು ತನ್ನ ಭಾಸ್ಯದ 
ಆರಂಭದಲ್ಲಿ “ ರೇವಣಸಿದ್ದಗ:ರು” ವನ್ನು ಉಲ್ಲೇಖಿಸಿ ಅವನನ್ನು “ ರೇವಣ 
ಕಲ್ಪವೃಕ್ಷ” ಮತ್ತು “ ಕೀನಣದೇಶಿಕೇಂದ್ರ” ಎಂದು ಸಂಬೋಧಿಸಿದ್ದಾನೆ. 
ಅದೇ ಮೇರೆಗೆ ಅವನು “ ಮರುಳಪ್ರಭು. ಅಥವಾ ಮರುಳಸಿದ್ಧನನ್ನೂ 
ಏಕೋರಾಮಸಿದ್ಧನನ್ನೂ ಉಲ್ಲೇಖಿಸಿದ್ದಾನೆ. ಏಕೋರಾಮನು ತರ್ಕವ್ಯಾಕ 
ರಣ ಉಭಯ ವಮೂಮಾಂಸಗಳಲ್ಲಿ ಬಲ್ಲಿದನೆಂತಲೂ ಯತಿಯ ವೇಷದಿಂದ 
ಹೊಳಿಯುತ್ತಿರುವನೆಂತಲೂ ಅವನನ್ನು ಹೊಗಳಿ ತನ್ನ ಕೃತಿಯಲ್ಲಿ ಶ್ರೇಯ 
ಸ್ನನ್ನು ಆತನು ಕೊಡಲೆಂದು ಅವನನ್ನು ಬೇಡಿಕೊಂಡಿದ್ದಾನೆ. ಅವನು 
ಏಕೋರಾಮನನ್ನು ಇಷ್ಟು ಹೊಗಳಿರುವದರ ಮೇಲಿಂದ ಏಕೋರಾಮಾ 
ರಾಧ್ಯರ ನೀಠಕ್ಕೆ ಅವನು ಸೇರಿದವನಿರಬಹುದೆಂದು ತೋರುತ್ತದೆ. ಮತ್ತು 
ತಾನು ನಿರಾಭಾರಿ ವೀರಶೈನನೆಂದು ಹೇಳಿಕೊಂಡಿರುವದರಿಂದ ಅವನು 
ಸನ್ಯಾಸಾಶ್ರಮವನ್ನು ಸ್ವೀಕರಿಸಿರಲಿಕ್ಕೆ ಬೇಕು. ಶ್ರೀಸತಿಯು ದಶೋಸನಿ 
ಷತ್ತು ಭಗವದ್ಗೀತೆ ಮತ್ತು ಇನ್ನೂ ಅನೇಕ ಗ್ರಂಥಗಳ ಮೇಲೆ ಭಾಷ್ಯಗ 
ಳನ್ನು ಬರೆದಿರುವನೆಂದು ಐತಿಹೃವದೆ. ಆದರೆ ಅವಾವೂ ಇನ್ನೂವರೆಗೆ 
ನಮಗೆ ಉನಲಬ್ಬವಾಗಿಲ್ಲ. ಆದರೆ ಅವನು ತನ್ನನ್ನು “ ಸಿದ್ಧಾಂತಸ್ಥಾಸನಾ 
ಚಾರ್ಯ” ಮತ್ತು “ ಭಗವತ್ಸಾದಾಚಾರ್ಯ'” ಎಂದು ಕರೆದುಕೊಂಡಿರು 
ವದರಿಂದ ಅವನು ಮೇಲ್ಕಂಡ ಭಾಷ್ಯಗಳನ್ನು ಬರೆದಿರುವದು ನಿಜವೆಂದು 
ತೋರುತ್ತದೆ. 


೫೬ ಶಿವಾನುಭವ. 


ವದ್ಗೀತೆ, ಬೋದ್ಧಾಯನ ಸ್ಮೃತಿ, ಶಿವಗೀತೆ, oS | 
ಶಿವಾಕ್ವಿ ನತ ಪ್ರ ಕಕಾಶಿಕ್ಕಾ ಶಿವರಹಸ ಸ ಖಂಡ, ಶಿವಧರ್ಮ ಶಿೌಶ್ರ, ಶಿವಸ 
ರಾಣ, ಇವೇ ಮೊದಲಾದೆ Sy ಗ್ರಹಗಳನ್ನು ಜನ 

ಶ್ರೀಕರ ಭಾಷ್ಯದ ಸ್ವರೂಪವನ್ನು ನಾವು ವಿಹಂಗಮದೃಷ್ಟಿಯಿಂದ 
ಅತ್ಯಂತ ಸಂಕ್ಷೇಪವಾಗಿ ತಮ್ಮ ಮುಂಡೆ ಇಟ್ಟಿದ್ದೇವೆ. ಈ ಗ್ರಂಥನೆಲ್ಲವೂ 
ಆಚ್ಛಾದೆಬಳಿಕ 'ಅದರೊಳಗಿನ ಮಹೆತ್ವವ ವಿಷಯಗಳು ಎಲ್ಲರ ದೈಸ್ಟಿಗೆ 
ಟು ಶಕ್ಯವಾಗುವವು. ಈ ಕಾರ್ಯವನ್ನು ಕೈಕೊಂಡ ರು 
ವಿದ್ಯಾಭಿ ವೃದ್ಧಿಸಂಘವನ್ನೂ. ಸರ್‌ದಿನಾನ ಬ ಈ ಕೆ. ನಿ. ಪುಟ್ಟಣ್ಣ 
ಶೆಟ್ಟಿರನ್ನೂ ನಾವು ಬಹಳವಾಗಿ ಶ್ಲಾಧಿಸುತ್ತೇವೆ. ಅವನ ಅನುಕರಣ 
ವನ್ನು ಬೇರೆ ಸಂಘದವರೂ ಶ್ರೀಮಂತರೂ ತೆಗೆದುಕೊಳ್ಳುವರೆಂದು ಹಾರೈ 
ಸುತ್ತೇವೆ 


Os 


ಆತ್ಮೆಲಿಂ ಗಪೂಜೆ. 


(ಲೇಖಕ-ರಾ. ರಾ. ಗಂಗಾಧರಪ್ಪ ಸಾಬೋಜಿ ಸಾ. ಬೆಳಗಾವ.) 





ದೇಹವೆಂಬ ತಾಳದ ಮೇಲೆ, ಮೂರು ರತ್ನಗಳಿರುತ್ತವೆ. ಅವಾ 
ವೆಂದರೆ, ಸ್ಥೂಲತನುವಿನಲ್ಲಿ ಜೀವಾತ್ಮನಿದ್ದು ಆತನಿಗೆ ಇಸ್ಟಲಿಂಗ 
ಸಂಬಂಧವು. ಸೂಕ್ಷ್ಮ ತನುವಿನಲ್ಲಿ ಅಂತರಾತ್ಮನಿನ್ನು ಆತನಿಗೆ ಪ್ರಾಣ 
ಲಿಂಗ ಸಂಬಂಧವು. ಕಾರಣತನುವಿನಲ್ಲಿ ಸರಮಾತ್ಮನಿದ್ದು ಆತನಿಗೆ ಭಾವ 
ಲಿಂಗ ಸಂಬಂಧವು. ಮನುಷ್ಯನು ಲಿಂಗಡೇಹಿಯಾದ ಕೂಡಲೆ ಆತನಲ್ಲಿ 
ಈ ರತ್ನಗಳು ಹೊಳೆಯ ಹತ್ತುತ್ತವೆ. ಸ್ಥೂಲ ತನುನಿಗೆ ಜಾಗ್ರಾವಸ್ಥೆ ಕೈಯು, 
ಸೂಕ್ಷ್ಮ ತನುವಿಗೆ ಸ್ಪಸ್ನಾವಸ್ಥೆಯು, dk ತನುವಿಗೆ ಹ ಪ್ಲಾವ 
ಸ್ಥೆಯು ಇದ್ದು ಇವುಗಳನ್ನು ಪ್ರತಿಯೊಬ್ಬ ದೇಹಧಾರಿಯು ಅರಿತು 
ಸೂಜಿ ಮಾಡತಕ್ಕದ್ದಾ ಗಿದೆ. ಈ ಬೂ? ಪೂಜೆ ಮಾಡುವವನೇ ಪರ 
ವಸ್ತು ಸ್ವರೂಪನಾಗುವನೆಂದು ವೀರಶೈವ ಮತಗ್ರಂಥಗಳಲ್ಲಿ ಆಗಿಂದಾಗ್ಗೆ 
ಹೇಳ ರುತ್ತದೆ. 
೯ಜ್ಞನು ಅನ್ನುವದೇನಂದರೆ, “ ಕಾಯವೇ ಸೆಜ್ಜೆ, ಜೀವರತ್ನವೇ 
ಲಿಂಗ್ಕ ಭಾವಪುಪ್ಪದಲ್ಲಿ ಪೂಜೆ ಮಾಡುವವರಿಗೆ ದೇವರೆಂದೆಂಬೆ ಸರ್ವಜ್ಞ 


ಬಟ್ಟಿ 
ಸವ 


ಶ್ರೀಕರ ಭಾಷ್ಕ. ೫೫ 


ಬ್ರಹ್ಮೋಪಾಸನೆಯಿಂದ ಪರಶಿವಬ್ರಹ್ಮತ್ವವು ಲಭಿಸುವದೆಂದು ಹೇಳಿದ್ದಾನೆ 
ಅವನು ಷಟ್‌ಸ್ಥಲವನ್ನು ಪರಮಶಿವ ಸಾಕ್ಷಾತ್ಕಾರಕ್ಕೆ ಪರಮ ಕಾರಣ 
ವೆಂದು ಇಲ್ಲಿ ವರ್ಣಿಸಿದ್ದಾನೆ. ಅಧ್ಯಾಯ ೧ ಪಾದ ೧ ಅಧಿಕರಣ ೩ ಸೂತ್ರ 
೪ " ತತ್ತು ಸಮನ್ವಯಾತ್‌' ಇದರಲ್ಲಿ ಷಟ್‌ಸ್ಟಲವು ಕಾಮ್ಯಕರ್ಮ ಎನೇ 
ವಾತ ಸರಯ ನಿಗಮಾಗಮೋಭಯನೇದಾಂತೋಚಿತವೆಂತಲೂ 
ವರ್ಣಾಶ್ರಮೋಚಿತವೆಂತಲೂ ಚಿತ್ತಶುದ್ಧಿ ಕಾರಣನೆಂತಲೂ ಇದನ್ನು ಹೇಳಿ 
ದ್ದಾನೆ. ಷಟ್‌ಸ ಸ್ಥಲವು ಆತ್ಮವ.ತ ಸ್ಮ ಬ್ರಹ್ಮ ಇವರನ್ನು ಕೂಡಿಸತಕ್ಕ ಒಂದು 
ಸರನಳಿ ಎಂದು ಶ್ರೀ ಪತಿಯು ಚ ತ್ತಾನೆ. ಜ್ಞಾನವನ್ನು ದ್ರಷ್ಟವ್ಯ ಎಂದರೆ 
ಸತ್ಯವನ್ನು ಪರೀಕ್ಷಿಸುವದರಿಂದಲೂ ಶ್ರೋತವ್ಯ ಎಂದರೆ ಗುರೂಪದೇಕವನ್ನು 
ಕೇಳುವದರಿಂದಲೂ ಮಂತವ್ಯ ಎಂದರೆ ಧ್ಯಾನದಿಂದಲೂ, ನಿಧಿಧ್ಯಾಸಿತವ್ಯ 
ಎಂದರೆ ಏಕಾಗ್ರತೆಯಿಂದಲೂ ದೊರಕುವದೆಂದು ಹೇಳಿದ್ದಾನೆ. ಈ ಸಾಧ 
ನೆಯಿಂದ ಜೀವನು ಶಂಭುವು ಆಗುವನು. ಭ್ರಮರಕೀಟ ನ್ಯಾಯದಂತೆ 
ಜೀವನು ಜ್ಞಾನದಿಂದ ಶಿವತತ ಶವನ್ನ್ನು ಹೊಂದುತ್ತ ನೆ. ಈ ಶಿವತತ್ವ ವನ್ನು 
ಹೊಂದಬೇಕಾದಕೆ ಶ್ರವಣ, ಬ ಜ್ಞಾನ ನ, ನಿಧಿ, ಧ್ಯಾಸ ಮತ್ತು ಸ 
ಇವುಗಳು ಅವಕ್ಯವು. ಇವುಗಳಿಗೆ ಅನುಕ್ರಮವಾಗಿ ಆತ್ಮಲಿಂಗ, ಆಕಾಶ 
ಲಿಂಗ, ಜ್ಯೋತಿರ್ಲಿಂಗ, ಪ್ರಾಣಲಿಂಗ ಸಕಾ ಮತ್ತು ಧ್ಯಾನ 
ಲಿಂಗ ಎಂಬ ಹೆಸರುಗಳು ಇನೆ. 

ಷಟ್‌ಸ್ಥಲದ ಮೇಲೆ ಅಸಂಖ್ಯ ವೀರಶೈವ ಗ್ರಂಥಗಳು ಇವೆ. ಇವು 
ಸಂಸ್ಕೃತ ಮತ್ತು ಕನ್ನಡದಲ್ಲಿ ಉಪಲಬ್ಧವಿವೆ. ಇದರ ತತ್ವಗಳನ್ನೇ ಶ್ರೀಪ 
ಕಿಯು ತನ್ನ ಭಾಷ್ಯದಲ್ಲಿ ವಿವರಿಸಿದ್ದಾನೆ. 

ಶ್ರೀಕರ ಭಾಷ್ಯದಲ್ಲಿ ನಾಲ್ಕು ಅಧ್ಯಾಯಗಳು ಇನೆ. ಪ್ರತಿಯೊಂದು 
ಅಧ್ಯಾಯದಲ್ಲಿ ನಾಲ್ಕು ಪಾದಗಳು ಮತ್ತು ಪ್ರತಿಯೊಂದು ಪಾದದಲ್ಲಿ 
ಅನೇಕ ಅಧಿಕರಣಗಳು ಇರುತ್ತವೆ. 

ಈ ಮೇರೆಗೆ ಶ್ರೀಕರ ಭಾಷ್ಯದ ಸಂಕ್ಷಿಪ್ತ ವೃತ್ತಾಂತವಿದೆ. ಅವನು 
ತನ್ನ ಸಿದ್ಧಾ ಂತದಸ ಪ್ರಸ್ಥಾಸನೆಗೋಸ್ಕರ ಅನೇಕ ಗ್ರಂಥಗಳನ್ನು ತನ್ನ ಅಧಾ 
ರವಾಗಿ ತೆನೆದುಕೊಂಡಿದ್ದಾನೆ. ಅವುಗಳಲ್ಲಿ ವೇದಗಳು, ಉಸನಿಷತ್ತು 
ಗಳು, ಭಾರತ ರಾಮಾಯಣಗಳು, ಮನುಸ್ಮೃತಿ, ಲಿಂಗ ಮತ್ತು ವಿಷ್ಣು 
ಇವರಿಗೆ ಸಂಬಂಧಪಟ್ಟಿ ೧೮ ಪುರಾಣಗಳು, ಸೂತಸಂಹಿತೆ. ಹರಿವಂಶ 
ಇವುಗಳೇ ಮುಖ್ಯವಾಗಿನೆ. ಅವುಗಳಲ್ಲದೆ ಆತನು ತನ್ನ ಗ್ರಂಥದಲ್ಲಿ ಭಗ 


೫೪ ಶಿವಾನುಭವ. 


ವನ್ನು ಹಿಡಿದ ಮನುಷ್ಯನಿಗೆ ನಾವು ದಂಡೀ ಎಂದು ಅನ್ನುತ್ತೇನೆ. ಹೀಗೆ 
ಒಂದೇ ಹೆಸರಿನಿಂದ ದಂಡಧಾರಿಯನ್ನು ಕರೆದರೂ ಅವನು ಮತ್ತು ಅವನು 
ಹಿಡಿದ ದಂಡ ಇವೆರಡೂ ಪದಾರ್ಥಗಳು ಭಿನ್ನವಾಗಿರುತ್ತವೆ. ಈ ಎರಡೂ 
ಪದಾರ್ಥಗಳಲ್ಲಿ ಪರಸ್ಪರ ಸಂಬಂಧವು ಇದ್ದರೂ ಅಪು ನಿಜವಾಗಿ ಭಿನ್ನ 
ವಾಗಿನೆ. ದಂಡವನ್ನು ಹಿಡಿಯದೆ ಇದ್ದ ಮನುಷ್ಯನು ದಂಡವನ್ನು ಹಿಡಿದ 
ವನಿಗೆ ದಂಡೀ ಎಂದು ಕರೆಯುತ್ತಾನೆ. ಆದರೆ ಇವರಿಬ್ಬರು ಭಿನ್ನವಾಗಿರು 
ತ್ತಾರೆ. ಆದ್ದರಿಂದ ಅದ್ರೈತವು ಸಿದ್ಧಿ ಸುವದಿಲ್ಲ. ದಂಡವನ್ನು ಹಿಡಿಯದ 
ಮನುಷ್ಯ ಅದನ್ನು ಹಿಡಿದ ಮನುಷ್ಯ ಮತ್ತು ದಂಡ ಇವರೆಲ್ಲ ಭಿನ್ನರಾ 
ಗಿರುತ್ತಾರೆ. ದಂಡ ಹಿಡಿದವ ಮತ್ತು ದಂಡ ಇವರಲ್ಲಿ ಭಿನ್ನತೆ ಇರುವ 
ದರಿಂದ ಅವರಲ್ಲಿ ಅದ್ವೈತವಿಲ್ಲ. ವಿಶಿಷ್ಟಾದ್ವೈತದಲ್ಲಿ ವಿಶೇಷಣ ಮತ್ತು 
ವಿಶೇಷ್ಯ ಇವುಗಳ ನಿಜವಾದ ಸಂಬಂಧವನ್ನು ಸಿದ್ಧಪಡಿಸಲಾಗುವದಿಲ್ಲ. 
ಆದ್ದರಿಂದ ಅದರ ಸಿದ್ಧಾಂತದಲ್ಲಿ ಅದ್ವೈತವು ಇರಲಾರದು. ಆದರೆ ವಿಶೇ 
ಷಾದ್ವೈತವೇ ನಿಜವಾದ ಸಿದ್ಧಾಂತವು, ಇದರಿಂದಲೇ ಮುಕ್ತಿಯು ಎಂದು 
ತ್ರೀ ಪತಿಯು ಪ್ರತಿಪಾದಿಸುತ್ತಾನೆ. 


ವಿಶೇಷಾದ್ವೈತ ಮತದ ಪ್ರಸ್ಥಾಪನೆ. 


ಈ ವಿಷಯವು ಈ ಗ್ರಂಥದ ಬೇರೆ ಬೇರೆ ಭಾಗಗಳಲ್ಲಿ ಬಂದಿರು 
ತೃಜೆ. ಅಧ್ಯಾಯ ೧ ಪಾದ೧ ಸೂತ್ರ ೪ ಇದರಲ್ಲಿ ಈ ವಿಷಯವು ವಿಶೇಷ 
ವಾಗಿ ಒಂದಿರುತ್ತದೆ. ಇದರಲ್ಲಿ ಶ್ರೀ ಪತಿಯು ಶಂಕರನ ನಿರ್ವಿಶೇಷಾದ್ವೈತ 
ತತ್ವದ ಮೇಲೆ ಟೀಕೆಗಳನ್ನು ಬಹಳ ಮಾಡಿರುತ್ತಾನೆ. ಇಲ್ಲಿ ಮಿಥ್ಯಾತ್ವವು 
ಕೃತಿಗಳಿಗೆ ವಿರೋಧವಾದದ್ದೆಂದು ಅವನು ಪ್ರಸ್ಥಾಪಿಸಿದ್ದಾನೆ. ಈ ತತ್ವ 
ದಿಂದ ಜ್ಞಾನ ವಿಷಯವಾದ ಬ್ರಹ್ಮ ಮತ್ತು ಜ್ಞಾನ ಇವುಗಳನ್ನೆಲ್ಲ ಅಲ್ಲ 
ಗಳೆಯಬೇಕಾಗುತ್ತದೆ. ಆದ್ದರಿಂದ ಈ ಮತವು ಸಯುಕ್ತಿಕವಲ್ಲವೆಂದು 
ಅವನ ಅಭಿಪ್ರಾಯನ್ರ. ಆದರೆ ವಿಶೇಷಾದ್ವೈತವೇ ಸಯುಕ್ತಿಕವು. ನಾಲ್ದು 
ನೇದಗಳೂ ಉಪನಿಷತ್ತು ಪುರಾಣಗಳೂ ಈ ಮತವನ್ನೇಸಮರ್ಥಿಸುತ್ತವೆ. 
ಇದರಿಂದಲೇ ಶಿವತತ್ವ ಸಾಧನೆಯು, ಅಂದರೆ ಮೋಕ್ಷವುಲಭಿಸುತ್ತದೆ. 

ಶ್ರೀ ಪತಿಯು ತನ್ನ ಗ್ರಂಥದಲ್ಲಿ ಷಟ್‌ಸ್ಥಲದ ವಿಷಯವಾಗಿಯೂ 
ಆಗಿಂದಾಗ್ಗೆ ಉಲ್ಲೇಖಿಸುತ್ತಾನೆ. ಅಧ್ಯಾಯ ೧ ಪಾದ ೧ ಅಧಿಕರಣ ೨ 


ಸೂತ್ರ ೩ "ಶಾಸ್ತ್ರಯೋನಿತ್ವಾತ್‌ ? ಇದರಲ್ಲಿ ಷಟ್‌ಸ್ಥಲಾತ್ಮಕನಾದ ಪರಶಿವ 


ಶ್ರೀಕರ ಭಾಷ್ಯ. ೫೩ 


ಪಾಂಚರಾತ್ರ ಆಗಮಗಳಲ್ಲಿ ಶಿವನನ್ನು ಭಜಿಸುವದೂ ಶಿವಪುರಾ 
ಣಗಳನ್ನು ಅಭ್ಯಾ ಹುತಂ ಪಾಪನೆಂದು ಹೇಳಿದೆ. ಶ್ರೀ ಸತಿಯು ಇದನ್ನು 
ಖಂಡಿಸಿದ್ದಾನೆ. ಸಃ ಅನ್ನುವದೇನಂದರೆ ಶೃತಿಗಳಲ್ಲಿ ಇದಕ್ಕೆ ಆಧಾರ 
ವಿಲ್ಲ. ಸದು ಪ್ರಚ್ಛನ್ನ ಬೌದ್ಧ ರು ಅಂದರೆ ನಮಿ” ಶೇಷ ಅಷ್ಟ್ರೈಿತಿಗಳು ಕಲ್ಪಿ 
ಸಿದ ಅಭಿಪ್ರಾ ಜು ಶಿವಮತ್ತು ವಿಷ್ಣು ನುರಾಣಗಳನ್ನು ವ್ಯಾಸನು ರಚಿ 
ಸಿದ್ದಾನೆ. ಅಂದಬಳಿಕ ಒಬ್ಬನೇ ಸಾತ್ವಿಕ ಪುರಾಣಗಳನ್ನೂ ತಾಮಸ ಪುರಾ 
ಣಗಳನ ನ್ನೂ ರಚಿಸುವದು 'ಕ್ಯವ ಲ. “ವೇದಗಳಲ್ಲಿ ರುದ್ರನ ಸ್ತುತಿಯು ಇದೆ. 
ಅಂದಬಳಿಕ ವೇದಗಳೂ ತಶಾಮಸವೆಂದು ಹೇಳಬೇಕಾದೀತು. ಅದ್ದರಿಂದ 
ಶಿವಸುೋಾಣಗಳು ತಾಮಸವಾದವುಗಳೆಂದು ಕಿಳಿಯಲಿಕ್ಕೆ ಬಂಲಾರದು. 
ಶೀ ಪತಿಯ ಕಾಲಕ್ಕೆ ಶಿನಮತ್ತು ವಿಸ್ಟ ಇನವರನ್ಲಿ ಯಾತು ಶ್ರೇಷ್ಠರೆಂಬ 
ವಾದವು ಬಹಳ ಇದ್ದಹಾಗೆ ತೋರುತ್ತದೆ. ಆಸ್ತರಿಂದ ಶ್ರೀಪತಿಯು 
ಶಿವನೇ ಸರ್ವೋಕತ್ತಮನೆಂದು ಪ್ರತಿಸಾದಿಸಿದ್ದಾನೆ. ಶಿವಮತ್ತು ವಿಷ್ಣು ಇವ 
ರಿಬ್ಬರನ್ನು ಹರಿಹರ ಮೂರ್ತಿಯಾಗಿ ಭಾವಿಸಿ ಏಕಕಾಲಕ್ಕೆ ಸೂಜಿಸುವೆ 
ವಿಚಾರಗಳು ಅವನ ಕಾಲಕ್ಕೆ ಪ್ರಬಲವಾಗಿರಲಿಲ್ಲವೆಂದು ತೋರುತ್ತದೆ. 
ಈತರದ ಸಂಯುಕ್ಕ ಪೂಜೆಯು ಕೆಲವು ಇ ಗ್ಭಳಗಳಲ್ಲಿ ಇನ್ನಿತೆಂಬುದು ೧೨೨೪ 
ನೇ ಇಸ್ತಿಯ ಡಾನಣಗೆ:ರಿಯ ಶಿಲಾಲೆ; ಬುದ ತಿಳಿಯುತ್ತವೆ. 
ಚಚಾರ ಶ್ರೀ ಸತಿಯು ಪ್ರಚ್ಛನ್ನ ಬೌನ್ಧನೆಂದು ತನ್ನ 
ಗ್ರಂಥದಲ್ಲಿ ಕರೆದಿದ್ದಾನೆ. ಇದೇ ಶಬ್ದದಿಂದ ೧೪ ತ ಶತವ ಸಾನದಲ್ಲಿ ಇದ್ದ 
ನಾರಾಯಣ ಸಂಡಿತಾಚಾರ್ಯನು ತನ್ನ ಮಧ್ವ ವಿಜಯಗ್ರಂಥದಲ್ಲಿ ಶಂಕ 
ರಾಚಾರ್ಯನನ್ನು ಸಂಬೋಧಿಸಿದ್ದಾನೆ ಅಂದಮೇಲೆ ನಾರಾಯಣ ಪಂಡಿ 
ತಾಚಾರ್ಯನು ಈ ಶಬ್ದವನ್ಮು ಶ್ರೀಕರನಿಂದ ತೆಗೆದುಕೊಂಡನೋ ಹ್ಯಾಗೆ 
ಎಂಬದು ವಿಚಾರಾರ್ಹ ಸಂಗತಿಯಾಗಿದೆ. 


ವಿಶಿಷ್ಟಾದ್ರೈತಮತದ ಖಂಡನೆ. 


ಆತ್ಮನು ಆನಂದಯುಕ್ತನಾದ ಬ್ರಹ್ಮನನ; ೩ ಕೂಡರಿಕ್ಕೆ ಆತುರಪಡು 
ತ್ತಾ ನೆಂದು. ವಿಶಿಷ್ಟಾದ್ವೈತ ಮತನ ತತ್ವವಿದೆ. ಈ ಸಿದ್ದಾ ್ರಿಂತವು ವೇದಗಳಿಗೆ 
ಅನುಸರಿಸಿ ಸವ ಸಿಂದು ಶ್ರೀಸತಿಯು ಅನ್ನುತ್ತಾನೆ. ಯಾಕೆಂದರೆ ಹೀಗೆ 
ಅನ್ನುವನು ಭಿನ್ನತ್ವವು ಇರುತ್ತೆ. ಶ್ರೀಪತಿಯು ಈ ಮತವನ್ನು ಖಡಿ 
ಸಲು ದೆಂತಪುರುಷ ಸಂಬಂಧ ನ್ಯಾಯವನ್ನು ಉಪಯೋಗಿಸಿದ್ದಾ ನೆ. ದಂಡ 


೫೨ ಶಿವಾನುಭವ. 


ವಾಗಲಾರದು. ಶೆಂಕರಾಚಾರ್ಯನ ಸಿದ್ಧಾಂತದಲ್ಲಿ ಕಾರ್ಯಕಾರಣ ಸಂಬಂ 
ಧನೇ ಉಳಿಯುವದಿಲ್ಲ. ಅವನ ತತ್ವವು ಸತ್ಯದ ಭಾಸ ಮಾತ್ರ ವಿರುತ್ತದೆ. 
ಯಾವ ಪದಾರ್ಥಕ್ಕೆ ಕಾರಣವಿಲ್ಲವೋ ಆ ಪದಾರ್ಥನು ಅಸ್ತಿತ್ವದಲ್ಲಿ ಇರು 
ವದು ಹ್ಯಾಗೆ? ಆದ್ದರಿಂದ ಜಗತ್ತು ಮಾಯಾಮಖುವೆಂದು ನಂಬುವದು 
ಶಕ್ಕವಲ್ಲ. ತ್ರೀ ಪತಿಯು ಅನ್ನುವದೇನಂದರೆ ಬ್ರಹ್ಮವು ವ್ಯವಹಾರಕ್ಕೆ 
ಸಂಬಂಧ ಸಡದಂಥದಿದ್ದರೆ ಬ್ರಹ್ಮನು ಶೂನ್ಯನಾಗಿರಬೇಕು. ಆದ್ದರಿಂದ 
ಅವನ ಅವಶ್ಯಕತೆಯೇ ಉಳಿಯಲಾರದು. ಇಂಥವನು ಅಸ್ತಿತ್ವದಲ್ಲಿ ಇನ್ನ 
ದ್ದಾದರ್ಕೆ ಅವನು ಅನನಶ್ಯಕನಾಗುತ್ತಾನೆ. ಇದು ನಿಜವೆಂದು ತಿಳಿದರೆ ಜಗ 
ತ್ರಿನಲ್ಲಿ ಕಾರ್ಯಗಳೇ ಉಂಟಾಗಲಾರವು. ಗುರು ಶಿಷ್ಯರಲ್ಲಿ ಸರಶ್ಸರ ಪೂವ್ಯ 
ಪೂಜಕ ಭಾವವೇ ಉಳಿಯಲಾರದು. ಆದ್ದರಿಂದ ಗುರುವು ಶಿಷ್ಯನಿಗೆ ಉಸ 
ದೇಶ ಮಾಡಲಾರನು. ಶಿಷ್ಯನು ಗುರುವಿನಿಂದ ಉಪದೇಶ ಹೊಂದಲ: 
ರನು ಈ ಎಲ್ಲ ಸಂಗತಿಗಳು ಅಸಂಬದ್ಧವಾಗಿವೆ. ಆಸ್ಪರಿಂದ ಮಾಯಾ 
ವಾದವು ನಿಜವಲ್ಲನೆಂದು ಶ್ರೀ ನತಿಯು ಹೇಳುತ್ತಾನೆ. 


ರಾಮಾನುಜನ ಮತ್ತು ಪಾಂಚರಾತ್ರ ಆಗಮಗಳ ಖಂಡನೆ. 


ರಾಮಾನುಜನ ಮತಕ್ಕೆ ವಿಶಿಷ್ಟಾದ್ವೈತನೆಂಬ ಹೆಸರು ಇದೆ. ಇದರ 
ಖಂಡನೆಯನ್ನು ಶ್ರೀ ಸತಿಯು ಅಧ್ಯಾಯ ೧ ಪಾದ೧ ಸೂತ್ರ ೨೦ «ಅಸ್ಮಿನ್‌ 
ನಸ್ಯಚ ತದ್ಯೋಗಂಶಾಸ್ತಿ ” ಇದರಲ್ಲಿ ಮಾಡಿದ್ದಾನೆ. ರಾಮಾನುಜ! 
ವಿಚಾರಗಳು ಪಾಂಚ ೨ಾತ್ರರ ವಿಚಾರಗಳಿಗೆ ಹೋಲುತ್ತವೆ. ಈ ಪಾಂಚ 
ರಾತ್ರರಿಗೆ ಭಾಗವತರೆಂದು ಹೆಸರು ಇದೆ. ಇವರು ವಿಷ್ಣುವಿನ ಉಪಾಸ; 
ಕರಿದ್ದು ಇವರ ಮತಗಳು ಭಗವದ್ಗೀತೆ ಮತ್ತು ಭಾಗವತ ಪುರಾಣ ಇವು 
ಳಲ್ಲಿ “ಹೇಳಿದೆ. ಪೂಂಚೆಶಾತ್ರರ ಮತಗಳನ್ನು ರಾಮಾನುಜನು ವಿಸ್ತ 
ಸಿದ್ದು, ಅವುಗಳಿಗೂ ಬ ಬಸೂ ಗಳಿಗೂ ಬಹಳ ವ್ಯತ್ಯಾಸಗಳಿವೆ, ಎಂದ" 
ಶ್ರೀ ಪತಿಯು ಪ್ರತಿಪಾದಿಸುತ್ತಾನೆ. ಜೀವನು ಪರಮಾತ್ಮನ ಸ್ವರೂಪನಸ್ಲೆಂದ] 
ರಾಮಾನುಜನಮತವು. ಜೀವಾತ್ಮರಿಗೆ ನಿಜವಾದ ಭಕ್ತಿಯು ಇಲ್ಲದಿದ್ದ. 
ಅವನಿಗೆ ಮೋಕ್ಷವಾಗಲಾರದೆಂದು ಅವನು ಪ್ರತಿಪಾದಿಸುತ್ತಾನೆ. ಅನನ 
ಜ್ಹಾನಮಾರ್ಗಕ್ಕೆ ಅಷ್ಟು ಮಹತ್ವ ಕೊಡುವದಿಲ್ಲ. ಈ ಎಲ್ಲ ವಿಷಯ 
ಳನ್ನು ಶ್ರೀ ಸತಿಯು ತನ್ನ ಭಾಷ್ಯದಲ್ಲಿ ಖಂಡಿಸಿದ್ದಾನೆ. 


ಶೀಕರೆಭಾಷ್ಮ. ೫೧ 


ಶದಲ್ಲಿ ಈಗ್ಗೆಯೂ ವಿಶೇಷವಾಗಿ ವಾಸವಾಗಿರುವ ತೆಲಗು ಭಾಷ್ಯವನ್ನಾ 
ಡುವ ಆರಾಧ್ಯ ಬ್ರಾಹ್ಮಣರ ವಂಶಕ್ಕೆ ಸೇರಿದವನಾಗಿರಬೇಕು. 


ಶ್ರೀಪತಿಯ ಸಿದ್ಧಾಂತ ವಿಷಯ. 


ಶ್ರೀಪತಿಯು ತಾನಿದ್ದ ಕಾಲದಲ್ಲಿ ವೀರಶೈವ ಮತಸ್ತರಲ್ಲಿ “ತತ್ವಮಸಿ” 
ಎಂಬ ವಾಕ್ಯದ ಬಗ್ಗೆ ಯಾವ ವಿಚಾರಗಳು ಪ್ರಚಲಿತವಿದ್ದವೋ ಅವುಗ 
ಳನ್ನು ಅತ್ಯುತ್ತಮವಾಗಿ ತನ್ನ ಭಾಷ್ಯದಲ್ಲಿ ಸಿದ್ಧಪಡಿಸಿದ್ದಾನೆ. ಅವನ ಗ್ರಂಥ 
ದಲ್ಲಿ ಈ ವಿಷಯದ ಸಂಬಂಧದ ಭಾಗವೇ ಉತ್ಕೃಷ್ಟತರವಾದದ್ದು. ವೀರಕೈವ 
ಸಿದ್ಧಾಂತಕ್ಕೆ ಅವನು ಕೆಳಗೆ ಕಾಣಿಸಿದಂತೆ ಹೆಸರುಗಳನ್ನಿಟ್ಟಿದ್ದಾನೆ. ಇವು 
ಗಳ ಮೇಲಿಂದ ಈ ಸಿದ್ಧಾಂತದ ವಿಷಯವಾಗಿ ಅವನಲ್ಲಿರುವ ವಿಚಾರಗ 
ಳನ್ನು ನಾವು ಕಂಡು ಹಿಡಿಯಬಹುದು. ಆ ಹೆಸರುಗಳು ಯಾವವೆಂದರೆಃ- 
ವಿಶೇಷಾದ್ವೈತ, ದ್ವೈತಾದ್ವೈತಾಭಿಧಾನ, ಭೇದಾಭೇದಾತ್ಮಕ, ವಿಶೇಷಾ 
ದ್ವೈತ ಸಿದ್ಧಾಂತ ಸ್ಥಾಪಕ. 


ಶಂಕರಾಚಾರ್ಯನ ಮತದ ಖಂಡನೆ. 


ಶ್ರೀ ಪತಿಯು ತನ್ನ ಭಾಷ್ಯದಲ್ಲಿ ಶಂಕರಾಚಾರ್ಯನ ಮಾಯಾ 
ವಾದವನ್ನು ಬಹಳ ವಿಸ್ತಾರ ಪೂರ್ವಕವಾಗಿ ಖಂಡಿಸಿದ್ದಾನೆ. ಈ ಖಂಡ 
ನೆಯು ಅಧ್ಯಾಯ ೧, ಪಾದ ೧ ಸೂತ್ರ ೪ « ತತ್ತು ಸಮನ್ವಯಾತ್‌” 
ಎಂಬ ಸೂತ್ರದಲ್ಲಿ ಬಂದಿರುತ್ತದೆ. ಶಂಕರಾಚಾರ್ಯನು ಈ ಜಗತ್ತೆಲ್ಲ 
ಮಿಥ್ಯೆಯು ಅಂದರೆ ಸುಳ್ಳು ಎಂದು ಪ್ರತಿಪಾದಿಸುತ್ತಿದ್ದು ಈ ಅಭಿಪ್ರಾಯ 
ವನ್ನು ಶ್ರೀ ಸತಿಯು ಇಲ್ಲಿ ಬಹಳವಾಗಿ ವಿರೋಧಿಸಿದ್ದಾನೆ. ಅವನು ಅನ್ನು 
ವದೇನೆಂದರೆಃ- ಶಂಕರಾಚಾರ್ಯನು ಜಗತ್ತು ವ್ಯವಹಾರದಲ್ಲಿ ನಿಜವು 
ಆದರೆ ಪಾರಮಾರ್ಥದಲ್ಲಿ ಮಾಯೆಯು ಅಂದರೆ ಸುಳ್ಳು ಎಂದು ಹೇಳು 
ತ್ತಾನೆ. ಹೀಗೆ ಯಾವ ತತ್ವವು ಏಕಕಾಲಕ್ಕೆ ನಿಜವು, ಮತ್ತು ಸುಳು, 
ಎಂದು ಹೇಳುತ್ತದೋ ಅದರಲ್ಲಿ ಸತ್ಯಾಂಶವು ಇರಲಾರದು. ವ್ಯವಹಾ 
ರದಲ್ಲಿ ಮಾತ್ರ ಸಂಬಂಧ ಸಟ್ಟಿಂಥ ನಿಜತ್ವವು ಹ್ಯಾಗೆ ಸಿದ್ಧಿಸುವದು? ವ್ಯವ 
ಹಾರಕ್ಕೆ ಸಂಬಂಧಿಸದೆ ಇದ್ದಂಥ ತತ್ವವು ನಂಬಲಿಕ್ಕೆ ಹ್ಯಾಗೆ ಅರ್ಹವು? 
ಈ ಸಿದ್ಧಾಂತವು ಒಂದೇ ಕಾಲಕ್ಕೆ ಸುಳ್ಳೂ ನಿಜವೂ ಎಂದು ಹೇಳುವದ 


ರಿಂದ ಇಂಥ ವಿರೋಧ ಭಾವವುಳ್ಳ ಸಿದ್ಧಾಂತವನ್ನು ನಂಬುವದು ಯೋಗ್ಯ 


8 ಶಿವಾನುಭವ. 


ಪ್ರಸಿದ್ಧಿಗೆ ಬರಬೇಕಾದರೆ ಸಾಮಾನ್ಯವಾಗಿ ಕೆಲವ್ರಕಾಲ ಹೆತ್ತುವದ 
ರಿಂದಲೂ ಶ್ಲೀಪತಿಯು ಬಸನೇಶ್ವರನ ತರುವಾಯ ಆಗಿರಬಹುದೆಂದು 
ತೋರುತ್ತದೆ. ಆದ್ದರಿಂದ ಶ್ರೀಸತಿಯು ಹದಿಮೂರನೇ ಶತಮಾನದ ಆದಿ 
ಭಾಗದಲ್ಲಿ ಇದ್ದನೆಂದು ತಿಳಿದರೆ ಬಹಳ ತಪ್ಪಾಗಲಿಕ್ಕಿಲ್ಲ. ಪೀ. ಗೋಪೀ 
ನಾಥ ಕವಿರಾಜರು “ಹಿಂದುಸ್ತಾನರಿವ್ಹೂ ” ಎಂಬ ಮಾಸಿಕದಲ್ಲಿ (ಜಾನೇ 
ವಾರಿ ೧೯೨೩) ಇದೇ ಕಾಲದಲ್ಲಿಯೇ ಶ್ರೀಪತಿಯು ಇದ್ದಿರಬಹುದೆಂದು 
ಊಹಿಸಿದ್ದಾರೆ. ದ್ವೈತಮತ ಸ್ಥಾಸನಾಚಾರ್ಯನಾದ ಮಧ್ವಾಚಾರ್ಯನು 
೧೨೩೮ನೇ ಇಸ್ಪಿಯ ತರುವಾಯ ಇದ್ದನು. ಆದರೆ ಅವನ ಮತದ ಉಲ್ಲೇ 
ಖವನ್ನು ಶ್ರೀಪತಿಯು ತನ್ನ ಗ್ರಂಥದಲ್ಲಿ ಎಲ್ಲಿಯೂ ಮಾಡಿಲ್ಲ. ಆದ್ದರಿಂದ 
ಶ್ರೀಪತಿಯು ಮಧ್ವಾಚಾರ್ಯನ ಪೂರ್ವದಲ್ಲಿ ಇರಲಿಕ್ಕೆ ಬೇಕು: ಹೀಗೆ 
ಶ್ರೀಪತಿಯು ಹದಿಮೂರನೇ ಶತಮಾನದ ಆದಿಭಾಗದಲ್ಲಿ ಇದ್ದಿರಬಹು 
ದೆಂದು ಸದ್ಯಕ್ಕೆ ಗ್ರಹಿಸಲು ಅಡ್ಡಿ ಇಲ್ಲ. 

ವಾಡಿಕೆಯಾಗಿ ಜನರು ನೀಲಕಂಠ ಶಿವಾಚಾರ್ಯನು ರಚಿಸಿದ 
ಕ್ರಿಯಾಸಾರವೆಂಬ ಗ್ರಂಥವು ಬ್ರಹ್ಮಸೂತ್ರದ ಮೇಲೆ ಬರೆದ ವೀರಶೈವಪರ 
ಭಾಷ್ಯೆ ಎಂದು ತಿಳಿಯುವದುಂಟು. ಆದರೆ ಇದು ತಪ್ಪು ಇರುತ್ತದೆ. ಕ್ರಿಯಾ 
ಸಾರವು ವ್ಯಾಸ ಸೂತ್ರಗಳಿಗೆ ಒಪ್ಪಿಗೆಯಾಗುವಂತೆ ಬರೆಯಲ್ಪಟ್ಟ ನಿಗಮಾ 
ಗಮಸಾರಭೂತವಾದ ಕ್ರಿಯೆಗಳಸಾರವೆಂದು ಈ ಗ್ರಂಥಕಾರನೇ ಆದರಲ್ಲಿ 
ಹೇಳಿದ್ದಾನೆ. ಈ ಗ್ರಂಥವು ವೀರಸೈವ ಮತತತ್ವಗಳನ್ನು ಬೋಧಿಸತಕ್ಕ 
ಒಂದು ಪ್ರಬಂಧ ಮಾತ್ರ ವಿರುತ್ತದೆ. ಇದರ ಕಾಲವು ೧೪ನೇ ಶತಮಾನ 
ವಿರಬೇಕು. 

ಶ್ರೀಪತಿಯಂತೆ ಶ್ರೀಕಂಠ ಶಿವಾಚಾರ್ಯನೆಂಬ ಬೇರೊಬ್ಬನು ಬ್ರಹ್ಮ 
ಸೂತ್ರಗಳ ಮೇಲೆ ಒಂದು ಭಾಷ್ಯವನ್ನು ಬರೆದಿದ್ದಾನೆ. ಇದರಲ್ಲಿ ನಿರೂಪಿಸಿದ 
ತತ್ವಗಳು ವೀರಶೈವಮತಕ್ಕೆ ಸವಿಸಾಸವರ್ತಿಯಾಗಿದ್ದರೂ, ಇದು ನೀರಕೈವ 
ಸರಭಾಷೃನಲ್ಲ. ಈ ಶ್ರೀಕಂಠನು ಶ್ರೀಪತಿಯ ತರುವಾಯ ೧೪ನೇ ಶತಮಾ 
ನನಲ್ಲಿ ಇದ್ದಿರಬಹುದೆಂದು ತೋರುತ್ತದೆ. 

ಶ್ರೀಪತಿಯು ಸಂಪೂರ್ಣ ವೀರಶ್ಛಿವನಾಗಿರುವದರಿಂದ ಅವನು 
ಕರ್ನಾಟಕಸ್ತನೇ ಆಗಿರಬಹುದೆಂದು ಊಹಿಸಬಹುದು. ಅವನು ಬಹುಶಃ 
ಹೈದ್ರಾಬಾದಿನ ಸಮಿಾಾಪದಲ್ಲಿ ಇದ್ದಿರಬೇಕು. ಅಲ್ಲಿ ಅವನ ವಂಶಜರು 
ಇನ್ನೂ ಇದ್ದಾರೆಂದು ಕೇಳುತ್ತೇವೆ. ಅನನು ಬಹುಶಃ ಗೋದಾವರೀ ಪ್ರದೇ 


ಶ್ರೀಕರಭಾಷ್ಯ. ರ್ಳ 


ಶ್ರೀನತಿಯು ತನ್ನ ಭಾಷ್ಯವನ್ನು ದುಷ್ಟ ವಿರೋಧಿಗಳ ಗರ್ವವನ್ನು 
ಖಂಡಿಸಲಿಕ್ಕೂ ದುಷ ತ್ಯಗಳನ್ನು ನಿರ್ಮೂಲ ಮಾಡಲಿಕ್ಕೂ ಉನನಿಷತ್ತು 
ಗಳ ಸಾರವನ್ನು ತೆಗೆದುಕೊಂಡು ರಚಿಸಿರುವೆನೆಂದು ಬರೆದಿದ್ದಾನೆ. ಮತ್ತು 
ಈ ಭಾಷ್ಯವು ವಿಶೇಷಾದ್ವೈತಸಿದ್ಧಾಂತಕ್ಕೆ ಭೂಷಣವೆಂದು ಹೇಳಿಕೋಡಿ 
ದ್ದಾನೆ. ತಾನು ಈ ಭಾಷ್ಯವನ್ನು ಸ್ಮ ಎತ ಗಳ ಅಭಿಪ್ರಾಯಕ್ಕೆ ಸಮ್ಮತನಾ 
ಗುವಂತೆ ಅಗಸ್ತ್ಯ ಮುನಿಯ ವೃತ್ತಿಗೆ ಅನುಸಾರವಾಗಿ ಬರೆದಿರುವೆನೆಂದು 
ಹೇಳಿದ್ದಾನೆ. ಇದರ ಮೇಲಿಂದ ಹ್ಯಾಗೆ ರಾಮಾನುಜನು ಬೋಧಾಯನ 
ವೃತ್ತಿಯನ್ನು ಅನುಸಂಸಿರುವನೋ ಹಾಗೆಯೇ ತ್ರೀಸತಿಯು ಅಗಸ್ತ್ಯ ವೃತ್ತಿ 
ಯನ್ನು ಅನುಸರಿಸಿದಂತೆ ತೋರುತ್ತದೆ. ಶೀಸತಿಯು ತನ್ನೆ ಭಾಷ್ಯದಲ್ಲಿ 
ಕಣ್ಣ, ಭಟ್ಟಿ ಮತ್ತು ಭಾಸ್ಕರ ಇವರ ಸಿದ್ಧಾಂತಗಳನ್ನೂ ಉಲ್ಲೇಖಿಸಿ ಆವ 
ರನ್ನು ಖಂಡಿಸಿದ್ದಾನೆ. ಈ ಎಲ್ಲ ಸಂಗತಿಗಳ ಮೇಲಿಂದ ಶ್ರೀಪತಿಯು ವೀರ 
ಶೈವನಾಗಿದ್ದು ವೀರಶ್ಸಿವ ಸಿದ್ಧಾಂತವನ್ನು ನೆಲೆಗೊಳ್ಳಿಸಲಿಕ್ಕೆ ಈ ಭಾಷ್ಯ 
ವನ್ನು ಬಕೆದಿರುವನೆಂಬದು ಸಿದ್ಧವಾಗುತ್ತದೆ. 


ಭಾಷೈಕಾರನ ಕಾಲ ಮತ್ತು ಸ್ಥಳ. 


ಶೀಸತಿಯು ರಾಮಾನುಜನ ಮತಗಳನ್ನು ತನ್ನ ಭಾಷ್ಯದಲ್ಲಿ ಖಂಡಿ 
ಸಿರುತ್ತಾನೆ. ಇದರ ಮೇಲಿಂದ ಅವನು ರಾಮಾನುಜನ ತರುವಾಯ ಇದ್ದ 
ನೆಂದು ಸ್ಪಷ್ಟವಾಗುತ್ತದೆ. ರಾಮಾನುಜನು ತಾಂತ್ರಿಕ ಆಗಮಗಳಿಗನುಸಾ 
ರವಾಗಿ ಮೂರ್ತಿ ಪೂಜೆಯನ್ನು ಶ್ಲಾಭಿಸಿದ್ದಾನೆ. ಆದರೆ ತ್ರೀಪತಿಯು 
ಇದನ್ನು ಖಂಡಿಸಿದ್ದಾನೆ. ಅದೇ ಮೇರೆಗೆ ಪಾಶುಪತರು ಅನುಸರಿಸುವ ಆಗ 
ಮಧವವನ್ನೂ ಅವನು ಖಂಡಿಸಿದ್ದಾನೆ. ರಾಮಾನುಜನು ವಿಷ್ಣುವರ್ಧ 
ನನ ಕಾಲದಲ್ಲಿ (೧೧೧೧ ರಿಂದ ೧೧೪೧) ಇದ್ದದರಿಂದ ಇದಕ್ಕೂ ನಂತರ 
ಶ್ರೀಪತಿಯು ಇರಲಿಕ್ಕೆ ಬೇಕು. ಆದರಂತೆಯೇ ಶ್ರೀಪತಿಯು ಏಕೋರಾಮ 
ಮೊದಲಾದ ಸಂಚಾಚಾರ್ಯರನ್ನು ಸ್ತುಕಿಸಿರುವದರಿಂದ ಅವನು ಅವರ 
ತರುವಾಯ ಇದ್ದಿರಲಿಕ್ಕೆ ಬೇಕು. ಪಂಚಾಚಾರ್ಯರು ಬಸವೇಶ್ವರನ 
ಕೆಂತಲೂ ಹಿಂದಿನವರು. ಆದರೆ ಶ್ರೀಪತಿಯು ಬಸವೇಶ್ವರನ ಉಲ್ಲೇಖವನ್ನು 
ತನ್ನ ಗ್ರಂಥದಲ್ಲಿ ಎಲ್ಲಿಯೂ ಮಾಡಿರುವದಿಲ್ಲ. ಆದರೂ ರಾಮಾನುಜನು 
ಬಸವೇಶ್ವರನಕಿಂತಲೂ ೫೦ ವರ್ಷ ಮಾತ್ರ ಮೊದಲು ಇದ್ದದರಿಂದಲೂ 
ರಾಮಾನುಜನು ತನ್ನ ಮತವನ್ನು ಸ್ಥಾಪಿಸಿದ ಬಳಿಕ ಅದು ವಿದ್ವಾಂಸರಲ್ಲಿ 


ಆತ್ಮರಿಂಗಪೂಜೆ, ೫೭ 


ಲಿಂಗದ ದರ್ಶನವು ಲಿಂಗದ ಸ್ಪರ್ಶನವ ಲಿಂಗಸಹ ಸರ್ವಭೋಗ 
ವಾದಾತನು ಲಿಂಗವೇ ಅಕ್ಕು ಸರ್ವಜ್ಞ, ॥೨॥ 


ಲಿಂಗದಲಿ ಮನವಾಗಿ, ಲಿಂಗದಲಿನೆನವಾಗಿ ಲಿಂಗದಲಿ ನೋಟಿನುಡಿ 
ಬೇಡ ಹೋದವನು ಲಿಂಗವೇ ಅಕ್ಕು ಸರ್ವಜ್ಞ. ॥೩॥ 


ಅಂಗದ ಇಚ್ಛೆಗೆ ಹರಿದು ಭಂಗಗೊಳದಿರು ಮನುಜ. ಲಿಂಗದಲಿ 
ನೆನವು ನಿಲಿಸು. ಸತ್ಯದಿ ನೀನು ಲಿಂಗವೇ ಅಕ್ಕು ಸರ್ವಜ್ಞ. ॥೪॥ 

ಇಷ್ಟಲಿಂಗದಪೂಜೆ ಮುಟ್ಟಿತಾ ಮಾಡಿದಡೆ ಗಟ್ಟ್ಯಾಗಿ ಮುಕ್ತಿ ಬಪ್ಪುದು 
ಗಟ್ಟ್ಯಾಗಿ ಮುಕ್ತಿ ಬಪ್ಪುದು, ಲಿಂಗದಲಿ ನಿಸ್ಕೆಯೊಂದಿರಲಿ ಸರ್ವಜ್ಞ. 1೫॥ 


ಹೀಗೆ ಲೋಕದಲ್ಲಿ ಯಾವ ಮನುಷ್ಯನು ಲಿಂಗದರ್ಶನ ಸ್ಪರ್ಶನ 
ಮಾಡಿ ಲಿಂಗಭೋಗೋಪ ಭೋಗಿಯಾಗುವನೋ, ಲಿಂಗದಲ್ಲಿ ಮನವನ್ನು 
ನಿಲಿಸಿ ನೆನೆನನೋ ಅವನಿಗೆ ಗಟ್ಟಿಯಾಗಿ ಮುಕ್ತೆಯಾಗುವದು. 

ಈ ಮೂರುವಿಧಲಿಂಗವು ಮನುಷ್ಯನಲ್ಲಿ ಒಂಬತ್ತು ಸ್ಥಾನಗಳಲ್ಲಿಯೂ 
ಸಂಚರಿಸುತ್ತಲಿರುವದು. 

ವಚನಃ-ಆರುಚಕ್ರದೊಳು ಮೂರುಮಂಟಪದೊಳು ನವದ್ವಾರ 
ವಾಟ ಒಳಹೊರಗೆ ಆ ಲಿಂಗ ಭೋರಾಡುತಿದೆ ನಿಜಶರಣ. 

ಬೀಕೆ8-ಆರ:ಚಕ್ರ ಮೂರುಮಂಟಪ ಅಂತು ಒಂಬತ್ತು ಸ್ಥಳಗಳಲ್ಲಿ 
ಒಂದೇ ಲಿಂಗವು ಸಂಚಾರ ಮಾಡುತ್ತಿರುವದು. ಈ ಸ್ಥಾನಗಳು ಆವ 
ವೆಂದರೆ, ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹೆತ, ವಿಶುಧ್ಧಿ. ಆಜ್ಞೆ, 
ಬ್ರಹ್ಮೆ, ಶಿಖಾ, ಪಶ್ಚಿಮ, ಇವುಗಳು ಇರುತ್ತವೆ. ಈ ಒಂಬತ್ತು ಚಕ್ರಗಳಲ್ಲಿ 
ಒಂಬತ್ತು ಲಿಂಗಗಳು ಒಂಬತ್ತು ಪ್ರಣಮರೂಪದಿಂದ ಕ್ರೀಡಿಸುತ್ತಿರುವವು 
ಹ್ಯಾಗೆಂದರೆ, ಗುದಸ್ಥಾನದಲ್ಲಿ ಆಧಾರಚಕ್ರ, ಅದಕ್ಕೆ ನಾಲ್ಕುದಳ, ಅದಕ್ಕೆ 
ಮೂಲ ಪ್ರಣಮ ನಕಾರ, ಪದ್ಮಾಕಾರ, ಆಚಾರಲಿಂಗ. ಈಚಕ್ರದ ಎರ 
ಡಂಗುಲದ ಮೇಲೆ ಗುಹ್ಯಸ್ಥಾನ ಉಂಟು. ಇದರಲ್ಲಿ ಸ್ವಾದಿಷ್ಠಾನಚಕ್ರ 
ಆದಕ್ಕೆ ಆರುದಳ, ಮೂಲ ಪ್ರಣಮ ಮಕಾರ, ಗೋಲಾಕಾರ, ಇದಕ್ಕೆ ಗುರು 
ಲಿಂಗ. ಈಚಕ್ರದ ಎಂಟು ಅಂಗುಳದ ಮೇಲೆ ನಾಭಿಸ್ಥಾನದಲ್ಲಿ ಮಣಿ 
ಪೂರಕಚಕ್ರ ಉಂಟು. ಇದಕ್ಕೆ ಹತ್ತುದಳ, ಇದಕ್ಕೆ ಮೂಲ ಪ್ರಣಮ ಶಿಕಾರ, 
ಕೋಳೀತತ್ತೀ ಆಕಾರ, ಇದಕ್ಕೆ ಶಿವಲಿಂಗ. ಇದರ ಹನ್ನೆರಡು ಅಂಗುಳದ 
ಮೇಲೆ ಹೃದಯಸ್ಥಾನದಲ್ಲಿ ಅನಾಹತಚಕ್ರ, ಇದಕ್ಕೆ ಹನ್ನೆರಡುದಳ್ಕ 


೫೮ ಶಿವಾನುಭವ, 


ಇದಕ್ಕೆ ಮೂಲ ಪ್ರಣಮ ವಕಾರ, ಜಂಗಮಲಿಂಗ. ಇದರ ಹೆದಿನಾರು 
ಅಂಗುಳದ ಮೇಲೆ, ಕಂಠಸ್ಥಾನದಲ್ಲಿ ವಿಶುದ್ಧಿ ಚಕ್ರ. ಇದಕ್ಕೆ ಹದಿನಾರುದಳ 
ಇದಕ್ಕೆ ಮೂಲ ಪ್ರಣಮ ಯಕಾರ, ಪ್ರಸಾದಲಿಂಗ. ಇದರ ಹತ್ತು ಅಂಗು 
ಳದ ಮೇಲೆ ಎರಡೂ ಕಣ್ಣಿನ ಹುಬ್ಬಿನ ಮಧ್ಯದಲ್ಲಿ ಆಜ್ಞೆಚಕ್ರ, ಇದಕ್ಕೆ 
ಎರಡುದಳ, ಇದಕ್ಕೆ ಮೂಲ ಪ್ರಣಮ ಓಂಕಾರ, ಪದ್ಮಾಕಾರ, ಮಹಾಲಿಂಗ. 
ಇದರ ಮೂರು ಅಂಗುಳದ ಮೇಲೆ ಶಿಖಾಚಕ್ರ, ಇದಕ್ಕೆ ಸಹಸ್ರದಳೆ 
ಮೂಲ ಪ್ರಣಮ ಅಕಾರ ಇಷ್ಟಲಿಂಗ. ಇದರ ನಾಲ್ಕು ಅಂಗುಳದ ಮೇಲೆ 
ಬ್ರಹ್ಮಚಕ್ರ, ಇದಕ್ಕೆ ಮೂಲ ಪ್ರಣಮ ಉಕಾರ, ಇದಕ್ಕೆ ಪಂಚದಳ, ಅಧೋ 
ಮುಖವಾಗಿರುವದು, ಇದಕ್ಕೆ ಪ್ರಾಣಲಿಂಗ. ಇದರ ಅರು ಅಂಗುಳದ ಮೇಳ 
ಶಿರದ ಹಿಂದೆ ಪಶ್ಚಿಮಚಕ್ರ, ಇದಕ್ಕೆ ಅಷ್ಟದಳ, ಮೂಲ ಪ್ರಣಮ ಮಕಾರ, 
ಭಾವಲಿಂಗ. ಹೀಗೆ ಈ ನವಚಕ್ರಗಳಲ್ಲಿ ಒಂದೇ ಲಿಂಗವು ಸಂಚರಿಸುತ್ತಿರು 
ವದು. 

ಈ ತೆರದ ಲಿಂಗವನ್ನು ಯಾವನು ಭೇದಿಸಲು ಶಕ್ತನಾಗುತ್ತಾನೋ, 
ಅವನೇ ಲಿಂಗಾನುನಿಯು. 

ವಚೆನಃ-ಅದಿಲಿಂಗವನು ಭೇದಿಸಲರಿಯದೆ, ಹಾದಿ ಎಡೆಮಾಡಿ ನಮಿ 
ಸುವ ಮನುಜರು ಮಾದಿಗರು ನೋಡಾ ಸರ್ವಜ್ಞ. 1] 

ವಚ ನಃ-ಅದ್ಭುತವೆಂಬೋ ಪಿಶಾಚಿ ಮೂರು ಲೋಕವನು ಗ್ರಹಿಸು 
ತ್ಲಿದ್ದಿತಯ್ಯ. ಆ ಅದ್ಭುತದೊಳಗೊಂದು ಗ್ರಹ ನಿರಂತರದಲ್ಲಿ ನಲಿದಾಡು 
ತ್ರಿದ್ದಿತಯ್ಯಾ. ವಜ್ರೇನಿ ಭಗೇಂದ್ರಷುರದಲ್ಲಿ ಗುಹೇಶ್ವರ ಲಿಂಗವು ತಾನೇ 
ನೋಡಯ್ಯ. 

ಬೀಕೆ:-ಈ ದೇಹದಲ್ಲಿ ಒಂದು ಅದ್ಭುತವಾದ ಪಿಶಾಚ ಭಗೇಂದ್ರ 
ಪುರದಲ್ಲಿ ಗುಹೇಶ್ವರನೆಂಬ ಲಿಂಗವುಂಟು. ಈ ಲಿಂಗ ಸ್ಥೂಲ, ಸೂಕ್ಷ್ಮ, 
ಕಾರಣ, ಈ ಮೂರು ಲೋಕಗಳಲ್ಲಿ ಸಂಚಾರ ಮಾಡುವದು. ಈ ಲಿಂಗ 
ಮುಟ್ಟಿ ಪೂಜೆ ಮಾಡಿದರೆ, ಮೋಕ್ಷವಾಗುವದು. 


ವಚನಃ-ಗುರುವು ಕಟ್ಟಿದ ಲಿಂಗವಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ 
ನನ್ನ ಒಡೆಯ ನೀನೆಂದು ಅಡ್ಡಡ್ಡೆ ಬೀಳುವ ಈ ರೊಟ್ಟಿ ಮೂಳನ ಕಂಡಕ್ಕೆ 
ಮೆಟ್ಟಿನಿಂದ ಎಡದ ಪಾದರಕ್ಷೆಯಿಂದ ಲೊಟಲೊಟನೆ ಹೊಡಿ ಎಂದ 
ನಮ್ಮ ಅಂಬಿಗರ ಚೌಡಯ್ಯನು. 


ಆತ್ಮಲಿಂಗ ಪೂಜೆ. ೫ 


ಆದದರಿಂದ ಆತ್ಮಲಿಂಗವನುಬಿಟ್ಟು, ಲಿಂಗವು ಅಲ್ಲಿದೆ, ಇಲ್ಲಿದೆ, ಎಂದು 
ಯಾವ ಸ್ಥಲಕ್ಕೂ ಹೋಗದೆ ತನ್ನಲ್ಲಿರುವ ಲಿಂಗದೇವನೊಬ್ಬನೇ ಎಂದು 
ನಂಬಿ ಪೂಜೆ ಮಾಡಿದರೆ, ಅವನಿಗೆ ಮೋಕ್ಷವಾಗುವದು ಸತ್ಯ. 

ಈ ಆತ್ಮಲಿಂಗ ಪೂಜೆಯು ಮನಸ್ಸಿಗೆ ಸಂಬಂಧವಿರುತ್ತದೆ. ಶುದ್ಧಾಂತಃ 
ಕರಣ, ಸದಾಚಾರ, ಇವುಗಳೇ ಆತ್ಮಲಿಂಗವನ್ನು ಪ್ರಜ್ವಲಿಸುವ ಮುಖ್ಯ 
ಸಾಧನಗಳಾಗಿವೆ. ಹೀಗೆ ಪೂಜೆ ಮಾಡುವವನೇ ನಿಜ ಶರಣನು, ಶಿಎನುಭ 
ವಿಯು. ಇವನ ಪೂಜಾಕ್ರಮವನ್ನು ವಚನಕಾರರು ಕೆಳಗೆ ಬರೆದ ರೀತಿ 
ಯಿಂದ ವರ್ಣಿಸಿದ್ದಾರೆ. 

ವಚನ.ಃ-ಹೊರಗನೆ ಕೊಯಿದು ಹೊರಗನೆ ಪೂಜಿಸುವರು. ಇದ 
ರಿಂದ ಫಲವಿಲ್ಲ, ಪ್ರಯೋಜನವಿಲ್ಲ ನೋಡಾ. ಸರ್ವ ಜೀವಿಗಳನು ಹಿಂಸೆ 
ಮಾಡದಿರುವದು ಮೊದಲನೆ ಪುಷ್ಪ. ಸರ್ವ ಇಂದ್ರಿಯ ನಿಗ್ರಹಿಸಬಲ್ಲಡೆ 
ದ್ವಿತೀಯ ಪುಸ್ಪ. ಅಹಂಕಾರ ಮುರಿದು ಶಾಂತನಾಗಿ ಇರಬಲ್ಲಡೆ, ತೃತೀಯ 
ಪುಷ್ಟ. ಸರ್ವ ಪ್ರಾಣಿಗಳಲ್ಲಿ ದಯಾಪರನಾಗಿ ಇರಬಲ್ಲಡೆ ಚತುರ್ಭ ಪುಷ್ಟ. 
ದುರ್ಭಾವದ ಪ್ರಕೃತಿಯನ್ನಳಿದು, ಸದ್ಸಾವದಿಂದೊಡಗೂಡಿ ಇರುವದೇ 
ಪಂಚಮ ಪುಷ್ಪ. ಉಂಡು ಉಪವಾಸಿ ಬಳಿಸಿ ಬ್ರಹ್ಮಚಾರಿ ಆಗಿರುವದೆ 
ಷಟ್‌ ಪುಷ್ಪ. ಅಸತ್ಯವಬಿಟ್ಟು ಸತ್ಯದಿಂದ ನಡೆವುದೇ ಸಪ್ತಮ ಪುಷ್ಪ. ಸಕಲ 
ಪ್ರಪಂಚವನಳಿದು ಜ್ಞಾನ ಸಂಪನ್ನನಾಗಿ ಇರಬಲ್ಲಡೆ, ಅಷ್ಟಮ ಪುಷ್ಪ. 
ಇಂತೀ ಅಷ್ಟ ಪುಷ್ಪಗಳನ್ನು ಲಿಂಗಕ್ಕೆ ಧರಿಸಿ ಪೂಜಿಸುವರಲ್ಲಿ ಪ್ರತಿಬಿಂಬ 
ದಂತೆ ಇರುವ ನಮ್ಮ ದೇಶಿಕನಧಿಕ ದೇಹದುರ್ಗಧೀಶನು. ॥೧॥ 

ವಚನ.ಃ-ನಾವು ಭಕ್ತರು ನೀವು ಭಕ್ತರು ಎಂಬುವ ಅಣ್ಣಗಳು 
ನೀವು ಕೇಳಿರೋ. ಗುಡ್ಡದಲ್ಲಿ ಇರುವ ಕಾಡಗಲ್ಲನೆ ತಂದು ಸಂಕ ತರಾಸರ 
ಕೈಯ್ಯಿಂದ ಕಟಸಿ, ಲಿಂಗವನು ಮಾಡಿಟ್ಟು ಆ ಲಿಂಗಕ್ಕೆ ಕಪ್ಪೆ "ಮೀನು 
ಮಾನವರು ಎಂಜಲುವರಾಡಿದ ಬಾವಿ ನದಿ ನೀರತಂದು, ಲಿಂಗಕ್ಕೆ ಮಜ್ಜ 
ನಗೈೆದ್ಕು, ಗಿಡಗಳಲ್ಲಿರುವ ಎಲೆ ಹೂವು ತಂದು ಪತ್ರೆಮಾಡಿ ಲಿಂಗಕ್ಕೆ 
ಧರಿಸಿ, ಅಂಗಡಿಯಲ್ಲಿಂದ ಲೋಬಾನ ತಂದು ಬೆಂಕಿಯ ಮೇಲೆ ಹಾಕಿ 
ಹೊಗೆ ಎಬ್ಬಿಸಿ, ಬಾಜಾರದಿಂದ ಗೋಧಿ ಬೆಲ್ಲ ತಂದು ಹೋಳಿಗೆ ಪಾಯಸ 
ಮಾಡಿ, ಆ ಲಿಂಗಕ್ಕೆ ನೈವೇದ್ಯವಮಾಡಿ, ಮೇಲೆ ತೆಂಗಿನ ಕಾಯತಂದು 
ಒಡೆದು, ಅಂಗಡಿಯಿಂದ ತಂದ ಕರ್ಪುರ ಅಡವಿಯಲ್ಲಿ ಬೆಳೆದ ಹತ್ತಿ ತಂದು 
ಬತ್ತಿಮಾಡಿ, ಗಾಣಿಗರ ಮನೆಯಿಂದ ಎಣ್ಣೆಯತಂದು ಬತ್ತಿಗೆ ಎದ್ದಿ, ಮಂಗ 


೬6 ಶಿವಾನುಭವ. 


ಳಾರುತಿಯ ಮಾಡಿ, ಹೇ ದೇವರೇ ಅರ್ಪಿತನೆಂದು ಅಂದು, ಈತನೆ ನಮ್ಮ 
ಒಡೆಯನೆಂದು ಅಡ್ಡ ಬೀಳುವ ಅಣ್ಣಗಳೇ ನೀವು ಕೇಳಿರೋ, ನೀವು 
ಮಾಡಿದ ನೈವೇದ್ಯ ಆ ದೇವರು ಉಣಲಿಲ್ಲ, ಇನ್ನಿಷ್ಟು ಬೇಕು ಸಾಕು 
ಎಂದು ಅನ್ನಲಿಲ್ಲ, ನೀವು ಮಾಡಿದಭಕ್ತಿ ಬರಿದಾಗಿ ಹೋಯಿತ್ತು. ಅದುಕಾ 
ರಣ ನಿಮಗೆ ಏನೇನುಫಲನಾಗಲಿಲ್ಲ. ಫಲವಾಗುವ ತಾತ್ಪರ್ಯವಾವು 
ದೆಂದರೆ, ಈ ಕಾಯವನೇ ಸೆಜ್ಜೆಯಮಾಡಿ ಜೀವಾತ್ಮನ ಲಿಂಗನಮಾಡಿ 
ಭಾವವನೇ ಪುಷ್ಪನಮಾಡಿ, ಧ್ಯಾನನೆಂಬೋ ಗಂಧವತೀಡಿ, ಚಿತ್ತವೆಂಬ 
ಅಕ್ಷತಿಯನಿಟ್ಟು, ಕಾಯದಂಡಣೆ ಎಂಬ ನೈವೇದ್ಯವಮಾಡಿ ನಿಜವೆಂಬ ಬತ್ತಿ 
ಯಮಾಡಿ, ವೈರಾಗ್ಯವೆಂಬ ತೈಲವ ಎದ್ದಿ, ಮನವೆಂಬ ಧೂಪದಿಂದ ಮಂಗ 
ಳಾರುತಿಯಮಾಡಿ, ಪೂಜೆಯಂ ಗೈವಾತನು ಭಕ್ತನು. ಇಂಥ ಭಕ್ತನ 
ನಮ್ಮ ದೇಶಕ್ಕಧಿಕನಾದ ದೇಹದುರ್ಗಧೀಶನು ತನ್ನ ಹೃದಯ ಕಮಲದಲ್ಲಿ 
ಇಂಬಿಟ್ಟು ಕೊಳ್ಳುವನು. 1.೨1 
ವಚನಃ-ಅಹೋ ಅಣ್ಣಗಳು ನೀವು ಕೇಳಿರಿ. ಅಡವಿಯಲ್ಲಿ ಬೆಳೆದಿ 
ರುವ ಕಾಡಪುಪ್ಪವತಂದು ಲಿಂಗಕ್ಕೆ ಧರಿಸುವಿರಿ. ಇದರಿಂದ ನಿಮಗೆ ಏನೇ 
ನುಫಲಪದವಿ ಆಗುವದಿಲ್ಲ. ಇದು ಅಲ್ಲಲ್ಲಾ. ಪುಷ್ಪ ಧರಿಸುವ ತಾತ್ರರ್ಯ 
ಬೇರೆ ಉಂಟು. ಅದು ಎಂತೆಂದೊಡೆ, ಅವ ಮನುಷ್ಯನು ತನ್ನ ತಾಯಿತಂದೆ 
ಗಳ ಆಸ್ಲೆಯ ಮೀರಲೊಲ್ಲದಿ ಸೇವೆ ಮಾಡುವನೋ ಅದು ಮೊದಲನೇ 
ಪುಪ್ಪ. ಸಗುಣ ಬಿಟ್ಟು ನಿರ್ಗುಣ ಹಿಡಿದು ನಡೆವನೋ ಅದು ಎರಡನೇ ಪುಷ್ಪ 
ಪಾಪಕೃತ್ಯವಬಿಟ್ಟು ಪುಣ್ಯ ಹಿಡಿದು ನಡೆನನೋ ಅದು ಮೂರನೇ ಪುಷ್ಪ, 
ನಿನಯದಿಂದ ಪರೋಪಕಾರ ಮಾಡುವದೇ ನಾಲ್ಕನೇ ಪುಷ್ಪ. ಸರನಿಂದೆಯ 
ಮಾಡದೆ ಪರರಗೋಸ್ಟಿಯ ಬಿಟ್ಟು ಇರುವದೇ ಐದನೇ ಪುಷ್ಪ. ಏಕೋ 
ದೇವನೆಂದು ನಂಬಿ ನಡೆಯುವದೇ ಆರನೇ ಪುಷ್ಪ. ಸರ್ವಜೀವಿಗಳಲ್ಲಿ 
ದಯಾಸರನಾಗಿರುವದೇ ಏಳನೇ ಪುಷ್ಪ. ಒಬ್ಬರಗಂಟು ಅಪಹರಿಸದಿರು 
ವದೇ ಎಂಟನೇ ಪುಷ್ಪ. ಪರರಚಾಡಿ, ತಗಲು, ಕುಯುಕ್ತಿ ಮಾಡದಿರುವದೇ 
ಒಂಬತ್ತನೇ ಪುಷ್ಪ. ಪರಸತಿಯ ಬಯಸದೆ ತನ್ನ ಸತಿಯ ಕೂಡಿಕೊಂಡಿ 
ರುವದೇ ಹತ್ತನೇ ಪುಷ್ಪ. ಎಲ್ಲ ಆಶೆಬಿಟ್ಟು ವೈರಾಗ್ಯದಿಂದ ನಡೆಯುವದೇ 
ನ್ನೊಂದನೇ ಪುಷ್ಪ. ಇಂತೀ ಏಕಾದಶ ಪುಸ್ಪಗಳನ್ನು ಲಿಂಗಕ್ಕೆ ಅರ್ಪಿಸಿದಾ 
ಶನೇ ಭಕ್ತನೆಂಬೆ, ಮುಕ್ತನೆಂಬೆ. ಇಂಥ ಭಕ್ತಂಗೆ ನಮ್ಮ ದೇಶಕ್ಕಧಿಕನಾದ 
ದೇಹೆದುರ್ಗಧೀಶನು ಮೆಚ್ಚವನು ನೋಡಾ. ॥೩॥ 


ಬಸವೇಶ್ವರನ ಜನ್ಮಕಾಲ, ೬೧ 


ಈ ಬಗೆಯಾಗಿ ಲಿಂಗ ಪೂಜೆಯನ್ನು ಮಾಡಬೇಕಲ್ಲದೆ ಡಾಂಭಿಕ 
ಆಚರಣೆಯಿಂದ ಮೂಢಜನರ ಕಣ್ಣಿನಲ್ಲಿ ಮಣ್ಣು ಒಗೆದು, ತಮ್ಮ ಕಾರ್ಯ 
ಸಾಧಿಸುವ ಲಿಂಗಪೂಜೆಯಿಂದ ಏನೂ ಪ್ರಯೋಜನವಿಲ್ಲ. 





ಬಸವೇಶ್ವರನ ಜನ್ಮಕಾಲ. 
ಲೇಖಕಃ- ವೀರಪ್ಪ ಚನಬಸಪ್ಪ ಯಗಟ ಬಿ. ಏ. (ಹೊಸರಿತ್ತಿ) 





ಭರತಖಂಡದ ಭಕ್ತಿಯೋಗಿಗಳಲ್ಲಿ ಬಸವೇಶ್ವರನು ಬಹು ಪ್ರಾಧಾನ್ಯ 
ನಾಗಿರುವನು. ಆತನು ತನ್ನ ಭಕ್ತರಲ್ಲಿ ತನ್ನ ಮಹಿಮಾತಿಶಯದಿಂದ ಅಪಾ 
ರವಾದ ಆದರವನ್ನು ಪಡೆದಿರುವನು. ಇಂತಹ ಮಹಾ ಪುರುಷನ ಇತಿಹಾಸ 
ಕಾಲವನ್ನು ಅರಿತುಕೊಳ್ಳು ವದು ಬಹು ಮಹೆತ್ವವಾದುದಾಗಿದೆ. ಈ ನಿಷ 
ಯದಲ್ಲಿ ರಾವಸಾಹೇಬ ಫ. ಗು. ಹಳಕಟ್ಟಿಯನರಿಗೂ ಶ್ರೀಯುತ ಮಂಜ 
ಸ್ಸನವರಿಗೂ ಅಭಿಪ್ರಾಯ ಭಿನ್ನತೆಯುಂಟಾಗಿರುವದು. ಈ ವಿಷಯದಲ್ಲಿ 
ಇವರೀರ್ವರು ಚರ್ಚೆಗೆ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟ ರುವದರಿಂದ ನನ್ನ 
ಕೆಲವು ಅಭಿಪ್ರಾಯಗಳನ್ನು ಇಲ್ಲಿ ಕೊಡಲಿಚ್ಛಿಸುತ್ತೇನೆ. ಬಸವೇಶ್ವರನ 
ಸಂಬಂಧವಾಗಿ ಮೊದಲನೆಯ ತರುಣ ಸಮ್ಮೇಲನದಲ್ಲಿಯೂ, ೧೯೧೮ನೆಯ 
ಇಸವಿಯಲ್ಲಿ ಮ॥ ರಾ ಬಿ. ಬಸವಾರಾಧ್ಯರು ಬಿ. ಎ. ಬಿ. ಎಲ್‌ ಇವರ 
ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಕಾಲೇಜ ವಿದ್ಯಾರ್ಥಿಗಳ ಸಂಘದಲ್ಲಿಯೂ 
ಒಂದು ಪ್ರಬಂಧವನ್ನು ಆಂಗ್ಲಭಾಷೆಯಲ್ಲಿ ಓದಿ ಹೇಳಿದ್ದೆನು. ಅಂದಿನಿಂದ 
ಈ ವಿಷಯದಲ್ಲಿ ಹೆಚ್ಚು ಅಭಿರುಚಿಯನ್ನುನಾನು ತೆಗೆದುಕೊಳ್ಳುತ್ತ ಬಂದೆನು. 

ಬಸವೇಶ್ವರನ ಜನ್ಮಕಾಲದ ವಿಷಯಕ್ಕೆ ಶ್ರೀಯುತ ಮಂಜಪ್ಪನವರು 
ಕ್ರಿ. ಶ. ೧೧೩೨ ಎಂದು ಬಸವಃತರಿತ್ರೆಯಲ್ಲಿ ಬರೆದಿರುವರು. ಮತ್ತು ಈಗ 
ಶಿಲಾಲೇಖಗಳು ದೊರೆಯುವ ವರೆಗೆ ೧೧೩೦ನೇ ಇಸವಿಯು ಬಸವನ ಜನ್ಮ 
ಕಾಲವೆಂದು ತಿಳಿಯುವದು ಉಚಿತವೆಂದು ಅವರು ಬರೆದಿದ್ದಾರೆ. ರಾ॥ ಸಾ| 
ಹಳಕಟ್ಟ್ರಿಯವರಾದರೋ ಬಸವನ ಜನ್ಮಕಾಲವು ಲಕ್ಕಣ್ಣದಂಡೇಶನ ಶಿವತ 
ತ್ವಚಿಂತಾಮಣಿ ಎಂಬ ಗ್ರಂಥದ ಆಧಾರದಿಂದ ಕ್ರಿ. ಶ. ೧೧೩೯ ಎಂದು ನಿಶ್ಚ 
ಯಿಸಿರುವರು. ಲಕೃಣ್ಣದಂಡೇಶನು ೧೪೧೯ ರಿಂದ ೧೪೪೬ ರ ವರೆಗೆ ವಿಜ 


ಸ ಶಿವಾನುಭವ. 


ಯನಗರದಲ್ಲಿ ಆಳಿಹೋದ ದೇವರಾಜನ ಸೇನಾ ನಾಯಕನಾಗಿದ್ದನು 
ರಾ॥ ಸಾ| ಹಳಕಟ್ಟಿಯವರೂ ಶ್ರೀಯುತ ಮಂಜಸ್ರನವರೂ ಬಸವನು 
ಮೂರುಪಟ್ಟ ಬಾಳಿದ್ದನೆಂಬ ವೀರಶೈವ ಪುರಾಣಗಳ ವಚನವನ್ನು ಆಧಾರ 
ವಾಗಿಟ್ಟುಕೊಂಡು ಬಸವನ ಜನ್ಮ ಮತ್ತು ಐಕ್ಯಕಾಲಗಳನ್ನು ನಿಶ್ಚಯಿಸಲು 
ಯತ್ನಿಸುವರು. ಮೂರುಸಟ್ಟಿವೆಂಬ ಸಾಮಾನ್ಯ ನಂಬಿಗೆಯನ್ನೇ ಪುರಾಣ 
ಗಳು ಪ್ರತಿಬಿಂಬಿಸಿರುವವಲ್ಲವೆ ಅದು ನಿಶ್ಚಿತವಾದ ಸಂಗತಿಯಲ್ಲ. ೩೦-೩೨ 
ವರ್ಷಕಾಲ ಬಾಳಿದ್ದರೂ ಮೂರು ಪಟ್ಟವೆಂದು ರೂಢಿಯಲ್ಲಿ ಬಂದಿರಬಹು 
ದೆಂದು ನಂಬುವದಕ್ಕೂ ಆಸ್ಪದವಿರುವದು. ೩ ಪಟ್ಟವೆಂಬ ಗೃಹೀತದಿಂದ 
ಶ್ರೀ. ಮಂಜಪ್ಪನವರ ಪ್ರ ಇರ ಬಸವನ ಐಕ್ಯಕಾಲವು ಕ್ರಿ. ಶ. ೧೧೬೬ 
ಮತ್ತು ರಾ॥ ಸಾ| ಹಳಕಟ್ಟಿಯವರ ಪ್ರಕಾರ ಕ್ರಿ. ಶ. ೧೧೭೫ ಆಗುವದು. 
೩ ಪಟ್ಟದ ಗೃಹೀತದಿಂದ ಉಂಟಾಗುವ ಬಾಧಕಗಳೇನೆಂದರೆ, ಚರಿತ್ರೆಯಲ್ಲಿ 
ಹೇಳಿರುವ ಬಿಜ್ಜಳನ ಮರಣಕಾಲವೂ ಮತ್ತು ಬಸವನಐಕ್ಯಕಾಲವೂ ಆದ 
೧೧೬೮ ಕ್ಕೂ ಫ್ರೀ: ಮಂಜಪ್ಪನವರ ಪ್ರಕಾರ ಅಗುವ ಐಕೃಕಾಲವಾದ 
೧೧೬೬ ಕ್ಕೂ ಎರಡು ವರ್ಷ ಅಂತರವುಂಟಾಗುವದು. ೨ನೆಯದೇನೆಂದರೆ 
ರಾ॥ ಸಾ। ಹಳಕಟ್ಟಿಯವರ ಪ್ರಕಾರ ಬಸವನು ಬಿಜ್ಜಳನ ತರುವಾಯ 
೮ ವರ್ಷ ಕಾಲನಿದ್ದನೆಂದು ಗ್ರಹಿಸಬೇಕಾಗುವದು. ಇದು ವೀರಶೈವ ಪುರಾ 
ಣಗಳಗೂ ಚರಿತ್ರೆ ಗಳಿಗೂ ಸರಿಬೀಳುವದಿಲ್ಲ. ಬಸವನ ಐಕ್ಯವೂ ಬಿಜ್ಜಳ ಳನ 
ಕೊಲೆಯೂ ಬ ಸಂವತ್ಸರದಲ್ಲಿ ಜರುಗಿದ್ದು ನಿಜವು. ಆದರೆ ಬಸವನಿಗೆ 
ಬಿಜ್ಜಳನ ಕೊಲೆಯ ಭವಿಷ್ಯಜ್ಞಾನವು ಕೊಲೆಯಾಗುವದಕ್ಕಿಂತ ಮೊದಲೇ 
ಇದ್ದುದರಿಂದ ಬಸವನು ಬಿಜ್ಜಳನ ಕೊಲೆಯಾಗುವ ಕೆಲವು ದಿನಗಳ ತ 
ದಲ್ಲಿಯೇ ಸಂಗಮೇಶ್ವ ರನಲ್ಲಿ" ಹೋಗಿ ಐಕ್ಯನಾದನೆಂದು ಬಸವಪುರಾಣ 
೬೧ನೆಯ ಸಂಧಿಯಲ್ಲಿ ಹೇಳಿದೆ. ಬಸವನು ಬಿಜ್ಜಳನ ತರುವಾಯ ೮ ಇ 
ಮಂತ್ರಿಯಾಗಿದ್ದರೆ ಹಿಮಾಲಯದಿಂದ ಕನ್ಯಾಕುಮಾರಿಯ ವರೆಗೂ ಅರಬ್ಬಿ 
ಸಮುದ್ರದಿಂದ 'ಬಂಗಾಲಉಪಸಾಗರದ ವರೆಗೂ ಇರುವ ಜನಾಂಗನನ್ನೇ 
ವೀರಶೈವರನ್ನಾಗಿ ಮಾಡುತ್ತಿದ್ದನು. ತನ್ನ ಕಾರ್ಯವು ಆಪೂರ್ಣರಾಯಿ 
ಕೆಂದು ಬಸವನಿಗೂ ಅರಿಕೆ ಇತ್ತು. 

ಬಿಜ್ಜಳನು ೧೧೬೦ ರಿಂದ ೧೧೬೭ರ ವಕೆಗೆ ಆಳಿದನೆಂಬುದಕ್ಕೆ ಒಂದು 
ಶಿಲಾಲೇಖವು ಸಿಕ್ಕಿರುವದೆಂದು ರಾ। ಸಾ| ಹಳಕಟ್ಟಿಯವರು 1 
ಶ್ರಾರೆ. ಈ ಶಿಲಾಲೇಖದಲ್ಲಿ ಬಿಜ್ಜಳನು ಸೋನಿದೇವನೆಂಬವನಿಗೆ ರಾಜ್ಯ 


ಬಸವೇಶ್ವರನ ಜನ್ಮಕಾಲ. ೬೩ 


ವನ್ನು ಒಫ್ಪಿಸಿ ಸನ್ಯಾಸವನ್ನು ಸ್ಪೀಕರಿಸಿ ತಾನು ರಾಜ್ಯತ್ಯಾಗಮಾಡಿದನೆಂದು 
ಹೇಳಿದೆ. ಈ ಶಿಲಾಲೇಖವು ನಂಬಲರ್ಹವಾಗದು. ಯಾಕಂದರೆ ಬಿಜ್ಜ 
ಳನ ಕೊಲೆಯಾಯಿಕೆಂಬ ಅಸಕೀರ್ತಿಯನ್ನು ಹೋಗಲಾಡಿಸುವದಕ್ಕೆ 
ಇದೊಂದು ಕೃತ್ರಿಮಸೃಸ್ಟಿ ಏಕಾಗಿರಬಾರದು? ಇನ್ನೊಂದು ಜೈನಗ್ರಂಥವೇ 
ಆದ “ಬಿಜ್ಜಳ ಚರಿತ್ರೆ ಎಂಬುದರಲ್ಲಿ ಬಿಜ್ಜಳನು ಬಸವನಿಂದ ಕಳುಹೆಲ್ಪಟ್ಟಿ 
ಒಬ್ಬ ಜಂಗಮನ ವಿಷದ ಹಣ್ಣಿನ ಸೇವನೆಯಿಂದ ಮರಣಹೊಂದಿದನೆಂದು 
ಬರೆಯಲ್ಪಟ್ಟಿರುವದು. ಬಿಜಣರಾಯ ಪುರಾಣವೆಂಬ ಇನ್ನೊಂದು ಜೈನ 
ಗ್ರಂಥದಲ್ಲಿ ಬಿಜ್ಜಳನು ಶಿವಬಿಜ್ಜಣನೆಂಬ ತನ್ನ ಮೂರು ವರ್ಷದ ಮಗನಿಗೆ 
ಪಟ್ಟವನ್ನೊಪ್ಪಿಸಿ ತಾನು ಸನ್ಯಾಸಿಯಾಗಿ ಹೋದನೆಂದು ಬರೆದದೆ. ಹೀಗೆ 
ಜೈನರಲ್ಲಿಯೇ ಈ ವಿಷಯದಲ್ಲಿ ಒಮ್ಮತವಿಲ್ಲ. ಆದ್ದರಿಂದ ಬಿಜ್ಜಳನು ೧೧೬೮ 
ರಲ್ಲಿಯೇ ಕೊಲೆ ಮಾಡಲ್ಪಟ್ಟಿನೆಂದು ಹೇಳುವ ಚರಿತ್ರಾಧಾರವನ್ನೇ ನಂಬು 
ವದು ವಿಹಿತವಾಗಿದೆ. ಅಂದಮೇಲೆ ಈ ತರ್ಕದ ಪ್ರಕಾರ ಬಸವನು ೧೧೩೯ 
ರಿಂದ ೧೧೬೮ ರ ವಗೆರೆ ೨೯ ವರ್ಷ ಬದುಕಿದ್ದನೆಂದು ಹೇಳಿದಂತಾಯಿತು. 
ಈ ಪ್ರಕಾರ ನನ್ನ ಅಭಿಪ್ರಾಯವು. 

ಆದರೆ ಶ್ರೀಯುತ. ಮಂಜಪ್ಪನವರು ಹೇಳುವದೇನಂದರೆ ಲಕ್ಕಣ್ಣ 
ದಂಡೇಶನ ಪ್ರಕಾರ ಬಸವನ ಜನ್ಮಕಾಲವನ್ನು ನಿಶ್ಚಯಿಸಿದರೆ ಬಸವನು 
೨೬-೨೮ ವರ್ಷ ಬದುಕಿದ್ದಂತಾಯಿತು. ಮತ್ತು ೨೧-೨೨ ನೇ ವಯಸ್ಸಿನಲ್ಲಿ 
ಮಂತ್ರಿಯಾದಂತಾಯಿತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಂತ್ರಿಯಾಗು 
ವದು ಅಸಂಭವನೆಂದು ಅವರು ತರ್ಕಿಸಿದ್ದಾರೆ. ಮತ್ತು ಮತ ಪ್ರಸಾರ 
ಕಾರ್ಯದಲ್ಲಿ ಬಸವನ ಸಹಾಯಕನಾಗಿದ್ದ ಚನ್ನಬಸವನು ಬಸವನಗಿಂತ 
ಒಂದುಸಟ್ಟ ಚಿಕ್ಕವನು, ಅಂದರೆ ೯-೧೦ ವರ್ಷದವನಿರಬೇಕಾಯಿತು 
ಹೀಗಿರುವದು ಅಸಂಭವವೆಂದು ಅವರು ಹೇಳುತ್ತಾರೆ. ಅದಕೆ ಈ ಆಕ್ಷೇಪವು 
ಅಷ್ಟು ಮಹತ್ತದ್ದಾಗಿ ತೋರುವದಿಲ್ಲ. ಯಾಕಂದರೆ ಸಿಂಗಿರಾಜ ಪುರಾಣವ 
೧೨ ನೆಯ ಸಂಧಿಯಲ್ಲಿ ಬಿಜ್ಜಳನು ಅತಿ ತರುಣನಾದ ಬಸವನಿಗೆ ಮಂತ್ರಿ 
ಸದವನ್ನೊಪ್ಬಿಸಿದೆನೆಂದು ಸ್ವತಃ ಹೇಳುತ್ತಾನೆ. ಬಸವನು ೨೧ ವರ್ಷಕ್ಕೆ 
ಮಂತ್ರಿಯಾದುದಕ್ಕೆ ಸಂಶಯ ತೆಗೆದುಕೊಳ್ಳುವದೆಂದರೆ ಅವತಾರೀ ಪುರು 
ಸನಾದ ಬಸವನನ್ನು ಸಾಧಾರಣ ಜನರ ಪಂಕ್ತಿಯಲ್ಲಿ ಎಳೆದಂತಾಗುವದು. 
ಶರುಣಪಿಟ್ಟನು ಮಂತ್ರಿಯಾದಾಗ ೨೪ ವರ್ಷಗಳನ್ನು ಮಾರಿರಲಿಲ್ಲ. ಶಂಕ 
ರಾಚಾರ್ಯರು ೨೭ ಆಯುಷ್ಯದಲ್ಲಿಯೇ ಬ್ರಹ್ಮಸೂತ್ರಕ್ಕೆ ಭಾಷ್ಕವನ್ನ್ಯೂ 


೬೪ ಶಿವಾನು ಭವ. 


ಧರ್ಮ ಬೋಧವನ್ನೂ ಅದ್ವಿತೀಯವಾದ ಪಾಂಡಿತ್ಯನನ್ನೂ ತೋರಿಸಿ 
ದರು. ಸದ್ಯದಲ್ಲಿ ಬರ್ಮಾದೇಶದಲ್ಲಿ ಒಬ್ಬ ೬ವರ್ಷದ ಹುಡುಗನು ೩೦೦೦ 
ಪುಟಗಳುಳ್ಳ ಬೌದ್ಧಮತ ಗ್ರಂಥವಾದ ತ್ರಿಪೀಠಕವನ್ನು ಕಂಠಪಾಠವಾಗಿ 
ಹೇಳುತ್ತಿರುವನು. ಇಂಗ್ಲಂಡಿನಲ್ಲಿ ಹೆನ್ರಿಹಂಬೋಲ್ಬ ಎಂಬ ೭ ವರ್ಷದ 
ಹುಡುಗನು ರ್ಯಾಂಗಲರರಿಗೂ ಸಹ ನೀಗದಂಥ ಗಣಿತ ಪ್ರಶ್ನೆಗಳನ್ನು ಬಿಡಿ 
ಸುತ್ತಿರುವನು. ಹೀಗಿರುವಾಗ ಬಸವನು ೨೧ ವರ್ಷಕ್ಕೆ ಮಂತ್ರಿಯಾದುದಾ 
ಗಲಿ, ಚನ್ನಬಸವನು ೯-೧೦ ವರ್ಷದವನಿದ್ದನೆಂದು FE ಆತನು 
ಗಹನವಾದ ತತ್ವ ಬೋಧೆಯನ್ನು ಮಾಡುತ್ತಿದ್ದುದು ಆಶ್ಚರ್ಯವಲ್ಲ. ಬಿಜ್ಜ 
ಳನ ೭ ವರ್ಷದ ಆಳಿಕೆಯಲ್ಲಿ ಬಲದೇನನು ವರ್ಷಾರುತಿಂಗಳು ಮಾತ್ರ 
ಮಂತ್ರಿಯಾಗಿದ್ದನು. ಯಾಕಂದರೆ ಅವನು ಹಿಂದಿನ ರಾಜರ ಕಾಲಕ್ಕೂ 
ಮಂತ್ರಿಯಾಗಿದ್ದನೆಂದು ತಿಳಿದು ಬರುವದು. 

ಬಸವನು ಗುಮಾಸ್ತಗಿರಿಯಿಂದ ದಿವಾನಗಿರಿಗೆ ಏರಿದನೆಂಬದಾದರೂ 
ನಿಜವಾಗಿ ತೋರುವದಿಲ್ಲ. ಬಸವನ ಮಹಿಮೆಯನ್ನು ಕೇಳಿದ ಬಿಜ್ಜಳನು 
ಅವನನ್ನು ಏಕಕಾಲದಲ್ಲಿಯೇ ಮಂತ್ರಿಯನ್ನಾಗಿ ಸ್ವಾಗತಮಾಡಿಕೊಂಡನು. 
ಅವನು ಸಾಧಾರಣ ಗುಮಾಸ್ತ ನಾಗಿದ್ದರೆ ಲಿಪಿ ಶಾಸ್ತ್ರದಲ್ಲಿ ನಿಪುಣರಾದವ 
ರಿಂದಲೂ ತಿಳಿಯಲಸಾಧ್ಯವಾದ ಸ್ವರ್ಗಪಾತವಾದ 'ಶಿನಿಯನ್ನು ಓದಿಹೇಳು 
ವ ಸಾಮರ್ಥ್ಯವು ಅವನಿಗೆಲ್ಲಿ ಬರುತ್ತಿತ್ತು? ಅಥವಾ ಲಿಪಿಯನ್ನು ಓದಿದ 
ಮಾತ್ರವೇ ಗುಮಾಸ್ತನನ್ನು ದಿವಾನನನ್ನಾಗಿ ಮಾಡಿದರಾಜನಾದರೂ ಎಷ್ಟು 
ಮರುಳನಿರಬೇಕಾಯಿತು? ಇದು ಕಲ್ಪನಾತೀತವೇ ಸರಿ. ಬಸವನು ದಿವ್ಯ 
ಜ್ಞಾನಿಯಾಗಿದ್ದುದರಿಂದಲೇ ಸ್ವರ್ಗಲಿನಿಯನ್ನು ಓದಿ ಏಕಕಾಲದಲ್ಲಿಯೇ 
ಮಂತ್ರಿಯಾದನು. ತಾನು ಕರಣಿಕಶಾಲೆಯಲ್ಲಿ ಕೆಲಸಮಾಡಬೇಕು ಎಂಬ 
ಸಿಂಗಿರಾಜ ಪುರಾಣದ ಮಾತಿನಿಂದ ಅವನು ಗುಮಾಸ್ತನಿದ್ದನೆಂದು ತರ್ಕಿ 
ಸಲು ಬರುವದಿಲ್ಲ. ಮಂತ್ರಿಯೂ ಸಹೆ ಕರಣಿಕಶಾಲೆಯಲ್ಲಿ ಕುಳಿತು ಬರೆ 
ಯತಕ್ಕ ಕೆಲಸವೂ ಉಂಟು. ಇದೂ ಅಲ್ಲದೆ ಸಿಂಗಿರಾಜ ಪುರಾಣವು ಆಧಾ 
ರಗ್ರಂಥವೆಂದು ಇಟ್ಟುಕೊಳ್ಳುವ ಹಾಗಿಲ್ಲ. ಮ॥ ರಾ। ಆರ್‌. ನರಸಿಂಹಾ 
ಜಾ ಕನಿ ಚರಿತೆಯಲ್ಲಿ ಸಿಂಗಿರಾಜನು ೧೫ ನೇ ಶತಮಾನದಲ್ಲಿ 
ದ್ವನೆಂದು ಬರೆದಿದ್ದಾರೆ. ಆದ್ದರಿಂದ ನನಗೆ ತೋರುವದೇನಂದರೆ, ಮತಾಂ 
ತರ ಹೊಂದಿದ ಮತ್ತು ಸೋಮಕವಿಯ ಗಣಭಾಷ್ಯದಲ್ಲಿ ಹೇಳಲ್ಪಹ್ಚಿರುವ 
ಶರಣನಾದ ಸಿಂಗಿರಾಜನು ಬೇರೆಯೆಂತಲೂ ಮತ್ತು ೧೫ನೇ ಶತಮಾನದಲ್ಲಿ 


ಬಸವೇಶ್ವರನ ಜನ್ಮಕಾಲ. ೬೫ 


ಪುರಾಣವನ್ನು ಬರೆದ ಸಿಂಗಿರಾಜನು ಬೇರೆ ಪುರುಷನೆಂತಲೂ ಇದೆ. ಸಿಂಗಿ 
ರಾಜನು ವಿಷಯವನ್ನು ಬಹೆಳವಾಗಿ ವಿಷರ್ಯಾಸಮಾಡಿರುವನು. ಉದಾ 
ಹರಣೆಗಾಗಿ, ಚನ್ನಬಸವನಿಗೆ ಶಿವಸ್ವಾಮಿ ಎಂಬ ತಂದೆ ಇದ್ದನೆಂಬದೂ, 
ಬಸವನು ಮೊದಲು ಗುಮಾಸ್ತನಿದ್ದನೆಂದು ಊಹೆಗೆ ಆಸ್ಪದಕೊಟ್ಟರುವದೂ 
ಇವೇ ಮುಂತಾದವುಗಳು. ಚನ್ನಬಸವನಿಗೆ ತಂದೆಇದ್ದನೆಂದು ಯಾವ ವೀರ 
ಶೈವ ಗ್ರಂಥವೂ ಹೇಳುವದಿಲ್ಲ. ಕಕ್ಕಯ್ಯನವರ ಮಿಕ್ಕ ಪ್ರಸಾದದಿಂದಲೇ 
ಆವನ ಜನನವಾಯಿತು. ಕೈಸ್ತನಾದರೂ ದೇವರ ವರದಿಂದಲೇ ಹುಟ್ಟಿದನು. 
ಅವನ ತಾಯಿಯು ಅವಿವಾಹಿತಳಿರುವಾಗಲೇ ಅವನನ್ನು ಹೆತ್ತಳು. ಸಾಧಾ 
ರಣ ಜನರ ನಿಯಮಗಳು ಮಹಾತ್ಮರಿಗೆ ಅನ್ನಯಿ:ಸುವದಿಲ್ಲ. ಸಿಂಗಿರಾಜ 
ಪುರಾಣವು ಬಸವನನ್ನು ಸಾಧಾರಣ ಮನುಷ್ಯನ ದಿಶೆಗೆ ತಂದಿರುವದು 
ಸಿಂಗಂಾಜ ಪುರಾಣವು ೧೫ ನೆಯ ಶತಮಾನದ ವರೆಗೆ ಯಾವ ವೀರಶೈವ 
ಗ್ರಂಥದಲ್ಲಿಯೂ ನಿರ್ದೇಶಿಸಲ್ಪಟ್ಟಿನ್ನು ಕಂಡುಬರುವದಿಲ್ಲ. ಮತ್ತು ವೀರಶೈವ 
ರಲ್ಲಿ ಈ ವರೆಗೂ ಸಮ್ಮತವಾದ ಗ್ರಂಥವಾಗಿಲ್ಲ. ಆದ್ದರಿಂದ ಸಿಂಗಿರಾಜ 
ಪುರಾಣವನ್ನೇ ಬಸವಚರಿತ್ರಿಗೆ ಮೂಲಾಧಾರವಾಗಿಟ್ಟು ಕೊಳ್ಳುವದು ಯೋ 


ಗ್ಯೃವಾಗಲಾರದು. ಬಸವನು ೧೧೩೯ ರಲ್ಲಿ ಜನನವಾದನೆಂದೂ ೧೧೬೮ ರಲ್ಲಿ 
ಐಕ್ಯ ಹೊಂದಿದನೆಂದೂ ತಿಳಿಯುವದು ಉಚಿತವೆಂಬದು ನನ್ನ ಲೇಖದ 


ಸಾರಾಂಶವು. ಇನ್ನೂ ಅನೇಕ ಚರ್ಚಾಸ್ಪದವಾದ ವಿಷಯಗಳಿದ್ದರೂ 
ಲೇಖವು ಬೆಳೆಯುವದೆಂಬ ಶಂಕೆಯಿಂದ ಪ್ರಕೃತ ವಿಷಯಕ್ಕೆ ಬೇಕಾದುದ 
ನಷ್ಟೇ ಇಲ್ಲಿ ಚರ್ಚಿಸಬೇಕಾಯಿ:ತು. ಲಕ್ಕಂಣದಂಡೇಶನು ಹೇಳಿರುವ ಸಂವ 
ತ್ಸರಕ್ಕೆ ಮಹತ್ವಕೊಡಬೇಕಾಗಿದೆ. ಏಕಂದರೆ ಆತನು ಪ್ರಸಿದ್ಧ ಚರಿತ್ರಾ 
ಪುರುಷನು. ಇದೇ ಡಿಸೆಂಬರ ೧೯೨೬ ಮಾಡರ್ನರಿವ್ವ್ಯೂದಲ್ಲಿ ೨ನೇ ದೇವ 
ರಾಯ ಎಂಬ ಶಿರೋಲೇಖದಲ್ಲಿ ದೇವರಾಯನ ಕಾಲದಲ್ಲಿದ್ದ ಆಬ್ದುರ್‌ 
ರರುಖಾಕರು ತಮ್ಮ ಲೇಖದಲ್ಲಿ ಬರೆದಿಟ್ಟ ರುವದರಿಂದ ತಿಳಿಯುವದೇನಂದರೆ, 
““ಲಕ್ಕಣ್ಣದಂಡೇಶನು ಮುಖ್ಯ ನೌಕಾದಳಪತಿಯೂ ಮಂತ್ರಿಗಳಲ್ಲೊಬ್ಬನೂ 
ಉತ್ತರದಲ್ಲಿ ಗುಲ್ಬುರ್ಗೆಯನ್ನೂ ದಕ್ಷಿಣದಲ್ಲಿ ಸಿಲೋನ್‌, ಪೇಗು ದೇಶಗಳನೂ 
ಗೆದ್ದವನೂ, ದಕ್ಷಿಣ ಮಹಾಸಾಗರದ ದೊರೆಯೆಂದು ಕರೆಯಿಸಿ ಕೊಂಡ 
ವನೂ ಇದಲ್ಲದೆ ಮಹಾ ವಿದ್ವಾನನೂ, ಕವಿಯೂ ಆಗಿದ್ದನು. ” ಆದ್ದರಿಂದ 
ಇಂಥ ಮಹಾಪುರುಷನು ಬಸವನ ಜನ್ಮ ಸಂವತ್ಸರವನ್ನು ತನ್ನ ಗ್ರಂಥದಲ್ಲಿ 
ನಿರ್ದೇಶ ಪಡಿಸುವಾಗ ಬಲವಾದ ಆಧಾರಗಳ ಮೇಲೆಯೇ ಬರೆದಿರಬೇಕು 


೬೬ ಶಿವಾನುಭವ. 


ಬಿಳಗಿಯ ರಾಜ್ಯಚರಿತ್ರೆ. 


ಲೇಖಕ ಬಿ. ಶಿವಮೂರ್ತಿ ಶಾಸ್ತ್ರಿ ಕೀರ್ತನಕಾರ ಹುಲಕುಂಟೇ 
ಮಠ ತುಮಕೂರು: 





ಕಂದ ಬಿಳಗಿಯ ರಾಜರ ಚರಿತೆಯ । 
ನಿಳೆಯೊಳ್‌ ವಿಸ್ತರಿಸಲೀಗ ಯತ್ನಿಸುತಿಹೆನಾಂ॥ 
ತಿಳಿಯಲ್ಲಿವರ್ಗಳ ವಿಷಯವ । 
ನೆಲೆ ಶಂಕರ! ಸಾಯಮಿಲ್ಲ ಮೇಗೆಯ್ದ ಫೆ ಹಾ! ॥೧॥ 
ಕೇರ್ತನಗಳ ನಿಮಿತ್ತ ಬಿಳಗಿಯಲ್ಲಿ ಒಂದುವರೆ ತಿಂಗಳು ನಿಂತುದ 
ರಿಂದ ಇಲ್ಲಿನ ವಿಷಯಗಳನ್ನೆಲ್ಲ ಕಣ್ಣಾರ ಕಂಡು ಕೆವಿಯಾರ ಕೇಳಿ ನಾನು 
ಕೆಳಗಿನ ಬರಹವನ್ನು ಬರೆದಿದ್ದೇನೆ. 
ಪೌರ್ಟಾತ್ಯರ, ಅದರಲ್ಲಿಯೂ ಭಾರತೇಯರ, ರಾಜ್ಯಸ್ಥಾಪನೆಯ 
ಕ್ರಮಕ್ಕೂ ಐರೋಪ್ಯರ ರಾಜ್ಯಾಧಿಕಾರ ಪ್ರಸರಣಕ್ಕೂ ಒಂದು ದೊಡ್ಡ 
ವ್ಯತ್ಯಾಸ ವಿದ್ದಂತೆ ಕಂಡುಬರುತ್ತದೆ. ಪಾಶ್ಚಾತ್ಯರು ತಮ್ಮ ರಾಜ್ಯಗಳನ್ನು 
ಜಲದುರ್ಗಗಳಿಂದ ಪ್ರಾರಂಭಿಸುವರು. ಜಲದುರ್ಗವೆಂದರೆ ಸಮುದ್ರತೀ 
ರದಲ್ಲಿ ಅಥವಾ ಸಮುದ್ರೋಪಮ ಜಲರಾಶಿಯ ಆಶ್ರಯ ಸ್ಥಾನದಲ್ಲಿ 
ರುವ ರಾಜಧಾನಿಗಳು. ಉದಾಹರಣೆಗಾಗಿ ಎಲಿಜಬೇತಳು ಇಂಗ್ಲಾಂಡಿನಲ್ಲಿ 
ಆಳುತ್ತಿದ್ದಾಗ ಅಲ್ಲಿ ಉಂಟಾದ ರಾಜ್ಯಕ್ರಾಂತಿಯ ದೆಸೆಯಿಂದ ಅಮೆ 
ರಿಕಾ ಪ್ರಾಂತ್ಯಕ್ಕೆ ಹೋದ ಆಂಗ್ಲರು ಅಮೆರಿಕಾ ಖಂಡದಲ್ಲಿ ನ್ಯೂಯಾ 
ರ್ಕಮೊದಲಾದ ರೇನೆಪಟ್ಟಿಣಗಳಿಂದ (ಜಲದುರ್ಗಗಳಿಂದ) ರಾಜ್ಯನಿಸ್ತರ 
ಮಾಡಿದರೆಂದು ಅವರ ಚರಿಕ್ರಿಯು ತಿಳಿಸುತ್ತದೆ. ಹಾಗೆಯೇ ಮೇಲ್ಕಂಡ 
ರಾಣಿಯ ಕಾಲದಲ್ಲಿ ಇಂಗ್ಲಾಂಡಿನಲ್ಲಿ ಅನ್ನವಸ್ತ್ರೃಕ್ಕೆ ಅಭಾವಬಂದುದರಿಂದ 
ಅಥವಾ ಜನಜೀವನದಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಿದುದರಿಂದ ಅಲ್ಲಿನ 
ಸಾಹಸಿಗರಾದ ಕಟ್ಟಾಳುಗಳು ದೂರದೇಶಗಳಿಗಾದರೂ ಹೋಗಿ ಹೊಟ್ಟಿ 
ಯನ್ನು ಹೊಕೆದುಕೊಳ್ಳೋಣವೆಂಬ ಔತ್ಸುಕೃದಿಂದ ಸಮುದ್ರ ಮಾರ್ಗ 
ವಾಗಿ ಹೊರಟರು. ಹೀಗೆ ಹೊರಟಿನರಲ್ಲಿ ಒಂದು ಗುಂಪು ಕ್ರಿ. ಶ- ೧೫೯೯ 
ರಲ್ಲಿ ಹಿಂದೂಸ್ಥಾನಕ್ಕೆ « ಈಸ್ಟ ಇಂಡಿಯಾ ಕಂಪನಿ” ಎಂಬ ಹೆಸರಿ 
ನಿಂದ ಕಾಲಿಟ್ಟ ತಪ್ಪೇ? ಇವರು ತಮ್ಮ ಗುಣಧರ್ಮಕ್ಕನುಸಾರವಾಗಿ ಭಾರ 
ತದ ಮುಖ್ಯಸ್ಥೂನಗಳಾದ ಸೂರತ್‌ ಮದ್ರಾಸು ಬೊಂಬಾಯಿ ಕಲ್ಕತ್ತ 


ಬಿಳಗಿಯ ರಾಜ್ಯಚರಿತ್ರಿ. ೬೭ 


ಮೊದಲಾದ ಮುಖ್ಯ ಮುಖ್ಯ ಬಂದರುಗಳನ್ನು ಸ್ವಾಧೀನ ಮಾಡಿಕೊಂಡು 
ಆಯಾಕಾಲ ದೇಶಗಳಿಗನುಸಾರವಾಗಿ ಸ್ಪಲ್ಪ ಕಾಲ ನಡೆದು ತಮ್ಮ ವ್ಯಾಪಾ 
ರದಲ್ಲಿ ವಿಶೇಷ ಲಾಭವನ್ನು ಪಡೆದು ಗರಿಗಟ್ಟಿಕೊಂಡು ಕ್ರಮ ಕ್ರಮ 
ವಾಗಿ ಮುಂದುವರಿದು ಅಖಂಡ ಭರತಖಂಡದ ಮೇಲೆ ತಮ್ಮ ಜೆಳ್ಗೊ 
ಡೆಯನ್ನು ಹಿಡಿದರು. 

ಐರೋಪ್ಯರು ಹೀಗೆ ರಾಜ್ಯಸ್ಥಾಸನೆಗೆ ಜಲದುರ್ಗಗಳನ್ನು ಆಶ್ರೈ 
ಸುವಂತೆ ಭಾರತೇಯರು ಸ್ಥಲದುರ್ಗ ಗಿರಿದುರ್ಗಗಳನ್ನು ಆಶ್ರೈಸುವರು. 
ಇದಕ್ಕೆ ಹಿಂದೂ ಚರಿತ್ರೆಯು ಬಹುವಾಗಿ ಪುಸ್ಟೀ ಕರಣವನ್ನು ಕೊಡು 
ವುದು. ಶತ್ರುಗಳು ಸುಲಭವಾಗಿ ಬರಲಾಗದ ಸ್ಥಳಗಳಲ್ಲಿ ಅಥವಾ ದುರ್ಗ 
ಮವಾದ ಬೆಟ್ಟಗುಟ್ಟಿಗಳಲ್ಲಿ ನಮ್ಮವರು ಮನೆಮಾಡುವರು. ಚಿತ್ತೂರು 
ಶ್ರೀರಂಗ ಪಟ್ಟಣ ಇವೆಲ್ಲ ಸ್ಥಲದುಗ್ಗಗಳಲ್ಲಿಯೇ ಗಣನೆಯಾಗುವವು. 
ಚಿತ್ರದುರ್ಗ ಮದ್ದಗಿರಿ ಪಾವುಗಡ ಹುಲಿಯೂರುದುರ್ಗ ಮೊದಲಾದುವು 
ಗಿರಿದುರ್ಗಗಳು. ಮುಸಲ್ಮಾನರ ಧೂರ್ತತನದದಾಳಿಯಿಂದ ರಜಪೂತ 
ವೀರರು ಬಹುಮಟ್ಟಿಗೆ ಪಾರಾದುದು ಆರಾವಳೀ ಬೆಟ್ಟಿ ಗುಡ್ಡಗಳ ದುರ್ಗ 
ಮದುರ್ಗಗಳ ಸಹಾಯದಿಂದಲೇ. ಸ್ವರಾಜ್ಯಸ್ಥಾಪಕರಲ್ಲಿ ಅಗ್ರ ಗಣ್ಯನಾದ 
ತಿವಾಜೀಮಹಾರಾಜನು ರಾಜ್ಯಸ್ಥಾಪನೆ ಮಾಡಿದ್ದು ಈ ಗಿರಿದುರ್ಗಗಳ 
ಸಹಾಯದಿಂದಲೇ. ಕರ್ನಾಟಿಕ ರಾಜ್ಯಚಂದ್ರನನ್ನು ಆಕ್ರಮಣ ಮಾಡಿದ್ದ 
ಹೈದರ ಬೀಷು ಎಂಬರಾಹು ಕೇತು ಗ್ರಹಗಳ ವಕ್ರದೃಷ್ಟಿಯಿಂದ ಎಷ್ಟೋ 
ಜನರು ಪಾರಾದುದು ಈಗಿರಿದುರ್ಗಗಳಿಂದಲೇ. ಅಂದಮೇಲೇ ನಮ್ಮವ 
ರಿಗೆ ಗಿರಿದುರ್ಗ ಸ್ವಲದುರ್ಗ ಪ್ರಿಯತಮವೆಂದು ಒಪ್ಪಿಕೊಂಡಂತಾಯಿತು. 

ಇದರಂತೆಯೇ ಕನ್ನಡನಾಡಿನಲ್ಲಿ ಮಹಾಶೂರರಾದ ವೀರಶೈವ ಅರ 
ಸರು ಕೆಳದಿ ಸ್ವಾದಿ ಬಿಳಗಿ ಮೊದಲಾದ ಸ್ಥಳಗಳಲ್ಲಿ ಗಿರಿದುರ್ಗಗಳ 
ಸಹಾಯನಿಂದ ರಾಜ್ಯಸ್ಥಾಪನೆ ಮಾಡಿ ಧರ್ಮದಿಂದ ರಾಜ್ಯವಾಳಿ ಹೆಸ 
ರಾಗಿರುವರು. 

ಪ್ರಕೃತವ ಲೇಖನದಲ್ಲಿ ಬಿಳಗಿಯ ರಾಜ್ಯದ ವಿಷಯವನ್ನು ಸ್ಥೂಲ 
ರೂಸವಾಗಿ ವಿವರಿಸಿ ಮತ್ತೊಮ್ಮೆ ಇದೇ ವಿಷಯವನ್ನು ಸೂಕ್ಷ್ಮರೂಪದಿಂದ 
ವಿನೇಚಿಸಲಾಗುವುದು. ಈ ಲೇಖನವನ್ನು ಬರೆದಾಗ ಈ ಊರಿನಲ್ಲಿ ಪೂರ್ವ 
ದಿಂದಲೂ ವಾಸಮಾಡುತ್ತಿರುವ ಮಃ ರಾ ರಾ॥ ರಾ ಜವೈದ್ಯ ಹರಿಯಸ್ಪನವ 
ರಿಂದಲೂ ಹಿರೇಮಠದ ವೇ॥ ಮುರಿಗಯ್ಯನವರಿಂದಲೂ ಹಲಕೆಲವು ಸಂಗ 


೬೮ ಶಿವಾನುಭವ, 


ತಿಗಳು ತಿಳಿದುಬಂದುವು. ಇದಕ್ಕಾಗಿ ಅವರಿಗೆ ನಾನುಬಹು ಕೃತಜ್ಞನಾ 
ಗಿರುವೆನು. 

«ಮಲೆನಾಡು ಬರೇ ಬೆಟ್ಟ ಗುಡ್ಡ ಕಾಡು ಪ್ರದೇಶವೆಂದಾಗಲೀ ಬರೇ 
ಮಳೆ ಹುಯ್ಯುವ ಪ್ರದೇಶವೆಂದಾಗಲೀ ತಿಳಿಯುವುದು ಸಾಧುವಲ್ಲ. ನಾವು 
ಜಬೈಲುಸೀಮೆಯಲ್ಲಿಯೇ ಕೂಸಕೂರ್ಮದಂತಿದ್ದು ವುಲೆನಾಡಿನ ನಿಷಯ 
ವನ್ನು ತಿಳಿಯದೆ ಅದೊಂದು ಕೆಲಸಕ್ಕೆ ಬರದ ಪ್ರದೇಶವೆಂದು ತಿಳಿದಿ 
ದ್ದೆವು. ಇಲ್ಲಿಗೆ ಬಂದು ಇಲ್ಲಿ ಸಂಚರಿಸಿ ಇಲ್ಲಿನ ಜನರಲ್ಲಿ ವ್ಯವಹರಿಸಿದ 
ಮೇಲೆ ನಮ್ಮ ತಪ್ಪು ತಿಳವಳಿಕೆಯು ದೂರವಾಯಿತು. 

ಮಲೆನಾಡು ಪ್ರಕೃತಿದೇವಿಯ ಸೌಂದರ್ಯದ ನೆಲನೀಡು. ಇಲ್ಲಿ 
ನಗಿಡಮರಗಳ ಕ ಕೈತ್ಯ ಸೌರಭ್ಯ ಮಾಂದ್ಯಗಳೆಂಬ” ಗುಣತ್ರ ಯ 
ಗಳಿಂದ ಅಲಂಕ್ಕ ತರನಾದ ವಾಯುದೇವನ ತಂಸು, ಕುಮುದಕಲ್ಪಾರ 
! ಅರವಿಂದ ಮಲ್ಲಿಕಾದಿ ಪುಸ್ಸಗಳಿಂದ ಹೊರಸೂಸುವ ಕಂಪು, ಶುಕ 
ಪಿಕಾದಿ ಪಕ್ಷಿ ಸಮೂಹದ ಆನಂದಮಯ ಕಲರವದ ಇಂಸು, ಬೆಟ್ಟಿಗು 
ಟಗಳಲ್ಲಿ ಬಿಡುವಿಲ್ಲದೆ ತಡವರಿಸಿ ನಡೆಯುತ್ತಿರುವ ನಿರ್ನುರೋದಕದ ಆರ್ಭ 
ಟದ ಪೆಂಪು, ಸುಮನೋಹರವಾನ ಗಿಡ ಒಳ್ಳಿಸಳ ಗುಂಪು, ಇತ್ಯಾದಿಯಿಂದ 
ವನಲಕ್ಷ್ಮಿಯ ಬೆಡಗುಬಿನ್ನಾಣಗಳೂ ವಿಸ ಮವಿಲಾಸಗಳೂ ಸೌಂದರ್ಯ 
ಸೌಕುಮಾರ್ಯಗಳೂ ಮನಮುಟ್ಟಿ ನೋಡಿದ ರಸಿಕರ ಚಿತ್ತಕ್ಕೆ ಬಹು 
ಅನಂದದಾಯಕವಾಗಿರುವುವು. 

ಮಲೆನಾಡು ಬರೇ ಸೌಂದರ್ಯಕ್ಕೆ ಮಾತ್ರ ಹೆಸರಾಗಿರದೆ ಸ್ಹ ಸ್ವರಾಜ್ಯ 
ಸ್ಥಾಸನೆಗೂ ಹೆಸರಾಗಿದೆ. ಬೈಲುಸೀಮೆಯ ಮೇಲೆ ಶತ್ರುರಾಜರು ಸುಲಭ 
ವಾಗಿದಾಳಿಟ್ಟಿ ಜನರನ್ನು ಸದೆಬಡಿಯುವಮಂತೆ ಮತಃ ಡನ್ನು ನುಗ್ಗಲು 
ಪ್ರಯತ್ನಿಸುವುದು ಸುಲ್ಬಭ್ಛವಲ್ಬ. ಇಲ್ಲಿನ ದುರ್ಗಮನಾವ ಕಾಡಾ 
ಭಯಂಕರವಾದ ಕಣಿವೆಗಳೂ ಪ್ರಯಾಣಕ್ಕೆ ಕಷ್ಟಸಾಧ್ಯವಾದ ಘಟ್ಟ 
ಬೆಟ್ಟಗಳೂ ಪರಕೀಯರ ಪ್ರವೇಶಕ್ಕೆ ಬಾಧೆಯನ್ನುಂಟು ಮಾಡುವುವು. 
ಹುಚ್‌ ನಮ್ಮ ಪೂರ್ವೀಕರು ಇಂತಹ ಪ್ರದೇಶದಲ್ಲಿ ರಾಜ್ಯಸ ಸ್ಥಾಪನೆ 
ಮಾಡೆಲು ಮನದಂದರು. ಕನ ಡನಾಡಿನಲ್ಲಿ ಹೆಸರಾದ. ಕೆಳದಿಯ ಅರ 
ಸರೂ ಬನವಾಸಿಯ ರಾಜರೂ ಬಿಳಗಿಯ ಒಡೆಯರೂ ರಾಜ್ಯವಾಳಿದ 
*ಸ್ಥಳೆ ವಾದರೂ ಇದುವೇ. 


ಇನ್ನೂ ಪ್ರಕ್ಕ ಕೃತ ವಿಷಯಕ್ಕೆ ಕಣ್ಣ ಹಾಕೋಣ. ಬಿಳಗಿ ಎಂಬ 


ಬಿಳಗಿಯ ರಾಜ್ಯಚರಿತ್ರೆ. ೬೯ 


ಗ್ರಾಮವು ಕಾರನಾರ ಜಿಲ್ಲೆಯ ಸಿದ್ದಾಪುರ ತಾಲ್ಲೂಕಿಗೆ ಸೇರಿದೆ. ಇದು 
ಸಿದ್ದಾಸುರಕ್ಕೆ ಪಶ್ಚಿಮದಿಕ್ಕಿನನ್ಲಿ ಎಂಟಿ ಮೈಲಿ ದೂರದಲ್ಲಿದೆ ಈ ಊರಿಗೆ 
ನಾಲ್ಕು ಕಡೆಯಲ್ಲಿಯೂ ನದಿಗಳ ಆಕ್ರಮಣವಿದೆ. ಒಂದೆಡೆ ಸೋಮನದಿ 
(ಇದರ ನೀರು ಬಹು ತಂಪು. ಈ ಕಾರಣದಿಂದಲೇ ಈ ನದಿಗೆ ಸೋಮ 
ನದಿಯೆಂದು ಹೆಸರಾಗಿರಬಹುದು) ಇನ್ನೊಂದೆಡೆ ಬಿಳಗಿ ಹೊಳೆ. ಸ್ವಲ್ಪ 
ಕಡಮೆಯಾಗಿ ಇವೆರಡು ಜಲಸ್ರವಾಹೆಗಳೂ ಊರನ್ನು ಸುತ್ತುಗಟ್ಟಿವೆ. 
ಇದಕ್ಕಾಗಿಯೇ ಈ ಊರಿನ ಹವೆಯು ಬಹು ತಂಪಾಗಿರುತ್ತದೆ. 

ಈ ಊರಿನ ಸುತ್ತಲೂ ಗುಟ್ಟಕಾಡುಗಳಿವೆ. ಪ್ರಕೃತಿ ಸೌಂದರ್ಯವು 
ಬಹು ಚನ್ನಾಗಿದೆ. ಬಿಳಗಿಗೆ ಆರು ವೈಲು ದೂರದಲ್ಲಿರುವ ಹೊಕ್ಕುಳಿ 
ಗ್ರಾಮದ ಹಿರೇಗುಟ್ಟವು ಬಹು ಸುಂದರವಾದುದು. ಈ ಗುಟ್ಟದ ಮೇಲೆ 
ನಿಂತು ನೋಡಿದರ ಗೇರುಸೊಪ್ಪೆ ಹೊನ್ನಾವರ ಶರಾವತಿ ಪ್ರವಾಹ 
ಪಶ್ಚಿಮಕ್ಕಿರುವ ಅರಬ್ಬೀ ಸಮುದ್ರ ಇವೆಲ್ಲ ಕಾಣಿಸುತ್ತವೆ. ಈ ಗುಟ್ಟ 
ದಮೇಲೆ ನಿಂತರೆ ಸ್ವಲ್ಪ ಹೆಚ್ಚುಕಡಿಮೆ ಈ ಪ್ರಾಂತದ ಸೌಂದರ್ಯ 
ವನ್ನೆಲ್ಲ ಸುಲಭವಾಗಿ ನೋಡ ಬಹುದು. ಅರಬ್ಬೀ ಸಮುದ್ರವು ಸಾಯಂ 
ಕಾಲದ ವೇಳೆಯಲ್ಲಿ ಚನ್ನಾಗಿ ಕಾಣಿಸುತ್ತದೆ. ಈ ಗುಟ್ಟಕ್ಕೆ ಹಲವು 
ಮಂದಿ ಅಧಿಕಾರಿಗಳು ಬಂದುಹೋಗುತ್ತಾರೆ. ಬಂದವರು ಕುಳಿತುಕೊ 
ಳ್ಳಲು ವೇದಿಕೆಯೊಂದನ್ನು ಸರ್ಕಾರದವರು ಕಟ್ಟಿಸಿರುವರು. ಇಲ್ಲಿ ಒಂದು 
ಬಾವುಟಿವನ್ನೂ ನಿಲ್ಲಿಸಿರುವರು. ಹೊನ್ನಾವರದಲ್ಲಿ ನಿಂತು ದೂರದರ್ಶಕ 
ಯಂತ್ರದ ಸಹಾಯದಿಂದ ನೋಡಿದರೆ ಈ ನಿಶಾನಿಯು ಕಾಣುವುದಂತೆ. 

ಬಿಳಗಿಯ ರಾಜ್ಯನು ಎಷ್ಟು ವಿಸ್ತಾರವಾಗಿಕ್ತೆಂದು ತಿಳಿದು ಹೇಳಲು 
ನಮಗೆ ತಕ್ಕಷ್ಟು ಸಾಧನಗಳಿಲ್ಲ. ಆದರೂ ಇಲ್ಲಿನ ರತ್ಸತ್ರಯಬಸದಿ 
ವಿರೂಪಾಕ್ಷ ದೇವಾಲಯ ಇಲ್ಲಿರುವ ಮೂರು ಶಾಸನಗಳನ್ನು ಓದಿನೋ 
ಡಿದುದರ ಅನುಭವದ ಮೇಲಿನಿಂದ ಈ ರಾಜ್ಯವು ಈಗಿನ ಸಿದ್ದಾಪುರದ 
ತಾಲೂಕು ಮೈಸೂರು ಸೀಮೆಗೆ ಸೇರಿದ ಸೊರಬಸಾಗರ ತಾಲೂಕು 
ಗಳ ಸ್ವಲ್ಪ ಸ್ವಲ್ಪ ಭಾಗ ಇಷ್ಟನ್ನು ಒಳಗೊಂಡ ಒಂದು ಪುಟ್ಟ ನಾಡಾಗಿ 
ತ್ರೈಂದು ಹೇಳಬಹುದು. ಲೋಕವಿಖ್ಯಾತವಾದ ಗೇರುಸೊಪ್ಪೆಯ ಜಲಪಾ 
ತವೂ ಈ ರಾಜ್ಯದ ಎಲ್ಲೆಯೊಳಗೆ ಇದ್ದಿತು. ಈ ರಾಜ್ಯದ ಎಲ್ಲೆಗೂ ಕೆಳದೀ 
ರಾಜ್ಯಗಳ ಎಲ್ಲೆಗೂ ಮಧದೈರಾಜ್ಯವಿಭಾಗ ಸೂಚಕಗಳಾದ“ಮುಕ್ಕೊಡೆಯ 
ಕಲ್ಲುಗಳಿವೆ. 


೭೦ ಶಿವಾನುಭವ 


ರ ತಾತಾ. 


ರಿಡೆ. ಶಾಸನಗಳಲ್ಲಿಯೂ ಶ್ವೇತಪುರ, ಬಿಳಗಿ ಎಂಬ ಎರಡು ರೀತಿಯಾದ 
ಹೆಸರುಗಳೂ ಬರೆಯಲ್ಪಟ್ಟ ವೆ ಇದನ್ನು ಕಟ್ಟ ಸಿದವನು ಐಸೂರಿನಲ್ಲಿ ಹುಟ್ಟ 
ಬೆಳೆದ ಘಂಟಣ್ಣೊ ಜಯ ಕೆಂಬ ಜೈನ ER ಇದು ಜಿನಶಾಸ ನಡ 
ತಿಳಿದು ಬರುತ್ತದೆ. ಈ ಘಂಟಿಣ್ಣೊ ಡೆಯನೇ ಮುಂದೆ ಅಮ್ಮಣ್ಣೊಡೆಯ 
ನೆಂದು ಪ್ರ ಸಿದ್ಧ `ನಾದಂತೆ ಶಾಸನವು ಜೂಜು “ಘಂಟಣ್ಣೊ ಡೆಯರಮ್ಮ 
ಣ್ಣೊ ಡಿಯಕೆಂಬ ನಾಮಾಂತರದಿಂ ಪ್ರಸಿದ್ಧ ನಾಗಿ ತನ್ನ ರಾಜ್ಯದೊಳ್‌ ಪ್ರಸಿ 
ದೃಮಾದ ಸೆ ಸೋಮನದೀ ತೀರಕೊಳ್‌ ಜೂಜು ಸಟ್ಟಣನಂ ಕಟ್ಟಿ ಬ 
ದರೊಳ್‌” ಇತ್ಯಾದಿ. ಈ ಬರಹವು ಬಿಳಗಿಯ ರತ್ನತ್ರಯ ಬಸದಿಯಲ್ಲಿಯ 
ಎರಡನೇ ಶಾಸನದ್ದು. 
ಬಿಳಗಿಯು ಈಗ ಚಿಕ್ಕ ಊರಾಗಿದ್ದರೂ ಹಿಂದೆ ರಾಜಧಾನಿಯಾಗಿ 

ದ್ದಾಗ ಬಹು ದೊಡ್ಡ ಪಟ್ಟಣವಾಗಿದ್ದಂತೆ ಕಂಡು ಬರುತ್ತದೆ. ಈ ಸಟ್ಟಿಣದ 
ರಾಜಬೀದಿಯ ಉದ್ದ ಸುಮಾರು ೪॥ ಮೈಲು. ಇಲ್ಲಿ೪॥ ಸಾವಿರ ಮನೆಗ 
ಳಿವುಂತೆ ತಿಳಿದು ಒರುತ್ತದೆ. ಈ ಮನೆಗಳ ಲೆಕ್ಕದ ಮೇಲಿನಿಂದ ಮಲೆನಾ 
ಡಿನ ಗೃಹಸ್ಥರ ವಸತಿ ಮೇಲಿನಿಂದ ಊಹಿಸುವುದಾದರೆ ೨೫-೩೦ ಸಾವಿರಕ್ಕೆ 
ಕಡಿಮೆಯಿಲ್ಲದಷ್ಟು ಜನರಿರಬೇಕೆಂದು ಊಹಿಸಬಹುದು. ಈಗಿನ ಬಿಳಗಿಗೂ 
ಸಿದ್ದಾಪುರಕ್ಕೂ ಮಧ್ಯೆ “ಬೇಡಕಣ್ಣಿ” ಎಂಬ ಗ್ರಾಮವಿದೆ. ಇದು ಬಿ೪ಗಿಯ 
ರಾಜರು ನಗರ ರಕ್ಷಣೆಗಾಗಿ ಇಬ್ಬಿದ್ದ ಬೇಡರ ಶೂರರೂ ನಂಬಿಗ 
ಸ್ಪರೂ ಆದ ಸೈನಿಕರು) ಪ ಬಳ ಇದೊಂದು ಕಣಿವೆಯ ಪ್ರದೇಶವಾ 
ಮುದರಿಂದ ಇದಕ್ಕೆ ಬೇಡರ ಕಣಿವೆ ಎಂಬ ಹೆಸರಿದ್ದಿ ತು. ಆದು ಈಗ ಜನರ 
ಬಾಯಿಗೆ ಬಿದ್ದು ರೂಪ್ರಗೆಟ್ಟಿ “ಬೇಡಕಣ್ಣಿ' ಎಂದಾಗಿದೆ. ಈ ಬೇಡರ ಕಣಿ 

ವೆಯಲ್ಲಿ ಕೋಟಿಯ ಬಾಗ್‌ ಬಿಳಗಿಗೆ ಹೋಗುವ ಜನರು ಇಲ್ಲಿಂದಲೇ 
ಹೋಗಬೇಕಾಗಿದೆ. ಇಲ್ಲಿ ಕೋಟಿಯ: ಕಟ್ಟಲ್ಪಬ್ಬಿರುವುದರಿಂದಲೂ ಲಿಂಗಾ 
ಯತರ ಮಹಂತಿನ ಮಠವಿರುವುದರಿಂದಲೂ ಬಿಳಗಿಯ ಊರು ಇಲ್ಲಿಂದ 
ಮೊದಲಾಗುವುದೆಂದು ಊಹಿಸುವುದು ಸಯುಕ್ತಿ ಕವಾಗಿದೆ. ಇಲ್ಲಿಂದ ಮೊದ 

ಇದ ದೊಡ್ಡ ಬೀದಿಯು ಸುಮಾರು 4 ಮೈಲು ದೂರದಲ್ಲಿ ಕುಮಟಾಕೆ 
ಹೋಗುವ ಮಾರ್ಗದಲ್ಲಿರುವ ಗಣೇಶನ ಗುಡಿಯ ವರೆಗೆ ವ್ಯಾನಿಸಿದ್ದಿತು. 
ಈ ಊರಿನ ಬಹು ಭಾಗವು ಈಗ ಕಾಡಿನಲ್ಲಿ ಸೇರಿ ಹೋಗಿದೆ. ಒಟ್ಟಿನಲ್ಲಿ 
ಈ ನಗರ ನಿರ್ಮಾಣವು ಪ್ರಸಿದ್ಧನೂ ಚತುರನೂ ಆದ ಶಿಲ್ಪಿಯಿಂದ ಸ 


ಸ [43 ದ ೫ 
ಬಿಳಗಿ ಎಂಬ ಈ ಊರಿಗೆ ಸಂ ಸ್ಛೃತದಲ್ಲಿ ಶ್ಲೇತಪುರ” ಎಂದು ಹೆಸ 


ಫಿ 


pl 
ಥಿ 


ಜಿಳಗಿಯ ರಾಜ್ಯಚರಿತ್ರಿ. ೭೧ 


ತವಾಗಿರಬೇಕೆಂದು ಊಹಿಸಲು ಕಾರಣಗಳಿವೆ. 

ಬಿಳಗಿಯ ರಾಜ್ಯವನ್ನು ಸ್ಥಾಪಿಸಿದವರೂ ಮೊದ ಮೊದಲು ಅಳಿದೆ 
ವರೂ ಜೈನರೆಂಬುದು ನಿರ್ವಿವಾದವು. ಅಮ್ಮಣ್ಣೊಡೆಯ, ತಿಮ್ಮರಸಒಡೆಯ 
ನರಸಿಂಹಛೂಪ, ವೀರೇಂದ್ರಭೂಪ, ರಂಗರಾಜ, ಘಂಟೀಂದ್ರರಾಜ ಮೊದ 
ಲಾದವರು ದರ್ಪದಿಂದಲೂ ಧರ್ಮದಿಂದಲೂ ರಾಜ್ಯಭಾರ ಮಾಡಿದರೆಂದು 
ಕಂಡು ಬರುತ್ತದೆ. ಇವರು ಐಸೂರಿನ ಜೈನರಾಜರ ವಂಶಿಕರೆಂದು ಶಾಸ 
ನವು ಹೇಳುವುದು. ಈ ಐಸೂರೆಂಬುದು ಬಿಳಗಿಗೆ ದಕ್ಷಿಣಕ್ಕೆ ಸುಮಾರು ೧೦ 
ಮೈಲಿ ದೂರದಲ್ಲಿಡೆ. ಇಲ್ಲಿಗೆ ನಾನು ಖುದ್ದಾಗಿ ಹೋಗಿ ನೋಡಿದೆನು. 
ಈ-ಊರು ಕಾಡಿನಲ್ಲಿ ಸೇರಿ ಹೋಗಿದೆ. ಜೈನರ ಬಸತಿಗಳೆಲ್ಲ ಹಾಳಾಗಿ 
ಹೋಗಿನೆ. ಜಿನಮೂರ್ತಿಗಳು ಪುಡಿಸುಡಿಯಾಗಿ ಬಿದ್ದಿವೆ. ಇದು ಯಾವಾಗ 
ಯಾರಿಂದಾಯಿತೋ ನಮಗೆ ತಿಳಿಮ ಬಂದಿಲ್ಲ. ಇಲ್ಲಿ ಒಂದು ಶಿವಾಲಯವೂ 
ವೀರಭದ್ರ ದೇವಾಲಯವೂ ಇನೆ. ಇವು ಬಿಳಗಿಯ ವೀರಶೈವರಾಜರ ಮನೆ 
ದೇ ವರುಗಳಂಕೆ. ಈ ದೇವಾಲಯಗಳಿಗೆ ಸರಕಾರದಿಂದ ಉಂಬಳಿಯುಂಟು. 

ರಾಜ್ಯಭಾರವು ಸ್ವಲ್ಪ ಕಾಲವಾದ ಮೇಲೆ ವೀರಶೈವ ರಾಜರುಗಳ 
ಕೈಗೆ ಸಿಕ್ಕಿ ಕೊನೆಯ ವರೆಗೂ ಅವರಿಂದಲೇ ಪಾಲಿಸಲ್ಪಟ್ಟಿ ತು. ಮೊದಲು 
ಜೈನರದಾಗಿದ್ದುದು ವೀರಶೈವರಿಗೆ ಹ್ಯಾಗೆ ಸಿಕ್ಕಿತೆಂದು ನಿರ್ಣಯಿಸಿ ಹೇಳ 
ಲಾಗುವುದಿಲ್ಲ. ಕೆಲವರು ಜೈನರಾಜರೇ ವೀರಶೈವ ಮತೆದ ಪ್ರಾಬಲ್ಯಕಾಲ 
ದಲ್ಲಿ ಶಿವ ದೀಕ್ಷೆಯನ್ನು ಹೊಂದಿ ಲಿಂಗಾಂಗಿಗಳಾದರೆಂದು ಹೇಳುತ್ತಾರೆ. 
ಮತ್ತೆ ಕೆಲವರು ಸ್ವಾದಿಯ ನೀರಸ್ಸೆನ ರಾಜರು ಅನ್ಯ ಮತೀಯರಾದ ಜೈನ 
ರಾಜರನ್ನು ಜಯಿಸಿ PE ಇಲ್ಲಿಗೆ ಅರಸರನ್ನಾಗಿ ಮಾಡಿದ 
ರೆಂದು ಹೇಳುತ್ಮಾರೆ. ನನಗಾದರೋ ಮೊದಲನೆಯವರ ಮಾತೇ, ಜೈನರು 
ಕೈವರಾದರೆಂಬ ಮಾತೇ, ನ್ಯಾಯವಾಗಿರುವಂತೆ ತೋರುತ್ತದೆ. ಈ ಪುಸ್ಟೀ 
ಕರಣಕ್ಕೆ ಕೆಳಗಿನ ಕಾರಣಗಳು ಸಹಾಯ ಕೊಡುತ್ತವೆ 

೧ ಜೈನರಾಜರ ಜನ್ಮ ಸ್ಥಲವಾದ ಐಸೂರಿನಲ್ಲಿ ವೀರಕ್ಗೆ ಶೈವ ರಾಜರು 
ತಮ್ಮ ಮನೆ ದೇವರುಗಳನ್ನು ಸ್ಥಾಪಿಸಲು ಕಾರಣವೇನು? ಇದು ಅವರ 
ಪುರಾತನ ಜನ್ಮಸ್ಥ ಳದ ಅಭಿಮಾನದಿಂದಲೇ ಎಂದು ಕಂಡುಬರುವುದು. 

೨. ಜೈನರಿಗೂ ವೀರಕೈವರಿಗೂ ಈ ರಾಜ್ಯಕ್ಕಾಗಿ ಯುದ್ಧವಾದ ದಾಖ 
ಲೆಗಳು ಸಿಕ್ಕುವದಿಲ್ಲ. 

೩. ಬಿಳಗಿಯ ರತ್ನತ್ರಯ ಜಿನಾಲಯದ ಶಾಸನಗಳಿಗೂ ವಿರೂಪಾಕ್ಷ 


೭೨ ಶಿವಾನುಭವ, 


ದೇವಾಲಯದ ಶಿವ ಶಾಸನಕ್ಕೂ (ಇದು ವೀರಶೈವ ರಾಜರದು) ನಿಕಟ 
ಸಂಬಂಧವಿದ್ದು ಜಿನ ಶಾಸನದ a ಶಿವ ಪೂ ಸನದಲ್ಲಿ ರೂಪಾಂತರ 
ಹೊಂದಿವೆ. ಇತ್ಯಾದಿ ಕಾರಣಗಳಿಂದ ಜೆ ಕೈನರೇ ಸೈ ವರಾದಕೆಂದು ಹೇಳು 
ವದೇ ಸಮಂಜಸವಾಗಿದೆ. ಇವೆಲ್ಲಕ್ಕೂ ಮುಖ್ಯವಾಗಿ ಅರಮನೆಯು ವೀರ 
ತೈವರದು ಜೈನರದು ಎಂದು ಬೇರೆ ಬೇರೆ ಕಂಡು ಬರುತ್ತಿಲ್ಲ. ಒಂದೇ 
ಒಂದಿದೆ. ಜೈನರನ್ನು ಜಯಿಸಿ ಶೈವರು ರಾಜ್ಯಾಕ್ರಮಣ ಮಾಡಿದ್ದ ರೆ ಜೈನ 
ರಾಜರ ಅರಮನೆಯನ್ನು ಬಿಟ್ಟಿ ತಮ್ಮ ಕುಲಾಚಾರಕ್ಕೆ ತಕ್ಕುದಾದ 
ಬೇರೊಂದು ರಾಜಭವನವನ್ನು ಇಟ್ಟಿ ಸಬೇಕಾಗಿತ್ತು. ಈ ಕುರುಹು ಇಲ್ಲಿ 
ಇಲ್ಲದೇ ಇರುವದರಿಂದ ಜೈನರೇ ಶೈ ತೆ de ಊಹೆಯು ಸಾರ್ಥಕವಾ 
ಗಲು ಕಾರಣವಿದೆ. 

ಯಾವ ಜೈನರಾಜನು ವೀರಶೈನ ದೀಕ್ಷೆಯನ್ನು ತೆಗೆದುಕೊಂಡನೆಂ 
ದಾಗಲಿ ಅಥವಾ ಯಾವ ವೀರಶೈವ ಭೂಮಿಪನು ಇಲ್ಲಿ ರಾಜ್ಯಭಾರಕ್ಕೆ 
ಮೊದಲು ಮಾಡಿದನೆಂದಾಗಲಿ ಅದು ಯಾವ ವರ್ಷ ಯಾವ ಮಾಸ ತಿಥಿ 
ಗಳಲ್ಲಾಯಿತೆಂದಾಗಲಿ ನಮಗೆ ತಿಳಿದು ಬಂದಿಲ್ಲ. ಪರಂತು ಯಾವನೋ 
ಒಬ್ಬನು ಯಾವದೋ ಒಂದು ಮಧ್ಯಕಾಲದಲ್ಲಿ ಮತಾಂತರವಾಗಿ ಆಳಿದ 
ನೆಂದು ಊಹಿಸಲಿಕ್ಕೆ ಈ ಶಾಸನಗಳ ಮೇಲಿನಿಂದ ಅವಕಾಶವುಂಟು 

ಇಲ್ಲಿ ಆಳುತ್ತಿದ್ದ ಅರಸರಿಗೆ“ವೈ೨ಿ ವಧೂ ವೈಧವ್ಯದೀಕ್ಟಾಚಾರ್ಯರು” 
ಎಂಬ ಬಿರುದಿದ್ದಂತೆ ಶಾಸನಗಳು ಹೇಳುತ್ತವೆ. ಇವರ ಮುಖ್ಯ ನಾಣ್ಯಕ್ಕೆ 
“ಗದ್ಯಾಣ” ವೆಂದೂ ಇವರ ರಾಜ್ಯದ ಮೇರೆಯ ಕಲ್ಲಿಗೆ “ಮುಕ್ಕೊಡೆ” ಯ 

Mt ಹೆಸರಿದ್ದಂತೆ ಶಾಸ ಸನಗೆಳು ಹೇಳುತ್ತವೆ. ಇಲ್ಲಿನ ರಾಜರುಗಳ 

ಹೆಸರುಗಳ ಜೂ ಮೈಸೂರರಸ ಸರಿಗಿರುವಂತೆ “ಒಡೆಯರು” ಎಂಬ ಬಿರು 
ದು ಇರುವದು. ಈ ಬಿರುದು ಜೈನ ಶೈವರಾಜರಿಬ್ಬರಿಗೂ ಇದೆ. ಇದು 
ಈಗಿಗೂ ನಡೆದು ಬಂದಿದೆ. 

ಇಲ್ಲಿ ಹಲವು ಮಂದಿ ವೀರಶೈವ ರಾಜರು ರಾಜ್ಯಭಾರವನ್ನು ದಕ್ಷತೆ 
ಯಿಂದಲೂ ನಿಷ್ಪಕ್ಷಪಾತ ಬುದ್ಧಿಯಿಂದಲೂ ಮಾಡಿದರೆಂದು ತೋರಿ ಬರು 
ವುದು. ಇಲ್ಲಿಯ ರಾಣಿವಾಸದವರ ಪೈಕಿ ಸಿದ್ದಮ್ಮಾಜಿ ಎಂಬೊಬ್ಬಳು ಈಗ 
ತಾಲೂಕು ಮುಖ್ಯ ಸ್ಥಳವಾಗಿರುವ “ಸಿದ್ದಾ ಪುರ” ವನ್ನೂ ಇಲ್ಲಿ ಜ್ಯ ಸಿದ್ಧ 
ಗಣಸತಿಯ ದೇವಾಲಯವನ್ನೂ ಕಟ್ಟಿಸಿದಳಂತೆ. ಈ ಸಿದ್ದಾಪುರವು ಈಗೀಗ 
ಪ್ರಬಲವಾಗ ಹತ್ತಿದೆ. ವೀರಪ್ಪೊಡೆಯರ ರಾ ಜಿವಾಸವಾದ ವೀರಮ್ಮನ 


ಬಿಳಗಿಯ ರಾಜ್ಯಚರಿತ್ರಿ. ೭೩ 


ವರು ತಮ್ಮ ಪತಿಗೆ ಸ್ವರ್ಗಪದವು ಪ್ರಾಪ್ತಿ ಯಾಗಲೆಂದು ಇಲ್ಲಿ ಒಂದು ಭವ, 
ವಾದ ವಿರೂಪಾಕ್ಷದೇನಾಲಯನ್ನೂ ಕಟ್ಟಿಸಿರುವರು. ಇಲ್ಲಿಯ ಲಿಂಗವಂತ 
ರಾಜರು ಕೆಳದಿಯ ನೃಸರಂಕೆ ನಿಷ್ಪುಕ್ಷಪಾತಿಗಳಾದುದರಿಂದ ಬಿಳಗಿಯಲ್ಲಿ 
ಬ್ರಾಹ್ಮಣರಿಗೊಂದು ಅಗ್ರ ಹಾರನನ್ನು ಕಟ್ಟಿಸಿ ಕೊಟ್ಟ ಅಲ್ಲಿ ಒಂದು ಶಿಲಾ 
ಮಯ ಲಕ್ಷ್ಮೀಕಾಂತದೇನಾಲಯವನ್ನೂ ಕಟ್ಟಿಸಿ ಕೊಟ್ಟಿರುನರು. ಇದು 
ಇಂದಿಗೂ ಉತ್ತಮ ರೀತಿಯಲ್ಲಿದೆ. ಇದಲ್ಲವೇ ರಾಜಧರ್ಮ? 
ಇಲ್ಲಿ ಎಲ್ಲಿಂದ ಎಲ್ಲಿಯ ವರಿಗೆ ಯಾವ ಯಾವ ವೀರಶೈವ ರಾಜರು 
ಎಸ್ಟೆಷ್ಟು ಕಾಲ ಆಳಿದರೆಂಬುದನ್ನು ತಿಳಿಯಲು ಸಾಧ್ಯವಿಲ್ಲ. “ಕೆಳದೀ ನೃಸ 
ವಿಜಯ” ದಂತೆಯೇ “ಬಿ೪ಗೀ ನೃಪ ವಿಜಯ” ವೆಂಬುದೊಂದಿದೆಯೆಂದೂ 
ಇದರ ಒಂದು ಜೀರ್ಣ ಪ್ರತಿಯು ಮದ್ರಾಸಿನ ಪ್ರಾಚೀನ ಪುಸ್ತಕಾಲಯದಲ್ಲಿ 
ದೆಯೆಂದೂ ಆ ಶಿವಾನುಭವ ದ ಸಂಪಾದಕ ಮಹಾಶಯರಿಂದ ನನಗೆ 
ತಿಳಿದು ಬಂದ ಮೇಲೆ ಇಲ್ಲೆಲ್ಲಾ ವಿಚಾರಿಸಿ ನೋಡಿದೆನು. ಈ ಪ್ರಾಂತ್ಯದಲ್ಲಿ 
ಅದರ ಗಂಧವೇ ಸಿಗಲಿಲ್ಲ. ಕೆಲವರು ಆ ಕಾವ್ಯವು «"ಸ್ಟಾದಿ” ಪ್ರಾಂತ್ಯದಲ್ಲಿ 
ಸಿಕ್ಕುವುದೆನ್ನುವರು. ಇದರ ತಥ್ಯಾಂಶವು ಅಲ್ಲಿಗೆ ಹೋದ ಮೇಲೆ ಗೊತ್ತಾ 
ಗುವದು. ಒಂದು ವೇಳೆ ಈ ಗ್ರಂಥವು ನಮಗೆ ಸಿಕ್ಕುದಾದರೆ ಈ ರಾಜರ 
ಚರಿತ್ರಿಯನ್ನು ವಿಸ್ತಾರವಾಗಿ ತಿಳಿಯಲು ಅವಕಾಶವಾಗುವದು. 
ಇಲ್ಲಿ ಆಳಿದ ರಾಜರ ಪರಾಕ್ರಮವನ್ನು ತೋರಿಸುವ ಕೆಲ ಪದ್ಯಗಳು 
ಶಾಸನಗಳಲ್ಲಿ ಸಿಕ್ಕುವನು. ಇಲ್ಲಿ ಆಳಿದ ವೀರಶೈವ ರಾಜರಲ್ಲಿ ಒಬ್ಬನಾದ 
ನರಸೇಂದ್ರ ಒಡೆಯನ ಪರಾಕ್ರಮನನ್ನು ಶಾಸನದಲ್ಲಿ ಈ ಪ್ರಕಾರ ಹೇಳಿರು 
ವರು. "ಮತ್ತ ಮಾತನ ಮಾಹಾತ್ಮ್ಯಮೆಂತೆನೆ, 
ವೃಃ ಮೂರೋಕಕ್ಕೆಂದು ಮೇಲೆತ್ತಿದ ವಿಪುಲ ಸಿತಚ್ಛತ್ರೆಮೆಂಬಂತೆ ಸದ್ದ| 
ರ್ಮೂಲಂಬಂ ಕೀರ್ತಿಯೊಸ್ಪಲ್ಕದರ ನೆಳಲವೊಲ್‌ ಸಂತತಂತೋ 
ರ್ಪುದಿಂಶೀ॥ 
ನೀಲಾಭ್ರಂಪದ್ಮರಾಗೋ ಜ್ವಲ ಕಲಶಮೆನಲ್‌ ತತ್ಪೃತಾಪಾರ್ಕನಲ್ಲೀ, 
ಮೇಲಿರ್ಸಂ ತಾನೆನಲ್‌ ತನ್ನರಸ ನೃಸತಿಯಂ ಬಣ್ಣಿ ಸಲ್ಬಲ್ಲನಾವಂ॥೧॥ 
ಆ ನರಸೇಂದ್ರ ಭೂಪನ ಕೈಗತ್ತಿಯು ಹ್ಯಾಗಿತ್ತೆಂಬುದನ್ನು ಶಾಸ 
ನವು ಬಹು ಚನ್ನಾಗಿ ಹೇಳುವದು. 
ವೃ॥ ಹರಭಾಳಾಖಿಳ ನೇತ್ರಾಗ್ನಿಯೊಳೆತಿ ಭರದಿಂಪ್ರೇತರಾಟ್ತಿಕ್ಷಕಂತಃ। 
ದ್ಲರಳಾಯಾ ಹಿಂಡಮಂತಾಸಿಸಿಫಣಿ ವಿಷನಾಗ್ರಾವದೊಳ"ಸ್ಫೂರ್ಜದುಪ್ರಃ 


೭೪ ಶಿವಾನುಭವ. 


ಸ್ಫರದುದ್ರೂಸ್ಫೋಜಿನಿ ಹಿತದೊಳೆ ಸಮೆದದಂ ತಂದುತಾಂ ಕಾಣ್ಕೆ 


ಯೆಂದೀ॥ 
ನರಸೇಂದ್ರಂಗಿತ್ತ ವೊಲೊಸ್ಪಿದುದು ಹೃತರಿಪು ಪ್ರಾಣ ಮುದ್ಯತ್ಯೃ 
ಪಾಣಂ ॥೨॥ 


ಶಾಸನದಲ್ಲಿ ಇನ್ನೂ ಮನೋಹರವಾದ ಸಂಸ್ಕೃತ ಕನ್ನಡ ಪದ್ಯಗಳಿ 
ದ್ದರೂ ಲೇಖನ ವಿಸ್ತಾರ ಭಯದಿಂದ ಎರಡನ್ನು ಮಾತ್ರ ಉದಾಹರಿಸಿರು 
ವೆನು. ಈ ಪದ್ಯಗಳು ಸ್ವಲ್ಪ ಮಟ್ಟಿಗೆ ಉತ್ಪ್ರೀಕ್ಷೆಯಾಗಿದ್ದರೂ ಸಂಪೂರ್ಣ 
ವಾಗಿ ಉತ್ಪ್ರೀಕ್ಷೆಯಿಲ್ಲ. 

ಬಿಳಗಿಯ ರಾಜರು ಕೆಲವು ಕಾಲ ಸ್ವತಂತ್ರರಾಗಿಯೂ ಆ ಮೇಲೆ 
ಕೆಳದಿ, ಸ್ವಾದಿ ರಾಜರ ಆಧೀನರಾಗಿಯೂ ರಾಜ್ಯವಾಳುತ್ತಿದ್ದರು, ಕ್ರಿ. ಶ. 
೧೩೭೯೯ ರಲ್ಲಿ ಶ್ರೀರಂಗ ಪಟ್ಟಣದಲ್ಲಿ ಆಳುತ್ತಿದ್ದ ಟೀಪು ಸುಲ್ತಾನನು ಮಲೆ 
ನಾಡನ್ನು ಕೊಳ್ಳೇ ಹೊಡೆವ ಭರದಲ್ಲಿ ಬಿಳಗಿಯ ಸಂಸ್ಥಾನವನ್ನೂ ಮಣ್ಣು 
ಮುಕ್ಕಿಸಿದನು. ಅಲ್ಲಿಂದೀಚಿಗೆ ಇದು ನಾಮಾವಶೇಷವಾಯಿತು. 

ಟೀಪುವು ಇಲ್ಲಿಗೆ ಬಂದಾಗ ಇಲ್ಲಿ ಶಾಂತವೀರ ರಾಜರು ಆಳುತ್ತಿದ್ದ 
ರಂತೆ, ಇವರು ಮುಸಲ್ಮಾನರ ದಂಡು ಬಂದ ವಾರ್ತೆಯನ್ನು ಕೇಳಿ ದೇಶ 
ತ್ಯಾಗ ಮಾಡಿದರು. ಹೀಗೆ ಹೋದವರು ಹತ್ತಾರುವರ್ಷಗಳ ಮತ್ತೆ ಇಲ್ಲಿಗೆ 
ಬಂದರೆಂದು ವಾರ್ತೆಯಿದೆ. 

ಶಾಂತವೀರ ರಾಜರು ಮತ್ತೆ ಬರುವದರೊಳಗಾಗಿ ಶ್ರೀರಂಗ ಪಟ್ಟಣ 
ದಲ್ಲಿ ಕ್ರಿ. ಶ. ೧೭೯೯ ರಲ್ಲಿಯೇ ಇಂಗ್ಲಿಷರು ಟೀಪುನನ್ನು ಕೊಂದು ಅವನ 
ರಾಜ್ಯದಲ್ಲಿ ಸ್ವಲ್ಪ ಭಾಗವನ್ನು ಮೈಸೂರಿನಅರಸರಿಗೆ ಕೊಟ್ಟ ಮತ್ತುಳಿದು 
ದನ್ನು ತಾವೂ ನೈಜಾಮರೂ ಹಂಚಿಕೊಂಡರಪ್ಪೇ. ಆ ಸಮಯದಲ್ಲಿ ಕಾರ 
ವಾರ ಜಿಶ್ಚೆಯೂ ಇಂಗ್ಲಿಸರಿಗೆ ಸೇರಿದುದರಿಂದ ತದಂತರ್ಗತ ಬಿಳಗಿ ರಾಜ್ಯ 
ವೂ ಸೇರಿದ್ದಿತು. ಶಾಂತನೀರಂ೦ಾಜರು ಹಿಂತಿರುಗಿ ಬಂದು ತಾವು ಪ್ರಾಚೀನ 

ಇಲದಿಂದಲೂ ಆಳಿದವರೆಂತಲೂ ತಮಗೆ ಮಾನ ಮರ್ಯಾದೆಯನ್ನು 

ನಡಿಸಬೇಕೆಂತಲೂ ಆಗಿನ ಆಂಗ್ಲಾಧಿಕಾರಿಗಳನ್ನು ಕೇಳಿಕೊಂಡದರ ಮೇಲೆ 
ಆಗಿನ ಅಧಿಕಾರಿಗಳು ಇವರಿಗೆ ಜೀವನಕ್ಕೆ ಕಕ್ಕಷ್ಟು ಭೂಮಿ ಕಾಣೈೆಯನ್ನೂ 
ತಿಂಗಳಿಗೆ ಇನ್ನೂರು ರೂಪಾಯಿ ವಿಶ್ರಾಂತಿ ಧನವನ್ನೂ ಕೊಡುವಂತೆ 
ವಾಗ್ದಾನ ಮಾಡಿ ಅದರಂತೆ ಅವರ ಜೀವ ಮಾನದ ವರಿಗೂ ಕೊಡುತ್ತಿ 
ಮೇಲೆ ಅನರ ಮಕ್ಕಳು ಸೋಮಶೇಖರ ಒಡೆಯರಿಗೆ ಅದರಲ್ಲಿ 


೯೯೬ 
ಲ. 
೦ 
೧ 
ಣ 


ಬಿಳಗಿಯ ರಾಜ್ಯಚರಿತ್ರಿ. ೭೫% 


ಅರ್ಧವಾಯಿತು. ಅನಂತರ ಅವರ ಮಕ್ಕಳು ಬಸವಲಿಂಗ ರಾಜರಿಗೆ ಅದ 
ರಲ್ಲಿ ಅರ್ಧವಾಯಿತು. ಇವರೂ ಶಿವಾಧೀನವಾದ ಮೇಲೆ ಇವರ ಪಶ್ಚಿ 
ಮೊನ್ನೆ ತಾನೇ ದಿವಂಗತರಾದ ಸೌಭದ್ರಮ್ಮಾಜಿಯರನರಿಗೆ ತಿಂಗಳಿಗೆ ೩೦ರೂ 
ಪಾಯಿನಷ್ಟು ಜೀವನವು ಕೊಡಲ್ಪಡುತ್ತಿತ್ತು. 

ಇಂತವೀರ ರಾಜರ ಸೊಸೆಯವರಾದ ಚನ್ನಮ್ಮಾಜಿಯವರು ಬಹು 
ಪರಾಕ್ರಮವುಳ್ಳ ಮಹಿಳೆಯರಾಗಿದ್ದರಂತೆ. ಇವರಿಗೆ ಕುದುರೇ ಸವಾರಿ, 
ಶಿಕಾರಿ ಹೊಡೆಯುವದು ಮೊದಲಾದ ರಾಜೋಚಿತ ಕಲೆಗಳಲ್ಲಿಯೂ ಚಿತ್ರ 
ಗಾಯನ ಮೊದಲಾದ ಚತುರ ರಸಿಕ ಕಲೆಗಳಲ್ಲಿಯೂ ಇದ್ದ ಪಾಂಡಿತ್ಯ 
ವನ್ನು ನೋಡಿ ಎಷ್ಟೋ ಆಂಗ್ಲ ವೀರರೂ ಮೂಗಿನ ಮೇಲೆ ಬೆರಳಿಟ್ಟಿ ಕೊಂ 
ಡಿರುವರೆಂದು ತಿಳಿದು ಬರುವುದು. 

ಇಲ್ಲಿ ಬಹು ಬೆಲೆ ಬಾಳುವ ಯಾಲಕ್ಕಿ ಮೆಣಸು ಅಡಕೆ ಮುಂತಾದ 
ಜನೋಪಕಾರಿ ಪದಾರ್ಥಗಳು ಬೆಳೆಯಾಗುತ್ತವೆ. ಕಾಡುಗಳಲ್ಲಿ ಒಳ್ಳೊಳ್ಳೇ 
ಮರ ಮಂಡಿಗಳು ಬೆಳೆಯುತ್ತವೆ. ಇಲ್ಲಿನ ಜನರು ಸಾಮಾನ್ಯವಾಗಿ 
ವ್ಯವಸಾಯದಿಂದಲೇ ಜೀವಿಸುವರು. ಮತ್ತೆ ಕೆಲವರು ಮಾತ್ರ ಅಡಕೆ 
ಮೆಣಸು ಯಾಲಕ್ಕಿ ಈ ವ್ಯಾಪಾರದಿಂದ ಜೀವಿಸುವರು. ಕೈಗಾರಿಕೆ ಅಷ್ಟಾಗಿ 
ನಡೆಯುವದಿಲ್ಲ. 

ಬಿಳಗಿ ರಾಜರ ಬಾಂಧವ್ಯಃ-ಬಿಳಗಿಯ ಅರಸರಿಗೂ ಕೊಡಗು 
ಪುಂಗನೂರು ಹಾಗಲ್ವಾಡಿ ಮೊದಲಾದೆಡೆಗಳಲ್ಲಿ ಆಳುತ್ತಿದ್ದ ನೀರಶೈವ 
ರಾಜರಿಗೂ ದೇಹ ಸಂಬಂಧ ಏನ್ಹಂತೆ ಕಂಡು ಬರುತ್ತದೆ. 

ಶಾಸನಗಳು:-ಇಲ್ಲಿರುವ ಶಾಸನಗಳು ಮೂರು. ಎರಡು ಬಸದಿಯ 
ಲ್ಲಿರುವುವು, ಒಂದು ವಿರುಪಾಕ್ಷ ದೇವಾಲಯದಲ್ಲಿರುವುದು, ಇವುಗಳು 
ಈ ರಾಜ್ಯ ವಿಷಯವನ್ನು ತಿಳಿಯಲಿಕ್ಕೆ ಬಹುಮಟ್ಟಿಗೆ ಸಹಾಯವಾಗು 
ತ್ತವೆ. ಈ ಶಾಸನಗಳು ಕರ್ನಾಟಕ ಮತ್ತು ಸಂಸ್ಕೃತ ಭಾಷೆಗಳೆರಡರ 
ಲ್ಲಿಯೂ ಬರೆಯಲ್ಪಟ್ಟಿವೆ. ಇವುಗಳ ಶೈಲಿ ಬಹು ರಮ್ಯುವಾಗಿಯೂ ಪ್ರೌಢ 
ವಾಗಿಯೂ ಇದೆ. ಈ ಶಾಸನವೊಂದರಲ್ಲಿ ಭಟ್ಟಾಕಲಂಕನ ಉಲ್ಲೇಖನಿದೆ. 
ಇವನು ಹಲವು ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದಂತೆ ವರ್ಣಿಸಲ್ಪಟ್ಟಿರುವುದ 
ರಿಂದ ಶಬ್ದುನುಶಾಸನವನ್ನು ಬರೆದಾತನು ಈತನೇ ಆಗಿರಬಹುದೆಂದು 
ತೋರುತ್ತದೆ. ಆಲ್ಲದೆ ಶೃತ ಕೀರ್ತಿದೇವನೆಂಬುವನು ತನ್ನ ಶಿಷ್ಯನಾದ 
ಅಗ್ಗಳನಿಂದ ಕಾವ್ಯಮಾರ್ಗದಲ್ಲಿ ಚಂದ್ರಪ್ರಭ ಪುರಾಣವನ್ನು ಬರೆಸಿದ 


ಗಳ 
ಆಗಿ ಇ 
ವನ 


೬೬ ಶಿವಾನುಭವ. 


ನೆಂದು ಉಲ್ಲೇಖವಿದೆ. ಅಂದ ಮೇಲೆ ಕರ್ನಾಟಿಕ ಮಹಾ ಕವಿಗಳಿಬ್ಬರು 
ಇಲ್ಲಿ ಹುಟ್ಟಿ ಬೆಳೆದಂತಾಯಿ ತಲ್ಲವೇ? 

ಪ್ರಾಚೀನ ಸ್ಮಾರಕಗಳು8-ಸುಮಾರು ನಾಲ್ಕುಲಕ್ಷ ವರಹ ಉತ್ಸ 
ತ್ರಿಯಿದ್ದ ಈ ರಾಜರು ತಮ್ಮ ಆಳ್ವಿಕೆಯಲ್ಲಿ ಕೆಲವು ಸ್ಮಾರಕಗಳನ್ನು ಎರ್ಸ 
ಡಿಸಿರುವರು. 

೧. ರತ್ನತ್ರಯ ಬಸದಿಃ-ಇದು ಜೈನರಾಜರ ಕಾಲದಲ್ಲಿ ಕಟ್ಟಿಸಿ 
ದುದು. ಈಗ ಮೂರ್ತಿಗಳೆಲ್ಲಾ ಭಿನ್ನವಾಗಿನೆ. ಕಟ್ಟಡವೂ ಶಿಥಿಲವಾಗಿದೆ. 
ರಂಗಮಂಟನ ಚಂವ್ರಶಾಶೆ ಮೊದಲಾದುನೆಲ್ಲಾ ಸ್ರಸಿನ್ನ ಶಿಲ್ಪಿಗಳಿಂದ ಕಟ್ಟ 
ಲ್ಪಟ್ಟಿವೆ. ನಮಗೆ ಸಿಕ್ಕಿದ ಶಾಸನಗಳೆರಡೂ ಇಲ್ಲಿಯೇ ಇರುತ್ತವೆ. 

೨. ವಿರೂಪಾಕ್ಷ ದೇವಾಲಯಃ-ಇದು ವೀರಸ್ಪೊಡೆಯರ ಪತ್ನಿ ನೀರ 
ಮ್ಮಾಜಿ ಸುವರಿಂದ ಕಟ್ಟಿಸಬ್ಪ'ಟ್ಟದು. ದೇವಾಲಯವು ಬಹು ಮುದ್ದಾಗಿದೆ. 
ಶಿವಲಿಂಗ ಮೂರ್ತಿಯೂ ಮುಂದಿರುವ ಬಸವನೂ ಬಹು ಸುಂದರವಾ 
ಗಿಯೂ ಶಾಸ್ತ್ರೋಕ್ತವಾಗಿ ಮಾಡಲ್ಪಟ್ಟ ವಾಗಿಯೂ ಇನೆ. ಈ ದೇವಾಲ 
ಯವು ಈಗೀಗ ಕಳಚಿ ಬೀಳಲು ಪ್ರಾರಂಭವಾಗಿದೆ. ಇಲ್ಲಿ ಲಿಂಗಾಂಗಿಗಳು 
ವಾಸವಾಗಿಲ್ಲವಾದುನರಿಂದಲೂ ಊರಿನವರು ತಕ್ಕಷ್ಟು ಉದಾರತ್ವದಿಂದ 
ದೇವಾಲಯವನ್ನು ನೋಡದಿರುವುವರಿಂದಲೂ ಸರಕಾರದ ಉದಾಸೀನ 
ದಿಂದಲೂ ಇಂತಹೆ ಭವ್ಯ ಮಂದಿರಗಳು ಮುರಿಮ ಬೀಳುತ್ತಿವೆ. 

೩ ಲಶ್ಮೀಕಾಂತ ದೇವಾಲಯೆ:- ಬಿಳಗಿಯ ರಾಜರು ತಮ್ಮ 
ವೈಷ್ಣನ ಭಕ್ತರ ಸಲುವಾಗಿ ಕಟ್ಟಿಸಿಕೊಟ್ಟ ಶಿಲಾಮಯ ದೇವಾಲಯ 
ವಿದು. ಇದು ಜಾಗರೂಕತೆಯಿಂದ ಕ:ದಿಡಲ್ಪಟ್ಟಿದೆ. ಇದಕ್ಕೆ ಇಲ್ಲಿ 
ಜನರು ಸಾಮಾನ್ಯನಾಗಿ ವೈಸ್ಟ್ಯನರಾಗಿರುವುದೇ ಕಾರಣ. 

೪. ಅರನುನೆ:-- ಪೂರ್ವದ ರಾಜಮಂದಿರವು ಈಗ ನೆಲಸಮವಾ 
ಗಿದೆ. ಆದರೆ ಈಗಿನ ಅರಮನೆ ಹೊಸವಾಗಿಯೂ ಅತಕನಾನಿಯೂ ಕಟ್ಟಿ 
ಬ್ಪಟ್ಟಿಡೆ. 

೫" ಗೋಲುಬಾವಿಃ--ಇದು ಹಿಂದಿನ ಅರಮನೆಯ ಹಿಂಭಾಗ 
ಕೈದೆ. ಈ ಬಾನಿಯು ಬಹು ಮನೋಹರವೂ ಪ್ರಶಂಸನೀಯವೂ ಆದು 
ದಾಗಿದೆ. ಈ ಬಾವಿಗೆ ಇಳಿದುಹೋಗಲು ಸೋಪಾನಗಳೂ ನೆಲಮಾಳಿ 
ಗೆಯೂ ಇನೆ. ಈ ಬಾವಿಯೊಳಕ್ಕೆ ಇಳಿದು ಹೋದಾಗ ಭೂಗರ್ಭದಲ್ಲಿ 
ವಾಸಮಾಡುವಂತೆ ಭಾಸವಾಗುತ್ತದೆ. ರಾಜರು ಇದನ್ನು ವಿಲಾಸಾರ್ಥ 


ಬಿಳಗಿಯ ರಾಜ್ಯಚರಿತ್ರೆ. ೭೭ 


ವಾಗಿ ಕಟ್ಟಿಸಿರಬೇಕು. ಶತ್ರುರಾಜರು ಬಂದಾಗ ತಲೆತಪ್ಪಿಸಿ ಕೊಳ್ಳಲು 
ಈ ಬಾವಿಯಿಂದ ನಾಲ್ಕು ಮೈಲು ದೂರದವರೆಗಿರುವ ಬೇಡರ ಕಣಿನೆಯ 
ವರೆಗೆ ಒಂದು ಭಯಂಕರವಾದ ಸುರಂಗಮಾರ್ಗವಿದೆ. ಇದು ಈಗ ಮುಚ್ಚಿ 
ಹೋಗಿರಬಹುದು. 

ವೀರಶೈವರ ರಾಜ್ಯವಾದ ಪ್ರದೇಶದಲ್ಲಿ ವೀರಶೈವರ ವಸತಿಯು ಹೆಚ್ಚ 
ದಿರುವದು ಸೋಜಿಗವೇ ಸರಿ. ಬಿಳಗಿಯಲ್ಲಿ ಈಗಿರುವ ಅರಮನೆಯ ನಿವಾ 
ಸಿಗಳನ್ನು ಬಿಟ್ಟರೆ ಇನ್ನೆರಡೇ ಮನೆಗಳು. ಆಸ್ಟರ್ಯ! ವೀರಶೈವರ ಅಭಾ 
ವಕ್ಕೆಕಾನಜನನೈು ಕೇಳಿದರೆ ಇಲ್ಲಿನ ಜನರು ಹೇಳುವುದೇನಂದರೆ ಟೀಪುವು 
ದಂಡೆತ್ತಿ ಬಂದಾಗ ರಾಜರ ಜೊತೆಯಲ್ಲಿಯೇ ಇಲ್ಲಿನ ಮಠಪತಿಗಳೂ 
ನೀರಕೈನ ಗೃಹಕ್ಕರೂ ಬೇಕೆ ಪ್ರದೇಶಗಳಿಗೆ ಓಡಿ ಹೋದರು ಎಂಬುದೇ. 

ವೀರಶೈನರ ಮಠಗಳು ಇಲ್ಲಿ ರಾಜ್ಯಭಾರವು. ಸುಲಲಿತವಾಗಿ 
ನಡೆಯುತ್ತಿದ್ದಾಗ ಈ ನೀರಶ್ಸೆನ ರಾಜರು ಹತ್ತಾರು ಮಠಗಳನ್ನು ಸ್ಥಾಪಿಸಿ 
ದ್ದಂತೆ ತೋರುತ್ತದೆ. ಇವುಗಳೆಲ್ಲವೂ ನೆಲಸಮವಾಗಿ ಹೋದುದಲ್ಲದೆ ಅನ್ಯಾ 
ಕ್ರುಂತನಾಗಿವೆ. ಇವುಗಳಲ್ಲಿ ಕೆಲವು ಮಠಗಳ ವಿಷಯವು ಸ್ವಲ್ಪಸ್ವಲ್ಪ 
ತಿಳಿವು ಬಂದುಮು ಇಲ್ಲಿ ವಿನನಸಲ್ಪಟ್ಟಿದೆ. 

೧. ಹಿರೇಮಠಃ--ಇದು ಶ್ರೀನುದ್ರಂಭಾಸುರೀ ಮಹಾ ಸಂಸ್ಥಾ 
ನಕ್ಕೆ ಸೇರಿದುದು. ಈಗ ನಿರ್ನಾನುನಾಗಿದೆ. ಈ ಮಠನತಿಗಳಾದ ವೇ॥ 
ಮುರಿಗಯ್ಯನವರು ಬೇರೊಂಡೆಡೆಯಲ್ಲಿದ್ದಾರೆ. ಈ ಮಠವು ಪೂರ್ವದಲ್ಲಿ 
ಬಹ: ಸಂಸದ್ಯುಕ್ತವಾಗಿದ್ದಿತಂತೆ. 

೨. ಕೆಲ್ಯಾಣದೇವರ ಮಠ8--ಇವು. ಸೊಮನದೀತಟದಲ್ಲಿದೆ. 
ಇದರನ್ಲಿ ಶಿಲಾಮಯ ಶಿನಲಿಂಗ ದೇವಾಲಯ ಒಂದಿದೆ. ಈ ದೇವಾ 
ಲಯವೂ ಈಗ ಜೀರ್ಣಾವಸ್ಥೆಗೆ ಬಂದಿವೆ. ಮಠದ ತಳಪಾಯೆ ಮಾತ್ರ 
ಕಾಣುತ್ತಿವೆ. ಈ ಮಠನ ಸ್ವಾಮಿಗಳು ವಿರಕ್ತರೆಂದೂ ಕಲ್ಯಾಣದಿಂದ ಬಂದ 
ವರೆಂದೂ ಬಹು ಮಹಾತ್ಮರಾಗಿದ್ದರೆಂದೂ ಇಲ್ಲಿನ ಜನರು ಹೇಳುತ್ತಿ 
ದ್ದಾರೆ. 

೩. ಕಾನೆನಮಠಕ- ನಿರ್ಮೂಲ. ಅರಣ್ಯದಲ್ಲಿರುವುದರಿಂದ ಈ ಹೆಸ 
ರು ಬಂತು. 

೪. ಚಿಲನೆ ಮಠಃ- ಇಲ್ಲಿ ಪ್ರಸಿದ್ಧವಾದ ಚಿಲಮೆ ಇದ್ದುದರಿಂದ 
ಈ ಹೆಸರು ಬಂತು. ಈ ಚಿಲನೆೆ ಈಗಿಗೂ ಇದೆ. ಮಠ ಹಾಳಾಗಿದೆ. 


೭೮ ಶಿವಾನುಭವ್ಮ 


ಭೂಮಿ ಯಾವಕಾರಣದಿಂದಲೋ ಕೈತನ್ಪಿ ಹೋಗಿದೆ. 

೫. ಮಹಾಂತಿನ ಮಠಃ--ಇದೂ ಹಿಂದಿನಂತೆಯೇ ಸರಿ. ಇದ 
ರಂತೆಯೇ ಇನ್ನೂ ಹಲಕೆಲವು ಮಠಗಳು ಹೆಸರಿಲ್ಲದಂತಾಗಿವೆ. ಇವು 
ಗಳಲ್ಲಿ ವಿರಕ್ತ ಮಠ ಚೌಕೀ ಮಠ ಇವುಗಳ ಕುರುಹು ಕಾಣುತ್ತಿದೆ. ಮತ್ತು 
ಳಿದವು ನಿರ್ನಾಮವಾಗಿವೆ. 

ಮೇಲ್ಕಂಡರೀತಿಯಲ್ಲಿ ಬಿಳಗಿಯ ರಾಜ್ಯದ ವಿಷಯವನ್ನು ಸ್ಥೂಲ 
ಮಾನದಿಂದ ವಿವೇಚಿಸಿ ಮತ್ತೊಮ್ಮೆ ಸಾಧನ ಸಾಮಗ್ರಿಗಳು ಲಭ್ಯವಾದ 
ಮೇಲೆ ಈ ವಿಷಯವನ್ನು ಇನ್ನೂ ಸೂಕ್ಷ್ಮದೃಷ್ಟಿಯಿಂದ ವಿಚಾರಿಸುವೆನು 
ಅಲ್ಲದೆ ಇದರಬಗ್ಗೆ ಇತಿಹಾಸ ಶೋಧನೆ ಮಾಡಲುಳ್ಳವರು ತಮ್ಮ ಅನು 
ಭವವನ್ನು ಪ್ರಕಟಿಸಬೇಕೆಂದು ವಿನಂತಿ ಇದೆ. 


ಕಾರ್‌ 
ಬಿಳಗಿ ಸಂ ಸ್ಥಾನ. 


ಕಂದ। ಕಿಳಿದರಿತನಿಂದು ಬರೆದೆಂ। 

ತಿಳಿಯದುದಂ ಮುಂದೆ ತಿಳಿದು ಬಕೆದಪೆನಿದಕೊಳ ॥ 

ತಿಳಿದುದನಿಳೆಗಿಡ ನಾತಂ | 

ಖಿಳರೊಳ್‌ ತಾಂ ಪ್ರಥಮನೆಂದು ಪೇಳ್ವಪರಾದ್ಯರ್‌ TE 
ವರವೀರಶೈನ ರಾಜರ್‌। 

ಧರೆಯೊಳ್‌ ನಿಜ ರಾಜ್ಯ ವಾಳ್ಗು ಬಾಳ್ಗೆ ಸರಾಗಲ್‌ | 

ಧುರಪೊಳಿ ವಿಕ್ರಮರೆನುತುಂ। 

ವರಂಾಘವನಂತೆ ನೀತಿಯುಕ್ತರೆನುತ್ತುಂ |೩॥ 
ಕರ್ಣಾಟಕ ರಾಜ್ಯ ಮನಿತುಂ । 

ನಿರ್ಣೈಸಲ್‌" ವೀರಶೈವಮಯವಾಗಿರ್ಕುಂ ॥ 

ಕರ್ಣೂರಿವರದ ಭಕ್ಷರ್‌ 

ತೂರ್ಣದಿಫಿದನರಿದು ಸಾಸಗೆಯ್ವುದು ಕಜ್ಜಂ 1೪|॥ 
ಪೋದುದು ನಮ್ಮಯ ಮಾನ್ಯತೆ | 

ನೋದುದಲಾ ನಮ್ಮ ರಾಜ್ಯ ಕೋಶಾದಿಗಳುಂ ॥ 

ಸೋದುವು ನಮ್ಮಯ ಕೃತಿಗಳ 1 


ಬಿಳಗಿಯ ರಾಜ್ಯಚರಿತ್ರೆ, ರ 


ಮೇದಿನಿಯೊಳ್‌ ಕೇತ್ವರಿಲ್ಲ ಮಿಂತಾಯ್ತ ಕಟಾ ೫॥ 
ನಮ್ಮಯ ಬಾಂಧವರ ಖಿಳೆರ್‌ | 

ಸುಮ್ಮನೆ ಬಡಿದಾಡುತಿಹರು ಗರ್ವಾಂಧತೆಯಿಂ ॥ 

ಬೊಮ್ಮನೆಯಂತೆರೆಸಗಿದೆ | 

ಸಮ್ಮತಮೇಂ ನಿನಗೆ ಪೇಳ ಜಡಜಭವಾಖ್ಯಾ ॥೬॥ 
ಆದದ್ದಾಗಲಿ ಹಿಂದಕೆ | 

ಪೋದದ್ದಾ ರಾಜ್ಯಕೋಶ ಮೆಲ್ಲಂ ಪೋಗೇ ॥ 

ಮೇದಿನಿಯೊಳಿನ್ನು ನಾವ್ಲಳ್‌ । 

ಸಾಧುಜನಾಹ್ಲೂದ ಜನಕರಾದೊಡೆ ಸಾಕ ॥೭॥ 
ಜಯ ಜಯ ಶಿವಾನುಭನವೇ । 

ಜಯಜಯ ವರ ವೀರಕೈನ ಜನ ಭೂಷಣವೇ ॥ 

ಜಯಜಯ ಶಿವನಾಭರಣವೆ । 

ಜಯ ಸಂಯುತಮಾಗಿ ಬಾಳು ಧರೆಯೊಳಗನಿಶಂ |೮| 
ಮಂಗಳಮಕ್ಕೆಮ ದೇಶಕೆ ॥ 

ಮಂಗಳಕರ ಪಾವನಾತ್ಮ ಪರಶಿವನೊಲವಿಂ || 

ಭಂಗಮದೆಲ್ಲಂ ಪೋಗುಗೆ | 

ಸಂಗಳಿಸುಗೆಯಾಯುರಾದಿ ವಾಂಛಿತಫಲಮ:ಂ ॥೯॥ 

ಓಂ 


ಶಾಂತಿ ಶ್ಯಾಂತಿ ಶ್ಯಾಂತಿಃ 





) 
ಅಗಸ್ತ್ಯ ಮತ್ತು ರೇಣುಕ. 
(ಕರ್ನಾಟಕ ಸಂಸ್ಕೃತಿಯ ಪ್ರಾಚೀನತ್ವ ಮತ್ತು ಶೈವಧರ್ಮಗಳ ಉಗಮ) 
ಲೇಖಕಃ- ರಾಃ ಸಾ| ಫೆ. ಗು. ಹಳಕಟ್ಟಿ ಬಿ. ಏ. ಎಲ್‌ ಎಲ್‌, ಬಿ. 


——o—— 


ಅಗಸ್ಕುನು ಶೈವ ಖಯಸಷಿಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಈತನ 
ವೃತ್ತಾಂತವು ಅನೇಕ ಪುರಾಣಗಳಲ್ಲಿ ಬಂದಿರುತ್ತದೆ. ಇದಲ್ಲದೆ ಜಾವಾದ್ವೀ 


ಹ ಶಿವಾನುಭವ. 


ಪದಲ್ಲಿ ಇವನ ಬಗ್ಗೆ ಅನೇಕ ಶಿಲಾಶಾಸನಗಳು ಈಚೀಚೆಗೆ ದೊರೆತಿವೆ. ಇವೆ 
ಲ್ಲವುಗಳನ್ನು ಸಂಗ್ರಹಿಸಿ ವಿ ಓ. ಸಿ. ಗಂಗೂಳಿ ಎಂಬ ಹೆಸರಿನ ಬಂಗಾಲಿ 
ಪಂಡಿತರು “ರೂಪಂ” ಎಂಬ ಹೆಸರಿನ ಬಂಗಾಲಿ ಭಾಷೆಯಲ್ಲಿ ಹೊರಡುವ 
ಒಂದು ಪತ್ರಿಕೆಯಲ್ಲಿ ಒಂದು ವ:ಹೆತ್ವದ ಲೇಖವನ್ನು ್ರ್‌ಸಿದ್ಧಿಸಿದ್ದಾರೆ. ಈ 
ಲೇಖವು ಸರ್‌ ರನಿಂಪ್ರನಾಥ ಟಿಗೋರ ಈ ಜಗದ್ವಿಖ್ಯಾತ ಮಹಾ ಕವಿಗಳ 
ನಿದರ್ಶನೆಯ.ಲ್ಲಿ ಪ್ರಕಟಿನಾಗುವ “ನಿಶ್ವಭಾರತಿ”ಯ ೧೯೨೬ನೇ ಜುಲೈ ಸಂಚಿ 
ಕೆಯಲ್ಲಿಯೂ ಕೊಡಬ್ಬಟ್ಟಿರುತ್ತದೆ. ಪ್ರತಿಯೊಬ್ಬ ಶೈವನು ಅಗಸನ ಚರಿತ್ರೆ 
ಯನ್ನೂ ಅದರೊಡನೇ ನೀರಶೈವಧರ್ಮ ಸಂಸ್ಥಾಸಕನೆಂದೆಣಿಸಿಕೊಳ್ಳುವ 
ರೇಣ:ಕನ ಚರಿತ್ರೆಯನ್ನೂ ತುಲನಾತ್ಮಕವಾಗಿ ಅತಿ ಸೂಕ್ಷ್ಮ ದೃಷ್ಟಿಯಿಂದ 
ವಿಚಾರಿಸುವದು ಬಹಳ ಮಹತ್ವದ್ದಿರುತ್ತದೆ. ಯಾಕಂದರೆ ಇದರಿಂದ 
ಶೈವಧರ್ಮಗಳ ಪೂರ್ನೇತಿಹಾಸ ಮತ್ತು ಕರ್ನಾಟಕದ ಮೊದಲಿನ ಸಂಸ್ಕೃತಿ 
ಇವುಗಳ ಮೇಲೆ ವಿಶೇಷ ಪ್ರಕಾಶವು ಬೀಳುವಂತೆ ಇದೆ. 

ಮೇಲ್ಕಂಡ ಲೇಖಕರು ಈ ಲೇಖಕ್ಕೆ “ಪೂರ್ವ ಕಾಲದ ಮಹತ್ತರ 
ವಸಾಹೆತುಗಾರನಾದ ಅಗಶ್ಯು ಖುಷಿ” ಎಂಬ ಹೆಸರನ್ನು ಇಟ್ಟಿ ಅದನ್ನು 
ಶ್ರಸಿದ್ಧಿಸಿದ್ದಾರೆ. ಅವರು ಈ ಲೆ:ಖದಲ್ಲಿ ಮೊದಲಿಗೆ ದಕ್ಷಿಣ ಹಿಂದುಸ್ಥಾನ 
ದೇಶವು ಅತ್ಯಂತ ಕಾಡುಸ್ಥಿತಿಯಲ್ಲಿ ಇತ್ತು, ಆ ಮೇಲೆ ಆರ್ಯರೇ ಈ ಪ್ರದೇ 
ಕಕ್ಕೆ ಬಂದು ನಾಗರೀಕತೆಯನ್ನು ಪಸರಿಸಿದರು, ಈ ಕಾರ್ಯದಲ್ಲಿ ಅಗಸ್ಯಾನೇ 
ಅಗ್ರ ಭಾಗನನ್ನು ವಹಿಸಿದನು, ಎಂಬಿನೇ ಮೊದಲಾದ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಅಭಿಪ್ರಾಯವು ನಿಜವಲ್ಲನೆಂಬದು ಇತ್ತಿೀ 
ಚಿಗೆ ಆವ ಶೋಧಗಳಿಂನ ಹೆಚ್ಚೆಚ್ಚು ಸ್ಪಪ್ಪವಾಗ ಹತ್ತಿರುತ್ತವೆ. ಹ್ಯಾಗೆ 
ಉತ್ತರ ಹಿಂದುಸ್ಥಾನದ ಆರ್ಯರು ನಾಗರೀಕತೆಯಲ್ಲಿ ಮುಂದಾಗಿದ್ದರೋ 
ಅದೇ ಮೇರೆಗೆ ದಕ್ಷಿಣ ದೇಶದಲ್ಲಿ ದ್ರವಿಡರೂ ನಾಗರೀಕತೆಯಲ್ಲಿ ಮುಂದಾ 
ಗಿದ್ದರು. ಹಿಂದೂ ಸಂಸ್ಕೃತಿಯು ಉತ್ತರ ಮತ್ತು ದಕ್ಷಿಣ ಹಿಂದುಸ್ಥಾನ ದೇಶ 
ಗೆಳಲ್ಲಿಯೆ ನಾಗನೀಕತೆಗಳ ಮಿಶ್ರಣದಿಂದ ಬೇರೆ ಬೇರೆ ಕಾಲಗಳಲ್ಲಿ ನಾನಾ 
ಸ್ವರೂನಗಳನ್ನು ಹೊಂದುತ್ತ ಅದು ಶ್ರೇಷ್ಠತರಸ್ಥಿ ತಿಗೆ ಬಂದಿರುತ್ತದೆ. ಉತ್ತರ 
ದೇಶದ ಆರ್ಯರ ವೈದಿಕ ಕರ್ಮಗಳಲ್ಲಿ ದಾಕ್ಷಿಣಾತೃರಾದ ಶೈವರ ಅನೇಕ 
ಸದ್ಧತಿಗಳು ಸೇರಿಕೊಂಡಿರುತ್ತವೆ. ಅವರ ಪೂಜಾದಿ ಕರ್ಮಗಳೂ ಮಂತ್ರ 
ಗಳೂ ಶಿಲ್ಪ ಕಲೆಗಳೂ ಶೈವಧರ್ಮದ ಕುರುಹುಗಳನ್ನು ಸ್ಪಷ್ಟವಾಗಿ ಹೊರ 
ಗೆಡುವುತ್ತವೆ. ಆದರೆ ಇದನ್ನು ಉತ್ತರ ಹಿಂದುಸ್ಥಾನದ ಆರ್ಯ ಪಂಡಿತರು 


ಅಗಸ್ತ್ಯ ಮತ್ತು ರೇಣುಕ. ೮೧ 


ದುರ್ಲಕ್ಷಿಸುತ್ತಾರೆ. ಆದ್ದ ರಿಂದ ಅವರ ಶೋಧಗಳಲ್ಲಿ ಅಕುಂಚಿತತ್ವ ದ 
ಜೋಷಗಳು ಉಂಟಾಗುತ್ತ ವೆ. ಅಗಸ್ತ್ಯನ ಚರಿತ್ರೆಯೊಡನೆ ಫೈವರಲ್ಲಿ ಪ್ರ ಪ ಸಿದ್ದ 
ನಾಗಿರುವ ರೇಣುಕಾಚಾರ್ಯನ ಚರಿತ್ರೆಯನ್ನು ಅಭ್ಯಾಸಿಸಿದರೆ ಶೈವ ಧಮ? 
ಗಳ ಪೂರ್ವೇತಿಹಾಸದ ಬಗ್ಗೆ ಅನೇಕ ಮಹತ್ವದ ವಿಷಯ ಕಂಗೊಳಿಸ 
ಹತ್ತು ತ್ತವೆ. ಈಗ ನಾವು ಈ ಇಬ್ಬರೂ ಮಹಾ ಪುರುಷರ ಚರಿತ್ರೆ ತ್ರೆಗಳನ್ನು 
ಈ ಮೇಕೆಗೆ ತುಲನಾತ್ಮಕವಾಗಿ ನಿನೇಚಿಸ ಸುವ ಮೊದಲು ಈ ಉಭಯತರ 
ಚರಿತ್ರೆಗಳನ್ನು ನಮ್ಮ ವಾಚಕರು ಅರಿಯುವದು ಅವಶ್ಯವಾಗಿದೆ. ಆದ್ದರಿಂದ 
ಮಿ. ee ವಿವರಿಸಿದ ಅಗಸ್ಯು ಚರಿತ್ರೆಯನ್ನು ನಾವು ಸಂಕ್ಷೇಪ 
ಇಗಿ ಇಲ್ಲಿ ವಿವರಿಸುತ್ತೇವೆ. 

ಅಗಸ್ಯುನು ಕಾಶೀಪ ಟ್ಟ ಣದಲ್ಲಿ ವಾಸವಾಗಿದ್ದ ನು. ಅವನು ಕೇವಲ ಶಿವ 
ಭಕ್ತನಾಗಿ ಶಿವಲಿಂಗಗಳನ್ನೇ ಸದಾ ಪೂಜಿಸುತ್ತಿದ್ದನು. ಆದರೆ ಅವನು 
ಬಹಳ ದಿವಸಗಳ ವರೆಗೆ ಉತ್ತರ ದೇಶದಲ್ಲಿ ನಿಲ್ಲಲಿಲ್ಲ. ಅವನು ವಿಂಧ್ಯಾಟ 
ವಿಯನ್ನು ದಾಟ ದಕ್ಷಿಣಾಪಥದಲ್ಲಿ ಬಂದು ಇರಹೆತ್ತಿದನು. ಅವನು ದಂಡ 
ಕಾರಣ್ಯಕ್ಕೆ ಸವಿನಾಸವಾಗಿರುವ ನಾಸಿಕ ಕ್ಷೇತ್ರದಲ್ಲಿ ಆಶ್ರಮವನ್ನು ಸ್ಥಾಪಿಸಿ 
ದನು. ಇದೇ ಸ್ಥಳದಲ್ಲಿಯೇ ರಾಮಚಂದ್ರನು ಇದ್ದನೆಂದು ಐತಿಹೈವದೆ. ಈ 
ಆಶ್ರಮದಲ್ಲಿ ಅಗಸ್ಫುನು ಕೆಲಕಾಲವಿದ್ದು ಆ ಮೇಲೆ ದಕ್ಷಿಣಕ್ಕೆ ತೆರಳಿ ಬದಾಮಿ 
ಹತ್ತರವಿರುವ ಮಹಾಕೂಟ ಕ್ಷೇತ್ರದಲ್ಲಿ ವಾಸಿಸ ತೊಡಗಿದನು, ಅಲ್ಲಿ ಅವ 
ನಿಗೆ ರಾಕ್ಷಸರೊಂದಿಗೆ ಯುದ್ಧ ಮಾಡುತ ತ ಪ್ರಸಂಗವು ಬಂದೊದಗಿತು. ಐ 
ಹೊಳಿಯಲ್ಲಿ ಇಲ್ವ ಲನೆಂಬ ರಾಕ್ಷಸನೂ ವಾತಾಪಿಪುರ ಎಂದರೆ ಬದಾಮಿ 
ಯಲ್ಲಿ ವಾತಾಸಿ ಎಂಬ ರಾಕ್ಷಸನೂ ರಾಜ್ಯವಾಳುತ್ತಿದ್ದರು. ಅಗಸ್ಯನು ಇವ 
ರಿಬ್ಬರನ್ನು ಬದಾಮಿಯಿಂದ ಮೂರು ಮೈಲುಗಳ ಮೇಲಿರುವ ಮಹಾಕೂ 
ಓದಲ್ಲಿ ಸಂಹರಿಸಿದನು. ಈಸಂಗತಿಯು ಇಲ್ಲಿ ವರ್ತಿಸಿದ್ದರಿಂದ ಇದೊಂದುವು 
ಹಾಕ್ಸೇತ್ರ ತ್ರಸ್ಥಾನವಾಗಿ, ದಕ್ಷಿಣ ಕಾಶಿ ಎಂಬ ಹೆಸರನ್ನು ಹೊಂದಿದೆ. ಆ ಮೇಲೆ 
ಜನು ದಕ್ಷಿಣ ದೇಶಕ್ಕೆ "ರಂ, ಪಾಂಡ್ಯ ರಾಜ್ಯವನ್ನು ಪ್ರವೇಶಿಸಿದನು. 
ಅಲ್ಲಿ ಎಸರು ಪಾಂಡ್ಯ ರಾಜರ ಗುರುವೆಂದೆನಿಸಿಕೊಂಡನು. ತಮಿಳು ರಾಜ 
ದಲ್ಲಿ ಶಿವಧರ್ಮವು ಮೊದಲು ಪ್ರಕಟವಾದದ್ದು ಇವನಿಂದಲೇ ಎಂದು ಅಲ್ಲಿ 
ತಿಳಿಯುತ್ತಾರೆ. ಇಷ್ಟೇ ಅಲ್ಲ, ಅವನು ತಮಿಳು ಭಾಷೆಯ ಸುಧಾರಕನೆಂ 
ತಲೂ ಪ್ರಸಿದ್ಧನಾಗಿದ್ದಾನೆ. ತಮಿಳ ಭಾಷೆಗೆ ವ್ಯಾಕರಣವನ್ನು ಮೊದಲು 
ಬರೆದವನು ಅಗಸ್ತ್ಯುನೇ ಎಂದು ದ್ರಾನಿಡ ಪಂಡಿತರು ತಿಳಿಯುತ್ತಾರೆ. ಅವನ 


೮೨ ಶಿವಾನುಭವ, 


ವ್ಯಾ ್ಯಕರಣಕ್ಕೆ "ಅಗತ್ತಿಯಂ' ಎಂಬ ಹೆಸರು ಇನೆ. ಇವನು ಮೂರ್ತಿಗಳನ 
ಸುತ ಶಾಸ್ತ್ರ ದ ಬಗ್ಗೆ ಯೊ ಒಂದು ಗ್ರಂಥವನ್ನೂ ರಚಿಸಿದನು. ಇದಕ್ಕೆ 
"ಅಗಸ್ತ್ರೀಯ ಸಕಲಾಧಕಾರ' ಎಂಬ ಹೆಸರು. ಅದೇ ಮೇರೆಗೆ ವೈದ್ಯ ಶಾಸ್ತ್ರ 
ವನ್ನೂ ದ್ರವಿಡದೇಶದಲ್ಲಿ ಪ್ರಚಾರಗೊಳಿಸಿದನು. ಒಟ್ಟಿಗೆ ಅಗಸ್ಕುನು ತೀ 
ದೇಶದ ನಾಗರೀಕತೆಯ ಉತ್ಪಾದಕನೆಂದು ಅಲ್ಲಿಯ ಪಂಡಿತರು ತಿಳಯು 
ತ್ತಾರೆ. 

ಅಗಸ್ತ್ಯನು ದ್ರಾವಿಡದೇಶದಲ್ಲೆಲ್ಲ ಅನೇಕ ಗುಡಿಗಳನ್ನು ಕಟ್ಟಿಸಿದನು. 
ಕನ್ಯಾಕುಮಾರಿಯ ಹತ್ತರ ಪೋಧೀಖಯ ಎಂಬ ಹೆಸರಿನ ಬೆಟ್ಟವು ಇದೆ. 
ಈ ಸ್ಥಳದಲ್ಲಿ ಅವನು ಅದೃಶ್ಯರೂನನಾಗಿ ಇನ್ನೂ ವಾಸಿಸುತ್ತುನೆಂದು ದ್ರವಿ 
ಡರು ತಿಳಿಯುತ್ತಾರೆ. ಇದು ಅತ್ಯಂತ ಪನಿತ್ರ ಸ್ಥಾನನೆಂದೆನಿಸಿಕೊಳ್ಳು 
ತ್ತದೆ. 
 ಅಗೆತ್ತ್ಯನು ಹೀಗೆ ದಕ್ಷಿಣ ದೇಶದಲ್ಲೆಲ್ಲ ಮಹತ್ತಾದ ಧಾರ್ಮಿಕ ಕ್ರಾಂತಿ 
ಯನ್ನು ಮಾಡಿದಕಾರಣ ಅವನು ಆ ಭಾಗದಲ್ಲಿ ಭಕ್ತಿಯಿಂದ ಪೂಜಿಸಲ್ಪ 
ಡುತ್ತಾನೆ. ಅಲ್ಲಿ ಅವನ ಹೆಸರಿನ ಅಸಂಖ್ಯ ದೇವಾಲಯಗಳು ಇವೆ. ಅವ 
ನನ್ನು ಅಲ್ಲಿ ಪೂಜೆಮಾಡುವ ಕ್ರಮಗಳು ಸ್ಥಂದಪುರಾಣ ಮತ್ತು ಅಗಿ 
ಪುರಾಣ ಇವುಗಳಲ್ಲಿ ಉಲ್ಲೇಖಸಲ್ಪಚ್ಬನೆ. ಅವನ ಸಂಬಂಧದ ಮಂತ್ರದ 
ಅರ್ಥವು ವಏನಿಶುವಡೆಂದರೆ « ಎಲೋ ಕುಂಭಯೋನಿಯಾದ ನಿನಗೆ ನಮ 
ಸ್ಥಾರವು. ನೀನು ಮಿತ್ರಾವರುಣರ ಮಗನಾಗಿ «ಕಾಶ' ಹೂವಿನಂತೆ ಶುಭ್ರ 
ನಾಗಿರುವಿ. ಆತಾಪಿನಾತಾಪಿಗಳನ್ನು ಸೆಂಹೆರಿಸಿದಂಥ ಸಮುದ್ರವನ್ನು ಕುಡಿ 
ದಂಥೆ ಎಲೋ ಅಗಸ್ತ್ಯನೇ ನಿನ್ನನ್ನು ನಾನು ಅಹ್ವಾನಿಸುತ್ತೇನೆ” ಅಗಸ್ತ್ಯನು 
ಫೋಧೀಯ ಬೆ ಬೆಟ್ಟದಲ್ಲಿ ಇರುವನೆಂದು ತಿಳಿಯುವಂತೆ, ಪೂರ್ವದ ಸಮು 
ದ್ರದ ಆಗ್ನೇಯ ಜ್‌ 5 ಯಲ್ಲಿರುವ" ವೇದಾರಣ್ಯ' ಎಂಬ ಸ್ಥಳದಲ್ಲಿ ಯೂ 
ನಕು ಸದಾ ವಾಸಿಸುತ್ತಾನೆಂದು ತಿಳಿದು ಜನರು ಅವನನ್ನು. ಅರ್ಲಿ ಪೂಜಿ 
ಸುತ್ತಾರೆ. ಹೀಗೆ ಅಗಸ್ತ್ಯನು ದಕ್ಷಿಣದೇಶದಲ್ಲಿ ಶೈವಧರ್ಮವನ್ನು ಸ್ಥಾಪಿಸಿ 
ಬೇರೆ ದೇಶಗಳಲ್ಲಿ ಸಹ ಶಿವಧರ್ಮವನ್ನು ಸ್ಥಾಪಿಸಲು ಉದ್ಯುಕ್ತನಾದನು. 
ಅವನು ಸಮುದ್ರವನ್ನು ದಾಟಿ ಕಾಂಬೋಡಿಯಾ ದೇಶಕ್ಕೆ ಹೋದನು 
ಈ ಸಂಗತಿಯು ಅಲ್ಲಿಯ ಅನೇಕ ಶಿಲಾಲೇಖಗಳಿಂದ ಸ್ಪಷ್ಟವಾಗಿ ತಿಳಿದು 
ಬರುತ್ತದೆ. ಹೀಗೆ ಅವನು ಸಮುದ್ರವನ್ನು ದಾಟ ಹೋದದ್ದರಿಂದ ಸಮು 
ದ್ರವನ್ನು ಕುಡಿದುಬಿಟ್ಟನೆಂದು ಪುರಾಣದಲ್ಲಿ ದಂಥೆ' ಕಥೆಗಳು ಉತ್ಸನ್ನವಾ 


ಅಗಸ್ತ್ಯ ಮತ್ತು ರೇಣುಕ. ೮೩ 


ಗಿರಬಹುದು. ಈ ಕಾಂಬೋಡಿಯಾ ದೇಶದಲ್ಲಿ «ಅಂಕೋರವಾಟ' ಎಂಬ 
ಸ್ಥಳದಲ್ಲಿರುವ ಶಿಲ.ಲೇಖವಲ್ಲಿ ಕೆಳಗಿನ ಸಂಗತಿಗಳು ತಿಳಿದುಬರುತ್ತವೆ. 
««ಆರ್ಯದೇಶದಲ್ಲಿ ಹುಟ್ಟಿದಂಥ ಬಾಹ್ಮಣನಾದ ಅಗಸ್ತ್ಯನು ಶಿವಪೂಜೆ 
ಯಲ್ಲಿ ನಿರತನಾಗಿ ತನ್ನ ಅಲೌಕಿಕ ಶಕ್ತಿಯಿಂದ ಕಾಂಬೋಡಿಯಾ ದೇಶಕ್ಕೆ 
ಬಂದು ತ್ರೀಭದ್ರೇಶ್ವರನೆಂಬ ಶಿವಲಿಂಗವನ್ನು ಪೂಜಿಸಿದನು. ಮತ್ತು ಆ ದೇವ 
ರನ್ನು ಬಹುದಿವಸ ಪೂಜಿಸಿ ಮೋಕ್ಷವನ್ನೈದಿದನು.? 

ಅಗಸ್ತ್ಯನು ಈ ಪ್ರದೇಶದಲ್ಲಿದ್ದು ಒಬ್ಬ ರಾಜಕನ್ನಿಕೆಯನ್ನು ಮದು 
ವೆಯಾಗಿ ಒಂದು ರಾಜವಂಶವನ್ನು ಸ್ಥಾಪಿಸಿದನೆಂದು ಮತ್ತೊಂದು ಶಿಲಾ 
ಲೇಖದಿಂದ ತಿಳಿದುಬರುತ್ತದೆ. ಆ ಶಿಲಾಲೇಖದಲ್ಲಿರುವದೇನಂದರೆಃ-- 
«ಆರ್ಯದೇಶದಿಂದ ಬಂದಂಥ ಮತ್ತು ವೇದಗಳಲ್ಲಿ ಪಾರಂಗತನಾದಂಥ 
ಅಗಸ್ತ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಬ್ರಾಹ್ಮಣನು “ಮಹಿಸಿದ್ಧ” ಮನೆ 
ತನಕ್ಕೆ ಹೊಂದಿದ ಯಶೋಮತಿ ಎಂಬ ಕನ್ಲಿಕೆಯನ್ನು ಮದುವೆಯಾದನು. 
ಮತ್ತು ಆಕೆಯಿಂದ ನರೇಂದ್ರವರ್ಮನೆಂಬ ಮಗನನ್ನು ಸಡೆದನು” ಎಂದು 
ಬರೆದದೆ. ಇದೇಸಂಗತಿಯು ಅನೇಕ ಶಿಲಾಲೇಖಗಳಲ್ಲಿ ಉಲ್ಲೇಖಿಸಲ್ಪ 
ಟ್ಫಡೆ. ಕಾಂಬೋಡಿಯಾ ದೇಶದಲ್ಲಿಯ ಅಸಂಖ್ಯಸುಂದರವಾದ ಶಿವಾಲಯ 
ಗಳನ್ನು ಈ ರಾಜವಂಶಕ್ಕೆ ಸಂಬಂಧಿಸಿದ ಅರಸರುಗಳೇ ಕಟ್ಟಿಸಿದ್ದಾರೆ. 

ಕಾಂಬೋಡಿಯಾ ದೇಶದಂತೆಯೇ *ಶ್ಯಾಮ'ದೇಶ ಎಂದರೆ ಸಯಾ 
ಮಪ್ರಾಂತದಲ್ಲಿಯೂ ಶಿವಾಲಯಗಳು ಈಗ್ಗೆಯೂ ದೃಷ್ಟಿಗೋಚರವಾಗು 
ತ್ತವೆ. ಈ ಶಿವಾಲಯಗಳ ಹೋಲಿಕೆಯು ದಕ್ಷಿಣ ಹಿಂದುಸ್ಥಾನದಲ್ಲಿರುವ 
ಶಿವಾಲಯಗಳಂತೆಯೇ ಇರುತ್ತದೆ. ಈ ಕಟ್ಟಡಗಳಮೇಲಿಂದ ಈ ದೇಶ 
ಗಳ ಶೈವಧರ್ಮವು ಹಿಂದುಸ್ಥಾನ ದೇಶದಿಂದಲೇ ಬಂದಿತೆಂದು ನಿರ್ನಿ 


ವಾದವಾಗಿ ಹೇಳಬಹುದು. 
ವಾಯುಪುರಾಣ, ಅಧ್ಯಾಯ ೪೮ ಇದರಲ್ಲಿ ಕೆಳಗೆ ಕಾಣಿಸಿದ ದ್ವೀಸ 


ಗಳಿಗೆ ಅಗಸ್ತ್ಯನು ಹೋದಂತೆ ತಿಳಿದುಬರುತ್ತದೆ. ಅವು ಯಾವವೆಂದರೆಃ-.- 
ಬರ್ಹಿಣದ್ವೀಪ ಎಂದರೆ ಬೋರ್ಥಿಯೊ, ಕುಶದ್ವೀಪ, ವರಾಹೆದ್ವೀಸ, ಶೌಖ್ಯ 
ದ್ವೀಪ `ಇನೇ ಮೊದಲಾದವುಗಳು. ಇದೇ ಪುರಾಣದಲ್ಲಿ ಅಗಸ್ತ್ಯನು 
ಮಹಾಮಲಯ ಪರ್ವತದಲ್ಲಿ ಇರುತ್ತಾನೆಂದು ಸ್ಪಷ್ಟವಾಗಿ ಹೇಳಿದೆ. ಸುಮಾ 
ತ್ರಾದ್ವೀಪದಲ್ಲಿ "ಮಲಯು' ಎಂಬ ಹೆಸರಿನ ಪ್ರಸಿದ್ಧ ಪರ್ವತವು ಈಗ್ಗೆಯೂ 
ಇದೆ. ಇದು ಅಗಸ್ತ್ಯನ ಸ್ಥಾನವಾಗಿರಬಹುದು. 


೮೪ ಶಿವಾನುಭವ. 


«ದಕ್ಷಿಣ ಕೋಡೋ ಎಂಬ ಹೆಸರಿನ ಪಟ್ಟಣದಲ್ಲಿ ಕ್ರಿಸ್ತಶಕದ ಪೂ 
ರ್ವದ ೭೩೨ ಇಸ್ವಿಯ ಒಂದು ಸಂ ಸ್ಕೃತ ಶಿಲಾಲೇಖವು ದೊರೆತಿದೆ. ಇದರಲ್ಲಿ 
ಮಧ್ಯಜಾವಾ ನಡುಗಡ್ಡೆಯಲ್ಲಿ ವಸಾಹತುಮಾಡಿದ ಸಂಜಯನೆಂಬ ಹೆಸ 
ರಿನ ಅರಸನ ಉಲ್ಲೇಖವು ಇದೆ. "ಜಾವಾ ಎಂಬ ಹೆಸರಿನ ಅತ್ಯುತ್ತ 
ಮವಾದ ದ್ವಿನವು ಇದೆ. ಇಲ್ಲಿ ಬಂಗಾರದ ಕಣಿಗಳು ಇದ್ದು, ಅಕ್ಕಿ 
ಮೊದಲಾ ಕ ಧಾನ್ಯಗಳೂ ಹೇರಳವಾಗಿ ಬೆಳೆಯುತ್ತವೆ. ಈದಿ ದ್ವೀಪದಲ್ಲಿ 
ಒಂದು ಸುಂದರವಾದ ಮತ್ತು ಅದ್ಭುತವಾದ ಶಿವಾಲಯವು ಇದೆ. ತಾ 
ಲಯದಲ್ಲಿಯ ಮೂರ್ತಿಯನ್ನು ಸುಣ್ಣ ಭೂಮಿಯಾದ ಕುಂಜರ ಕುಂಜ 
ದೇಶದ ಜನರು ಸ್ಥೂಸಿಸಿರುವರು.” ಈ ಕುಂಜರ ಕುಂಜ ಅಥವಾ ಕುಂಜರ 
ದೇಶವು ದಕ್ಷಿಣ ಹಿಂದುಸ್ಥಾನದಲ್ಲಿಯೇ ಇದ್ದಿರಲಿಕ್ಕೆಬೇಕು. ವಿಜಯನ 
ಗರದ ಹದಿಮೂರನೇ ಶತಮಾನನ ಕೆಲವು ಶಿಲಾಲೇಖಗಳಲ್ಲಿ "ಕುಂಜರ 
ಕೋನ' ಎಂಬ ದೇಶದ ಉಳ್ಲೇಖನು ಇರುತ್ತದೆ. ಅವುಗಳಿಂದ ಈ ಪ್ರದೇ 
ಶವು ಈಗಿನ ಹೆಂಪಿಯ ಉತ್ತರಕ್ಕೆ ತುಂಗಭದ್ರಾ ನದಿಯ ತೀರದಲ್ಲಿ 
ಇತ್ತೆಂದು ತಿಳಿದುಬರುತ್ತದೆ. ಹರಿವಂಶದಲ್ಲಿ ಅಗಸ್ತ್ಯನ ಶುಭಕರವಾದ 
ಆಶ್ರಮವು ಕುಂಜರ ಸರ್ವತದಲ್ಲಿ ಇತ್ತು' ಎಂದು ಬರೆದದೆ. ಈ ಎಲ್ಲ 
ಸಂಗತಿಗಳಿಂದ ತುಂಗಭದ್ರಾತೀರವಲ್ಲಿ ಅಗಸ್ಟ್ಯಾರ ಶ್ರಮವು ಇತ್ತು, ಅಲ್ಲಿ 
ಅನನು ವಾಸಿಸಿರಬಹುದು, ಮತ್ತು ಈ ಕುಂಜರ ತೂ ರಿಕ ಜನರೇ 
ಸಮುದ್ರ ಮಾರ್ಗವಾಗಿ ಜಾನಾದ್ವೀಸಕ್ಕೆ ಹೋಗಿ ಅಲ್ಲಿ ಮೆ «ಲ್ಶಂಡ ಶಿವಾ 
ಲಯನನ್ನು ಸ್ಥಾಪಿಸಿರಬಹುದು ಡು ಸ್ಪಪ್ಟವಾಗುತ್ತದೆ. 

ಈ ಮೇರೆಗೆ ಅಗಶ್ತ್ಯನು ಜಾವಾ ಮತ್ತು ಅದರ ನೆಕೆಯದ್ವೀಸಗ 
ಳಲ್ಲಿ ಶಿವಧರ್ಮವನ್ನು ನೆಲೆಗೊಳಿಸಿ ಶಿವಾಲಯಗ ಳನ್ನು ಸ್ಥಾಪಿಸಿ WB 
ದಾರ ಮಾಡಿದ್ದರಿಂದ ಸ್ವಾಭಾವಿಕವಾಗಿ ಅಲ್ಲಿಯ ಜನರು ಅವನಿಗೆ 
ದೇವಾವತಾರನೆಂದು ತಿಳಿಯಹತ್ತಿದರು. ಆದ್ದರಿಂದ ಅವರು ಅವನನ್ನು ದೇವ 
ನಂತೆ ಪೂಜೆಮಾಡಹತ್ತಿದರು. ಪೂರ್ವಜಾವಾದ್ವೀಪದಲ್ಲಿ ದಿನಯವೆಂಬ 
ಗ್ರಾಮವಿದೆ. ಅಲ್ಲಿ ಕ್ರಿಸ್ತಶಕದ ಪೂರ್ವದ ೭೬೦ ನೇ ಇಸ್ವಿಯ ಒಂದು 
ಶಿಲಾಲೇಖವಿದ್ದು, ಅದರಲ್ಲಿ ಅಗಸ್ತ್ಯನ ಹೆಸರಿನಿಂದ ಬಂದು ಮೂರ್ತಿಯು 
ಮಾಡಲ್ಪಟ್ಟಿತ್ತೆಂದು ಉಲ್ಲೇಖವಿದೆ. ಈ ಅಗಸ್ತ ಸ್ತ್ಯಮುನಿಗೆ ಈ ಪ್ರಾಂತದಲ್ಲಿ 


"ಶಿವಗುರು: ಅಥವಾ «ಭಟ್ಟಾರಕ ಗುರು' ಎಂಬ ಹೆಸರುಗಳು ಬಿದಿ 
ಈ ಎಲ್ಲಸಂಗತಿಗಳ ಮೇಲಿಂದ ಅಗಸ್ತ್ಯನು ದಕ್ಷಿ ಕ್ಸಿಣ ಹಿಂದಸ್ಥಾನ ದೇಶ 


ಅಗಸ್ತ್ಯ ಮತ್ತು ರೇಣುಕ. ೮೫ 


ದಲ್ಲಿ ಆರಂಭದಲ್ಲಿ ಧರ್ಮಜಾಗ್ರತಿಯನ್ನುಂಟುಮಾಡಿ, ಆ ಮೇಲೆ ಜಾವಾ 
ಮೊದಲಾದ ದ್ವೀಪಗಳಿಗೆ ಹೋಗಿ ಅಲ್ಲಿ ಶಿವಧರ್ಮವನ್ನು ಪ್ರಕಾಶಗೊಳಿ 
ಸಿದನೆಂದು ೫ ಇ. 

ಈ ಮೇಕೆಗೆ ಅಗಸ್ತ್ಯನ ನೃತ್ತಾಂತನಿದ್ದು ಇನ್ನುಮೇಲೆ ರೇಣುಕನ 
ವೃತಾಂತವು ಏನಿರುವದೆಂಬದನ್ನು ವಿಚಾರಿಸುವಾ. ಇವನಚರಿತ್ರೆಯು ಅನೇಕ 
ಸಂಸ ಸೃತ ಮತ್ತು. -ಕನ್ನಡ 'ಗ್ರಂಥಗಳಲ್ಲಿ ಉಪಲಬ್ಧವಿರುತ್ತದೆ. ಅವನ 
ಸಮಗ್ರ ವೃತ್ತಾಂತವನ್ನು ನಾವು ಇಲ್ಲಿ ಕೊಡದೆ “ಈಗಿನ ವಿಷಯಕ್ಕೆ 
"ಬ್‌ ಕೆಲವು ಸಂಗತಿಗಳನ್ನು. ಮಾತ್ರ ಉಲ್ಲೇಖಿಸುತ್ತೇನೆ. 

ರೇಣುಕನು ಈಗ ಹೈನರಾಬಾದ ಸ ಸಂಸ್ಥಾನದಲ್ಲಿ ರುವ ಕೊಲ್ಲಿಪಾಕಿ 
ಸ್ತೋಮೇಶ್ವರಲಿಂಗದ್ದಲ್ಲಿ ಉದ್ಭನಿಸಿದನು. ರೇಣುಕನು ಇಲ್ಲಿ 'ಉಡ್ಛೆವಿಸಿದ 
ಬ ಶ್ರಮವಾದ ಮಲಯ ನರ್ವತಕ್ಕೆ ಬಡು ಅಲ್ಲಿ ಅಗೆ 
ಸ್ತ್ಯನು ಅತ್ರಿ, ಭು ಮೊದಲಾದ ಪರಮತಾಪಸರಿಂದ ಕೂಡಿಕೊಂಡು 
ಇರುತ್ತಿದ್ದನು. ಆಗ ಕೇಣುಕನು ಅಗ ಸ್ಯ್ಯನಿಗೆ ಷಟ್‌ಸ್ಥಲ ಮಾರ್ಗವನ್ನು 
ಉಪದೇಶಿಸಿ ಅವನಿಗೆ ಲಿಂಗಧಾರಣೆ ಮಾಡಿದನು. ಅಲ್ಲಿಂದ ರೇಣುಕನು 
ಗಗನಮಾರ್ಗವಾಗಿ ಹೊರಟು ಸಮುದ್ರತೀರದಲ್ಲಿರುವ ರಾಮೇಶ್ವರ ಲಿಂಗಕ್ಕೆ 
ಬಂದನು. ಅಲ್ಲಿ ಅವನು: ಕೆಲಕಾಲವಿದ್ದು ಚೋಳದೇಶದ ರಾಜಧಾನಿ 
ಯಾದ ಕಂಚೀಸಟ್ಟಿಣಕ್ಕೆ ಬಂದನು. ಅಲ್ಲಿ ಅನೇಕ ಮಹತ್ವಗಳನ್ನು 
ಮಾಡಿ, ಅಲ್ಲಿ "ಪಿಣ್ಯಾಕನಾಯ್‌ನಾರ್‌' ಎಂಬ ಹೆಸರಿನಿಂದ ಪ್ರಸಿದ್ದ ಹೊಂದಿ 
ಶಿವಧರ್ಮವನ್ನು ಅಲ್ಲಿ ದೃಢಗೊಳಿಸಿದನು. ಆಮೇಲೆ ತಿರುಗಿ ಕರ್ನಾಟಿಕ 
ದೇಶಕ್ಕೆ ಬಂದು ಮಂಗಳವಾಡದಲ್ಲಿ ಇರತೊಡಗಿದನು- ಲಂಕಾಧಿಪತಿ 
ಯಾದ ವಿಭೀಷಣನು ತನ್ನ ಅಣ್ಣ ನಾದ ರಾವಣನ ಮರಣ ಸಮಯದಲ್ಲಿ 
ಅವನಿಗೆ ಮೂರುಕೋಟ ಅಂಗಗಳನ್ನು ಸಿಂಹಲದ್ವೀಪದಲ್ಲಿ ಸ್ಥಾಪಿಸುವ 
ನೆಂದು ವಚನಕೊಟ್ಟದ್ದನು. ಆದರೆ ಕೈ ವಚನವನ್ನು ಪೂರೈಸಲು ರೇಣು 
ಕನೇ ಸಮರ್ಥನೆಂದು ತಾನು ಪೂಜಿಸುತ್ತಿದ್ದ ಮತ್ಸೇಶ್ವರನು ತಿಳಿಸಲಾಗಿ 
ಆಮೇರೆಗೆ ವಿಭೀಷಣನು ರೇಣುಕನನ್ನು ಮಂಗಳವಾಡದಲ್ಲಿ ಕಂಡು ಅವ 
ನನ್ನು ಲಂಕೆಗೆ ಕರೆದೊಯ್ದನು. ಆಗ ಕೀಣುಕನು ಅತ್ರಿಮೊದಲಾದ ಮಹ 
ರ್ಷಿಗಳನ್ನು ಬರಮಾಡಿಕೊಂಡು, ಲಂಕಾಪಟ್ಟಣದಲ್ಲಿ ಒಂದೇ ಸುಮೂ 
ರ್ತದಲ್ಲಿ ಮೂರುಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಿದನು. ಆ ಮೇಲೆ ಅವನು 
ಅಲ್ಲಿ ಂದ ಹೊರಟು ಕಕುದ್ಲಿರಿಗೆ ಬಂದು ಅಲ್ಲಿ ಜುಷ್ಯಶೃಂಗ ಮುನಿಯಿಂದ 


೮೬ ಶಿವಾನುಭವ. 


ಸತ್ತತನಾಗಿ, ಕೂಷ್ಮಾಂಡ ಪರ್ವತಕ್ಕೆ ಬಂದನು. ಅನ್ಲಿಂದ ಹೊರಟು ತುಂಗ 
ಭದ್ರಾನದೀತೀರದಲ್ಲಿದ್ದ ಪಂಪಾಕ್ಷೇತ್ರಕ್ಕೆ ಬಂದು, ಹೆಂಪೀನಿರೂಪಾಕ್ಷನನ್ನು 
ಸಾಕ್ಲಾತೃರಿಸಿಕೊಂಡನು. ಆ ಮೇಲೆ ಕಲ್ಯಾಣ, ಕೊಲ್ಲಾಪುರ ಮೊದಲಾದ 
ಸ್ಥಳಗಳಿಗೆ ಹೋಗಿ, ಶ್ರೀಕ್ಕಿಲದನ್ಲಿ ಅನೇಕ ಸಂವತ್ಸರ ಕಾಲಕಳೆದನು. 
ಆ ಮೇಲೆ ಕಲ್ಯಾಣ, ಮಂಗಳವಾಡ, ಕಾಶೀಕ್ಷೇತ್ರ, ಹಿಮಾಚಲ ಮುಂತಾದ 
ಸ್ಥಳಗಳಲ್ಲಿ ಸಂಚರಿಸಿ, ಅಲ್ಲಲ್ಲಿ ಶಿವಧರ್ಮವನ್ನು ನೆಲೆಗೊಳಿಸುತ್ತ ಕಡೆಗೆ 
ಕೊಲ್ಲಿಪಾಕಿಗೆ ಬಂದು ಅಲ್ಲಿಯ ಶ್ರೀಸೋಮನಾಥ. ಲಿಂಗದಲ್ಲಿಯೇ ಐಕ್ಯ 
ಹೊಂದಿದನು. 

ಈ ಮೇರೆಗೆ ರೇಣುಕನ ಸಂಕ್ಷಿಪ್ತ ವೃತ್ತಾಂತನಿದ್ದು ಈ ಉಭಯ 
ಮಹಾ ಪುರುಷರ ಚಂಕ್ರಿಗಳಲ್ಲಿಯ ಕೆಲವು ಮಹತ್ವದ ಸಂಗತಿಗಳನ್ನು 
ನಾವು ವಾಚ ಕರೆದುರಿಗೆ ಇಡುವೆವು. 


ಕರ್ನಾಟಕದಲ್ಲಿ ಆರ್ಯರ ಪ್ರವೇಶ. 


ಉತ್ತರ ಹಿಂದುಸ್ಥಾನದಲ್ಲಿ ಆರ್ಯರು ನೆಲಿಸಿದ ತರುವಾಯ, ಅನೇಕ 
ಬ್ರಾಹ್ಮಣರ ಗುಂಪುಗಳು ದಕ್ಷಿಣ ದೇಶವನ್ನು ಪ್ರವೇಶಿಸಿ ನಾಗರೀಕತೆ 
ಯನ್ನು ಅಲ್ಲಿ ಪ್ರಸಾರಗೊಳಿಸಿದರೆಂತಲೂ ಅವರು ಈ ಪ್ರದೇಶವನ್ನು ವಿಂಧಾ 
ಟಿವಿಯ ಪೂರ್ವದಿಕ್ಕಿನಿಂದ ಅಂದರೆ ನರ್ಮದೆಯ ಉಗಮಸಾನದ ಸಮಾ 
ಪದಲ್ಲಿ ಪ್ರವೇಶಿಸಿದರೆಂತಲೂ ಆ ಮೇಲೆ ಅವರು ಪೂರ್ವಸಮುದ್ರ ದಂಡೆ 
ಗುಂಟಿ ಮುಂದುವರಿದು ತಮಿಳನಾಡಿನಲ್ಲಿ ನಿಂತು ಅಲ್ಲಿ ಸುಧಾರಣೆಯನು 
ಮಾಡಿದರಿಂತಲೂ ಬಹುತರ ಈಗನ ಯುರೋಪಿಯನ್‌ ಮತ್ತು ತಮಿಳು" 
ದೇಶದ ಎಲ್ಲ ವಿದ್ವಾಂಸರ ತಿಳವಳಿಕೆಯು ಇದೆ. ಆದರೆ ಮಿ. ಗಾಂಗೂ 
ಳಿಯವರು ಪ್ರಸಿದ್ಧಪಡಿಸಿದ ಅಗಸ್ತ್ಯ ಚರಿತೆಯಿಂದ ಈ ಅಭಿಪ್ರಾಯಗ 
ಳೆಲ್ಲ ತಪ್ಪೆಂದು ತೋರಿಬರುತ್ತದೆ. ದಕ್ಷಿಣ ದೇಶವನ್ನು ಪ್ರವೇಶಿಸಿದ ತಂಡ 
ಗಳಲ್ಲಿ ಆಗಸ್ತ್ಯನ ತಂಡವೇ ಮೊದಲನೆಯದಾಗಿದ್ದು, ಅದು ಈ ದೇಶವನ್ನು 
ಪೂರ್ವಮಾರ್ಗದಿಂದ ಪ್ರವೇಶಿಸದೆ ಪಶ್ಚಿಮ ಮಾರ್ಗದಿಂದ ಅಂದಕಿ ಕರ್ನಾ 
ಟಕ ದೇಶದೊಳಗಿಂದ ಮೊದಲಿಗೆ ಪ್ರವೇಶಿಸಿದಹಾಗೆ ಮೇಲ್ಕಂಡ ಅಗ 
ಸ್ತ್ಯನ ವೃತ್ತಾಂತದಿಂದ ತಿಳಿಯುತ್ತದೆ. ಅಗಸ್ತ್ಯಾಶ್ರಮಗಳು ನಾಸಿಕ, ಬದಾಮಿ 
ಮತ್ತು ಹಂಪಿ ಈ ಸ್ಥಳಗಳ ನೆರೆಯಲ್ಲಿರುತ್ತವೆ. ಈ ಸ್ಥಳಗಳೆಲ್ಲ ನೊದ 
ಲಿನ ಕಾಲದಲ್ಲಿ ಕರ್ನಾಟಕದ ಭಾಗಗಳೇ ಆಗಿದ್ದವು. ಆದ್ದರಿಂದ ಅಣ್ಣ 


ಅಗಸ್ತ್ಯ ಮತ್ತು ರೇಣುಕ. ೮೭ 


ಸ್ಕ್ಯನು ಕರ್ನಾಟಕ ಪ್ರಾಂತಕ್ಕೆ ಮೊದಲು ಬಂದಿರಬಹುದು, ಆ ಮೇಲೆ 
ಅವನು ತಮಿಳ ದೇಶಕ್ಕೆ ಹೋಗಿರಬಹುದು, ಎಂದು ತೋರುತ್ತದೆ. ತೆಲಗು 
ದೇಶದಲ್ಲಿ ಅಗಸ್ತ್ಯಾಶ್ರಮಗಳೇ ಇರುವದಿಲ್ಲ. ಈ ಸಂಗತಿಯಿಂದಲಾದರೂ 
ಆರ್ಯರು ಪೂರ್ವನಿಕ್ಕಿನಿಂದ ದಕ್ಷಿಣದೇಶವನ್ನು ಪ್ರವೇಶಿಸಲಿಲ್ಲವೆಂದು 
ತೋರುತ್ತದೆ. ಅವರು ಕರ್ನಾಟಕ ಸೀಮೆಯಲ್ಲಿಯೇ ಪ್ರಥಮವಾಸಮಾಡಿ 
ಆ ಮೇಲೆ ಅವರು ದಕ್ಷಿಣಕ್ಕೆ ತೆರಳಿದರು. 


ಕರ್ನಾಟಿಕ ನಾಗರೀಕತೆಯ ಪ್ರಾಚೀನತ್ವ. 


ಬಹುತರ ಎಲ್ಲ ಐರೋಪ್ಯ ಮತ್ತು ಏತದ್ದೇಶಿಯ ಪಂಡಿತರು ದಕ್ಷಿಣ 
ಹಿಂದುಸ್ಥಾನದ ಪ್ರಾಂತಗಳಲ್ಲಿ ತಮಿಳು ದೇಶವೇ ಮೊದಲಿಗೆ ಸುಧಾರಿಸಿತು, 
ಆ ಮೇಲೆ ಅಲ್ಲಿಯ ನಾಗರೀಕತೆಯು ಕರ್ನಾಟಕ ಮಲಿಯಾಳ ಮೊದ 
ಲಾದ ಪ್ರಾಂತಗಳಲ್ಲಿ ಪಸರಿಸಿತು ಎಂದು ತಿಳಿಯುತ್ತಾರೆ. ತಮಿಳು ವಾಜ್ಮ 
ಯವು ಈಗ ಅನೇಕ ಪಂಡಿತರಿಂದ ಪರಿಶೋಧಿಸಲ್ಪಟ್ಟದ್ದರಿಂದ ಅನೇಕ 
ಪುರಾತನ ತಮಿಳ ಗ್ರಂಥಗಳು ಉಸಲಬ್ಬವಾಗಿವೆ. ಆದರೆ ಕರ್ನಾಟಕದಲ್ಲಿ 
ಇನ್ನೂ ಈ ತರದ ಶೋಧವಾಗಿಲ್ಲ. ಆದ್ದರಿಂದ ಕನ್ನಡ ವಾಜ್ಮಯವು ತಮಿ 
ಳಿನಗಿಂತಲೂ ಮಹತ್ತರವೆಂಬ ಅಭಿಪ್ರಾಯವು ಇನ್ನೂ ವಿದ್ವಜ್ಜನರಲ್ಲಿ 
ನೆಲೆಗೊಂಡಿಲ್ಲ. ಆದ್ದರಿಂದ ಮೇಲ್ಕಂಡ ತರ್ಕವು ಜನರಲ್ಲಿ ಪ್ರಬಲವಾಗ 
ಲಿಕ್ಕ ಕಾರಣವಾಗಿರುತ್ತದೆ. ಆದರೆ ಅಗಸ್ಯೃನ ಮೇಲ್ಕಂಡ ಚರಿತ್ರೆಯಿಂದ 
ಈ ತಿಳವಳಿಕೆಯಾದರೂ ತಪ್ಪೆಂದು ತೋರುತ್ತದೆ. ತಮಿಳ ಭಾಷೆಯ ಸುವ್ಯ 
ಸ್ಥೆಯು ಅಗಸ್ಯನಿಂದಲೇ ಮೊದಲು ಆಯಿತೆಂದು ತಮಿಳರೇ ಒಪ್ಪಿಕೊಳ್ಳು 
ತ್ತಾರೆ. ಅದರಂತೆಯೇ ಅಲ್ಲಿಯ ವೈದ್ಯಶಾಸ್ತ್ರ, ಶಿಲ್ಪಶಾಕ್ರ, ಧಾರ್ಮಿಕ ಸುಧಾ 
ರಣೆ ಮೊದಲಾದ ಪ್ರಗತಿಯ ಕಾರ್ಯಗಳಿಗೆ ಅಗಸ್ಫನೇ ಮೂಲ ಕಾರಣ 
ನೆಂದು ಅವರು ಒಪ್ಪಿಕೊಳ್ಳುತ್ತಾರೆ. ಇದರಿಂದ ತಮಿಳ ನಾಡಿನ ಪ್ರಗತಿಯು 
ಆರ್ಯರು ಆ ಪ್ರಾಂತಕ್ಕೆ ಬಂದ ಬಳಿಕ ಆಯಿತೆಂದು ಗೊತ್ತಾಗುತ್ತದೆ. 
ಆದರೆ ಕರ್ನಾಟಕ ಭಾಷೆ ಮತ್ತು ಅದರ ನಾಗರೀಕತೆ ಇವುಗಳ ಉಗಮದ 
ವಿಷಯವಾಗಿ ಆರ್ಯರ ಸಂಬಂಧವಿದ್ದ ಹಾಗೆ ಯಾವ ಐತಿಹ್ಯವು ಇರುವ 
ದಿಲ್ಲ. ಅವರು ತಮ್ಮ ಭಾಷೆ ಅಥವಾ ವ್ಯಾಕರಣ ಅಗಸ್ಯು ಅಥವಾ ಬೇರೆ 
ಯಾವ ಆರ್ಯ ಖುಷಿಯಿಂದ ಉತ್ಸನ್ನವಾಯಿತೆಂದು ಅವರು ತಿಳಿಯುವ 
ದಿಲ್ಲ. ಅಗಸ್ಯ್ಯನು ಇಲ್ಲಿಗೆ ಬರುವ ಪೂರ್ವದಲ್ಲಿಯೇ ಐಹೊಳೆ ಮತ್ತು ಬದಾ 


೮೮ ಶಿವಾನುಭವ 


ಮಿಯಲ್ಲಿ ರಾಜ್ಯಗಳಿದ್ದವು. ಇಲ್ಲಿ ಅವನು ಯಾವ ತರದ ಧರ್ಮ ಪ್ರಸಾರ 
ಅಥವಾ ಶಾಸ್ತ್ರ ರಚನೆ ಮಾಡಿದಂತೆ ಎಲ್ಲಿಯೂ ಉಲ್ಲೇಖವಿಲ್ಲ. ಆದ್ದರಿಂದ 
ಆರ್ಯರು ದಕ್ಷಿಣ ದೇಶಕ್ಕೆ ಬರುವ ಪೂರ್ವದಲ್ಲಿಯೇ ಕರ್ನಾಟಕವು ನಾಗ 
ರೀಕತೆಯನ್ನು ಹೊಂದಿರ ಬಹುದು. ತೆಲಗರು ತಮ್ಮ ವ್ಯಾಕರಣವು ಕಣ್ವ 
ಖುಷಿಯಿಂದ ಆಯಿತೆಂದುತಿಳಿಯುತ್ತಾರೆ. ಹೀಗೆ ಅವರಾದರೂ ತಮಿಳರಂತೆ 
ಆರ್ಯರೊಡನೆ ತಮ್ಮ ಸಂಬಂಧವನ್ನು ತೋರಿಸುತ್ತಾರೆ. ಅಂದಬಳಿಕ 
ತೆಲಗರೂ ತಮಿಳರೂ ನಾಗರೀಕತೆಯನ್ನು ಹೊಂದುವ ಪೂರ್ವದಲ್ಲಿಯೇ 
ಕನ್ನಡಿಗರು ಸುಧಾರಣೆಯನ್ನು ಹೊಂದಿರ ಬಹುದೆಂದು ಊಹಿಸಲಿಕ್ಕೆ ಏನೂ 
ಬಾಧೆಯು ತೋರುವದಿಲ್ಲ. 

ತ್ರಿವೆಂದ್ರಮ್‌ದಲ್ಲಿಯ ಸಿ. ಎನ್‌. ಅನಂತರಾಮಯ್ಯ ಶಾಸ್ತ್ರಿ ಬಿಮ್‌. 
ಎ. ಎಂಬವರು "ಇಂಡಿಯನ್‌ ಸೋಶಲ್‌ ರಿಫಾರ್ಮರ'ದ೧೯೨೭, ೧೫ ನೇ 
ಜನೆವರಿ ಸಂಚಿಕೆಯಲ್ಲಿ ಭಾಷಾಯುತ್ಸತ್ತಿಯ ಶಾಸ್ತ್ರದ ಬಗ್ಗೆ ತಾವು 
ಮಾಡಿದ ಶೋಧದಲ್ಲಿ ದ್ರಾವಿಡ ದೇಶದ ಭಾಷೆಗಳಲ್ಲಿ ಮತ್ತು ಪೃಥ್ವಿಯ 
ಲ್ಲಿಯ ಬೇರೆ ಸುಧಾರಿಸಿದ ಭಾಷೆಗಳಲ್ಲಿ ಕನ್ನಡವೇ ಹೆಚ್ಚು ಪುರಾತನ ಸ್ಥಿತಿ 
ಯನ್ನು ತೋರಿಸುತ್ತದೆಂದು ಬರೆದಿರುತ್ತಾರೆ. ಅಂದಬಳಿಕ ಕರ್ನಾಟಕದ 
ಸುಧಾರಣೆಯು ತಮಿಳಿನಗಿಂತಲೂ ಪೂರ್ವದಲ್ಲಿಯೇ ಉಂಟಾಗಿತ್ತೆಂಬ 
ಸಂಗತಿಯು ಈಗ ಜನರಿಗೆ ಹೆಚ್ಚೆಚ್ಚು ನಿದಿತವಾಗ ತೊಡಗಿದೆಂದು ತೋರ 
ಹತ್ತಿದೆ. 


ಕರ್ನಾಟಕವೇಶೈವ ಧರ್ಮದ ಮೂಲಸ್ಥಾನವು. 


ಮೇಲ್ಕಂಡ ಅಗಸ್ಕ ಚರಿತ್ರೆಯನ್ನು ಬರೆದ ಮಿ. ಗಾಂಗೂಳಿಯವರು 
ದಕ್ಷಿಣ ದೇಶದಲ್ಲಿ ಶೈವಧರ್ಮವನ್ನು ಪ್ರಸಾರ ಪಡಿಸಿದವರು ಆಗಸ್ಯನೇ 
ಎಂದು ತಿಳಿದಿದ್ದ ಹಾಗೆ ತೋರುತ್ತದೆ. ಆದರೆ ಈ ಅಭಿಪ್ರಾಯವು ತಪ್ಪು 
ಇರುತ್ತದೆ. ಹಿಂದೂ ಧರ್ಮದಲ್ಲಿ ನಾವು ಆಗಮ ಧರ್ಮ ಮತ್ತು ವೈದಿಕ 
ಧರ್ಮ ಎಂದು ಎರಡು ಮುಖ್ಯಭಾಗಗಳನ್ನು ಮಾಡಬಹುದು. ಈ ಎರಡೂ 
ಧರ್ಮಗಳಲ್ಲಿ ನಿಕಟಿ ಸಂಬಂಧವಿದ್ದರೂ ಅವುಗಳ ಪ್ರಗತಿಯ ಮಾರ್ಗಗಳು 
ಮಾತ್ರ ಭಿನ್ನವಾಗಿರುತ್ತವೆ. ವೈದಿಕ ಧರ್ಮವು ಉತ್ತರ ದೇಶದ್ದು, ಆಗಮ 
ಧರ್ಮವು ದಕ್ಷಿಣ ದೇಶದ್ದು ಇರುತ್ತವೆ. ದಕ್ಷಿಣ ದೇಶದವರೇ ಈ ಶೈವ 
ಧರ್ಮವನ್ನು ಎಲ್ಲ ಕಡೆಗೆ ಪ್ರಬಲಗೊಳಿಸಿದರು. ಶೈವ ಧರ್ಮವು ದಕ್ಷಿಣ 


ಕೇಣಂಕೆ ಮತ್ತು ಅಗಸ್ತ್ಯ. ೮೯ 


"ದೇಶದಲ್ಲಿಯೆ ಪ್ರಬಲವಾಗಿರುತ್ತದೆ. ಆದರೆ ಅದು ಉತ್ತರ ದೇಶದಲ್ಲಿ 
ಅಷ್ಟು ಪ್ರಬಲವಾಗಿರುವದಿಲ್ಲ. ಆದ್ದರಿಂದ ಅಗಸ್ಯುನು ಉತ್ತರ ದೇಶದಿಂದ 
ಈ ಶೈವಧರ್ಮವನ್ನು ತಂದನೆನ್ನುವದರಕೆಂತಲೂ ಅವನು ದಕ್ಷಿಣದೇಶಕ್ಕೆ 
ಬಂದಬಳಿಕ ಅದನ್ನು ಸ್ವೀಕರಿಸಿದನೆಂದು ತಿಳಿದರೆ ಹೆಚ್ಚಿಗೆ ಸಯುಕ್ತಿಕವೆಂದು 
ತೋರುತ್ತದೆ. Me ಆರಂಭದಲ್ಲಿ ಕರ್ನಾಟಕ ಕಕ್ಕಿ ಬಂದದ್ದೆ ರಿಂದ 
ಅವನು ಈ ಶೈವಧರ್ಮವನ್ನು ಇಲ್ಲಿಯೇ ಅಂಗೀ ಕರಿಸಿರಬಹುದು. ಕೇಣುಕ 
ಚರಿತ್ರೆಯನ್ನು ನೋಡಿದರೆ ರೇಣುಕನೇ ಅಗಸ್ತ್ಯನಿಗೆ ವೀರಶೈವಧರ್ಮದ 
ದೀಕ್ಷೆಯನ್ನು ಕೊಟ್ಟಿನೆಂದು ತಿಳಿಯುತ್ತದೆ. ಮೇಲ್ಕಂಡ ಸಂಗತಿಗಳಿಂದ 
ಈ ಐತಿ ಸೈದಲ್ಲಿ ಸತ್ಯಾಂಶವಿರಬಹುದು, ಈ ಮೇರೆಗೆ ಅಗಸ್ತ್ಯನು ಕರ್ನಾ 
ಟಕದಲ್ಲಿ ಶೈವಧರ್ಮವನ್ನು ಸ್ವೀಕರಿಸಿ ಆ ಮೇಲೆ ಅವನು ತಮಿಳ ಮತ್ತು 
ಜಾವಾದ್ವೀಪಗಳಲ್ಲಿ ಅದನ್ನು ಪ್ರಸಾರಗೊಳಿಸಿರಬಹುದು. 
ಹಿಂದುಸ್ತಾನದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಹೆನ್ನೆರಡು ಜ್ಯೋತಿ 
ರ್ಲಿಂಗಗಳಲ್ಲಿ ಕೆಲವುಗಳು ಮತ್ತು ಇನ್ನೂ ಅನೇಕ ಮಹತ್ವದ ಸುರಾ 
ತನ ಶಿವಾಲಯಗಳು ಕರ್ನಾಟಕದಲ್ಲಿಯೇ ಇವೆ. ನಾಸಿಕದ ತ್ರ್ಯಂಬಕೇಶ್ವರ, 
ಪರಳಿ ವೈಜನಾಥ, ಗೋಕರ್ಣದ ಮಹಾಬಳೇಶ್ವರ, ಪರ್ವತದ ಮಲ್ಲಿ 
ಕಾರ್ಜುನಲಿಂಗ, ಹಂಪಿಯ ವಿರೂಪಾಕ್ಷಲಿಂಗ ಮೊದಲಾದ ಪುರಾತನ 
ಶಿವಾಲಯಗಳು ಇಲ್ಲಿಯೇ ಇವೆ. ಆದರೆ ತಮಿಳದೇಶದಲ್ಲಿ ಶಿವಾಲಯಗಳು 
ಇಷ್ಟು ಪುರಾತನ ಕಾಲದವುಗಳಿಲ್ಲ. ಈ ಸಂಗತಿಯಿಂದಲಾದರೂ ಕರ್ನಾ 
ಟಿಕವೇ ಶೈವಧರ್ಮದ ಮೂಲಸ್ಥಾನವಾಗಿರಬೇಕೆಂದು ತೋರುತ್ತದೆ. 
ಆದ್ದರಿಂದ ಅಗಸ್ಟುನು ಈ ಪ್ರಾಂತದಲ್ಲಿ ಇದ್ದಾಗ ಶೈವಧರ್ಮದ ಬೋಧೆ 
ಯನ್ನು ಹೊಂದಿ, ಮುಂದೆ ಅದನ್ನು ಬೇರೆ ಬೇರೆ ದೇಶಗಳಲ್ಲಿ ಪ್ರಸಾರಪಡಿಸಿ 
ರುವದೇ ಹೆಚ್ಚಿಗೆ ಸಂಭವ ನೀಯವು. 
ಕೀಣುಕನು ಅಗಸ್ತ್ಯನಿಗೆ ಬೋಧಮಾಡಿದ ಸ್ಥಳವು ಮಲಯ ಪರ್ವ 
ತವೆಂದು ವೀರಶೈವರು ತಿಳಿಯುತ್ತಾರೆ. ವಾಯು “ನುರಾಣ ಅಧ್ಯಾಯ 
೪೮ ಇದರಲ್ಲಿ ಅಗಸ್ತ್ಯನು ಮಹಾಮಲಯ ಪರ್ವತದಲ್ಲಿ ವಾಸಿಸುತ್ತಿದ್ದ 
ನೆಂದು ಸ್ಪಷ್ಟವಾಗಿ ಬರೆದದೆ. ಈ ಸ್ಥಾನವು ಸುಮಾತ್ರಾದ್ವೀಪದಲ್ಲಿ 
ರುವ ಮಲಯು ಪರ್ವತವಿರಬಹುದೆಂದು ಮಿ. ಗಾಂಗೂಳಿಯರು ತರ್ಕಿ 
ಸಿದ್ದಾರೆ. ಆದರೆ ಈಗ ಬಾಳೇಹಳ್ಳಿಯು ಇರುವ ಸ್ಥಾನಕ್ಕೆ ಮಲಯಪರ್ವತ 
ವೆಂದು ಈಗಲೂ ಹೆಸರು ಇದೆ. ಮತ್ತು ಇಲ್ಲಿಯೇ ಅಗಸ್ಕುನು ರೇಣುಕನಿಂದ 


೯ಂ ಶಿವಾನುಭವ. 


ದೀಕ್ಷೆ ಹೊಂದಿದನೆಂದು ವೀರಶೈವರು ತಿಳಿಯುತ್ತಾರೆ. ಆದ್ದರಿಂದ ವೀರಶೈ 
ವರು ತಿಳಿಯುತ್ತಿದ್ದಂತೆ ಅಗಸ್ಯನು ಶೈವ ಧರ್ಮೊೋಪದೇಶ ಕೊಂದಿದ್ದು ಈ 
ಸ್ಥಳವೇ ಆಗಿರಬಹುದೆಂದು ತೋರುತ್ತದೆ. 


ಅಗಸ್ಯ ರೇಣುಕರಿಂದ ಶೈ ೈ[ವಧರ್ಮದ ಪ್ರ ಪ್ರಸಾರವು- 


ಹೀಗೆ ಅಗಸ್ಯೃನು ಸೈವ ಧರ್ಮವನ್ನು ಸ್ವೀಕರಿಸಿದ ಬಳಿಕ ಉಳಯ 
ತರು ತಮಿಳದೇಶಕ್ಕೆ ಹೋಗಿರಬಹುದು. ಅವರು ಮೊದಲು ರಾಮೇಶ್ವರಕ್ಕೆ 
ಹೋಗಿ ಆ ಮೇಲೆ ಅವರಿಬ್ಬರಲ್ಲಿ ಅಗಸ್ಕನು ಪಾಂಡ್ಯದೇಶಕ್ಕೂ ರೇಣು 
ಕನು ಚೋಳಕದೇಶಕ್ಕೂ ಹೋದಂತೆ ತೋರುತ್ತದೆ. ಮತ್ತು ಈ ಉಭಯತರು 
ಆ ರಾಜ್ಯಗಳಲ್ಲಿ ಶೈವಧರ್ಮಗಳನ್ನು ಸ್ಥಾಪಿಸಿದರು. ಆ ಮೇಲೆ ರೇಣುಕನು 
ಕರ್ನಾಟಕದೇಶಕ್ಕೂ ಅಗತ್ಯಾನು ಜಾವಾದ್ವೀಪಕ್ಕೂ ಹೋದಂತೆತೋರುತ್ತದೆ. 
ಅಗಸ್ಕನು ಜಾವಾ ದ್ವೀಪಕ್ಕೆ ಹೋದ ಬಳಿಕ ಮಿ. ಗಾಂಗೂಳಿಯವರು ವಿವ 
ರಿಸಿಂತೆ ಅಲ್ಲಿಯೂ ಅದರ ಸುತ್ತು ಮುತ್ತಲಿನ ದ್ವೀಸಗಳಲ್ಲಿಯೂ ಅವನು 
ಶೈವ ಧರ್ಮವನ್ನು ವಿಸ್ತರಿಸಿದನು. ಹ ಕೀಣುಕನು ಲಂಕಾಧಿಸತಿಯಿಂದ 
ಕರೆಯಲ ಗ) ಟ್ಟವನಾಗಿ ಸಿಂಹಲ ದಿ ಪಕ್ಕೆ ಶೈವ ಧರ್ಮ ಪ್ರಸಾರಕ್ಕೋಸ್ಕರ 
ಹೋದನು. ಅಲ್ಲಿ ರೇಣುಕನು ಸ ಕೋಟ ಶಿವಲಿಂಗಗಳನ್ನು ಸ್ಟಾ ಪಿಸಿ 
ದನು. ಈ ಮೇರಿಗೆ ಆಗಸ್ಕ ರೇಣುಕರು ಮೊದಲು ದಕ್ಷಿಣ ಹಿಂದುಸ್ಥಾನ 
ದಲ್ಲಿ ಶೈವಧರ್ಮ ಪ್ರಸಾರ ಮಾಡಿದ ಬಳಿಕ ದ್ವೀಪಾಂತರಗಳಲ್ಲಿ ಅದನ್ನು 
ಸ್ಥಾ ಪಿಸಲಿಕ್ಕೆ ತಟದ ಹಾಗೆ ತೋರುತ್ತದೆ. ಮತ್ತು ಈ ಪರಪ್ರಾ ಂತಗಳಲ್ಲಿ. 
310] ಕಾಣಬರುವ ಅನೇಕ ಶೈವಗುಡಿಗಳ ಅವಶೇಷಗಳಿಂದ ಈ ಕಾರ್ಯ 
ವನ್ನು ದಕ್ಷಿಣಹಿಂದುಸ್ಥಾ ನದ ಶೈಿವಮಹಾತ್ಮಕೇ ಮಾಡಿರುವದು ನಿಶ್ಚಯವು. 
ಈ ಕಾರ್ಯವನ್ನು ಟ್ರ ಸ್ಥನೂ ಕೇಣುಕನೂ ಮಾಡಿರುವರೆಂದು ಬಹು ಪುರಾ 
ತನ ಕಾಲದಿಂದಲೂ ಕೈವರಲ್ಲಿ ತಿಳುವಳಿಕೆಯು ಇದೆ. ಇದಕ್ಕೆ ಶಿಲಾಲೇಖ 
ಗಳ ಆಧಾರಗಳೂ ಇತ್ತಿತ್ತ ದೊರೆಯಹತ್ತಿವೆ. ಆದ್ದರಿಂದ ಅಗಸ್ತ್ಯ ಕೇಣು 
ಕರ ಐತಿಹ್ಯಗಳಲ್ಲಿ ಸತ್ಯಾಂಶವು ಇರಬಹುದೆಂದು ಕೋರುತ್ತದೆ. 


ಜಾವಾದ್ವೀಪಕ್ಕೆ ಕರ್ನಾಟಿಫಸ್ತ ರ ಆಗಮನ. 


ಕೀಣುಕನು ಲಂಕೆಯಲ್ಲಿ ಕ್ಲೆ ಶೈವಧರ್ಮವನ್ನು ಸ್ಥಾ ಪಿಸಿದ ಬಳಿಕ ಅವನು 
ಹಂಪಿಯ ನೆರೆಯಲ್ಲಿ ಕಳಾ 2. ನೆಂದು ಅವನ ಚಕ್ರಿ ಯಿಂದ ತಿಳಿಯು 


ಕೇಣುಕ ಮತ್ತು ಅಗಸ್ತ್ಯ. ೯೧ 


ತ್ತದೆ. ಮಿ. ಗಾಂಗೂಳಿಯವರು ತಮ್ಮ ಲೇಖದಲ್ಲಿ ಕ್ರಿಸ್ತೀಶಕದ ಪೂರ್ವದ 
೭೩೨ ನೇ ಇಸ್ವಿಯ ಶಿಲಾಲೇಖವನ್ನು ಉಲ್ಲೇಖಿಸಿದ್ದು ಅದರಿಂದ “ಕುಂಜರ 
ತುಂಜದೇಶ”'ದ ಜನರು ಮಧ್ಯಜಾವಾದೇಶದಲ್ಲಿ “ದಕ್ಷಿಣಕೋಡೊ” ಎಂಬಲ್ಲಿ 
ಒಂದು ಸುಂದರವಾದ ಶಿವಾಲಯವನ್ನು ಸ್ಥಾಪಿಸಿದರೆಂದು ತಿಳಿಯುತ್ತದೆ. 
ಈ ಕುಂಜರ ಕುಂಜದೇಶವು ಹಂಫಿಯ ಪ್ರದೇಶವೆಂದು ಮಿ. ಗಾಂಗೂಳಿ 
ಯವನರು ಸಿದ್ಧಪಡಿಸಿದ್ದಾರೆ. ಇದರ ಮೇಲಿಂದ ಆ ಕಾಲಕ್ಕೆ ಕರ್ನಾಟಕ 
ಸ್ಥರು ಸಹ ಜಾವಾ ದ್ವೀಪಕ್ಕೆ ಹೋಗಿ ಶೈವಧರ್ಮ ಸ್ಥಾನನೆಯ ಕಾರ್ಯ 
ವನ್ನು ಮಾಡಿದರೆಂದು ತಿಳಿಯುತ್ತದೆ. ಆದರೆ ರೇಣುಕನು ಮಾತ್ರ ಸ್ವತಃ 
ಜಾವಾ ದ್ವೀಪಕ್ಕೆ ಹೋದಂತೆ ಎಲ್ಲಿಯೂ ಉಲ್ಲೇಖವಿಲ್ಲ. ಆದ್ದರಿಂದ ಅವನು 
ಹಂಪೆಯ ನೆರೆಯಲ್ಲಿ ಇದ್ದಾಗ ಅಗಸ್ಕನಿಗೆ ಸಹಾಯವಾಗಿ ಕರ್ನಾಟಕ ಶೈವ 
ರನ್ನು ಜಾವಾ ದ್ವೀಪಕ್ಕೆ ಕಳಿಸಿರಬಹುದು. 

ಈ ಮೇರೆಗೆ ಈ ಉಭಯ ಮಹಾತ್ಮರ ಚರಿತ್ರೆಗಳನ್ನು ತುಲನಾತ್ಮಕ 
ದೃಷ್ಟಿಯಿಂದ ಪರೀಕ್ಷಿಸಿ ನೋಡಿದರೆ ಕನ್ನಡ ನಾಡಿನ ಸಂಸ್ಕೃತಿ, ಶೈವಧರ್ಮ 
ಗಳ ಉಗಮ, ಅವುಗಳ ಪ್ರಸಾರ, ಕರ್ನಾಟಕಸ್ಥರ ಜಲಪರ್ಯಜಟಿನ ಇವೇ 
ಮೊದಲಾದ ವಿಷಯಗಳ ಬಗ್ಗೆ ಒಂದು ವಿಲಕ್ಷಣ ತರವಾದ ಪ್ರಕಾಶವು 
ಬೀಳ ಹತ್ತುತ್ತದೆ. ಈ ಸಂಗತಿಗಳನ್ನು ಕರ್ನಾಟಕಸ್ಥರೂ ವೀರಶೈವರೂ 
ಅತಿ ಸೂಕ್ಷ್ಮವಾಗಿ ನಿದರ್ಶಿಸುವದು ಅತ್ಯಾವಶ್ಯಕವಾಗಿದೆ. 


ಪಂಚಾಚಾರ್ಯರು. 


ಕೇಣುಕ, ದಾರುಕ ಮೊದಲಾದ ಪಂಚಾಚಾರ್ಯರು ಬಹು ಪುರಾ 
ತನ ಕಾಲದವರಾಗಿದ್ದು ಅವರೇ ವೀರಶೈವ ಧರ್ಮವನ್ನು ಪ್ರತಿಷ್ಠಾಪಿಸಿ 
ದರೆಂದು ವೀರಶೈವರು ತಿಳಿಯುತ್ತಾರೆ. ಮೇಲ್ಕಂಡ ಅಗಸ್ತ್ಯ ರೇಣುಕರ 
ಚರಿತ್ರೆಗಳಿಂದ ಈ ತಿಳುವಳಿಕೆಯು ಕೇವಲ ಕಾಲ್ಪನಿಕವಿರದೆ ಅದರಲ್ಲಿ 
ನಿಜಾಂಶವಿರುವದೆಂಬದು ವಾಚಕರಿಗೆ ತಿಳಿಯದೆ ಇರಲಾರದು. ಈ ಪಂಚಾ 
ಚಾರ್ಯರ ಪೀಠಗಳಲ್ಲಿ ಮೂರು ಪೀಠಗಳು ಕರ್ನಾಟಕದಲ್ಲಿಯೇ ಇವೆ. 
ಆದಕೆ ತಮಿಳ ದೇಶದಲ್ಲಿ ಈತರದ ಯಾವ ಮಹತ್ವದ ಪೀಠವೂ ಇರುವ 
ದಿಲ್ಲ. ಈ ಸಂಗತಿಯಿಂದಲಾದರೂ ಶೈವಧರ್ಮಗಳ ಉಗಮವು ತಮಿಳ 
ಡೇಶವಾಗಿರಡೆ ಕರ್ನಾಟಕ ದೇಶವೇ ಆಗಿರಬಹುದೆಂಬ ಊಹೆಗೆ ಆಸ್ಪದ 
ಕೊಡುತ್ತದೆ. ಈ ಸಂಚಫೀಠಗಳಲ್ಲಿ ಎರಡು ಫೀಠಗಳು ಉತ್ತರ ಹಿಂದು 


೯೨ ಶಿವಾನುಭವ, 


ಸ್ತಾನದಲ್ಲಿ ಇವೆ. ಈ ನೀಠದವರು ಉತ್ತರಕ್ಕಿರುವ ಕಾಶ್ಮೀರ ಮೊದಲಾದ 
ಸ್ಥಳಗಳಲ್ಲಿ ಆಗಮ ಧರ್ಮವನ್ನು ಪ್ರಸಾರಪಡಿಸಿರಬಹುದು. ಹ್ಯಾಗೆ ಬಸ 
ನೇಶ್ವ ರನ ಕಾಲದಲ್ಲಿ ಒಂದು ಪ್ರಚಂಡವಾದ ಧರ್ಮಜಾಗ್ರ ತೆಯು ಕರ್ನಾ 
ಟಿಕದಲ್ಲಿ ಉತ್ಸನ್ನವಾಯಿತೋ, ಹಾಗೆಯೇ ಕೇಣುಕರ ಕಾಲದಲ್ಲಿಯೂ 
ಕರ್ನಾಟಕದಲ್ಲಿ ಒಂದು ಮಹತ್ತರವಾದ ಧರ್ಮಜಾಗ್ರತಿಯು ಉಂಟಾ 
ಗಿರಬಹುದು. ಈ ಜಾಗ್ರತೆಯಿಂದ ಅಗಸ್ತ್ಯ, ಅತ್ರಿ, ಭೃಗು ಮೊದಲಾದ 
ಖುಹಿಗಳು ಶೈವಧರ್ಮಾನುಯಾಯಿಗಳಾಗಿ ಅವರು ತಮಿಳು, ತೆಲುಗು, 
ಕಾಶ್ಮೀರ, ಸಿಂಹೆಲನ್ವೀಸ, ಜಾವಾ ಮುಂತಾದ ದೇಶಗಳಲ್ಲಿ ಅದನ್ನು ಪ್ರಸಾ 
ರಪಡಿಸಿರಬಹುದು. 


ರೇಣುಕರ ಕಾಲ. 


ಈ ಮಹತ್ತರ ಧರ್ಮಜಾಗ್ರತೆಯ ಕಾಲವನ್ನು ನಾವು ನಿಶ್ಚಯಿಸು 
ವದು ಮಹತ್ವದ್ದಿರುತ್ತದೆ. ಎಮ್‌. ಶ್ರೀನಿವಾಸ ಅಯ್ಯಂಗಾರ ಎಮ್‌. ಎ. 
ಇವರು “ಟಾಮಿಲ್‌ಸ್ಟಡೀಜ” ಎಂಬ ತಮ್ಮ ಗ್ರಂಥದಲ್ಲಿ ಅಗಸ್ತ್ಯನು ಕ್ರಿ. ಶ. 
ಪೂರ್ವದಲ್ಲಿ ೪ನೇ ಶತಮಾನದಲ್ಲಿ ಇರಬಹುದೆಂದು ಬರೆದಿದ್ದಾರೆ. ರೇಣು 
ಕನು ಅಗಸ್ತ್ಯನ ಸಮಕಾಲೀನನಾದುದರಿಂದ ಇದೇ ಕಾಲಕ್ಕೆ ಅವನು 
ಇರಬಹುದು ರೇಣುಕನು ಏಳುನೂರುವರ್ಷ೯ ಗುಪ್ತವಾಗಿಯೂ ಏಳುನೂರು 
ವರ್ಷ ಪ್ರಕಟಿವಾಗಿಯೂ ಹೀಗೆ ಒಟ್ಟಿಗೆ ಹೆದಿನಾಲ್ಕುನೂರುವರ್ಷ ಬಸವೇ 
ಶ್ವರನಕಿಂತ ಪೂರ್ವದಲ್ಲಿ ಇದ್ದನೆಂದು ವೀರಶೈವರು ತಿಳಿಯುತ್ತಾರೆ. ಬಸ 
ನೇಕ್ವರನು ೧೨ ನೇ ಶತಮಾನದಲ್ಲಿ ಇದ್ದದರಿಂದ ರೇಣುಕನು ಅವನಿಂದ 
ಹಿಂದೆ ಹೆದಿನಾಲ್ಬುನೂರುವರ್ಷ ಅಂದರೆ ಕ್ರಿ. ಶ. ಪೂರ್ವದಲ್ಲಿ ೨೦೦ ವರ್ಷ 
ಗಳ ಹಿಂದೆ ಸೋಮೇಶ್ವರ ಲಿಂಗದಲ್ಲಿ ಉದ್ಧ ವಿಸಿದನೆಂದು ತಿಳಿಯಬೇಕಾ 
ಗುತ್ತದೆ. ಆದರೆ ಕರ್ನಾಟಕಸ್ಥರು ಜಾವಾದ್ವೀಸದಲ್ಲಿ ಶಿನಾಲಯವನ್ನು 
ಸ್ಥಾನಿಸಿದವರ್ಷವು ಕ್ರಿ. ಶ. ಪೂರ್ವ ೭೩೨ ಇರುತ್ತದೆ. ಅಂದಮೇಲೆ ರೇಣು 
ಕನು ಕ್ರಿ. ಶ. ಪೂರ್ವ ೭೩೨ ಇಸ್ವಿಯಲ್ಲಿ ಅಥವಾ ಕೆಲವು ಕಾಲ ಅದಕ್ಕೂ 
ಮೊದಲು ಇದ್ದಿರಬಹುದೆಂದು ತೋರುತ್ತದೆ. ಹಿಂದೂಧರ್ಮದ ಪ್ರಗತಿ 
ಯಲ್ಲಿ ಕೆಲವು ಕಾಲಗಳು ಆಧುನಿಕ ವಿದ್ವಾಂಸರಿಂದ ಕಲ್ಪಿ ಸಲ್ಪಟ್ಟಿೆ. 
ಅವುಯಾವನೆಂದಕ್ಕೆ ವೈದಿ ಕಕಾಲ, ಉಪನಿಷತ್‌ ಕಾಲ್ಕ ಬೌದ್ದ ಕಾಲ, ಪೌರಾ 
ಣಿಕಕಾಲ ಇತ್ಯಾದಿ. ಆಗಮಗಳಕಾಲವು ಉಪನಿಷರ್ತಿಕಾ ಲಕ್ಕೆ ಬಹು 


ಅಗಸ್ತ್ಯ ಮತ್ತು ರೇಣುಕ, ೯೩ 


ಸಮಾಸವರ್ತಿ, ಆದರೆ ಅವುಗಳ ತರುವಾಯ ಆಗಿರಬೇಕು. ಯಾಕಂದರೆ 
ಇವೆರಡೂವಾಜ್ಮಯಗಳಲ್ಲಿ ವಿಚಾರಸಾಮ್ಯತೆಯು ಅತ್ಯಂತವಾಗಿ ಇರು 
ತ್ತದೆ. ಆದರೆ ಮತ್ತೊಂದು ವಿಶೇಷ ಸಂಗತಿ ಏನಂದಕ್ಕೆ ವೇದಗಳಲ್ಲಿ ಮತ್ತು 
ಉಪನಿಷತ್ತುಗಳಲ್ಲಿ ಮೂರ್ತಿ ಪೂಜೆಯು ಇರುವದಿಲ್ಲ. ವೇದಗಳಲ್ಲಿ ಪಂಚ 
ಭೂತಗಳ ಪೂಜೆಯೂ ಉಪನಿಷತ್ತುಗಳಲ್ಲಿ ನಿರಾಕಾರ ಪರಬ್ರಹ್ಮನ ವಿಚಾ 
ರವೂ ಇರುತ್ತವೆ. ಆದರೆ ಅವುಗಳಲ್ಲಿ ಮೂರ್ತಿ ಪೂಜೆಯ ಉಲ್ಲೇಖವಿರುವ 
ದಿಲ್ಲಾದ್ದರಿಂದ ಆ ಕಾಲಕ್ಕೆ ಹಿಂದುಸ್ಥಾನದಲ್ಲಿ ದೇವಾಲಯಗಳನ್ನು ಕಟ್ಟ 
ಸುವ ಸಾಂಪ್ರದಾಯವಿದ್ದಿದ್ದಿಲ್ಲ. ಆದರೆ ಬೌದ್ಧ ಜೈನ ಕಾಲದಲ್ಲಿಯೂ ಪೌರಾ 
ಣಿಕ ಕಾಲದಲ್ಲಿಯೂ ದೇವರಿಗೆ ಮೂರ್ತಿಯುಂಟಿಂದು ಭಾವಿಸಿ ಅವನನ್ನು 
ಜನರು ಸೂಜಿಸ ಹತ್ತಿದ್ದರಿಂದಲೂ ಮಹಾತ್ಮರ ಅವಶೇಷಗಳನ್ನು ಪೂಜಿ 
ಸುವ ಸಾಂಪ್ರದಾಯವು ಉತ್ಪನ್ನನಾದ್ದರಿಂದಲೂ ಮೂರ್ತಿ ಪೂಜೆಯು 
ಪ್ರಾರಂಭವಾಯಿತು, ಮತ್ತು ಅಂದಿನಿಂದ ಸುಂದರವಾದ ದೇವಾಲಯಗಳು 
ಕಟ್ಟಲ್ಪಡಹೆತ್ತಿದವು, ಹೀಗೆ ಆಧುನಿಕ ವಿದ್ವಾಂಸರು ತಿಳಿಯುತ್ತಾರೆ. ಈ ಕಲ್ಪ 
ನೆಯು ನಿಜವಿರಬಹುದೆಂದು ತೋರುತ್ತದೆ. ಆದರೆ ಶ್ನೈವರು ದೇವರನ್ನು 
ಲಿಂಗ ಅಂದರೆ ಒಂದು ಮೂರ್ತಿ ಎಂದು ಭಾವಿಸಿ ಪೂಜಿಸುತ್ತಾರೆ. ಆದ್ದರಿಂದ 
ಅವರು ಲಿಂಗಗಳನ್ನು ಸ್ಥಾಪಿಸಿ, ಅವುಗಳಿಗೆ ಸುಂದರವಾದ ದೇವಾಲಗಳನ್ನು 
ಕಟ್ಟಿಸಿದರು. ಇದರ ಮೇಲಿಂದ ನಾವು ಆಗಮಧರ್ಮಗಳು ಉಪನಿಷತ್ತುಗಳ 
ಶರುವಾಯ ಆಗಿರಬಹುದೆಂದು ಊಹಿಸಬೇಕಾಗಿದೆ. ಅದರೆ ಬೌದ್ಧನು 
ಕ್ರಿಸ್ತಿಶಕದ ಸೂರ್ವ ೫ ನೇಶತಮಾನದಲ್ಲಿ ಇದ್ದದರಿಂದ, ಆಗಮಗಳ ಕಾಲನು 
ಅನನಕಿಂತ ಪೂರ್ವದಲ್ಲಿ ಮತ್ತು ಉಪನಿಷತ್ಕಾಲ ತರುವಾಯ ಅಂದರೆ 
ಕ್ರಿ. ಶ್ರ. ಪೂರ್ವ ಸುಮಾರು ೬೦೦-೭೦೦ ಶತಮಾನಗಳಲ್ಲಿ ಇರಬಹುದೆಂದು 
ನಾವು ಸದ್ಯಕ್ಕೆ ಗ್ರಹಿಸಬಹುದು. 

ಪ್ರಚಲಿತ ವೀರಶೈವ ಗ್ರಂಥಗಳಲ್ಲಿ ರೇಣುಕ ಚರಿತ್ರಿಯೊಡನೆ ರೇವಣ 
ಸಿದ್ಧೇಶ್ವರನ ಚರಿತ್ರೆಯನ್ನೂ ಕೂಡಿಸಿ ವಿವರಿಸುವದುಂಟು. ಯಾಕಂದರೆ 
ಕೇವಣಸಿದ್ಧೇಶ್ವರನು ಕೇಣುಕನ ಕಲಿಯುಗದ ಅವತಾರನೆಂದು ತಿಳಿಯಲ್ಪ 
ಡುತ್ತಾನೆ. ಆದರೆ ಕೀವಣಸಿದ್ಧೇಶ್ವರನು ಬಸವೇಶ್ವರನ ಕಾಲದಲ್ಲಿ ಅಥವಾಅವ 
ನಕಿಂತಲೂ ಸ್ವಲ್ಪ ಕಾಲ ಹಿಂದೆ ಇದ್ದನು. ಆದ್ದರಿಂದ ಪೂರ್ವಕಾಲದ ಶೈವ 
ಧರ್ಮಗಳ ಸ್ಥಿತಿಯನ್ನು ತಿಳಿಯಬೇಕಾದರೆ ಕೀವಣಸಿದ್ಧೇಶ್ವರನಕಿಂತಲೂ 
ಕೀಣುಕನವೃತ್ತಾಂತವನ್ನು ಅರಿಯುವದು ಮಹತ್ಪದ್ದಿರುತ್ತದೆ. 


೯೪ 


ಪಂಚಾಚಾರ್ಯರು ಪೂರ್ವದಲ್ಲಿ ಸ್ಥಾಪಿಸಿದ ಶೈವ ಧರ್ಮದ ಸ್ವರೂ 
ಸವು ಈಗಿನ ವೀರಶೈವ ಧರ್ಮದಂತೆಯೇ ಇದ್ದಿತೋ ಹ್ಯಾಗೆ ಇದನ್ನು ವಿದ್ವ 
ಜ್ವನರು ಚನ್ನಾಗಿ ವಿಚಾರ ಮಾಡತಕ್ಕ ವಿಷಯವಾಗಿದೆ. ಇದನ್ನು ನಾವು 
ಮತ್ತೊಂದು ಲೇಖದಲ್ಲಿ ವಿಸ್ತರಿಸುವೆವು. ಆದರೆ ಈ ಲೇಖದಲ್ಲಿ ನಾವು 
“ಶೈವ ಧರ್ಮ” ಅಥವಾ “ಆಗಮ ಧರ್ಮ” ಎಂಬ ಶಬ್ದಗಳನ್ನು ಯಾವು 
ದೊಂದು ವಿಶಿಷ್ಟ ಆಗಮ ಧರ್ಮವನ್ನು ಉದ್ದೇಶಿಸಿ ಬರೆಯದೆ ಸಾಮಾನ್ಯ 


ವಾಗಿ ಪ್ರ 


ಶಿವಾನುಭವ 


ಯೋಗಿಸಿದ್ದೇವೆ. 


———— 


ರೇಣುಕ ಸ್ತೋತ್ರ. 


ಲೇಖಕಃ-- ಶಿವಮೂರ್ತಿ ಶಾಸ್ತ್ರಿ ಹುಲಕುಂಟಮಠೆ ತುಮಕೂರ. 


ಕೆಂ॥ 


ಭಾಷಃ 





ತ್ರೀಮದ್ಗುಣ ಮಣಿಹಾರಂ। 

ಕಾಮಾಂತಕನಖಿಲವಿಬುಧ ವಂದಿತಸುಪದಂ। 

ಕಾಮಿತಫಲ ಪ್ರದಾತಂ। 

ಸ್ವಾಮಿ ಶ್ರೀರೇಣುಕಾರ್ಯನೋವುಗೆ ಧಕೆಯಂ॥೧॥ 
ಕೊಲ್ಲಿಪಾಕೇ ಪುರದೊಳೆಣೆಯಾ। 

ರಿಲ್ಲೆನಿಸ ಸೋಮೇಶಲಿಂಗಮೆ। 

ಖುಲ್ಲರಂಜಯಿಪಾವ ಮಹಿಮಗೆ ಪುಟ್ಟಿಡೆಡೆಯಹುದೋ॥ 

ಫುಲ್ಲಶರ ರಿಪು ಸಮನನಾವನ। 

ನೆಲ್ಲ ವಿಬುಧರ್ಪೊಗಳುತಿರ್ಪರೊ। 

ಸಲ್ಲಲಿತಗುಣ ಭರಿತರೇಣುಕ ನೋವುಗೀಜಗವಂ॥೨॥ 
ರಾವಣಾನುಜಗೊಲಿದು ಲಿಂಗವ। 

ಭಾವಜಾರಿಗೆ ಸದೃಶನಾವನು। 

ಕೋವಿದರ್ನೆರೆ ಪೊಗಳ್ತವೋಲ್ಡೆಲೆಗೊಳಿಸಿ ಲಂಕೆಯಲಿ॥ 

ಭೂವಿನುತನೆನಿಸಿರ್ಹಗಸ್ಕುನ। 

ದಾವನುಕ್ತಿಯ ಕೇಳ್ದು ಜನಿಮೃತಿ। 

ಖೇವವಿಲ್ಲದೆ ಸುಖವನಾಂತಿರುತಿರ್ದಸನೊ ಸತತಂ 
ಶಂಕರಾರ್ಯನದಾವ ಗುರುವಂ। 


ಕೇಣುಕ ಸ್ತೋತ್ರ. 


ಶಂಕಿಸದೆ ನೆರೆಪೂಜೆಗೆಯ್ದು ಕ| 

ಲಂಕನಾಶಕ ಲಿಂಗವಾಂತಿಳೆಯಲ್ಲಿ ಮೆಕೆದಿಷನೋ। 

ಸಂಕಟವ ಪರಿಹರಿಸಿ ತನ್ನಯ। 

ಕಿಂಕರರನುರೆ ಪೊರೆವ ಘನಮಹಿ। 

ಮಾಂಕ ಕೇವಣಸಿದ್ಧನಂಸ್ರ್ರಗೆ ನಮಿಸೆನುರೆ ಮುದದಿ॥೪॥ 
ನಿಮಗೆ ಲಭಿಸಿಹುದೀ ಮಹತ್ವವು। 

ತಮದಮಾದಿಸಮನ್ವಿತರೆ ನೀವ್‌ 

ಕ್ರಮಡೆಪಾಲಿಪುದಿಮ್ಮ ಸಮಯವನೊಲಿದು ಬಗೆನಲಿದು॥ 

ಅಮಮ ಪೇಳುವುದೇನು ನಮ್ಮಿ! 

ಶ್ರಮವನೀಧರೆಯಲ್ಲಿ ಭಕ್ತರ। 

ಮಮತೆಯಿಂದೀಕ್ಷಿಸುತೆ ದುಃಖವ ಹರಿಪರತಿವಿರಳಂ ॥೫|| 
ಕನ್ನಡಿಯ ವೂಲುಮೆರೆವ ಸುಲಲಿತ। 

ಕನ್ನಡವ ಕೇಳ್ವವರೆ ಇಲ್ಲವು! 

ಚನ್ನೆನಿಸ ಜಸಮಾಂತ ಸಕ್ಸುದಮಳಿದು ಪೋಗಿಹುದು॥ 

ಮುನ್ನಿನುದ್ಧತ ಕವಿಕೃತಿಗಳುಂ। 

ಬನ್ನಕೊಳಗಾಗಿರ್ಪುವಕಟಾ। 

ಸನ್ಮುತನೆ ಸಾಹಿತ್ಯವೆಮ್ಮದು ಲಯವನೊಂದಿಹುದು॥೬॥ 
ವೀರಶೈ ವಮತಾಬ್ಬಿ ಬತ್ತಿತು। 

ವೀರಶೈವಸುಭೂಜ ಮೊಣಗಿತು। 

ಮಿರಶ್ಶಿ ವಮಹಾದ್ರಿ ಪುಡಿಪುಡಿಯಾಗುತಿಹುದಿ:ಗ। 

ಮಾರಹೆರ ಶಿವರಾಜ ದೇಶಿಕ। 

ತೋರಿಕರುಣವನೆನ್ಮು ಮತವನು। 

ಧಾರಿಣಿಯಲಭಿವೃದ್ಧಿ ಯೊಂದುವೂಲೆಸಗುವುದು ಗುರುವೇ॥೭॥ 
ಧನವಗಳಿಪರು ಕೆಲರು ಗುರುಗಳು। 

ಮನಸಿಜಗೆ ತುತ್ತಾಗುತಿರ್ಪರು। 

ಜನರೊಳಗೆ ಕಲಹವನು ಪೆರ್ಚಿಸುತಿರ್ದನರು ಕೆಲರು॥ 

ಇನಿತು ತಿಳಿವಿಲ್ಲದೊಡಮುರುಚಿನ್ಮ। 

ಯನತತ್ವವ ಬೋಧಿಪರುಕೆಲ। 

ರಥಿಬರನು ಕಿಡಿಸುತ್ತ ಸುಮ್ಮನೆ ಪೊಳ್ತ ಕಳೆಯುವರು॥೮॥ 


೯೫ 


೯೬ 


ಕಂ॥ 


ಶಿವಾನುಭವ. 


ಕೆಟ್ಟು ಪೋದುದು ನಮ್ಮ ದೇಶವು 

ಕೆಟ್ಟು ಪೋದುದು ನಮ್ಮ ಮತಮುರೆ। 

ಕೆಟ್ಟು ಪೋದುದು ನಮ್ಮ ಭಾಷೆಯು ಕೇಳ್ವರಿಲ್ಲದಲೇ॥ 

ನಿಟ್ಟಿಸಿದ ನಡಿಗಡಿಗುಮೆಮ್ಮಯ। 

ಹೊಟ್ಟಿಯುರಿಯುತ್ತಿಹುದು ಗುರುವರ। 

ಕೊಟ್ಟು ರಕ್ಷಿಪುದಭಯವನು ಭಕ್ತರನು ನೀದಯೆಯಿ ಂ೪೯॥ 
ನೋಡಿ ರೀದಯಗೂಡಿ ದುರಿತದ। 

ಗಾಡಿಯನು ಯಾಡಾಡಿ ಶುಭವನು। 

ಮಾಡಿ ಭಕ್ತರು ಬೇಡಿದಿಷ್ಟವ ನೀಡಿ ಪೊರೆಯುವುದು|| 

ರೂಢಿಗೆರಡನೆ ಚಂದ್ರಚೂಡನೆ। 

ಗಾಢದಿಂದೀ ಕೇಡನೆಲ್ಲವ। 

ಕಾಡಿಗಟ್ಟುತೆ ಮೂಢಜನರನು ನೋಡಿ ಪೊರೆಯುವುದು॥೧೦॥ 
ಶಿವಮೂರ್ತಿಶಾಸ್ತ್ರಿ ನಾಮಕ। 

ಕವಿಮುದದಿಂ ರಚಿಸಿ ರತ್ನ ಮಂಜರಿಯನಿದಂ॥ 

ಭವಹರ ರೇಣುಕನಂಫಿ ಗೆ] 

ತವಕದೆ ತಾನಿತ್ತು ಸುಕೃತಭಾಜನನಾದಂ॥೧೧॥ 


ESR ENS 


ಸ್ಫುಟ ವಿಷಯಗಳು. ೯೭ 


ಸ್ಫುಟ ನಿಷಯಗಳು. 


ಶಿನಾನುಭವದ ೨ನೇ ವರ್ಷಃ- ಶಿನಾನುಭವಕ್ಕೆ ಮೊದಲನೇ 
ವರ್ಷವು ನಿರ್ವಿಫೃತೆಯಿಂದ ಮುಗಿದು ಎರಡನೇ ವರ್ಷದ ಮೊದಲನೇ 
ಸಂಚಿಕೆಯು ಈಗ ವಾಚಕರ ಕೈಸೇರಿರುತ್ತದೆ. ನಾವು ಕೈಕೊಂಡಿರುವ ಈ 
ಮಹತ್ಕಾರ್ಯದಲ್ಲಿ ಬಹು ಜನರು ನಮಗೆ ಅತ್ಯಂತ ಸಹಾನುಭೂತಿಯುಳ್ಳ 
ವರಾಗಿ ಬಹಳ ಪ್ರೋತ್ಸಾಹಿಸುತ್ತಲಿರುವರು, ಇದಕ್ಕೋಸ್ಕರ ಅವರಿಗೆ ನಾವು 
ಬಹಳ ಖುಣಿಯಾಗಿದ್ದೇವೆ. ಮುಂದಿನ ವರ್ಷವಾದರೂ ಅವರು ಇದೇ 
ರೀತಿಯಾಗಿ ನಮಗೆ ಸಹಾಯ ಮಾಡುವರೆಂದು ಕೋರುತ್ತೇವೆ. ಶಿವಾನು 
ಭವದ ಉದ್ದೇಶವು ವೀರಶೈವ ಧರ್ಮ ಗ್ರಂಥಗಳನ್ನು ಪ್ರಕಟ ಪಡಿಸುವದೂ 
ಅದರ ಧಾರ್ಮಿಕ ಮತ್ತು ರಾಜಕೀಯ ಇತಿಹಾಸವನ್ನು ಸಂಶೋಧಿಸು 
ವದೂ ಮುಖ್ಯವಾಗಿರುತ್ತದೆ. ಇದು ಸಿದ್ಧಿಗೆ ಹೋಗಬೇಕಾದಕೆ ಕೈಬರಹ 
ಗ್ರಂಥಗಳನ್ನೂ ಶಿಲಾಲೇಖಗಳನ್ನೂ ಹಳೇ ದಪ್ತರಗಳನ್ನೂ ಹುಡುಕಬೇ 
ಕಾಗಿರುತ್ತದೆ. ಈ ತರದ ಕಾರ್ಯಮಾಡುವ ಪ್ರೀತಿಯುಳ್ಳವರು ವೀರಶೈವ 
ಸಮಾಜದಲ್ಲಿ ಬಹು ಕಡಿಮೆ. ಆದರೂ ಇದ್ದ ಸ್ವಲ್ಪ ಜನರಲ್ಲಿಯೇ ಶಕ್ಕವಿ 
ದ್ವಷ್ಟರ ಮಟ್ಟಿಗೆ, ಈ ತರದ ಸಂಶೋಧನ ಕಾರ್ಯವನ್ನು ನೆರವೇರಿಸಬೇಕಾ 
ಗಿರುತ್ತದೆ. ಈ ಕಾರ್ಯದಲ್ಲಿ ನೆರವಾಗಬೇಕೆಂದು ನಾವು ಕೋರಿದ ಸದ್ಸೃಹ 
ಸ್ಥರೆಲ್ಲರೂ ನಮಗೆ ಬಹಳ ಸಹಾಯಮಾಡಿದ್ದಾರೆ. ಅವರ ಲೇಖಗಳು ಶಿವಾ 
ನುಭವದಲ್ಲಿ ಮೇಲಿಂದ ಮೇಲೆ ಬಂದಿವೆ. ವೀರಶೈವರಂತೆಯೇ ಬ್ರಾಹ್ಮಣ 
ಜೈನ ಮೊದಲಾದ ಸಮಾಜಗಳ ಅನೇಕ ಸಭ್ಯ ಗೃಹಸ್ಥರೂ ನಮಗೆ ಈ 
ಕಾರ್ಯದಲ್ಲಿ ಬಹಳ ಸಹಾಯವಾಗಿದ್ದಾರೆ. ಇವರೆಲ್ಲರನ್ನು ನಾವು ಬಹು 
ಪ್ರೇಮ ಪೂರ್ವಕವಾಗಿ ವಂದಿಸುತ್ತೇವೆ. 

ವೀರಶೈವ ಧರ್ಮಗ್ರಂಥ ಪ್ರಸಾರಕ ಸಂಘಃ- ಈ ತರದ ಸಂಶೋ 
ಧನ ಕಾರ್ಯಗಳನ್ನು ನಾವು ಸಂಘ ಸಹಾಯದಿಂದ ಮಾಡಿದರೆ ಅವು ಬಹು 
ತೀವ್ರವಾಗಿ ಮುಂಜೊರೆಯುತ್ತವೆ. ಇವುಗಳನ್ನು ವ್ಯಕ್ತಿಶಃ ಮಾಡುವದರಿಂದ 
ಕಾರ್ಯದಲ್ಲಿ ಏಕಾಂಗಿತ್ವವೂ ಅಪೂರ್ಣತೆಯೂ ಉಂಟಾಗುವ ಸಂಭವವು 
ಹೆಚ್ಚು ಇರುತ್ತದೆ. ಯುರೋಪಿಯನ್‌ ಪಂಡಿತರು ವಿಜ್ಞಾನಶಾಸ್ತ್ರ ವೈದ್ಯು 
ಶಾಸ್ತ್ರ ಮೊದಲಾದ ಶೋಧ ಮಾಡತಕ್ಕ ವಿಷಯಗಳನ್ನು ಸಂಘ ಮುಖಾಂ 
ತರವಾಗಿ ಮಾಡುವದುಂಟು. ಇದರಿಂದ ಅವರ ಶೋಧಗಳು ಬಹು 


೯೮ ಶಿವಾನುಭವ. 


ತೀವ್ರ ಗತಿಯಿಂದ ಮುಂದೆ ಸಾಗುತ್ತವೆ, ಮತ್ತು ಪ್ರಸಾರ ಹೊಂದುತ್ತವೆ. 
ಆದರೆ ನಮ್ಮ ದೇಶದ ವಿದ್ವಾಂಸರಲ್ಲಿ ಪರಸ್ಪರ ಮಾತ್ಸರ್ಯ, ಸ್ವಾರ್ಥತೆ, 
ಗುಪ್ತತನ ಮೊದಲಾದ ದೋಷಗಳು ಇರುವದರಿಂದ ಅವರ ಶೋಧಗಳು 
ಮುಂದುವರಿಯುವದಿಲ್ಲ. ಆದ್ದರಿಂದ ವೀರಶೈವ ಧರ್ಮಗ್ರಂಥ ಸಂಶೋಧನ 
ಮೊದಲಾದ ಕಾರ್ಯಗಳನ್ನು ವಾಡಲು “ ವೀರಶೈವ ಧರ್ಮಗ್ರಂಥ ಪ್ರಸಾ 
ರಕ ಸಂಘ” ಎಂಬ ಹೆಸರಿನಿಂದ ಒಂದು ಸಂಸ್ಥೆಯು ತಾ| ೨೩-೧-೧೯೨೭ನೇ 
ದಿವಸ ವಿಜಾಪುರದಲ್ಲಿ ಸ್ಥಾಪಿಸಲ್ಪಟ್ಟದೆ. ಇದರ ಸಂಬಂಧದ ಪ್ರಕಟನಾ 
ಪತ್ರಿಕೆಯು ಈ ಸಂಚಿಕೆಯೊಡನೆ ಇಡಲ್ಪಟ್ಟದೆ. ಈ ಸಂಘದವರು ಈ ವರ್ಷ 
ಆಗಮ ಮೊದಲಾದ ಪುರಾತನ ಗ್ರಂಥಗಳನ್ನು ಅಚ್ಚ ಹಾಕುವದು, ಶಿಲಾ 
ಲೇಖಗಳ ಸಂಗ್ರಹ, ಧರ್ಮಗ್ರಂಥಾಲಯ ಸ್ಥಾಸನೆ ಮೊದಲಾದ ಕಾರ್ಯ 
ಗಳನ್ನು ಕೈಕೊಂಡಿದ್ದಾರೆ. ಅವರ ಈ ಮಹೆತ್ತರವಾದ ಪುಣ್ಯ ಕಾರ್ಯದಲ್ಲಿ 
ಎಲ್ಲ ವೀರಶೈವರು ತನುಮನಧನದಿಂದ ಸಹಾಯ ಮಾಡುವರೆಂದು ನಮ್ಮ 
ಆಗ್ರಹದ ಸೂಚನೆ ಇದೆ. 

ಧಾರ್ಮಿಕ ಮತ್ತು ರಾಜಕೀಯ ಸುಧಾರಣೆಗಳುಃ- ಧರ್ಮ 
"ಸುಧಾರಣಾ ಕಾರ್ಯಗಳು ಈಗಿನ ಕಾಲದಲ್ಲಿ ಅನವಶ್ಯಕವೆಂದು ಬಹು 
ಜನರು ತಿಳಿಯುವದುಂಟು. ಇಂಥ ಪ್ರಯತ್ನಗಳು ಮುಂದುವರಿಯುತ್ತಿ 
ರುವ ಸಮಾಜವನ್ನು ಹಿಂದಕ್ಕೆ ದೆಬ್ಬುತ್ತನೆಂತಲೂ ಇವರು ತಿಳಿಯುತ್ತಾರೆ. 
ಈ ತೆರದ ವಿಚಾರಗಳು ವಿಶೇಷವಾಗಿ ಸುತಿಕ್ಷಿತರಲ್ಲಿ ಆದರಲ್ಲಿ ಉಚ್ಚ ತರದ 
ಶಿಕ್ಷಣಾ ಹೊಂದಿದವರಲ್ಲಿ ಬಹಳವಾಗಿ ನೆಲೆಗೊ್ಳ ಹತ್ತಿನೆ. ಈಗಿನ ವಾತಾ 
ವರಣವು ನಾನಾ ಬಗೆಯ ರಾಜಕೀಯ ಪ್ರಯತ್ನಗಳಿಂದ ತುಂಬಿ ಹೋಗಿರು 
ತ್ತದೆ. ನಮ್ಮ ಸುಶಿಕ್ಷಿತರು ಇಂಥ ಪ್ರಯತ್ನಗಳ ಮೊ:ಹಕ್ಕೆ ಸಿಲುಕಿ ಸಾಮಾ 
ಜಿಕ ಮತ್ತು ಧಾರ್ಮಿಕ ಸುಧಾರಣಾ ಪ್ರಯತ್ನಗಳನ್ನು ಅತ್ಯಂತ ತುಚ್ಛ 
ವಾಗಿ ತಿಳಿಯುತ್ತಾರೆ. ಆದರೆ ಸಾಮಾಜಿಕ ಮತ್ತು ಧಾರ್ಮಿಕ ಹೆಚ್ಚಳವು 
ಧ್ಯೇಯವಿಲ್ಲದಂಥ ರಾಜಕೀಯೆ ಪ್ರಯತ್ನಗಳು ಮನುಷ್ಯನನ್ನು ತಾಮಸ 
ವೃತ್ತಿಗೆ ಎಳೆಯುತ್ತವೆ. ಇದರಿಂದ ದೇಶದಲ್ಲಿ ನಾನಾ ಬಗೆಯ ವೈಷಮ್ಯ 
ಗಳು ಉತ್ಪನ್ನವಾಗುತ್ತವೆ. ಧಾರ್ಮಿಕ ಜಾಗ್ರತೆ ಎಂದರೆ ಸಮಾಜದಲ್ಲಿ 
ಕೇವಲವಿಧಿ ವಿಧಾನಗಳನ್ನು ಹೆಚ್ಚಿಸುವದು ಮಾತ್ರವಲ್ಲ.ಅದರಬಗ್ಗೆ ಮಾಡಿದ 
ಪ್ರಯತ್ನಗಳು ನೈತಿಕ ಮತ್ತು ಮಾನಸಿಕ ಉನ್ನತೆಯಲ್ಲಿ ಪರಿಣಮಿಸುತ್ತವೆ. 
ಸಾರ್ವಜನಿಕ ಪ್ರಯತ್ನಗಳಲ್ಲಿ ಈ ಉಚ್ಛಥ್ಯೇಯವು ಇಲ್ಲದ್ದರಿಂದ ನಮ್ಮ ದೇಶ 


ಸ್ಫುಟ ವಿಷಯಗಳು. ೯೯ 


ದಲ್ಲಿ ನಾನಾಬಗೆಯ ಒಡಕುಗಳು ಉತ್ಪನ್ನನಾಗಿರುವದನ್ನು ನೋಡುತ್ತೇವೆ. 
ವೀರಶೈವ ಸಮಾಜದಲ್ಲಿಯಾದರೂ ಇದೇ ಸ್ಥಿತಿಯ ಯು ಒದಗಿರುತ್ತದೆ. ಆದ್ದ 
ರಿಂದ ಸಮಾಜದಲ್ಲಿ ಧಾರ್ಮಿಕ ಸುಧಾರಣೆಯನ್ನು ತಳಹದಿಯಾಗಿ ಇಟು 
ಕೊಂಡು ಸದಾಚಾರ ಸತ್ಕೀಲ ಶುದ್ಧ ವರ್ತನೆ ಇವುಗಳನ್ನು ಉಂಟುಮಾಡಿ 
ವದೇ ಸಮಾಜದ ಚ:ಲಕರ ಈಗಿನ ಕರ್ತವ್ಯವಾಗಿದೆ. ಇದಿಲ್ಲದೆ ಹೋದರೆ 
ರಾಜಕೀಯ ಸುಧಾರಣೆ, ಸಾಂಪತ್ತಿಕ ಉನ್ನತೆ, ಸಂಘಶಕ್ತಿ ಇವೆಲ್ಲವೂ 
ಅಳಿದು ಹೋಗುತ್ತವೆ. ಹಿಂದೂಧರ್ಮದಲ್ಲಿ ಸಾಮಾಜಿಕ ಸುಧಾರಣೆ 
ನೈತಿಕ ಉನ್ನತೆ ಮತ್ತು ಧರ್ಮ ಸುಧಾರಣೆ ಇವೆಲ್ಲವೂ ಒಂದನ್ನೊಂದು 
ನಿಕಟವಾಗಿ ಅವಲಂಬಿಸಿವೆ. ಆದ್ದರಿಂದ ನಾವು ಧಾರ್ಮಿಕ ಸಂಸ್ಕೃತಿಯ 
ಬೆಳವಣಿಗೆಗೆ ಶ್ರೀಷ್ಠ ಸ್ಥಾನವನ್ನು ಕೊಡಬೇಕಾಗಿರುತ್ತದೆ. 

ವಿಶ್ವನಾಥ ಕಾಶೀನಾಥ ರಾಜವಾಡೆಃ--ಪರಿಶತೋಧನ ಕಾರ್ಯವು 
ಯಾವಾಗಲೂ ಉಚ್ಚತಮವಾದದ್ದು. ಇಂಥವನಿಗೆ ಜ್ಞಾನ ಸಂಪಾದನೆಯೇ 
ಆಯುಷ್ಯದ ಮುಖ್ಯ ಧ್ರೇಯವಾಗುತ್ತದೆ. ಅದರಲ್ಲಿಯೇ ಅವನು ಆನಂದ 
ಬಡುತ್ತಾನೆ- ಅವನಿಗೆ ಅವರ ಮುಂದೆ ತ್ರೀಮಂತಿಕೆಯು ಸಹ ಕಪ 
ದಾರ್ಥವೆನಿಸುತ್ತದೆ. ಈ ಸಂಗತಿಯು ಪ್ರಸಿದ್ಧ ಮಹಾರಾಷ್ಟ್ರ ಇತಿ” 
ಹಾಸ ಸಂಶೋಧಕರಾದ ರಾಜವಾಡೆ ಇವರ ಚರಿತ್ರೆಯಿಂದ ತಿಳಿಯು 
ತ್ತದೆ. ಅವರು ೩೧-೧-೧೯೨೬ ಇಸ್ವಿಯ ದಿವಸ ತೀರಿಕೊಂಡರು. ಇವರ 
ಮನೋವೇಧಕವಾದ ಚರಿತ್ರೆಯನ್ನು ಪ್ರೊ| ಸರ್‌. ಜದುನಾಥ ಸರಕಾರ 
ಇವರು ಮಾಡರ್ನ ರೀವ್ಭ್ಯವಿನ ಫೆಬ್ರುವರಿ ಸಂಚಿಕೆಯಲ್ಲಿ ಕೊಟ್ಟಿದ್ದಾರೆ ಸ 
ರಾಜವಾಡೆಯವರು ತಾರಿಖು ೧೨.೭-೬೪ ಇಸ್ವಿಯದಿವಸ ಹುಟ್ಟಿದರು. ಇವರು 
ಮನೆತನದಿಂದ ಬಹಳ ಬಡವರು. ಮತ್ತು ಮರಣದವರೆಗೂ ಬಡತನದ 
ಲ್ಲಿಯೇ ತಮ್ಮ ಆಯುಷ್ಯವನ್ನು ಕಳೆದರು. ಆದರೆ ಇವರು ಮಹಾರಾಷ್ಟ್ರದೇ 
ಶದ ಇತಿಹಾಸಕ್ಕೆ ಮಾಡಿದ ಸಹಾಯದಿಂದ ಇವರ ಹೆಸರು ಆಚಂದ್ರಾ 
ರ್ಕವಾಗಿ ಅಲ್ಲಿ ಉಳಿಯುನದೆಂಬದರಲ್ಲಿ ಸಂದೇಹವಿಲ್ಲ. ಇವರು ೧೮೯೧ ಕೆ 
ಇಸ್ವಿಯಲ್ಲಿ ಬಿ. ಎ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು. ಆದರೂ ಅವರು 
ಯಾವ ನೌಕರಿಯನ್ನು ಅಪೇಕ್ಷಿಸದೆ, ಇತಿಹಾಸ ಸಂಶೋಧನ ಕಾರ್ಯ 
ದಲ್ಲಿ ತೊಡಗಿದರು. ಮೊದಲಿಗೆ ಪ್ಲೇಟೋ ಮೊದಲಾದ ತತ್ವಜ್ಞಾನಿಗಳ 
ವಿಚಾರಗಳನ್ನು ಜನರಲ್ಲಿ ಪ್ರಕಟಿಸಬೇಕೆಂದು « ಭಾಷಾಂತರ” ಎಂಬ 
ಹೆಸರಿನ ಒಂದು ಪತ್ರಿಕೆಯನ್ನು ಪ್ರಸಿದ್ಧಿಸಹತ್ತಿದರು. ಆದರೆ ಸ್ವಲ್ಪು ದಿವಸಗ 


೧೦೦ ಶಿವಾನುಭವ. 


ಳಲ್ಲಿ ಅವರ ಅಚ್ಚು ಕೂಟವು ಸುಟ್ಟು ಹೋದ್ದರಿಂದ ಅವರು ತಮ್ಮಈಪ್ರಯ 
ತ್ನವನ್ನು ನಿಲ್ಲಿಸಬೇಕಾಯಿತು. ಆ ಮೇಲೆ ಅವರ ಹೆಂಡತಿಯೂ ತೀರಿ 
ಕೊಂಡಳು. ಹೀಗೆ ರಾಜೆವಾಡೆಯವರು ಆರಂಭದಲ್ಲಿಯೇ ಪ್ರಪಂಚದಿಂದ 
ಬಿಡುಗಡೆ ಹೊಂದಿದವರಾದರೂ ಅವರು ಸಾಯುವವರೆಗೆ ಹಾಗೆಯೇ 
ಪತ್ನಿರಹಿತರಾಗಿಯೇ ಉಳಿದರು. ಅವರು ಐಹಿಕ ಸುಖೋಪ ಭೋಗಗ 
ಳನ್ನು ತೊರೆದು, ತಮ್ಮ ಪ್ರೀತಿಯ ವಿಷಯವಾದ ಇತಿಹಾಸ ಸಂಶೋ 
ಧನೆಗೋಸ್ಕರ ಹಳ್ಳಿ ಹಳ್ಳಿ ತಿರುಗಹತ್ತಿದರು. ಅವರು ಹೋಗದೇ ಇದ್ದ 
ಹಳ್ಳಿಯು ಮಹಾರಾಷ್ಟ್ರದಲ್ಲಿ ಒಂದೂಉಳಿದಿರಲಿಕೈಿಲ್ಲ. ಅವರು ಅಟಿಕದಿಂದ 
ತಂಜಾವರದವರೆಗೆ ಪುಣೆಯಿಂದ ದಿಲ್ಲಿಯವರೆಗೆ ಹಳೇ ಐತಿಹಾಸಿಕ ಕಾಗ 
ದಗಳನ್ನು ಶೋಧಿಸುತ್ತ ಯಾವಾಗಲೂ ತಿರುಗುವರು. ಆವರು ಒಮ್ಮೊಮ್ಮೆ 
ಅನ್ನನೀರು ಸಹ ಇಲ್ಲದೆ ಪಾದಚಾರಿಗಳಾಗಿ ಸಂಚರಿಸುವಾಗ ಕಷ್ಟಪಟ್ಟ 
ದ್ದನ್ನು ಹೇಳಲಳವಲ್ಲ. ಅವರು ಎಷ್ಟೋ ಸಾರೆ ಭಿಕ್ಷೆಯಿಂದ ಹೊಟ್ಟೀ 
ಹೊರಿದುಕೊಂಡರು. ಅವರು ಒಮ್ಮೆ ಖಾನೆಸುಮಾರಿಯಲ್ಲಿ ತಮ್ಮ ಉಪ 
ಜೀವನೆಯು ಭಿಕ್ಷೆಯೆಂದು ಹೇಳಬೇಕಾಯಿತು. ಅವರು ಹೀಗೆ ಪರಿಶ್ರಮ 
ಮಾಡಿ ""ಮರಾಠಾಂಚಿ ಇತಿಹಾಸಾಂಚೆ ಸಾಧನೆ” ಎಂಬ ಹೆಸರಿನ ೩೦೪ 
ಹಳೇ ಪತ್ರಗಳುಳ್ಳ ಗ್ರಂಥವನ್ನು ಪ್ರಸಿದ್ಧಪಡಿಸಿದರು. ಈ ಗ್ರಂಥದಿಂದ 
ರಾಜೆವಾಡೆಯವರು ಮಹತ್ವದ ಇತಿಹಾಸ ಸಂಶೋಧಕರೆಂಬ ಕೀರ್ತಿಯನ್ನು 
ಕೂಡಲೇ ಪಡೆದರು. ಆದರೆ ಈ ಗ್ರಂಥವನ್ನು ಅಚ್ಚ ಹಾಕುವದರಿಂದ 
ಅವರಿಗೆ ೧೪೦೦ ರೂಪಾಯಿ ಸಾಲಮಾತ್ರವಾಯಿತು. ಆನರೂ ಗಟ್ಟಿಗ 
ರಾದ ರಾಜಿವಾಡೆಯವರು ತಮ್ಮ ಪ್ರಯತ್ನನ ವನ್ನು ಬಿಡಲಿಲ್ಲ. ಮುಂದೆ ಜ್‌ 
ರಚಿಸಿದ ೫ ಗ ಗ್ರಂಥಗಳನ್ನು ಪ್ರೊ ಬಿಜಾಪುರಕರ ಇವರು ್ರಸಿ ದ್ಧಿಸಿದರು. 

ಅವರು ಅಚ್ಚು ಹಾಕಿದ ಪ್ರತಿಗಳಲ್ಲಿ ೫೦ ಪ್ರತಿಗಳನ್ನು 


| ಸ್ಪ ಮಾತ್ರ ೦3 ಜೆವಾ 
ಡೆಯವರಿಗೆ ಕೊಡುತ್ತಿದ್ದರು. ಈ ಪ್ರತಿಗಳನ್ನು ಮಾರಿಬಂದ ಹಣದಿಂದ 


ಅವರು ತಮ್ಮ ಉದರ ನಿರ್ವಾಹೆ ಸಾಗಿಸಿದರು. ಈ ಮೇರೆಗೆ ಉಜವಾಡೆ 
ಯವರು ಆಮರಣಾಂತ ಪರಿಶೋಧನ ಕಾರ್ಯದಲ್ಲಿ ತೊಡಗಿ ಒಟ್ಟಿಗೆ 
೩೪ ಗ್ರಂಥಗಳನ್ನು ಪ್ರಸಿದ್ಧಿಸಿದರು. ಈ ಗ್ರಂಥಗಳು ಮಹಾರಾಷ್ಟ್ರ ಇತಿಹಾಸ 
ವನ್ನು ಬರೆಯುವವರಿಗೆ ಬಹು ಬೆಲೆಯುಳ್ಳ ಸಾಧನಗಳಾಗಿನೆ. ಅವರು 
ಮಾಡಿದ ಈ ಕಾರ್ಯವು ಸಾಮಾನ್ಯವಾದುದಲ್ಲ. ಇಂಥ ಮಹಾನುಭಾ 
ವರಿಂದಲೇ ದೇಶದ ಸಂಸ್ಕೃತಿಯು ಸ್ಥಿರಗೊಳ್ಳುವದು. ಕೇವಲ ತ್ರೀಮಂತಿಕೆ 


ಸ್ಫುಟ ನಿಷಯಗಳು, ೧೦೧ 


ಅಥವಾ ರಾಜಕೀಯ ಅಧಿಕಾರ ಇವುಗಳಿಂದ ದೇಶದ ಬೆಳವಣಿಗೆಯು 
ಆಗಲಾರದು. ರಾಜೆವಾಡೆಯವರಂಥ ಪ್ರಯತ್ನಶೀಲರಿಂದಲೇ ಒಂದು 
ದೇಶದ ಪ್ರಕಾಶವು ಹೊರಚಿಮ್ಮುವದು. 

ಮಠಗೆಳ ಪದ್ಧತಿಯ ಬಗ್ಗೆ ಆಧಾರ ಗ್ರಂಥಃ- ಮಿ|| ನ್ಹಿ. ಬಿ. 
ಮುಧೋಳಕರ ಬಿ. ಎ. ಎಲ್‌ ಎಲ್‌, ಬಿ. ವಿಜಾಪುರ ಇವರು ವೀರಶೈವ 
ಮಠಗಳ ಪದ್ಧತಿಯನ್ನು ಗೊತ್ತು ಪಡಿಸುವ ಉದ್ದೇಶದಿಂದ ಕೆಲವು ಪ್ರಶ್ನಗ 
ಳನ್ನು ಮಾಡಿ ಪ್ರಸಿದ್ಧಿಸಿದ್ದಾರೆ. ವೀರಶೈವರಲ್ಲಿ ಮಠಗಳ ಬಗ್ಗೆ ಆಧಾರವೆಂದು 
ಎಣಿಸಿಕೊಳ್ಳುವ ಯಾವ ಗ್ರಂಥವೂ ಇರುವದಿಲ್ಲ. ಅದ್ದರಿಂದ ಮಠಗಳ 
ಸಂಬಂಧದ ವ್ಯಾಜ್ಯಗಳು ಕೋರ್ಟಿನಲ್ಲಿ ಬಂದಾಗ್ಗೆ ಅವುಗಳ ತೀರ್ಪುಮಾಡು 
ವದು`ನ್ಯಾಯಾಧೀಶರಿಗೆ ಬಹಳ ತೊಂದರೆ ಹೋಗುತ್ತದೆ. ಪಕ್ಷಕಾರರು 
ಸ್ವಾರ್ಥಪರಾಯಣರಿರುವದರಿಂದ ಮಠಗಳ ನಿಜನಾದ ಪದ್ಧತಿಯನ್ನು 
ಅವರು ಕೋರ್ಟಿನ ಮುಂದೆ ಇಡುವದಿಲ್ಲ. ಈ ಕಾಲಕ್ಕೆ ಕೋರ್ಟಿನವರು 
ಗ್ಯಾಯೀಟಿಯರ ಮತ್ತು ಕೆಲವು ಆಂಗ್ಲ ಪಂಡಿತರು ಬರೆದ ಗ್ರಂಥಗಳು 
ಇವುಗಳನ್ನು ಅವಲಂಬಿಸಬೇಕಾಗುತ್ತದೆ. ಈ ಗ್ರಂಥಗಳೆಲ್ಲ ಅರ್ಧಶತಮಾನ 
ಗಳ ಹಿಂದೆ ಬರೆಯಲ್ಪಟ್ಟವು ಇದ್ದು ಇವುಗಳಲ್ಲಿ ಬಹಳ ಶಸ್ಪ್ಸುಗಳು ಇರು 
ತ್ತವೆ. ಇದರಿಂದ ಮಠಗಳ ಸಂಬಂಧದ ವ್ಯಾಜ್ಯಗಳು ಮತ್ತಿಷ್ಟು ಬೆಳೆಯ 
ಲಿಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಈ ಕಾಲಕ್ಕೆ ಮಠಗಳ ನಿಜವಾದ 
ಪದ್ಧತಿಯನ್ನು ಗೊತ್ತು ಪಡಿಸಿ ಒಂದು ಆಧಾರೆಯುಕ್ತ ಗ್ರಂಥವನ್ನು ವೀರ 
ಶೈವ ಸಮಾಜದವರು ಬರೆಯಿಸಲು ಯೋಗ್ಯ ವ್ಯವಸ್ಥೆ ಮಾಡುವದು ಬಹಳ 
ಅವಶ್ಯವಡೆ. ಇದಕ್ಕೊಸ್ಕರ ಮಠಗಳಸಂಬಂಧವಾಗಿ ವೀರಶೈನ ಗ್ರಂಥಗಳಲ್ಲಿ 
ರುವ ಉಲ್ಲೇಖಗಳನ್ನು ಶೋಧಿಸುವದೂ ಬೇಕೆಬೇಕೆ ಭಾಗಗಳಲ್ಲಿಯ ಪ್ರಚಲಿತ 
ರೂಢಿಗಳನ್ನು ತಿಳಿದು ಕೊಳ್ಳುವದೂ ಬಹಳ ಅವಶ್ಯವಿದೆ. ಈ ಉದ್ದೇಶವು 
ಕೊನೆಗಾಣಬೇಕೆಂದು ಮಿ॥ ಮುಧೋಳಕರ ಇವರು ಈ ಪ್ರಶ್ನಗಳನ್ನು ಪ್ರಸಿ 
ದ್ವಿಸಿದ್ದಾರೆ. ಹೀಗೆ ಎಲ್ಲ ಕಡೆಯ ಸಾಂಪ್ರದಾಯೆಗಳನ್ನು ಗೊತ್ತು ಪಡಿಸಿ, 
ಅವುಗಳನ್ನು ಮೊದಲಿಗೆ ಪ್ರಸಿದ್ಧಿಸಿ ಜನರ ಅಭಿಪ್ರಾಯಗಳನ್ನು ತೆಗೆದು 
ಕೊಂಡು ಆ ಮೇಲೆ ಒಂದು ಆಧಾರ ಗ್ರಂಥವನ್ನು ರಚಿಸುವದು ಯುಕ್ತವು. 
ಈ ಕಾರ್ಯವನ್ನು ವಿಜಾಪುರದಲ್ಲಿ ಈಗ ಸ್ಥಾಪಿಸಲ್ಪಟ್ಟಿರುವ ನೀರಕೈವ 
ಧರ್ಮಗ್ರಂಥ ಪ್ರಸಾರಕ ಸಂಘದ ನಿದರ್ಶನೆಯಲ್ಲಿ ಮಾಡುವದು ಹೆಚ್ಚಿಗೆ 
ಯೋಗ್ಯವೆಂದು ತೋರುತ್ತದೆ. 


೧೦೦ ಶಿವಾನುಭವ. 


ಳಲ್ಲಿ ಅವರ ಅಚ್ಚು ಕೂಟವು ಸುಟ್ಟು ಹೋದ್ದರಿಂದ ಅವರು ತಮ್ಮಈಪ್ರಯ 
ತ್ನವನ್ನು ನಿಲ್ಲಿಸಬೇಕಾಯಿತು. ಆ ಮೇಲೆ ಅವರ ಹೆಂಡತಿಯೂ ತೀರಿ 
ಕೊಂಡಳು. ಹೀಗೆ ರಾಜೆವಾಡೆಯವರು ಆರಂಭದಲ್ಲಿಯೇ ಪ್ರಪಂಚದಿಂದ 
ಬಿಡುಗಡೆ ಹೊಂದಿದವರಾದರೂ ಅವರು ಸಾಯುವವರೆಗೆ ಹಾಗೆಯೇ 
ಪತ್ನಿರಹಿತರಾಗಿಯೇ ಉಳಿದರು. ಅವರು ಐಹಿಕ ಸುಖೋಪ ಭೋಗಗ 
ಳನ್ನು ತೊರೆದು, ತಮ್ಮ ಪ್ರೀತಿಯ ವಿಷಯವಾದ ಇತಿಹಾಸ ಸಂಶೋ 
ಧನೆಗೋಸ್ಕರ ಹಳ್ಳಿ ಹಳ್ಳಿ ತಿರುಗಹತ್ತಿದರು. ಅವರು ಹೋಗದೇ ಇದ್ದ 
ಹಳ್ಳಿಯು ಮಹಾರಾಷ್ಟ್ರದಲ್ಲಿ ಒಂದೂ ಉಳಿದಿರರಿಕ್ಸಿಲ್ಲ. ಅವರು ಅಟಿಕದಿಂದ 
ತಂಜಾವರದವರೆಗೆ ಪುಣೆಯಿಂದ ದಿಲ್ಲಿಯವರೆಗೆ ಹಳೇ ಐತಿಹಾಸಿಕ ಕಾಗ 
ದಗಳನ್ನು ಶೋಧಿಸುತ್ತ ಯಾವಾಗಲೂ ತಿರುಗುವರು. ಆವರು ಒಮ್ಮೊಮ್ಮೆ 
ಅನ್ನನೀರು ಸಹೆ ಇಲ್ಲದೆ ಪಾದಚಾರಿಗಳಾಗಿ ಸಂಚರಿಸುವಾಗ ಕಷ್ಟಸಟ್ಟ 
ದ್ದನ್ನು ಹೇಳಲಳವಲ್ಲ. ಅನರು ಎಷ್ಟೋ ಸಾರೆ ಭಿಕ್ಷೆಯಿಂದ ಹೊಟ್ಟೀ 
ಹೊರೆದುಕೊಂಡರು. ಅವರು ಒಮ್ಮೆ ಖಾನೆಸುಮಾರಿಯಲ್ಲಿ ತಮ್ಮಉಪ 
ಜೀವನೆಯು ಭಿಕ್ಷೆಯೆಂದು ಹೇಳಬೇಕಾಯಿತು. ಅವರು ಹೀಗೆ ಪರಿಶ್ರಮ 
ಮಾಡಿ ""ಮರಾಠಾಂಚಿ ಇತಿಹಾಸಾಂಚೆ ಸಾಧನೆ” ಎಂಬ ಹೆಸರಿನ ೩೦೪ 
ಹಳೇ ಪತ್ರಗಳುಳ್ಳ ಗ್ರಂಥವನ್ನು ಪ್ರಸಿದ್ಧಪಡಿಸಿದರು. ಈ ಗ್ರಂಥದಿಂದ 
ರಾಜೆವಾಡೆಯವರು ಮಹತ್ವದ ಇತಿಹಾಸ ಸಂಶೋಧಕರೆಂಬ ಕೀರ್ತಿಯನ್ನು 
ಕೂಡಲೇ ಪಡೆದರು. ಆದರೆ ಈ ಗ್ರಂಥವನ್ನು ಅಚ್ಚ ಹಾಕುವದರಿಂದ 
ಅವರಿಗೆ ೧೪೦೦ ರೂಪಾಯಿ ಸಾಲಮಾತ್ರವಾಯಿತು. ಆನರೂ ಗಟ್ಟಿಗ 
ರಾದ ರಾಜೆವಾಡೆಯವರು ತಮ್ಮ ಪ್ರಯತ್ನವನ್ನು ಬಿಡಲಿಲ್ಲ. ಮುಂದೆ ಅವರು 
ರಚಿಸಿದ ೫ ಗ್ರಂಥಗಳನ್ನು ಪ್ರೊ ಬಿಜಾಪುರಕರ ಇವರು ಶ್ರಸಿದ್ಧಿ ಸಿದರು. 
ಅವರು ಅಚ್ಚು ಹಾಕಿದ ಪ್ರತಿಗಳಲ್ಲಿ ೫೦ ಪ್ರತಿಗಳನ್ನು ಮಾತ್ರ ರಾಜೆವಾ 
ಡೆಯನರಿಗೆ ಕೊಡುತ್ತಿದ್ದರು. ಈ ಪ್ರತಿಗಳನ್ನು ಮಾರಿಬಂದ ಹಣದಿಂದ 
ಅವರು ತಮ್ಮ ಉದರ ನಿರ್ವಾಹೆ ಸಾಗಿಸಿದರು. ಈ ಮೇರೆಗೆ ರಾಜವಾಡೆ 
ಯವರು ಆಮರಣಾಂತ ಪರಿಶೋಧನ ಕಾರ್ಯದಲ್ಲಿ ತೊಡಗಿ ಒಟ್ಟಿಗೆ 
೩೪ ಗ್ರಂಥಗಳನ್ನು ಪ್ರಸಿದ್ಧಿಸಿದರು. ಈ ಗ್ರಂಥಗಳು ಮಹಾರಾಷ್ಟ್ರ ಇತಿಹಾಸ 
ವನ್ನು ಬರೆಯುವವರಿಗೆ ಬಹು ಬೆಲೆಯುಳ್ಳ ಸಾಧನಗಳಾಗಿನೆ. ಅವರು 
ಮಾಡಿದೆ ಈ ಕಾರ್ಯವು ಸಾಮಾನ್ಯವಾದುದಲ್ಲ. ಇಂಥ ಮಹಾನುಭಾ 
ವರಿಂದಲೇ ದೇಶದ ಸಂಸ್ಕೃತಿಯು ಸ್ಥಿರಗೊಳ್ಳುವದು. ಕೇವಲ ಶ್ರೀಮಂತಿಕೆ 


ಸ್ಫುಟ ವಿಷಯಗಳು. ಎದ 


ಅಥವಾ ರಾಜಕೀಯ ಅಧಿಕಾರ ಇವುಗಳಿಂದ ದೇಶದ ಬೆಳವಣಿಗೆಯು 
ಆಗಲಾರದು. ರಾಜೆವಾಡೆಯವರಂಥ ಪ್ರಯತ್ನಶೀಲರಿಂದಲೇ ಒಂದು 
ದೇಶದ ಪ್ರಕಾಶವು ಹೊರಚಿಮ್ಮುವದು. 

ಮಠಗಳ ಪದ್ಧತಿಯ ಬಗ್ಗೆ ಆಧಾರ ಗ್ರಂಥಃ- ಮಿ|| ನ್ಹಿ. ಬಿ. 
ಮುಧೋಳಕರ ಬಿ. ಎ. ಎಲ್‌ ಎಲ್‌, ಬಿ. ವಿಜಾಪುರ ಇವರು ವೀರಶೈವ 
ಮಠಗಳ ಪದ್ಧತಿಯನ್ನು ಗೊತ್ತು ಪಡಿಸುವ ಉದ್ದೇಶದಿಂದ ಕೆಲವು ಪ್ರಶ್ನಗ 
ಳನ್ನು ಮಾಡಿ ಪ್ರಸಿದ್ಧಿ ಸಿದ್ದಾರೆ. ವೀರಶೈವರಲ್ಲಿ ಮಠಗಳ ಬಗ್ಗೆ ಆಧಾರವೆಂದು 
ಎಣಿಸಿಕೊಳ್ಳುವ ಯಾವ ಗ್ರಂಥವೂ ಇರುವದಿಲ್ಲ. ಆದ್ದರಿಂದ ಮಠೆಗಳ 
ಸಂಬಂಧದ ವ್ಯಾಜ್ಯಗಳು ಕೋರ್ಟಿನಲ್ಲಿ ಬಂದಾಗ್ಗೆ ಅವುಗಳ ತೀರ್ಪುಮಾಡು 
ವದು” ನ್ಯಾಯಾಧೀಶರಿಗೆ ಬಹಳ ತೊಂದರೆ ಹೋಗುತ್ತದೆ. ಪಕ್ಷಕಾರರು 
ಸ್ವಾರ್ಥಸರಾಯಣರಿರುವದರಿಂದ ಮಠಗಳ ನಿಜವಾದ ಪದ್ಧತಿಯನ್ನು 
ಅವರು ಕೋರ್ಟಿನ ಮುಂದೆ ಇಡುವದಿಲ್ಲ. ಈ ಕಾಲಕ್ಕೆ ಕೋರ್ಟಿನವರು 
ಗ್ಯಾಯಮೀಟಯರ ಮತ್ತು ಕೆಲನ್ರ ಆಂಗ್ಲ ಪಂಡಿತರು ಬರೆದ ಗ್ರಂಥಗಳು 
ಇವುಗಳನ್ನು ಅವಲಂಬಿಸಬೇಕಾಗುತ್ತದೆ. ಈ ಗ್ರಂಥಗಳೆಲ್ಲ ಅರ್ಧಶತಮಾನ 
ಗಳ ಹಿಂದೆ ಬರೆಯಲ್ಪಟ್ಟವು ಇದ್ದು ಇವುಗಳಲ್ಲಿ ಬಹಳ ಶಸ್ಸುಗಳು ಇರು 
ತ್ತವೆ. ಇದರಿಂದ ಮಠಗಳ ಸಂಬಂಧದ ವ್ಯಾಜ್ಯಗಳು ಮತ್ತಿಷ್ಟು ಬೆಳೆಯ 
ಲಿಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಈ ಕಾಲಕ್ಕೆ ಮಠಗಳ ನಿಜವಾದ 
ಪದ್ಧತಿಯನ್ನು ಗೊತ್ತು ಪಡಿಸಿ ಒಂದು ಆಧಾರಯುಕ್ತ ಗ್ರಂಥವನ್ನು ವೀರ 
ಶೈವ ಸಮಾಜದವರು ಬರೆಯಿಸಲು ಯೋಗ್ಯ ವ್ಯವಸ್ಥೆ ಮಾಡುವದು ಬಹಳ 
ಅವಶ್ಯವದೆ. ಇದಕ್ಕೊಸ್ಕರ ಮಠಗಳಸಂಬಂಧವಾಗಿ ವೀರಶೈವ ಗ್ರಂಥಗಳಲ್ಲಿ 
ರುವ ಉಲ್ಲೇಖಗಳನ್ನು ಶೋಧಿಸುವದೂ ಬೇರೆಬೇರೆ ಭಾಗಗಳಲ್ಲಿಯ ಪ್ರಚಲಿತ 
ರೂಢಿಗಳನ್ನು ತಿಳಿದು ಕೊಳ್ಳುವದೂ ಬಹಳ ಅವಶ್ಯನಿದೆ. ಈ ಉದ್ದೇಶವು 
ಕೊನೆಗಾಣಬೇಕೆಂದು ಮಿ॥ ಮುಧೋಳಕರ ಇವರು ಈ ಪ್ರಶ್ನಗಳನ್ನು ಪ್ರಸಿ 
ದ್ವಿಸಿದ್ದಾರೆ. ಹೀಗೆ ಎಲ್ಲ ಕಡೆಯ ಸಾಂಪ್ರದಾಯಗಳನ್ನು ಗೊತ್ತು ಪಡಿಸಿ, 
ಅವುಗಳನ್ನು ಮೊದಲಿಗೆ ಪ್ರಸಿದ್ಧಿಸಿ ಜನರ ಅಭಿಪ್ರಾಯಗಳನ್ನು ತೆಗೆದು 
ಕೊಂಡು ಆ ಮೇಲೆ ಒಂದು ಆಧಾರ ಗ್ರಂಥವನ್ನು ರಚಿಸುವದು ಯುಕ್ತವು. 
ಈ ಕಾರ್ಯವನ್ನು ವಿಜಾಪುರದಲ್ಲಿ ಈಗ ಸ್ಥಾಪಿಸಲ್ಪಟ್ಟಿರುವ ವೀರಶೈವ 
ಧರ್ಮಗ್ರಂಥ ಪ್ರಸಾರಕ ಸಂಘದ ನಿದರ್ಶನೆಯಲ್ಲಿ ಮಾಡುವದು ಹೆಚ್ಚಿಗೆ 
ಯೋಗ್ಯವೆಂದು ತೋರುತ್ತದೆ. 


೧೦೨ ಶಿವಾನುಭವ, 


ಸ್ಥಾಮಿಶ್ರದ್ಧಾನಂದರ ಕೊಲೆಃ-- ಈಗ ಹಿಂದೂ ಸಮಾಜ ಮತ್ತು 
ಧರ್ಮ ಇವುಗಳ ಮೇಲೆ ನಾನಾ ರೀತಿಯಿಂದ ಆಘಾತಗಳು ಬಂದು ಬೀಳು 
ತ್ರಿರುವದರಿಂದ ಅದರ ಸಂಖ್ಯೆಯು ಕಡಿಮೆಯಾಗುತ್ತ ನಡೆದದೆ. ಈ ಸ್ಥಿತಿ 
ಯನ್ನು ಹ್ಯಾಗೆ ದೂರ ಮಾಡಬೇಕೆಂಬದರ ಕಡೆಗೆ ಹಿಂದೂ ಸಮಾಜದ 
ಪ್ರತಿಯೊಬ್ಬ ಹಿತೈಷಿಯು ಇತ್ತಿತ್ತ ವಿಶೇಷವಾಗಿ ಲಕ್ಷಗೊಡಹತ್ತಿದ್ದಾನೆ. 
ಇಂಥ ಕಾಲಕ್ಕೆ ಆರ್ಯ ಸಮಾಜದ ಅಭಿವೃದ್ಧಿಗೆ ಅತ್ಯಂಕ ಪ್ರಯತ್ನಿಸುತ್ತ 
ಲಿದ್ದ ಸ್ವಾಮಿ ಶ್ರದ್ಧಾನಂದರವರ ಕೊಲೆಯನ್ನು ಒಬ್ಬ ಮುಸಲ್ಮಾನನು 
ಮಾಡಲು ಇಡೀ ಹಿಂದೂ ಸಮಾಜದಲ್ಲಿ ಎಲ್ಲ ಕಡೆಗೆ ಉದ್ವೇಗವು ಉತ್ಪನ್ನ 
ವಾಗಿದೆ. ಇದು ಸಹಜಿಕವೇ ಇರುತ್ತದೆ. ವೀರಶೈವ ಸಮಾಜದಲ್ಲಿಯೂ 
ಮತಾಂತರ ಮಾಡುವ ಪ್ರಯತ್ನಗಳು ಮುಖ್ಯವಾಗಿ ನಿಜಾಮಇಲಾಖೆ 
ಧಾರವಾಡ ಜಿಲ್ಲೆ ಮತ್ತು ಮೈಸೂರ ಪ್ರಾಂತ ಇಲ್ಲಿ ಇತ್ತಿತ್ತ ವಿಶೇಷವಾಗಿ 
ನಡೆದಿರುತ್ತವೆ. ಅದರಿಂದ ಅವರಲ್ಲಿಯೂ ಒಂದು ಬಗೆಯ ಉದ್ವೇಗವು 
ಉತ್ಸನ್ನವಾಗಲು ಕಾರಣವಾಗಿದೆ. ಆದರೆ ನಾವು ಈ ತರದ ಮತಾಂತರ 
ಮಾಡುವ ಪ್ರಯತ್ನಗಳಿಗೆ ಭೀತರಾಗುವ ಕಾರಣವಿಲ್ಲ. ಬಲಾತ್ಕಾರದಿಂದ 
ಧರ್ಮ ವೃದ್ಧಿಯು ಎಂದಿಗೂ ಆಗಲಾರದು. ಆದರೆ ಒಂದು ಸಮಾಜವು 
ಅದರ ಆಂತರ್ಯ ಕಾರಣಗಳಿಂದ ಮಾತ್ರ ಕುಗ್ಗುವ ಸಂಭವವದೆ. ಈ 
ಕಾರಣಗಳೆಂದರೆ ಧಾರ್ಮಿಕ ತತ್ವಗಳ ಅಜ್ಜಾ ್ಲಾನ, ಅದರಲ್ಲಿಯ ಪ್ರಮುಖ 
ವರ್ಗದವರ ಬಲಾತ್ಕಾರ, ಅನೀತಿ, ಅನಾಚಾರ ಇವುಗಳೇ ಮುಖ್ಯವಾಗಿರು 
ತ್ತವೆ. ಇವುಗಳಿಂದ ಮಾಜ ಬಂಧನೆಗಳು ಸಡಿಲುತ್ತವೆ. ಈ ಸ್ಲಿತಿಯು 
ಉಂಟಾಗುವದರಿಂದ ಪರಧರ್ಮಗಳ ಪಾ ್ರಾಬಲ್ಯವು ಹೆಚ್ಚಿ , ಜನರು ೫% 
ತರ ಮಾಡುವ ಸಂಭವವು ಹೆಚ್ಚಿದೆ. ಈ ಸ್ಥಿತಿಯು ನೀರತೈವ ಸ ಸಮಾಜದಲ್ಲಿ 
ಈಗ ಬಹಳ ಅಂಶದಿಂದ ಒದಗಿರುತ್ತದೆ. "ಆಡ್ಡ ರಿಂದ ನಾವು ಸರಧರ್ಮದ 
ವರನ್ನು ದೂಹಿಸದೆ ನಮ್ಮ ತಪ್ಪುಗಳನ್ನು ನಾವು ಕಂಡುಕೊಂಡು ಸಮಾಜ 
ದಲ್ಲಿ ಸುವ್ಯವಸ್ಥೆಯು ನೆಲೆಗೊಳ್ಳುವಂತೆ ಪ್ರಯತ್ನಿಸತಕ್ಕದ್ದು. ಅಂದರೆ 
ನಾವು ನಮ್ಮ ಮತದ ಉದಾರ ಮತ್ತು ವಿಶಾಲತತ್ವಗಳನ್ನು ಜನರಿಗೆ ತಿಳಿಯು 
ನಂತೆ ಮಾಡತಕ್ಕದ್ದು, ಸಮಾಜದಲ್ಲಿ ಯಾವ” ತರಗತಿಯ ಮನುಷ್ಯನಿ 
ದ್ದರೂ ಅವನು ಧರ್ಮ ದೃ ಸ್ಪಿಯಿಂದ ಸಮಾನನೆಂದು ಭಾವಿಸಿ ಪಜಸ 
ಡನೆ ಬಂಧು ಜಾರೆ ಸತಕ್ಕದ್ದು, ಸಮಾಜದಲ್ಲಿಯ ಪ್ರತಿಯೊ 
ಬನು ತನ್ನ ಉಚ್ಚ ಗುಣಗಳನ್ನು ವಿಕಾಸ ಪಡಿಸಲು ಅವನಿಗೆ ಅವಶ್ಯಕ 


ಸ್ಪುಟಿ ವಿಷಯಗಳು. ೧೦೩ 


ಸಹಾಯ ಮಾಡತಕ್ಕದ್ದು, ಇನೇ ಮೊದಲಾದ ಕಾರ್ಯಗಳಿಗೆ ನಾವು 
ಉಜ್ಜು ಗಿಸುವದು alias ಭರ ಹೀಗಾದರೆನಾವು ಪರಧರ್ಮದವ 
ರಉರವಣೆಗೆ ಎಳ್ಳಷ್ಟಾದರೂ ಭೀತಿಗೊಳ್ಳುವ ಕಾರಣವಿಲ್ಲ. ಇಷ್ಟೇ ಅಲ್ಲ, 
ನಾವು ಸ ಹೊರಗಿನ ಸಮಾಜಗಳನ್ನು ನಮ್ಮೊಳಗೆ ಒಳಕೊ 
ಳ್ಳುವ ಸಂಭವವದೆ. 

ಧರ್ಮವೀರ ಶಂಕರಣ್ಣನನರುಃ8- ಯಾದಗಿರಿಯ ಧರ್ಮವೀರ 
ಶಂಕರಣ್ಣನವರು ೧೯೨೬ನೇ ನೊವೆಂಬರ ತಿಂಗಳಿನಲ್ಲಿ ಶಿವೈಕ್ಯರಾದರೆಂದು 
ತಿಳುಹಲು ನಮಗೆ ಬಹಳ ಖೇದವಾಗುತ್ತದೆ. ಇವರು ಸಂಸ್ಕತ ಮಹಾಶಾ 
ಲೆಗೋಸ್ಟರ ಒಂದುವರೆ ಲಕ್ಷ ರೂಪಾಯಿಗಳನ್ನು ದಾನ ಮಾಡಿ ವೀರಶೈವ 
ಧರ್ಮ ಸಂಸ್ಕೃತಿಯ ಪ್ರಗತಿಗೆ ಬಹಳ ಸಹಾಯಮಾಡಿದ್ದಾರೆ. ಇವರ ಭಾವ 
ಚಿತ್ರವನ್ನು ಈ ಸಂಚಿಕೆಯಲ್ಲಿ ಸೇರಿಸಿದ್ದೇವೆ. ಅವರ ಮುಖ ಮುದ್ರಯಿಂ 
ದಲೇ ಅವರು ಎಷ್ಟು ಸಾದಾ ನಡತೆಯವರೂ ಸಜ್ಜನರೂ ಧರ್ಮಿಷ್ಠರೂ 
ಇದ್ದಿ:ಬಹುದೆಂಬದನ್ನು ನಾವು ಕೂಡಲೇ ಊಹಿಸ ಬಹುದಾಗಿದೆ. ನಮ್ಮ 
ಮೊದಲಿನ ವ್ಯಾಪಾರಸ್ತರ ಸ್ಥಿತಿಗೂ ಈಗಿನ ವ್ಯಾಪಾರಸ್ತರ ಸ್ಥಿತಿಗೂ ಮಹ 
ದಂತರವಾಗಿರುತ್ತದೆ. ಮೊದಲಿನವರು ಬಹಳ ಸಾದಾತರದ ಜೀವಿತ ಕ್ರಮ 
ವುಳ್ಳವರೂ ಶುದ್ಧವಾದ ನಡತೆಯವರೂ ಸತ್ಯಸಂಧರೂ ಅತ್ಯಂತ ಧರ್ಮಿ 
ಷ್ಮರೂ ಬಹಳ ದುಡಿಯುವವರೂ ಆಗಿದ್ದರು. ಆದರೆ ಈಗಿನವರಲ್ಲಿ ಈ 
ಆಮೌಲ್ಯ ಗುಣಗಳು ಲೋಪವಾಗುತ್ತಲಿವೆ. ಇದಕ್ಕೆ ಕಾರಣವು ಪಾಶ್ಚಿ 
ಮಾತೃ ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ಸರಿಯಾದ ರೀತಿಯಿಂದ ನೆಲೆಗೆ 
ಳಿಸದಿರುವದೇ ಇರುತ್ತದೆಂದು ನಮಗೆ ತೋರುತ್ತದೆ. ಇದರಿಂದ | 
ಹೆಚ್ಚೆಚ್ಚು ಭೋಗಪ್ರಿಯರೂ, ಸ್ವಲ್ಪ ದುಡಿಕೆಯಿಂದ ಬಹಳ ಅಶೆ ಮಾಡುವ 
ವರೂ, ಕಸಟೋಪಾಯಚಿತ್ತರೂ, ಆಗಹ ತ್ತಿದ್ದಾರೆ. ಈ ವೃತ್ತಿಯಿಂದ ನಮ್ಮ 
ವ್ಯಾಸಾರಸ್ತರ ಮೊದಲಿನ ಶ್ರೇಷ್ಟ ಸ್ಥಿತಿಯು ತೀವ್ರವಾಗಿ ಹೊರಟು ಹೋಗ 
ಹತ್ತಿದೆ. ಧರ್ಮ ವೀರ ಶಂಕರಣ್ಣ ಸರಕು ಈ ಹಿಂದಿನ ಪೀಳಿಗೆಯವರು. 
ಅವರು ಮರಣಸಮಯದಲ್ಲಿ ೭೦ ವರ್ಷ ವಯಸಿ ಸ್ಸಿನವರಾಗಿದ್ದರು. ಅವರು 
ಆರಂಭದಲ್ಲಿ ಬಡತನಸ್ಥಿತಿಯಲ್ಲಿದ್ದ ರು. ಆದರೂ ಅವರು ತಮ್ಮ ಸತ್ಯ 
ಶುದ್ಧ ಕಾಯಕದಿಂದ ಧನಸಂಪನ್ನರಾದರು. ಅವರಿಗೆ ಪುತ್ರಸಂತಾನನಿ 
ದಿಲ್ಲ ಆದರೆ ಅವರು ಯಾರನ್ನೂ ದತ್ತಕ ತಗೆದುಕೊಳ್ಳಿಲ್ಲ. ಕಡೆಗೆ 
ಆವರು ತಮ್ಮ ಧನದ ದೊಡ್ಡ ಭಾಗವನ್ನು ಒಂದು ಮಹತ್ತರ ಸತ್ಯಾ 


೧೦೪ ಶಿವಾನುಭವ. 


ರ್ಯಕ್ಕೆ ಅರ್ಪಿಸಿದರು. ಹೀಗೆ ಅರ್ಪಿಸಿ ಚಿರಾಯುವಾಗಿದ್ದಾರೆ. ಇದೇ 
ವೀರಶೈವರಿಗೆ ಉಚಿತವಾದ ವರ್ತನೆಯು. ಧರ್ಮವೀರ ಶಂಕರಣ್ಣನವರೇ 
ಧನ್ಯರು. 

ಶಿವಾನುಭವ ಸಂಘಗಳುಃ- ವೀರಶೈವ ಧರ್ಮ ತತ್ವಗಳನ್ನು ತಿಳಿ 
ದುಕೊಂಡು ಅವುಗಳನ್ನು ಆಚರಣೆಯಲ್ಲಿ ತರುವದರಲ್ಲಿಯೇ ವೀರಶೈವ 
ಸಮಾಜದ ಹೆಚ್ಚಳವು ಇರುತ್ತದೆ. ಶಿವಾನುಭವವೆಂದರೆ ಕೇವಲ ಧಾರ್ಮಿಕ 
ತತ್ವಗಳ ಬಗ್ಗೆ ವಾಗ್ವಾದಮಾಡುವದಲ್ಲ. ಆದರೆ ಅವುಗಳನ್ನು ಚರ್ಚಿಸಿ ತಿಳಿ 
ದು ಆಚರಿಸುವದು ಇರುತ್ತದೆ. ಇದರಿಂದಲೇ ಸಮಾಜದ ಸುಧಾರಣೆಯು, 
ಧರ್ಮದ ಉನ್ನತೆಯು. ಈ ರೀತಿಯಾಗಿ ಪ್ರಯತ್ನಿಸಬೇಕೆನ್ನುವವರು ನಮಗೆ 
ತಿಳಿಸಿದಲ್ಲಿ ಅವರಿಗೆ ಶಿವಾನುಭವಸಂಘದ ಮಾದರೀ ನಿಯಮಗಳನ್ನು ನಾವು 
ಕಳಿಸಿಕೊಡುವೆವು. ಆ ಮೇರೆಗೆ ಅವರು ತಮ್ಮಲ್ಲಿ ಸಂಘಗಳನ್ನು ಸ್ಥಾಪಿಸ 
ಬೇಕೆಂದು ನಮ್ಮ ಸೂಚನೆಇದೆ. ಇದರಲ್ಲಿ ನಮ್ಮ ಉದ್ದೇಶವು ಧರ್ಮತತ್ವ 
ಗಳನ್ನು ಜನರು ತಮ್ಮ ಮಿತ್ರರೊಂದಿಗೆ ಆಲೋಟಚಿಸತಕ್ಕದ್ದು, ಚರ್ಚಿಸತ 
ಕೃದ್ದು, ಮತ್ತು ತಮಗೆ ಶಕ್ಕವಿದ್ದಷ್ಟರ ಮಟ್ಟಿಗೆ ಅವುಗಳನ್ನು ಅನುಸರಿಸತ 
ಕೃದ್ದು, ಇಷ್ಟೇ ಇರುತ್ತದೆ. ಈಗಿನ ಕಾಲಕ್ಕೆ ಸತ್ರೀಲವು ಅತ್ಯಾವಶ್ಯ ಕವಾ 
ಗಿದೆ. ಇದು ವೀರಶೈವ ಸಂಸ್ಕೃತಿಯ ತಳಹದಿಯ ಮೇಲೆ ನೆಲೆಗೊಳಿಸುವ 
ದರಿಂದಲೇ ಸಾಧ್ಯವು. ಈ ಸಂಸ್ಕೃತಿಯನ್ನು ಪ್ರಜ್ವಲಗೊಳಿಸುವದೇ ಶಿವಾ 
ನುಭವ ಸಂಘದ ಮುಖ್ಯೋದ್ದೇಶವಾಗಿದೆ. ಇಂಥ ಸಂಘಗಳನ್ನು ಇಡೀ 
ಕರ್ನಾಟಕದಲ್ಲಿ ಪ್ರಸಾರಗೊಳಿಸುವದು ಅತ್ಯಾವಶ್ಯಕವು. ಈ ಸಂಘಗಳಿ 
ಗೋಸ್ಕರ ಕೆಲವು ಪಠ್ಯ ಪುಸ್ತಕಗಳು ರಚಿಸಲ್ಪಡುತ್ತಲಿವೆ. ಅವು ಈಗ ಅಚ್ಚಿ 
ನಲ್ಲಿವೆ. ಈ ಸಂಬಂಧದ ಬಗ್ಗೆ ಹೆಚ್ಚಿನ ವಿವರವು ಯಾರಿಗಾದರೂ 
ಬೇಕಾಗಿದ್ದರೆ ಅವರು “ಸಂಪಾದಕ ಶಿವಾನುಭವ ವಿಜಾಪುರ” ಎಂಬ ವಿಳಾ 
ಸದಿಂದ ಪತ್ರವ್ಯವಹಾರ ಮಾಡಬೇಕು. 


ಸಂಗನ ಬಸವೇಶ್ವರ ವಚನಗಳು. ೧೯ 


ಚನ್ನಬಸವ ಮೊದಲಾದ ಮಹಾಗಣಂಗಳು ಅರ್ಥಿ ಉತ್ಸಾಹದಿಂದ ಭಕ್ತಿಯ 
ಮಾಡಿದ ಜಂಗಮವೇ ನನಗೆ ಮಹಾ ಪ್ರಸಾದವೆಂದು ಅವರಡಿಗಳಿಗೆ 
ವಂದಿಸಿ ತನುಮನಧನವನೊಸಪ್ಪಿಸಿ ಶರಣೆಂದರಯ್ಯ. ಸಿತನಯ  ಸ್ಥಲಕ್ಕೆ 
ಕಾರಣವಾದ ಪ್ರಭುದೇವವೆ।, ಆವ ಮತವೆಂದು ನೋಡದೆ ಬಾಲಬ ಬ್ರಹ್ಮಿ 
ಬಳಸಿ ಬ್ರಹ್ಮಿಯೆಂಬ ಸಂಸಾ ಸಂಕಲ್ಪ ಸೂತಕವನೆಣಿಸದೆ ಸರ್ವಾಂಗದ 
ವಯವಗಳ ನೋಡಿ ಸರ್ವಸಂಗ ಪರಿಶ್ಯಾಗತ್ವದಿಂದ ದ್ವಾದಶ ಮಲಂಗಳಂ 
ತ್ಯುಜಿಸಿ, ಭಕ್ತಿಜ್ಞಾನವೈರಾಗ್ಯದಿಂದ ಸಮಸ್ತವಾದ ಭೋಗಯೋಗಾದಿಗಳಿಗೆ 
ಹೇವರಿಸಿ ನಿರಾಸಕತ್ವದಿಂ ಶಿನಥೋಯೆಂದು ಗುರೂಪಾವಸ್ಥೆ ನೇಯ ಮಾಡು 
ವಂಥಜ್ಞಾ ನ ಕಲಾತ್ಯಂಗೆ ಜಂಗಮಾಕೃತಿಯಿಂದ ಪ್ರತ್ಯಕ್ಷ; ವಾಗಿ ಆ ಜ್ಞಾನಕ 
ಲಾತ್ಮನ 'ಉಪಾವಸ್ಥೆಯನೊಂದಿಸಿ 1 ಅಂಜಬೇಡೆಂದು ಅಭಯಹಸ್ತ ವ 
ನಿತ್ತು ರೇವಣಸಿದ್ದೇಶ್ವರ ಮೊದಲಾದ ಗಣಾಚಾರರ ಮಧ್ಯದಲ್ಲಿ ಈ ಜ್ಞಾನ 
ಕಲಾತ್ಮನನೊಸ್ಪಿಸಿ ಅವರಿಂದ ನಿರಾಕಾರವಾದ ಪ್ರಾಣಲಿಂಗವ ಬಹಿಷ್ಕರಿಸಿ 
ಪಂಚಕಲಶ ಸೂತ್ರದಿಂದ ಪ್ರಮಥಗಣ ಸ ಇಕ್ಷಿಯಾಗಿ ಆತನ ಷಡಿ ್ರಿಧಸ್ಥಾನ 
ದಲ್ಲಿ ಸ್ಥಿರಂಗೊಳಿಸಿ, ಅಂತರಂಗ ಬಹಿರಂಗದಲ್ಲಿ ಅಷ್ಟ ಸ ವಿಧಾರ್ಚನೆ ಸೋಡ 
ಶೋನಚಾರಗಳ ಭಕ್ತಿಯನರುಹಿ, ಆ ಪರಶಿವಲಿಂಗದಲ್ಲಿ ನೈಷ್ಕೆಯನೋಡಿ, 
ಪ್ರಮಥಗಣಾರಾಧ್ಯ ಭಕ್ತಮಾಹೇಶ್ವರರೊಡಗೂಡಿ ಏಕವಿಂಶಕಿ ದೀಕ್ಷೆ 
ಮೊದಲಾಗಿ ಪ್ರಮಥರು ನುಡಿದ ಎರಡೆಂಬತ್ತುಕೋಟ ವಚನಾನುಭವ 
ಉದ್ಭರಣೆಯ ಬೋಧಿಸಿ ಘಾ ನಿಲುಕಡೆಯ ಬೋಧಿಸಿ ನಾನುನೀನು 
ಎಂಬ ಭಿನ್ನಭಾವವನಳಿದು ಏಕ ಸ್ವರೂಪವೆಂಬ ಅಭಿನ್ನ ಲೀಲೆಯಿಂದ 
ಪಾದೋದಕ ಪ್ರಸಾದದಲ್ಲಿ RS ಮಾಡಿದ ಮೇಲೆ, ಶ್ರೀಗುರು 
ಬಸವ ಮೊದಲಾದ ಪ್ರಮಥಗಣಾರಾಧ್ಯರ ಕರೆದು ಇಲ್ಲೊಂದು ನಿಜವಸ್ತು 
ಉಂಟಿಂದು ತಾವು ಮೊದಲು ಶರಣ್ಟೊಕ್ಕು ತಮ್ಮ ಹಿಂದೆ ಶರಣಗಣಂಗ 
ಳೆಲ್ಲ ಶರಣ್ಟೊಕ್ಳು, ಅಡಿಮುಡಿಯಿಂದ ವಸ್ತುವ ಬೆಸಗೊಂಡು ಆ ಲಿಂಗ 
ಜಂಗಮ ದೇವರೊಡಗೂಡಿ ಬಯಲೊಳಗೆ ಮಹಾಬಯಲಾದರು ನೋಡಾ 
ಸಂಗನ ಬಸನೇಶ್ವರಾ. 


ಹಾ 


ಭಕ್ತಿಜ್ಞಾನ ಸತ್ರಿಯೆಗಳ ಮಹತ್ವ. 
೧. ಹರಗಣಂಗಳಾಚಸಿರಿದ ಸತ್ಕಾಯಕದಿಂದೆ ಬಹುಜನ್ಮದದೋಷ 


ಈ ಶಿವಾನುಭವ. 


ತೊಲಗುವದೆಯ್ಯ. ಸತ್ಯಿಯೆಯಿಂದ ಕಾಲಕಾಮರೆ ಭಯ ಹೆರಿವುದಯ್ಯ. 
ಸಮ್ಯಜ್ಞಾನದಿಂದ ಮಾಯಾಪಾಕ ಹಿಂದಾಗುವದಯ್ಯ. ಸದ್ಭಕ್ತಿಯಿಂದ 
ಪಾವನ ಸ್ವರೂಪರಾಗುವರಯ್ಯ. ಲಿಂಗಾಚಾರದಿಂದ ತನ್ನಂಗ ಶುದ್ಧವಾ 
ಗುವದಯ್ಯ. ಸದಾಚಾರದಿಂದ ಮನಶುದ್ಧವಾಗುವದಯ್ಯ ಶಿವಾಚಾರ 
ದಿಂದ ಧನ ಪ್ರಸಿದ್ಧವಾಗುವದಯ್ಯ. ಗಣಾಚಾರದಿಂದ ನಡೆಪರುಷವಾಗು 
ವದಯ್ಯ. ಭ್ರತ್ಯಾಚಾರದಿಂದ ನುಡಿ ಪರುಷವಾಗುವದಯ್ಯ. ಕ್ರಿಯಾಚಾ 
ರದಿಂದ ಕರ್ಮೆೇಂದ್ರಿಯಂಗಳು ಪವಿತ್ರವಾಗುವವಯ್ಯ. ಜ್ಞಾ ಾಇಚಾರದಿಂದ 
ಜ್ಞಾನೇಂದ್ರಿಯಂಗಳು ಪಾವನವಾಗುವವಯ್ಯ. ಭಾವಾಚಾರದಿಂದ ಕರ 
ಣಂಗಳು ನಿಜಸ್ವರೂಪವಾಗುವವಯ್ಯ. ಸತ್ಯಾಚಾರದಿಂದ ವಾಯುಗಳು 
ಮಹಾ ಪ್ರಸಾದವಾಗುವವಯ್ಯ. ಸರ್ವಾಚಾರದಿಂದ ಸರ್ವಾಂಗ ಜ್ಞಾನ 
ಜ್ಯೋತಿಯಪ್ಪುದು ತಪ್ಪದು ನೋಡಾ. ಧರ್ಮಾಚಾರದಿಂದ ಲಿಂಗಾಂಗ 
ಗಳು ಏಕವಾಗುವವಯ್ಯಾ. “ಲಿಂಗಾಚಾರ ಸದಾಚಾರ ಶಿವಾಚಾರ ಸ್ವಥ್ಛೆ 
ವಚ। ಗಣಾಚಾರ ಭೃತ್ಯಾಚಾರ ಪಂಚಾಚಾರ ಪ್ರಕೀರ್ತಿತಃ ॥೧॥ ಕ್ರಿಯಾ 
ಚಾರ ಜ್ಞಾನಾಚಾರೊ, ಭಾವಾಚಾರ ಸ್ತಥೈವಚ। ಸತ್ಯಾಚಾರೋ ನಿತ್ಯಾ 
ಚಾರೊ ಧರ್ಮಾಚಾರವರಾನನೇ॥೨॥ ಸರ್ವಾಚಾರ ಸಂಪನ್ಮೇನ ಸದಾಸ 
ನ್ನಿಹಿತಃ ಶಿವಃ। ಲಿಂಗಾವ ಸಾನಕಾಲೇಸು ದ್ವಾದಶಾಚಾರಕಂ ಶ್ರುಣಿ ॥೩॥ 
ಇಂತೆಂದುದಾಗಿ ಸತ್ಕಾಯಕ ಮೊದಲಾದ ಷೋಡಶ ಕಲೆಗಳ ಸದ್ಗುರು 
ಮುಖದಿಂದ ಚಿದ್ಭನಲಿಂಗವ ಮಾಡಿಕೊಂಡು, ಷೋಡಶವರ್ಣವ ಸದ್ಗುರು 
ಮುಖದಿಂದ ಚಿದಂಗವ ಮಾಡಿಕೊಂಡು, ಸದ್ಗರು ಮುಖದಿಂದ ಎರಡ 
ಳಿದು ಏಕಸ್ವರೂಪದಿಂದ ಜ್ಯೋತಿಯ ಜ್ಯೋತಿ ಬೆಕೆದಂತೆ, ಬಸವ ಮೊದ 
ಲಾದ ಪ್ರಮಥಗಣಂಗಳೆಲ್ಲ ಬಯಲೊಳಗೆ ಮಹಾಬಯಲಾದರು ನೋಡಾ 
ಸಂಗನ ಬಸವೇಶ್ವರಾ. 

೨. ಅಯ್ಯಾ ಲಿಂಗಜಂಗಮದನುಮತವಾದ ಕ್ರಿಯಾಜ್ಞಾನದಿಂದ 
ಅಹುದಾಗಡೆಂಬ ಸಂದೇಹಬೇಡ. ಅದೆಂತೆಂಡೊಜಿ “ಕ್ರಿಯಾಡ್ವೈ ತನಕರ್ತ 
ವ್ಯಂ ಭಾವಾದ್ವೈತಂ ಸಮಾಚರೇತ್‌ ಜ್ಞಾನಕ್ರಿಯಾ ಸಮಾಯುಕ್ತಂ ಭಾವ 
ಶುದ್ಧಂತು ಶಾಂಕರಿ ॥೧॥ ಇಂತೆಂದುದಾಗಿ ಕೂಡಲ ಚನ್ನಸಂಗಯ್ಯುನಲ್ಲಿ 
ಸಕಲೇಂದ್ರಿಯಂಗಳು ತಲ್ಲೀಯ ತದ್ರೂಪು. ಇಂತು ಚಿಕ್ಕ ದಂಡನಾಥನ 
ಪ್ರಸನ್ನ ಪ್ರಸಾದದಿಂದ ಅಂತರಂಗದಜ್ಞಾನ ಬಹಿರಂಗದಕ್ರಿಯೆಯ ಸಾಧಿಸು. 
“ಅಂತರ್ಜ್ಞ್ಞಾನ ಬಹಿಃ ಕ್ರಿಯಾ ಏಕೀಭಾವ ವಿಶೇಷತಃ । ತತ್ರ್ರಭೇದ ನಜಾ 


ಸಂಗನ ಬಸವೇಶ್ವರ ವಚನಗಳು. ೨೧ 


ನಾತಿ ನಚಜ್ಞಾನ ನಚಕ್ರಿಯಾ ॥೨॥ ನ ಕ್ರಿಯಾರಹಿತಂ ಜ್ಞಾನಂ ನಜ್ಞಾನ 
ರಹಿತಂ ಕ್ರಿಯಾ। ನನಶ್ಯಂ ತ್ಯಂಧಕಂ ದಗ್ಧ ೦ ತಸ್ಯದಾಹತಿ ಪಂಗುಳಃ ॥೩॥ 
ಕ್ರಿಯಾಜ್ಞಾ ನ ಸ್ತಥಾ ಭಾನಾತ್‌ ಸ ಸ್ಥಾಣೂರ ಮಿತ ತೇಜಸಃ। ಜ್ಞಾ ನನಂತ 
ಭಯಾ ನಿಷ್ಠಾ ಸ ಇಕ್ಸ್ಪಾ ದ್ದೇವ ಮಹೇಶ್ವ ರಃ॥೪॥ ಇಂತು ಸತ್ಯ್ರಿಯ ಸಮ್ಯ 
ಜ್ಞಾನ ಸ ಸದ್ಭಾ ವವ ಹರಗುರು ವಚನೋಕ್ತ ಯಿಂದಾಚರಿಸಿ 'ಭಿನ್ನ ಕ್ರಿಯೆ 
ಜ್ಞಾನವಳಿದು ಹರುಕಿಲ್ಲದ ಚಿಂತಾಲಿನ ತ್ರಾಸಿನ ಂತೆ ಸಕಲ ಪ್ರಮಥಗಣಂ 
ಗಳು ನಿರಾಲಂಬ ಮಹಾಲಿಂಗೈಕ್ಯಾನುಭಾವದ ಬೆಳಗಿಕೊಳಗೆ ಬಯಲಾ 
ದರು ನೋಡಾ ಸಂಗನ ಬಸವೇಶ್ವರಾ. 

೩. ಆಯ್ಯಾ ಒಂದು ಜೀನಾತ್ಮನೇ € ನಾಲ್ಕು ತೆರನಾಗಿಪ್ಪುದಯ್ಯ. 
ಅದೆಂತೆಂದೊಡೆ, ಒಂದು ಜೀವಾತ್ಮ ನೇ ಆಂಡಜ ಪ್ರಾಣಿಯಾಗಿರ್ಪುದಯ್ಯ. 
ಮತ್ತೊಂದು ಜೀವನೆ ಪಿಂಡಜ ಪ್ರಾಣಿ, ಉದ್ದಿಜ ಪ್ರಾಣಿ ಜರಾಯುಜ 
ಪ್ರಾಣಿಯಾಗಿರ್ಪದಯ್ಯ. ಈ ಚತುರ್ನಿಧ ಜೀವನೊಳಗೆ ೭ಲಕ್ಷಮಲ 
ಜೀವನ, ೭ಲಕ್ಷ ಜಡಜೀವನ, ೭ಲಕ್ಷ ಕುಜೀವನ, ೭ಲಕ್ಷ ದುರ್ಜೀನನ, 
೭ಲಕ್ಷ ಕನಟ ಜೀವನ, ೭ಲಕ್ಷ ಸಂಚಲ ಜೀವನ, ೭ಲಕ್ಷ ವಂಚಕ ಜೀವನ, 
೭ಲಕ್ಷ ನಿರ್ಮಲ ಜೀವನ, ೭ಲಕ್ಷ ಅಜಡ ಜೀವನ, ೭ಲಕ್ಷ ಸುಜೀವನ, 
೭ಲಕ್ಷ ಸಜ್ಜೀನನ್ಯ, ೭ಲಕ್ಷ ಪರಮ ಜೀವನ ಈ ತೆರವಾದ ಎಂಬತ್ತುನಾಲ್ಕು 
ಲಕ್ಷ "ಜೀವಿಗಳಿಲ್ಲ, ಶಿವನ ಪೂರ್ವಭಾಗ. ಪ್ರವೃತ್ತಿ ಮಾರ್ಗದ ಕರ್ಮೇೇಂ 
ದ್ರಿಯ ಜ್ಞಾನೇಂದ್ರಿಯನೆಂಬ ದ್ವಾದಶೇಂದ್ರಿಯಂಗಳಲ್ಲಿ ಜೀವಿಸುತ್ತಿಪ್ಪ 
ವಯ್ಯ. ಆ ದ್ವಾದಶ ಜೀವನ ವರ್ತನ ಭೇದದಿಂದ ಒಂದು ಜೀವನೆ ಹಣ್ಸೆ 
ರಡು ತೆರನಾಗಿರ್ಪುದಯ್ಯ. ಅದರ ಗುಣಭೇದವೆಂತೆಂದೊಡೆ, ಉಚ್ಛಿಷ್ಟವ 
ತಿಂದು ಬದುಕುವ ಜೀವನೇ ಮಲಜೇವನೆನಿಸುವನಯ್ಯ. ಚಾಡಿ ಕ್ಷುದ್ರತ 
ನದಿಂದ ಒಡಲ ಹೊರೆವ ಜೀವನೇ ಜಡಜೀವನೆನಿಸುವನಯ್ಯ. ಕಡೆದು 
ಹೊಡೆದು ಬಡಿದು ಬಂಧಿಸಿ ಒಡಲಹೊರೆವ ಜೀವನೆ ಕಪಟ ಜೀವನ. 
ಗಾರುಡಿಗ ವಿದ್ಯದಿಂದ ಒಡಲಹೊರೆವ ಜೀವನೆ ಸಂಚಲ ಜೀವನೆನಿಸುವ 
ನಯ್ಯ. ದೇಶಕ್ಕೊಂದು ಭಾಷೆ, ದೇಶಕ್ಕೊಂದು ವೇಷವ ಧರಿಸಿ, ಒಡಲ 
ಹೊರೆವ ಜೀವನೆ, ವಂಚಕ ಜೀವನೆನಿಸುವನಯ್ಯ. ಸಟ್ಟಸಿ ವ್ಯಾಪಾರದೊ 
ಳಗೆ ಅವುದಾನೊಂದು ವ್ಯವಹಾರವಮಾಡಿ ಸತ್ಯದಿಂದ ಬಾಳುವನೆ ನಿರ್ಮ 
ಲಜೀವನೆನಿಸುವನಯ್ಯ. ಆವ ಮತವಾದರೇನು ಆವ ಜಾತಿಯಾದರೇನು 
ಮಲ ಮಾಯಾ ಸಂಸಾರ ಬಂಧಮಂ ತ್ಯಜಿಸಿ, ಅಷ್ಟಾಂಗಯೋಗಮಂ 


೨.೨ ಶಿವಾನುಭವ, 


ತ್ಯ ಫ್ರೈ ನ ಪರಮಾರಾಧ್ಯನ ಉಪಾವಸ್ಥೆಯೆಂ ಮಾಡುವನೆ ಸು 
ಜೀವೆ ನಿವನಯ್ಯ. ಮಹಾಚಿಧ್ಭನ ಗುರುದೇವನ ಪ್ರತ್ಯಕ್ಷವ ಮಾಡಿ 
ಕೊಂಡು, ಘನಗುರುಭಕ್ತಿಯಲ್ಲಿ ನಿನ ಯುಳ್ಳಾತನೆ ಸಜ್ಜೀವನೆನಿಸುವನಯ್ಯ 
ಶ್ರೀಮದ್ಭನ ಗುರುವ ಮೆಚ್ಚಿಸಿ ಇಷ್ಟಪ್ರಾಣ. ಭಾವಲಿಂಗವ ಪಡೆದಾತನೆ 
ಪರಾಶ್ಸರ ಪರಮ ಜೀವನೆನಿಸುವನಯ್ಯ. ಇಂತೀ ಜೀವನ ಬುದ್ಧಿಯಗುರು 
ಕಟಾಕ್ಷದಿಂ ನಿವೃತ್ತಿಯ ಮಾಡಿ ತ್ರಿವಿಧಾಂಗವೆಲ್ಲ ದೀಕ್ಷಾತ್ರಯಂಗಳಿಂದ 
ಶುದ್ಧ ಪ್ರಸಾದವಾಗಿ, ತ್ರಿನಿಧಮನವೆಲ್ಲ ಶಿಕ್ಸಾ ತ್ರ ಯಂಗಳಿಂದ ಸಿದ್ಧಪ್ರ ಪ್ರಸಾದ 
ವಾಗಿ, ಭಾವತ್ರಯಂಗಳೆಲ್ಲಾ ಮೋಕ್ಷತ್ರ Bs ಪ್ರಸಿದ್ಧ 9ಶ್ರಸ ಸಾದ 
ವಾಗಿ, ಸತ್ಯವಾಣಿ, ಸತ್ಯಪಾಣಿ, ಸತ್ಯಮಾಣಿ ಉಳಿದವಯವಂಗಳೆಲ್ಲಾ 
ಕಸ ಹಾಸಿಹೊದ್ದು ಸತ್ಯಕಾಯಕವನೆ ಮಾಡಿ, ಸತ್ಯ ಭಿಕ್ಷವ ಬೇಡಿ, 
ಮರ್ತ್ಯದಲ್ಲಿ ಬಂದು ಬಾರದಂತೆ ಬಸೂ ನಡೆನುಡಿ ಸಂಪ 
ನ್ನರೇ ಕೇವಲ ಪರಮ ಶಿನಗಣಂಗಳು ನೋಡಾ ಸಂಗನ ಬಸವೇಶ್ವರಾ. 


ತನಗೂ ಅಷ್ಟಾವರಣಕ್ಕೂ ಇರುವ ಸಂಬಂಧ. 


೧. ಅಯ್ಯಾ ಆಚರಣೆಯಲ್ಲಿ ಇಷ್ಟಪ್ರಾಣಭಾವ ಲಿಂಗಗಳಿಗೆ ಗುರು 
ಚಂಭಕ್ತರೆ ಮೂಲ ಚೈತನ್ಯಮೂರ್ತಿ, ಆನಾದಿ ಚಿಧ್ಧನಪಾದೋದಕ 
ಪ್ರಸಾದ ಮಂತ್ರಸ್ವರೂಪ ನೋಡಾ. ಆಯ್ಯಾ ಸಂಬಂಧದಲ್ಲಿ ಗುರುಚರ 
ಭಕ್ತಂಗೆ ಇಷ್ಟಪ್ರಾಣಭಾವ ಲಿಂಗಂಗಳಿಗೆ ಮೂಲಚೈ ತನ್ಯಮೂರ್ತಿ ಅನಾದಿ 
ಚಿದ್ರನ ಪಾ ಜೊ ಪ್ರಸಾದ ಮಂತ್ರಸ್ನ ಸ್ವರೂಪ ನೋಡಾ. ಈ ವಿಚಾರವ 
ನಿನ್ನ ನೀನರಿದಡೆ ಆನಾದಿ ಗುರುಚರಭನ್ಷ ಇಷ್ಟ ಪ್ರಾಣ ಭಾವ ಪಾದೋದಕ 
ಪ್ರಸಾದ ಮಂತ್ರ ನಿನ್ನ ಸರ್ವಾಂಗದಲ್ಲುಂಟುನೋಡಾ ಸಂಗನಬಸನೇಶ್ವರಾ. 


೧ನೇ ವಿಧ, 


೨. ದೀಕ್ಸುತ್ರಯಂಗಳಲ್ಲಿ ನಿಜಗುರುವ ಸಂಬಂಧವ ಮಾಡಿಕೊಂಡು, 
ಪೂಜಾಶ್ರಯಂಗಳಲ್ಲಿ ನಿಜಲಿಂಗವ ಸಂಬಂಧವ ಮಾಡಿಕೊಂಡು, ಭೋಗ 
ಶ್ರಯಂಗಳಲ್ಲಿ ನಿಜಜಂಗಮನ ಸಂಬಂಧವ ಮಾಡಿಕೊಂಡು, ಕ್ರಿಯಾತ್ರ 
ಯಂಗಳಲ್ಲಿ ನಿಜಪಾಡೋದಕನ ಸಂಬಂಧವ ಮಾಡಿಕೊಂಡು, `ಜ್ಞಾನತ್ರೆ 
ಯಂಗಳಲ್ಲಿ ನಿಜಪ್ರಸಾದವ ಸಂಬಂಧವ ಮಾಡಿಕೊಂಡು, ಆಚಾರತ್ತ: ಯಂ 


ಸಂಗನಬಸವೇಶ್ವರ ವಚನೆಗಳು. 


ಗಳಲ್ಲಿ ನಿಜ ಚಿದ್ಭಸಿತವ ಸಂಬಂಧವ ಮಾಡಿಕೊಂಡು, ಸ Wy: 
ನಿಜ ರುದ್ರಾಕ್ಷಿಗಳ ಸಂಬಂಧವ ಮಾಡಿಕೊಂಡು, ಗ್ರಹ ಕರೇ 
ಗಳೇ ನಡೆನುಡಿಯಾಗಿ, ಸಕಲ ಶಾಸ್ತ್ರಾಗಮ ಪುರಾಣಂಗಳೇ ಹಸ್ತಪಾದಂ 
ಗಳಾಗಿ ಎರಡೆಂಬತ್ತು ಕೋಟ ವಚನಂಗಳೇ ಮಹಾ ಮಂತ್ರಂಗಳ ಸಂಬಂ 
ಧವ ಮಾಡಿಕೊಂಡರು ನೋಡಾ. “ಪೂಜಾ ಮೂರ್ತಿರ್ಭವೇಲ್ಲಿಂಗಂ ದೀಕ್ಸಾ 
ಮೂರ್ತಿರ್ಗುರು ಸ್ತಥಾ। ಜಂಗಮಂ ಭೋಗಮೂತಣ್ಯಂಚ ಸತ್ಯಂ ಸತ್ಯಂ 
ನ ಸಂಶಯಃ ॥೧॥ ಕ್ರಿಯಾ ಸಂಬಂಧಯೇ ತೀರ್ಥಂ ಜ್ಞಾನ ಸಂಬಂಧ ಶೇಷ 
ಯೊ। ಸರ್ವಾಂಗಭೂತಿರುದ್ರಾಕ್ಷಂ ಶರಣಂ ಮಂತ್ರರೂಸಕಃ॥೨॥ ಇಂತೆಂ 
ದುದಾಗಿ ಪರಹಿತಾರ್ಥಕ್ಕೋಸ್ಕರ ಸ್ಥೂಲ ಕಂಥೆಯ ಧರಿಸಿ ನಿರ್ವಂಚಕ 
ಲೀಲಾಮೂರ್ತಿಯಾಗಿ ಇಂತೀ ಏಕಲಿಂಗ ನಿಷ್ಕಾಪರತ್ವದಿಂದ ಅರಿದಾಚರಿ 
ಸುವರೆ ನೂತನ ಸದ್ಭಕ್ತ ಶಿವಶರಣ ಗಣಂಗಳು ನೋಡಾ ಸಂಗನ 
ಬಸವೇಶ್ವರಾ. 


೨ ನೇವಿಧ. 


೩. ಆಚಾರ ಅರುಹಿನಲ್ಲಿ ಸಫ್ಟ್ರಿಯಾ ಸುಜ್ಞಾನ ಗುರುವ ಸಂಬಂ 
ಧವ ಮಾಡಿಕೊಂಡು, ಪಾಣಿ ಪ್ರಾಣದಲ್ಲಿ ಸಫ್ಟಿಯ ಸುಜ್ಞಾನ ಲಿಂಗಸಂಬಂ 
ಧವಮಾಡಿಕೊಂಡು, ಆಚರಣೆ ಸಂಬಂಧಗಳಲ್ಲಿ ಸಕ್ಛ್ರಿಯಾ ಸುಜ್ಞಾನ ಜಂಗ 
ಮವ ಸಂಬಂಧವ ಮಾಡಿಕೊಂಡು, ನಡೆನುಡಿಗಳಲ್ಲಿ ಸಪ್ಪಿಯಾ ಸುಜ್ಞಾನ 
ಪಾದೋದಕವ ಸಂಬಂಧವ ಮಾಡಿಕೊಂಡ ಜಿಹ್ವೆನಾಸಿಕದಲ್ಲಿ ಸತ್ಯ್ರಿಯಾ 
ಸುಜ್ಞಾನ ಪ್ರಸಾದವ ಸಂಬಂಧವ ಮಾಡಿಕೊಂಡು, ಸರ್ವಾಂಗ ಸುಮನ 
ಸಪ್ಟ್ರಿಯಾ ಸುಜ್ಞಾನ ಚಿದ್ದಿಭೂತಿಯ ಸಂಬಂಧವ ಮಾಡಿಕೊಂಡು, ತತ್ತ 
ತ್‌ಸ್ಥಾನಂಗಳಲ್ಲಿ ಚಿದೃಕ್ಕಿನಲ್ಲಿ ಸಪ್ಟಿ ಯಾ ಸುಜ್ಞಾನ ಚಿದ್ರು ದ್ರಾಕ್ಷಿಯ 
ಸಂಬಂಧವ ಮಾಡಿಕೊಂಡು, ಕ್ರೀಯಾಕಾಶ ಜ್ಞಾ ನಾಕಾಶಂಗಳಲ್ಲಿ ಸ ಸಫ್ಟ್ರಿಯಾ 
ಸುಜ್ಞಾನ ಚಿನ್ನಂತ್ರವ ಸಂಬಂತ ಮಾಡಿಕೊಂಡರು ನೋಡಾ. ಅಜಿಂತೆಂ 
ಡೊಡೆ “ ಅಂತರ್ಜ್ಜಾನ ಬಹಿಃಕ್ರಿಯಾ ಏಕೀಭಾವ ವಿಶೇಷತಃ ಷೋಡಶ 
ವರ್ಣರೂಸಂಚ *ಸಾಕ್ಸಾತ್‌ ಪ್ರಭು ಮಹೇಶ್ವರೀ” ॥೧॥ ಇಂತೆಂದುದಾಗಿ 
ಸೂಕ್ಷ್ಮ ಕಂಥೆಯ ಧರಿಸಿ ಸಚ್ಚಿ ಜಾನಂದ ರೀಲಾಮೂರ್ತಿಗಳಾಗಿ ಇಂತು 
Pie ವಿಚಾರವಿಡಿದು ಆಚೆರಿಸುವಕಿ ಅನಾದಿ ಸದ್ಭಕ್ತ ಶಿವಶರಣಗಣಂ 
ಗಳು ನೋಡಾ ಸಂಗನ ಬಸವೇಶ್ವರಾ. 


೨೪ ಶಿವಾನು ಭವ, 


೩ನೇ ನಿಧ. 

೪. ತನುತ್ರಯಂಗಳಲ್ಲಿ ಕ್ರಿಯಾಗುರು ಜ್ಞಾನಗುರು ಮಹಾಜ್ಞಾನ 
ಗುರು ಸಂಬಂಧವ ಮಾಡಿಕೊಂಡು, ಮನತ್ರಯಂಗಳಲ್ಲಿ ಕ್ರಿಯಾಲಿಂಗ 
ಜ್ಞಾ ನಲಿಂಗ ಮಹಾಜ್ಞಾ ನಲಿಂಗವ ಸಂಬಂಧವ ಮಾ ಬೀಜ) ಭಾವ 
ತ್ರಯಂಗಳಲ್ಲಿ ಕ್ರಿಯಾಜಂಗಮ ಜ್ಞಾನಜಂಗಮ ಮಹಾ ಜ್ಞಾ ನಜಂಗಮವ 
ಬಡವ “ಕೋಕ; ಅತ್ಮೃತ್ರ ಯಂಗಳಲ್ಲಿ ಕ್ರಿಯಾಸಾಜೋದಕ 
ಜ್ಞಾ ನಪಾದೋದಕ ಮಹಾ ಜ್ಞಾನನಾಜೋದಕ. ಸಂಬಂಧವ ಮಾಡಿ 
ಕೊಂಡು, ಅವಸ್ಥಾ ತ್ರಯಂಗಳಲ್ಲಿ ಕ್ರೆಯಾಪ್ರಸಾದ, ಜ್ಞಾನಪ್ರಸಾದ, 
ಮಹಾ ಜ್ಞಾನಪ್ರ ಹವ ಸಂಬಂಧವ ಮಾಡಿಕೊಂಡು, ಕರಣ ತ್ರಯಂಗ 
“ಳಲ್ಲಿ ಕ್ರಿಯಾಭಸಿತೆ, ಜ್ಞಾನಭಸಿತ, ಮಹಾ ಜ್ಞಾನಭಸಿತವ ಸಂಬಂಧವ 
ಮಾಡಿಕೊಂಡು, ಜೀವತ್ರಯಂಗಳಲ್ಲಿ ಕ್ರಿಯಾರುದ್ರಾಕ್ಷಿ, ಜ್ಞಾನರುದಾಕ್ಷಿ, 
ಮಹಾ ಜಾ ಸ ನರುದ್ರಾಕ್ಷಿಗಳ ಸಂಬಂಧವ ಮಾಡಿಕೊಂಡು, ಗುಣತ್ರಯಂಗ 
ಲ್ಲಿ ಕ್ರಿಯಾಮಂತ್ರ, ಜ್ಞಾನಮಂತ್ರ, ಮಹಾ ಜ್ಞಾನಮಂತ್ರಗಳ ಸಂಬಂ 
ಧವ ನಡಕೂಂಡರು ನೋಡಾ. ಅದೆಂತೆಂದೊಡೆ “ತ್ರಿತನುಂ ಗುರು 
ಸಂಬಂಧಂ ತ್ರಿಮಲಂ ಲಿಂಗಸಂಯುತಂ। ತ್ರಿಭಾವ ಜಂಗಮಕ್ಸೆ ಶ್ಚೈವ ತ್ರಿ ತಿಯಾ 
ತಾ PS ಕಂ॥೧॥ ತ್ರಿಯಾವಸ್ಥೆ ಸ್ಕೀ ಶೇಷರೂಪಂ ಕರಣಂ ಭೂತಿರೂ 
ಪಕಂ। ತ್ರಿ ಜೀವ ಅಕ್ಷಮಾಲಿಕ್ಯಂತ್ರಿ ಗಂ ಮಾತ್ರ ರೂಪಕಂ ॥೨॥ ಆಗಮಾ 
ಚಾರ ES ಆತ್ಮಂಚಗುರು ಲಿಂಗಕಂ। ತ್ರಾ ಣ ಶಿವಲಿಂಗಂಚ ಇಂದ್ರಿ 
ಯಂ ಚರಲಿಂಗಕಂ ॥೩॥ ವಿಷಯಂಚ ಪ್ರ ಪ್ರಸಾದಾಖ್ಯಂ ತೃಪ್ತಿಶ್ಚ ಮಹಾಲಿಂ 
ಗಕಂ। ಸರ್ವಾಂಗ ಷಡು ಲಿಂಗಂಚ ಸಟ್ಸ್ಸಲ ಬ್ರಹ್ಮಮುಚ್ಯತೆ!೪॥ ಶಿವಾಂಗ 
ಇಷ್ಟಲಿಂಗಂಚ ಮನಸ್ತತ್ಪ್ರಾಣ ಲಿಂಗಯೋಃ। ಆತ್ಮಾನಂ ಭಾವಲಿಂಗಕ್ಚ 
ತ್ರಿವಿಧಂ ಜ್ಯೋತಿರೂಪಕಂ ॥೫॥ ಇಂತೆಂದುದಾಗಿ ಕಾರಣ ಕಂಥೆಯ ಧರಿಸಿ 
ತ್ರಿವಿಧ ವಿಚಾರವಿಡಿದು ಆಚರಿಸುವಡೆ ಅನಾದಿ ಸದ್ಭಕ್ತ ಶಿವಶರಣಗಣಂ 
ಗಳು ನೋಡಾ ಸಂಗನ ಬಸವೇಶ್ವರಾ. 

ಸಮ್‌ ಪಾಷ ಹಾಸ್ಯ 


ಗುರುಮಹಾತ್ಮೆ: 


೧. ಗುರುವೇ ಸಕಲಲೋಕ ಜನಕನ್ನಯ್ದ ಸರ್ವಲೋಕ ಜನನಿ 
ಯಯ್ಯ. ಗುರು ನೇ ಸಮಸ್ತ ನಿಟ್ಟಿಸಿ ಸ್ಪತಂ್ರನ ಸು. ಗುರುವೇ 


ಷು ರೆ ವಚನಗಳು. ೨೫ 


ಘನ ಮುಹಿಮನ್ನಯ್ಯ RS ಮೂಲಾಧಾರನಯ್ಯ. ಗುರುವೇ ಸುರ್ಕಿ 
ಚಿರ ಭೇದ ನಯ್ಯ್‌ಸ EN ಯಾಜ ನಕ್ಕೆ ಮಂದಿರನಯ್ಯ. ಗುರುವೇ ಕಾಲ 
ಹೆರನಯೆೇ 'ಛರ್ಷಿಹೌನಯ್ಯಯ್‌ ದರತಹಂನಯ್ಸ ;ಬಔಹರನ್ನಯ್ಯ. 

ಗುರುವೇ ಜೆ ಕಾರಣ ಶಿಕ್ಷಾಕಾರಣ ಬ್ಯಾ ನ್ನಡ ಗ 
ಮೃತ; ಸ್ತದ್ಧಾರಸನ ಯ್ಯ. ಗುರುವೇ ಭಕ್ತಿಗೆ ಎಂಸಮ್ಮು ಲೆಕ ಸಂಹ 
ರನಯ?"ದೆಷ್ಚ ನಿಗ್ರಹನಖ್ಯು, ಶಿಷ್ಟ ಪ ಪರಿಪಾ್ಲೆನಯ್ಯ್‌ ಇ ಕಿನಿಂದೆ ರಹಿ 
ತನಯ್ಯ. ಗುರುವೇ ಅಸ್ತ ಮ್ಯಾಣನಯ್ಯನ”ನಗನ್ಯ ಆಗೋಚರನಯ್ಯ. 

ಇಮಥೇನು ಕಲ್ಪವೃಕ್ಷ ಕ್ಷ ನೋಡ್ಕಾ: “ಗುರುಃಪಿತಾ ಗುರುರ್ಮಾತಾ ಗುರುರೇ 

ವೈವಬಾ ಾ7ಂಧವಃ । "ಗುರುದೈವಾತ್ಸ ರಂನಾಸ್ತಿ ತೆ ೬. ಶ್ರೀ ಗುರವೇನಮಃ ॥ 

ನಮುಕ್ತಿರ್ನಚ ಧರ್ಮಂಚ್ರ ನ್ಹಪ್ಪಣ್ಯಂಚ ನಪಾಷ್ಞಾನಕರ್ಮ ಜನ್ಮ ಓನಶ್ಚರ್ಯ;ೆ 
ಗುರುಪಾದ ನಿರೀಕ್ಷಣಾತ” ” ಗುರುವಿನಿಂ ಪೆರತೆನಿಂದು ಅಧಿಕ ವಸ್ತುವಿಲ್ಲ; 
ಸಂಗನ ಬಸ ಸವೇಶ್ವರಾ. 


ಲಿಂ ಗೆ ಮಹಾ ತ್ಮೆ 


೧. ಶ್ರೀಗುರುವಿನ ಕರನ ಫೈಡಯ ಮಧ್ಯದಲ್ಲಿ ಉಡಯವಾದ 
ಇಷ್ಟ ಮಹಾಲಿಂಗವೇ ಪರಮ ಪಾವನವಯ್ಯ. ಆ ಮಹಾಲಿಂಗವೇ ಪರಮ 
ಪ್ರಕಾಶವಯ್ಯ. ಳನು ಹ್ಲಾಲಿಂಗನ್ನೇ (ಸ್ತರಂಜ್ಯೋತ್ಸಿ ಸಸಿಸನಳ್ಯ್ಯಾಲಿ 
ಮಹಾಲಿಂಗವೈ[ಪರಮೆ ಇಕ್ಕಿ ಗ ಳಂಕನಯ್ಯ ಚಿದ ನವಸ್ತು ವಯ್ಯ. ಅಜಾ 
ಲಿಂಗವೇ ಚಿನ್ಮಯ ಸ್ಪ ಇಪನಯ್ಯ. ಆ ಮಹಾಲಿಂಗವೇ ಚಿದಾನಂದ 
ಮೂರ್ತಿಯಯ್ಯಾ, .. ಕಾಶ ಮೂರ್ತಿಯಯ್ಯಾ. ಆ ಮಹಾಲಿಂಗನೇ 
ಚಿದ್ರೂಪ ಮೂರ್ತಿಯಖ್ಯಾ. ಸಹಜ ಸನ್ಮಾರ್ಗ ಸ್ವರೂಪನಯ್ಯಾ. ಆ 
ಮಹಾಲಿಂಗನೇ ಸತ್ತುಚಿತ್ತಾನಂದ ಮೂರ್ತಿಯಯ್ಯಾ. ಸರ್ವ ಸಾಕ್ಷಿಕ 
ಮೂರ್ತಿಯಯ್ಯಾ. ಸರ್ವ ಚೈತನ್ಯ ಮೂರ್ತಿಯಯ್ಯಾ, ಆ ಮಹಾಲಿಂಗವೇ 
ಸರ್ವಾಂತರ್ಯಾಮಿ ನೋಡಾ. ಅದೆಂತೆಂದೊಡೆ “ಲಿಂಗಮಧ್ಯೆ ಜಗತ್ಸರ್ವಂ 
ರ ನ ಲಿಂಗಬಾಹ್ಯನರಂ ನಾಸ್ತಿ ತನ್ಬಿತ್ಯೆ ಲಿಂಗಂ 

ಪ್ರಪೂಜಯೇತ್‌ ॥೧॥ ಲೀಯತೆ ಗಮ್ಯುತೆ ಯತ್ರ ಯೇನಸರ್ವಚಂಚರಂ। 


ಸಟಗ ಮಿತ್ತ ಲಿಂಗತತ್ವಪರಾಯಣೈಃ ॥೨| * ಎಂದುದಾಗಿ 


೨೬ ಶಿನಾ ನಭವ. 


ಇಷ್ಟ ಮಹಾಚಿದ್ಭನಲಿಂಗವೇ ಸರ್ವ ತತ್ವಂಗಳಿಗೆ ಮೂಲಾಧಾರ ಮೂರ್ತಿ 


ಸ ಶ್ವ ಕ 
ನೋಡಾ ಸಂಗನ ಬಸವೇಕ್ವರಾ LE 
ತ್ಮಿ ಅ ಮಹಾಲಿಂಗವೇ ಚಿನ್ನಾದ ಮೂರ್ತಿನೋಡಾ, ಪರನಾದ 


pd ಸ್ರಣವೆನ್ನಾದ್ಯ ಪಜ ನೀಡಲೂ. ಆ ಮಹಾಲಿಂಗವೇ 
ಮಹಾನಾದ ನಸಿರ್ತಿಯದ್ಕು' ಚಿದ್ದಿಂದು ಮೂರ್ತಿ ನೋಡಯ್ಯ. ಆ 
ಮಹಾಲಿಂಗವೇ ಪರಬಿಂದು ಮೂಿರ್ತಿಯಯ್ಯ ಪ್ರ ಪೃಣಮ ಬಿಂದು ಮೂರ್ತಿ 
ಕ್ಕ ಆ ಮತ್ಚಾಲ್ಸಿಂಗ್ಗವೇ ನುಹಾ ಬಿಂದು "ಮೂರ್ತಿಯಯ್ಯಾ. ಚಿತ್ಕ 
ಲಾಮೂರ್ತಿಯಯ್ಯ್ಯಾಪ ಪರಕಲಾ ಮೂತಿಯ ಯ್ಯ ಆ ಮಹಾಲಿಂಗವೇ 
ಪ್ರಣವ ಜೀ _ ಕಲಾಮೂರ್ತಿಯಯ್ಯ್ಯ್ಸಾ ಪೂರ್ಣ ಕಲಾಮೂರ್ತಿ 
ಯಜ ಮನಕ ಮೂರ್ತಿಯ ಗೋಳ್ಕಸ್ಕೌರ ಪ್ರ ಣವ ಮೂರ್ತಿ 
ಇ ಗತತತ್ಕೆ' ಅಗಣಿತ ನೋಡಾ. ಜ್‌ ಈ ಇತು 
ಲಿಂಗಮಿತ್ಯಾಹುಃ ಪ್ರಥ್ವೀತಸ್ಯಾದಿಪೀಠಕಂ । ಆಲಯಂ ಸರ್ವ ಭೂತಾನ್‌ 
ಲಯಔಿನಾಂ ಲಿಂಗಮುಚ್ಛತೆ || ಲಿಂಗಮಧ್ಯೆ ಭವೇನ್ಮಂತ್ರಂ ಮಂತ್ರ 
ಮಧ್ಯೇ ಭವೇಲ್ಲಿ ಗಂ | ಲಿಂಗಮಂತ್ರದ್ವಯೋವ್ಯರ್ಥಕ್ತಂ ಇಷ್ಟ ಗ 
ಶಾಂಕರೀ ॥೨॥ * ಇಂತೆಂದುದಾಗಿ ಚಿದ್ಧನ A ಮಂತ್ರ 
ಮೂರ್ತಿ ನೋಡಾ ಸಂಗನ ಬಸ ಸವೇಶ್ವ ರಾ. 


ಲಿಂಗವನ್ನು ಬಿಟ್ಟು ಇತರ ದೇವತೆಗಳನ್ನು ಪೂಜಿಸ ಬಾರದು. 


೧. ಅಂಗದ ಮೇಲೆ ಲಿಂಗವ ಧರಿಸಿ ಶಿವಭಕ್ತರೆಂದು ಹೇಳಿ, ಶಿವಾಚಾ 
ರದ ಮಾರ್ಗವಬಿಟ್ಟು, ಭನಿಶ್ಸೈವ ದೈವಗಳಿಗೆ ಲಿಂಗವಡಿಯಾಗಿ ಅಡ್ಡ ಬಿದ್ದು 
ಶರಣೆಂಬ ಹೊಲೆಯರಿಗೆ ಚಂದ್ರ ಸೂರ್ಯರುಳ್ಳನಕ್ಕ ಇಪ್ಪತ್ತೆಂಟು ಕೋಟಿ 
ನರಕ ತಪ್ಪದು ಕಾಣಾ ಸಂಗನ ಬಸವೇಶ್ವರಾ. 


೨. ಕಾಳಿಕಾ ಚಾಮುಂಡಿ ಗಂಗೆ ಗೌರಿ ಬನಶಂಕರಿ ಎಲ್ಲಿ ಎಕ್ಕ 
ವಕ್ಳನಾದಿ ಹುಲಿಗಿ ಹುಸೂರಿ ಸತ್ತವರು ಹೆತ್ತವರು ಇಂತೀ ಹಲವು ಪಿಶಾ 
ಚಿಗಳ ಹೆಸರಿನಿಂದ ಇದಿರಿಟ್ಟು ಆರಾಧಿಸಿ ಆದರೆ ಕೈವೇದ್ಯವೆಂದು ಶ್ರೀಗುರು 
ವಿತ್ತ ಲಿಂಗಕ್ಕೆ ತೋರಿಸಿ A ಶಿವಶ್ರೋಹಿಗಳಿಗೆ ಗುರುವಿಲ್ಲ, ಲಿಂಗ 
ವಿಲ್ಲ, ಜಂಗಮವಿಲ್ಲ, ಪಾದೋದಕ ಪ್ರಸಾದವಿಲ್ಲ ಕಾಣಾ ಸಂಗನ ಬಸವೇ 


ಶ್ವರಾ. 


ಸಂಗನಬಸವೇಶ್ವರ ವಚನಗಳು ೨೭ 
ಅಂತರ್ಲಿಂಗದ ಸ್ವರೂಪು. 


೧ ಅಯ್ಯಾ ಸೋಡಶ ಕಮಲಂಗಳಲಿ ನೆಲಸಿರ್ಸ್ಹ್ನ ಲಿಂಗಂಗಳ 
ಭಿಧಾನವ ಕರುಣಿಸಬೇಕಯ್ಯಾ ಶ್ರೀಗುರುನಾಥನೇ. ಕೇಳಯ್ಯ ಎನ್ಮಕಂಗಳ 
ಹೃದಯಂಗಳಲ್ಲಿ ನೆಲಸಿರ್ಸ, ವರಕುಮಾರ ಶಿಷ್ಯೋತ್ತಮನೇ, ಸುಚಿತ್ತ 
ಕಮಲದಲ್ಲಿ ಆಚಾರ ಲಿಂಗವಾಗಿ ನೆಲಸಿರ್ಪುದಖ್ಯ. ಸುಬುದ್ಧಿ ಕಮಲ 
ದಲ್ಲಿ ಗುರುಲಿಂಗವಾಗಿ ನೆಲಸಿರ್ಪುದಯ್ಯ. ನಿರಹಂಕಾರ ಕಮಲದಲ್ಲಿಶಿವ 
ಲಿಂಗವಾಗಿ ನೆಲಸಿರ್ಪುದಯ್ಯ. ಸುಮನ ಕಮಲದಲ್ಲಿ ಜಂಗಮಲಿಂಗ 
ವಾಗಿ ನೆಲಸಿರ್ಪುದಯ್ಯೆ. ಸುಜ್ಞಾನ ಕಮಲದಲ್ಲಿ ಪ್ರಸಾದ ಲಿಂಗವಾಗಿ ನೆಲ 
ಸಿರ್ಪುದಯ್ಯ. ಸದ್ಭುವ ಕಮಲದಲ್ಲಿ ಮಹಾಲಿಂಗವಾಗಿ ನೆಲಸಿರ್ಪುದಯ್ಯ. 
ನಿರುಪಾಧಿ ಕಮಲದಲ್ಲಿ ಚಿದ್ರನ ಲಿಂಗವಾಗಿ ನೆಲಸಿರ್ಪುದಯ್ಯ. ನಿ:ಪ್ರ 
ಪಂಚ ಕಮಲದಲ್ಲಿ ಚಿತ್ಛ್ರಾಣಲಿಂಗವಾಗಿ ನೆಲಸಿರ್ಪದಯ್ಯ. ಇಂತೀ ಸಾಕಾ 
ರವಾದ ಅಷ್ಟದಳ ಕಮಲಂಗಳಲ್ಲಿ ಅಷ್ಟವಿಧ ಲಿಂಗಂಗಳಾಗಿ ನೆಲಸಿರ:ವಾ 
ತನು ತಾನೇ ನೋಡಾ. ಇನ್ನು ನಿರಾಕಾರವಾದ ಅಷ್ಟದಳ ಕಮಲಂಗಳಾ 
ವವೆಂದೊಡೆ, ನಿರಾಲಂಬ ಕಮಲದಲ್ಲಿ ನಿಃಕಳಲಿಂಗವಾಗಿ ನೆಲಸಿರ್ಪುದು 
ನೋಡಾ. ನಿರಾತಂಕ ಕಮಲದಲ್ಲಿ ನಿ8ಶೂನ್ಯ ಲಿಂಗವಾಗಿ ನೆಲಸಿರ್ಪು 
ದಯ್ಯ. ನಿಃಕಾಮ್ಯ ಕಮಲದಲ್ಲಿ ನಿರಂಜನ ಲಿಂಗವಾಗಿ ನೆಲಸಿರ್ಪುದಯ್ಯ. 
ನಿಃಪ್ರಸಂಚ ಕಮಲದಲ್ಲಿ ನಿ: ಪ್ರಪಂಚ ಲಿಂಗವಾಗಿ ನೆಲಸಿರ್ಪುದಯ್ಯ. ಸಚ್ಛಿ 
ದಾನಂದ ಕಮಲದಲ್ಲಿ ಸಚ್ಚಿದಾನಂದ ಲಿಂಗವಾಗಿ ನೆಲಸಿರ್ಪುದಯ್ಯು. 
ನಿರ್ನಾಮ ಕಮಲದಲ್ಲಿ ನಿರ್ನಾಮ ಲಿಂಗವಾಗಿ ನೆಲಿಸಿರ್ಪುದಯ್ಯ, ನಿರಾಳ 
ಕಮಲದಲ್ಲಿ ನಿರಾಳ ಲಿಂಗವಾಗಿ ನೆಲಸಿರ್ಪುದಯ್ಯ. ಸುರಾಳ ಕಮಲದಲ್ಲಿ 
ಸುರಾಳ ಲಿಂಗವಾಗಿ ನೆಲಸಿರ್ಪುದು ನೋಡಾ. ಇಂತು ಸಾಕಾರ ನಿರಾಕಾರ 
ಲೀಲೆಯಿಂದ ತಿಳಿದುಪ್ಪ ಹೆರೆದುಪ್ಪದೋಪಾದಿಯಲ್ಲಿ ಸೋಡಶ ಕಮಲಂಗ 
ಳಲ್ಲಿ ಸೋಡಶ ಲಿಂಗಂಗಳಾಗಿ ನೆಲಸಿರ್ಸ ಅನಾದಿ ನಿಃಕಳಂಕ ಜ್ಯೋತಿ 
ರ್ಮಯ ಪರಶಿವಲಿಂಗ ಪ್ರಭು ತಾನೇ ನೋಡಾ. ಸಂಗನ ಬಸವೇಶ್ವರಾ. 


೨. ಅಯ್ಯಾ ವರಕುಮಾರ ದೇಶಿಕೇಂದ್ರನೆ ನಿನ್ನಾದಿ ಮಧ್ಯಾವಸಾನ 
ಸ್ವರೂಪವಾದ ಶ್ರೀಗುರುಲಿಂಗ ಜಂಗಮದ ಕರುಣಾಕಟಾಕ್ಷೆಯಿಂದ ದಶ 
ವಿಧ ಲಿಂಗಂಗಳ ಪಡೆದು, ಅ ಲಿಂಗ ನಿಷ್ಠಾಪರತ್ವದಿಂದ ನಿನ್ನ ಪ್ರಾಣನ 
ಮಧ್ಯದಲ್ಲಿ ನೆಲಿಸಿರ್ನ ದಶವಿಧ ಚಿದ್ವಾಯುಗಳು ದಶವಿಧ ಸುನಾದಗಳ್ಳು 


೨೮ ಶಿವಾನುಭವ: 


ದಶವಿಧ ಸತೃರಣಂಗಳನ್ನು ಮಹಾ ಜ್ಯೋತಿರ್ಮಯ ಲಿಂಗದತ್ತ ಮುಖ 
ನಾಗಿ ನೋಡಲು ಮಹಾ ಶರಣಗಣ ಮಾರ್ಗದ ಬಟ್ಟಿಬಯಲು ನಿಜಾಚ 
ರಣೆ ಡೊಕೆವುದು ನೋಡಾ. ಇಂತು ಮಹಾ ಪ್ರಮಥಗಣಂಗಳಾಃಕರಿಸಿದ 
ಸನ್ಮಾರ್ಗ ವನರಿದಾಚರಿಸಿದರೆ ನಿನ್ನಿಂದ ಬಿಟ್ಟು ಪರವಸ್ತು ಇಲ್ಲ ನೋಡಾ 
ಸಂಗನ ಬಸವೇಶ್ವರ. 


೩. ಅಯ್ಯಾ ಎನ್ನ ಕರ ಮನ ಭಾವ ಕಂಗಳ ಕೊನೆಯಲ್ಲಿ ಬೆಳಗುವ 
ಪರಂಜ್ಯೋತಿ ಮೂರ್ತಿ ಕೇಳಾ: ನಿತ್ಯ ನಿಜಾನಂದ ಪರಿಸೂರ್ಣದಿರನೆ 
ಆದಿಯಲ್ಲಿ ಪ್ರಸಾದವಯ್ಯಾ, ಅಂತ್ಯದಲ್ಲಿ ಪ್ರಸಾದವಯ್ಯ, ಮಧ್ಯದಲ್ಲಿ ಪದಾ 
ರ್ಥವಯ್ಯ. ಈ ಪ್ರಸಾದ ಪದಾರ್ಥವನರಿಯದವರೆಲ್ಲಾ ಹುಟ್ಟಿಂಧಕರೆಂಬೆ 
ನಯ್ಯ. ಈ ಪ್ರಸಾದ ಪದಾರ್ಥವ ಭೇದಿಸಿ ಬಸವಣ್ಣ ಬಯಲಾದ. ಚನ್ನ 
ಬಸವಣ್ಣ ಸಿದ್ಧರಾಮ ಅಜಗಣ್ಣ ಮರುಳಶಂಕರ ನೀಲಲೋಚನೆ ಅಕ್ಕು 
ಮಹಾದೇವಿ ಮುಕ್ತಾಂಗನೆ ಮೊದಲಾದ ಮಹಾ ಚಿಪ್ಭನಗನಾಂಗಳೆಲ್ಲ 
ಜ್ಯೋತಿರ್ಮಯವಾದರು ನೋಡಾ. ಮತ್ತು ಸಚ್ಚಿದಾನಂದ ನಿಜದಿಂದ 
ಭೇದಿಸಿ ಆನಂದ ಜಲವುಕ್ಕಿ ಅತಿ ಮೋಹದಿಂದ ಪದವನೆ ನೂರೆಂಟಿಳೆಯ 
ದಾರವ ಮಾಡಿ ಅರ್ಥವನೆನವ ವರ್ಣಯುಕ್ತವಾದ ಮಣಿಯಮಾಡಿ 
ಮಹಾ ಪರಿಪೂರ್ಣ ಜ್ಞಾನವೆಂಬ ರಂಧ್ರವ ರಚಿಸಿ ಮಹಾ ಚಿದ್ರನ ಪ್ರಕಾ 
ಶವೆಂಬ ಬಣ್ಣವನಿಟ್ಟು ಒಂದು ದಾರದಲ್ಲಿ ೧೨ ಮಣಿಯ ಸನಣಿಸಿದರಯ್ಯ 
ಮತ್ತೊಂದು ದಾರದಲ್ಲಿ ೨೪ ಮಣಿಯನ್ನು ಮತ್ತೊಂದರಲ್ಲಿ ೩೬ ಮಣಿ 
ಯನ್ನು ಮಿಗಿಲೊಂದು ದಾರದಲ್ಲಿ೪೮ ಮಣಿಯ ಪವಣಿಸಿದರಯ್ಯ. ಮತ್ತೊ 
ದರಲ್ಲಿ ೭೨ ಮತ್ತೊಂದರಲ್ಲಿ ೮೪ ಮತ್ತೊಇದರಲ್ಲಿ ೯೬ ಮತ್ತೊಂದರಲ್ಲಿ 
೧೦೮ ಮತ್ತೊಂದರಲ್ಲಿ ೨೧೬ ಮತ್ತೊಂದರಲ್ಲಿ ೪೩೨ ಮತ್ತೊಂದರಲ್ಲಿ ೮೬೪ 
ಮತ್ತೊಂದರಲ್ಲಿ ೧೭೨೮ ಮತ್ತೊಂದು ದಾರದಲ್ಲಿ ಅನಂತನಂತ ಮಣಿ 
ಗಳ ಪವಣಿಸಿದರಯ್ಯಾ. ಈ ಪ್ರಕಾರದಿಂದ ಹದಿಮೂರೆಳೆಯ ಮಣಿ 
ಗಳ ಸರಗೊಳಿಸಿ ಆಯಾಯ ಸರದ ಎಸಳುಗಳ ಮಧ್ಯದಲ್ಲಿ ಮುತ್ತು 
ಮಾಣಿಕ್ಯ ನವರತ್ನ ಪ್ರಕಾಶಕ್ಕೆ ಮಿಗಿಲಾದ ಮಹಾ ಜ್ಯೋತಿರ್ಮಯ 
ಶ್ರೀ ಗುರುಲಿಂಗ ಜಂಗಮನೆಂಬ ಮಹಾ ಪ್ರಸಾದವ ಪದಕವ ಮಾಡಿ 
ರಚಿಸಿ ಅಂಗಲಿಂಗ ಪ್ರಾಣಲಿಂಗ ಭಾನಲಿಂಗವೆಂಬ ವುಭಯ ಚಿನ 
[ವಳಿದು ಮಹಾ ಬೆಳಗಿಕೊಳಗೆಫಿಂದು ಸರ್ವಾವಸ್ಥೆ 1೪ಿಲ್ಲದೆ ಕಂಠಾಭರಣವೆ 
ಮಾಡಿ ಧರಿಸಿ ಮಹಾ ಪರಿಸೂರ್ಣ ಮಹಾ ಪ್ರಕಾಶವೆಂಬ ಮಹಾ ಚಿದ್ಧನ 


ಸಂಗನಬಸವೇಶ್ವರ ವಚನೆಗಳು. ರ್ವಿ 


(2 


ಸಾದ ಭಾಜನದಲ್ಲಿ ಪರಿರೂರ್ಣರಾಗಿ ಸತ್ಯ ಸದಾಚಾರ ಸತ್ಕ್ಯಾಯಕ 
ಯಾನಂದ ಸತ್ಯ್ರಿಯೆ ಸಮೃಜ್ಞಾನದ ಬೆಳಗಿನೊಳಗಣ ಮಹಾ 
ಸಾಧಿಸಿ ಅನಾದಿಯ ಬಯಲೊಳಗಣ ಮಹಾ ಬಯಲೊಳಗೆ ಜನಿ 
ತರಾಗಿ ಚತುರ್ಮುಖನ ಜಡಸಂಸಾರಕ್ಕೊಳಗಾಗಡೆ ಯದ್ದುಷ್ಟಂತನ್ನಷ್ಟಂ 
ಎಂದುದಾಗಿ ಮತ್ತೆ ಮರಳಿ ಬಯಲೊಳಗಣ ಮಹಾ ಬಯ ಲಾದರು 
ನೋಡಾ ಸಂಗನಬಸವೇಶ್ವರಾ. 


ಧೃತ್ತಿ 
ಳಗ 


ಣಿ. 24 


———— 


ಜಂಗಮ- 


94 ೦ ಓಂ 425 
೧. ಹರಹರಾ ಶಿವಶಿ ಇಕರುಣಾಕರ ಮತ್ತುಣನಾಥ ಮಹಾ 


ಪ್ರಭು ಜಂಗಮವೇ, ಸರ್ವ ಸರಬ್ರಹ್ಮ ಘನ ಗ್ಯೊಭ್ಛೀರ ಪೃರತ್ಯತ್ವ ರ್ತಿ 
ನೋಡಾ ಜಂಗಮವೇ, ನಿರುಪಮ ನಿರವಯ ನಿಶ್ಚಿಂತ ನಿಷ್ಠ 
ಳಂಕ ನೋಡಾ. ಜಂಗಮವೆ ತೆ ುಚರ ಪರವಸ್ತು ನೋಡಯ್ಯ.1 
ಭೂರುದ್ರ ಮೂರ್ತಿ ನೋಡಯ್ಯ. ಸತ್ಯ ಸದಾಚಾರ ಮೂರ್ತಿ ನೋಡಯ್ಯ. 
ಹಂಗ ಸತ್ಯ್ರಿಯಾ ಸಮೃಜ್ಞಾನ ಮೂರ್ತಿ ನೋಡಯ್ಯ. ಸನ್ಫಕ್ತಿ 
ಪ್ರಿಯ್ನ ಜಂಗ್ಗಮ್ಮ ಗುರುಲಿಂಗ ಭಕ್ತಂಗೆ ಹರಣ ಕಿರಣ ಚೈತನ್ಯ ಮೂರ್ತಿ 
ನೋಡಯ್ಯ, ಪರಮಾನಂದ ಪರಿಣಾನಿ ನೋಡಯ್ಯ. ಜಂಗವುನೇ ಸಚ್ಚಿ 
ದಾನಂದೆ ಸಾರ್ತಿ ನೋಡಯ್ಯ. ಜಗತ್ಪುವನ ಮೂರ್ತಿ ನೋಡಯ್ಯಕಾರ 
ಣಾವತಾರ ಮೂರ್ತಿ ನೋಡಯ್ಯ. ಜಂಗಮವೆ ಅಂಗಲಿಂಗ ವೆರಡಕೆ 
ಹರಣ ಕಿರಣ ಚೈತನ್ಯ ಮೂರ್ತಿ ನೊಡಖಯ್ಯ ಅದೆಂತೆಂದೊಡೆ  ಭೂಸುರೋ 
ಬ್ರಾಹ್ಮಣಕ್ಚೈವ ಭೂರುದ್ರೋ ಜಂಗಮಸ್ತಥಾ! ಸುರರುದ್ರಪ್ವಯೊರ್ಮದ್ಧೆ 
ರುದ್ರಯೇವವಿಶೇಷಿತಃ| ೧] ನಾದ ಬಿಂದು ಕಲಾತೀತಂ ವೇದಶಾಸ್ತ್ರಾತಿ 
ವರ್ತನಂ ಆದಿ ಮದ್ಯಾಂತರಹಿತಂ ನಿತ್ಯಾ ನಂದಾತ್ಮಕಂ ನಿಜಂ॥೨॥ ಎಂದು 
ದಾಗಿ ಜಂಗಮವೇ ಸ್ಪದ್ಧಕ್ತ ಮಾಹೇಶ್ವರರ ಸದ್ಧರ್ಮ ಸರ್ವಾಚಾರ ಸಂಸ 
ತ್ತಿನಾಚರಣೆಗೆ ಕಾರಣ್ಮಕರ್ತು ನೋಡಾ ಸಂಗನಬಸವೇಶ್ವರಾ. 

೨. ಅಯ್ಯಾ ಜಂಗಮನೆಂದೊಡೆ ಬಾಯಲೆಕ್ಕವೇ? ಜಂಗಮ 
ವೆಂದೊಡೆ ಉಸಾಧಿಕನೆ? ಜಂಗಮನೆಂಡೊಡೇನು ಸ್ತ್ರೀಲಂಸಟಿನೆ? ಈ ಗುಣ 
ವುಳ್ಳವನ ಚರ ಜಂಗಮ ವೆಂಬೆಿನೆ? ಎನ್ನೆನು. ಈ ಪಾತಕದ ನುಡಿಯ 
ಕೇಳಲಾಗದು. ಜಂಗಮನೆಂತವನೆಂದೊಡೆ, ನಿರ್ಲೇಪ ನಿರುಪಾಧಿಕ 


೩೦ ಶಿವಾನುಭವ. 

ನಿರ್ಜೋಧ, ನಿರಾತ್ರಿತ ನಿಷ್ಠಾರಣ ನಿರ್ಲಂಪ ಪಟ. ಜಂಗಮ ಈ ಷಡ್ಗ್ಲುಣ 
ಭರಿತನಾಡೊಡೆ SE ಇಂತಿಪ್ಪುದೆ ಕಾರಣವಾಗಿ ಪ ಪ್ರಭು 
ಜೀವಕೇ ಶರಣೆಂದು ಬದುಕನೇ ಬಸವಣ್ಣ? ಇವರಿಬ್ಬರು ಒಕ್ಳುದಕೊಂಡು 
ನಾನು ಬದುಕಿದೆನು ಕಾಣಾ. ಇಂತು ಪ್ರಮಥಗಣಮಾರ್ಗದಲ್ಲಿ ದೃಢ ಚಿತ್ತ 
ದಿಂದ ನಿಂದ ಮಹಂತ ಶರಣಂಗೆ ನಾನು ನೀನು, ಗುರುವು ಶಿಷ್ಯ, ಭಕ್ತ 
ಜಂಗಮ, ಸತಿಪತಿ, ತಂದೆ ಮಗನೆಂಬ, ಉಭಯ ಶಬ್ದ ಉಂಟಿ ನೋಡಾ 
ಸಂಗನಬಸವೇಶ್ವರಾ? 





ಪ್ರಸಾದ. 


೧. ಅಯ್ಯಾವರಕುಮಾರ ದೇಶಿಕೋತ್ತಮನೇ ಕೇಳಾ. ಕಲ್ಯಾಣ 
ಪಟ್ಟಣದ ಅನುಭಾವ ಮಂಟಪದಲ್ಲಿ ಬಸವ ಮೊದಲಾದ ಪ್ರಮಥರೆಲ್ಲ 
ಚನ್ನಬಸವರಾಜೇಂದ್ರಂಗೆ ಮಹಾ ಲಿಂಗೈಕ್ಯಾ ನುಭಾವವ ಬೆಸಗೊಳಲು, ಅದೇ 
ಪ್ರಸಾದನ ನಿನಗೆ ಅರುಹಿಸಿ ಕೊಟ್ಟಿವು ಕೇಳಾ ನಂದಿ ಸಂಗನ ಬಸ 
ವೇಶ್ವರಾ. 

೨. ಆದಿಯನು ಲಿಂಗಮುಖದಲ್ಲಿ ಅರ್ಪಿತವ ಮಾಡಿ, ಅನಾದಿ 
ಯನು ಲಿಂಗಮುಖದಲ್ಲಿ ಅರ್ಪಿತವ ಮಾಡಿ, ಮನವೆಂಬುದ ನಿರಾಕಾರದಲ್ಲಿ 
' ನಿಲಿಸಿ, ಪರಿಣಾಮ ಪ್ರಸಾದದಲ್ಲಿ ತದ್ಗತನಾಗಿ ಪ್ರಸಾದವೇ ಪ್ರಾಣ ಪ್ರಸಾದವೇ 
ಜ್ಞಾನ ಪ್ರಸಾದವೇ ಧ್ಯಾನಪ್ರ ಸಾವಷೇ ಭೋಗವಾಗಿಪ್ಪ ಸಂಗಮೇಶ್ವರಲಿಂಗ 
ದಲ್ಲಿ ಮರುಳ ಶಂಕರದೇವನ ನುಪಮಿಸಬಾರದು ನೋಡಾ ಬಸಪಣ್ಣ. 


೩. ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವ ಮರುಳ ಶಂಕರ ಸಿದ್ಧ 
ರಾಮಯ್ಯ ಅಜಗಣ್ಣ ಅಕ್ಕನಾಗಲೆ ನೀಲಲೋಚಕೆ ಮುಕ್ತಾಂಗನೆ ಮಕಾ 
ಜೀವಿಯಕ್ಕ ಮೊದಲಾದ ಮಹಾ ಪ್ರಮಥಗಣಂಗಳೆಲ್ಲ ಸುಗಂಧದೊಳಗಣ 
ಮಹಾ ಗಂಧ ಪ್ರಸಾದವ ಕೊಂಡರಯ್ಯ. ಸುರಸದೊಳಗಣ ಮಹಾ ರಸಪ್ರ 
ಸಾದವ ಕೊಂಡರಯ್ಯಾ. ಸುರೂಸಿನೊಳಗಣ ಮಹಾ ಸ್ಪರ್ಶನ ಪ್ರಸಾದವ 
ಕೊಂಡರಯ್ಯ. ಇಂತೀ ಸುಗಂಧ ಸುರಸ ಸುರೂಪು ಸುಶಬ್ದ ಸತ್ತು ಚಿತ್ತಾ 
ನಂದ ಮೂರ್ತಿ ಶ್ರೀಗುರು ಲಿಂಗ ಜಂಗಮಕ್ಕೆ ಪವಿತ್ರ ಮುಖದಿಂದ ಸಮ 
ರಿಸಿ ಅವರೊಕ್ಕು ಮಿಕ್ಕ ಪ್ರಸಾದವ ಹಾಕ್ಯಸಿ ಪರತತ್ವ ಲಿಂಗಮುಖದಲ್ಲಿ 


ಸಂಗನಬಸವೇಶ್ವರ ವಚನಗಳು. ೩೧ 


ನಿಜ ಪ್ರಸಾದವೆಂದು ಸಂಬಂಧಿಸಿ ನಿರವಯ ಸಮಾಧಿಸ್ಥರಾದರು ನೋಡಾ. 
ಅಂದಿನ ಮಹಾಗಣಂಗಳ ಚಿತ್ರಭೆಯೆ ಇಂದಿನ ಗುರುಲಿಂಗಜಂಗಮದ 
ಪಾದೋದಕ ಪ್ರಸಾದವೆಂದು ನಿರ್ವಂಚಕತ್ವದಿಂದ ಪ್ರಸಾದದೊಳಗಣ 
ಮಹಾ ಪ್ರಸಾದವೆಂದರಿದು ಆಚರಿಸುವ ಫಿತ್ಯ ತೃಪ್ತಿಯೇ ಘನ ಪ್ರಸಾದ. 
ಆ ಪ್ರಸಾದವೇ ಪರಮಾನಂದ. ಈ ವಿಚಾರವನರಿದುಕೊಂಡು ಕೊಡಬ 
ಲ್ಲಾತನೆ ಸದ್ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ. ಈ ಗುರು 
ಲಿಂಗ ಜಂಗಮ ಪಾದೋದಕ ಪ್ರಸಾದವನರಿದು ಕೊಳಬಲ್ಲೂತನೆ ಸದ್ಭಕ್ತ 
ಪ್ರಸಾದಿ ಶಿವಶರಣ ನೋಡಾ. ಈ ವಿಚಾರವನರಿಯದೆ ಕೊಟ್ಟು ಕೊಂಬ 
ಭ್ರಷ್ಟರನೇನೆಂಬೆನಯ್ಯ? ಆದಿ ಅನಾದಿಯಿಂದತ್ತತ್ತ ಮೀರಿ ತೋರುವ 
ಸದ್ಗುರು ಲಿಂಗ ಜಂಗಮದಿಂದ ಸದ್ಗುರು ಲಿಂಗ ಜಂಗಮ ಸದ್ಭಕ್ತಿ ಪ್ರಸಾದಿ 
ಶರಣತ್ವದ ವಿಚಾರವ ತಿಳಿದು ಮಹಾಗಣಂಗಳಿಗೆ ಪಾತಕ ಸೂತಕ ದರಿದ್ರ 
ದುಃಖಗಳು ಬಂದು ತಟ್ಟಲುಂಟಿ? ಅದೆಂತೆಂದೊಡೆ “ ಯಥಾ ಅಗ್ನಿ ಸ್ತಥಾ 
ಕಾಷ್ಕಂ ಯಥಾ ಕ್ಷೀರ ತಥಾ ಫೈತಂ।॥ ಯಥಾ ಜ್ಯೋತಿ ಸ್ತಥಾ ಸಾರಂ 
ಸರ್ವತ್ರಾವಸ್ಥಿತಂ ಕಲಾ /೧॥ ಯಥಾ ಕಲಾ ತಥಾ ಭಾವಂ ಯಥಾ ಭಾವ 
ಸ್ತಥಾ ಮನಃ ಯಥಾ ಮನ ಸ್ತಥಾ ದೃಷ್ಟಿಃ ಯಥಾದೃಫ್ಟಿ ಸ್ತಥಾ ಶಿವ8೨॥ 
ಇಂತೆಂದುದಾಗಿ ಅಗ್ನಿಯಲ್ಲಿ ದಗ್ಗವಾದಕಾಷ್ಕಂಗಳಿಗೆ ಮರಳಿ ಅಗ್ರಿಯುಂಟಿ? 
ಕ್ಷೀರವಳಿದು ಫೈತವಾದ ಮೇಲೆ ಮರಳಿ ಕ್ಷೀರವಪ್ಪುದೆ? ಜ್ಯೋತಿಯಲ್ಲಿ ಘನ 
ಸಾರ ಮರಳಿ ಸಾಕಾರವಪ್ಪುದೆ? ಸರ್ವಾವಸ್ಥೆಯಲ್ಲಿ ಪರತತ್ವ ಮೂರ್ತಿ 
ಯಲ್ಲಿ ಕೂಡಿದ ಸದ್ಭಕ್ತ ಮರಳಿ ಭವಿಯಪ್ಪನೆ? ಜಾತಿಸೂತಕ ಪಾತಕವ 
ಳಿದ ಸದ್ಭಕ್ತ ಶರಣಗಣಂಗಳ ಭಾವಮನದೃಷ್ಟ ಅವಸ್ಥೆಗಳೆಲ್ಲ ಪರತಿವಲಿಂಗ 
ಪ್ರಕಾಶ ನೋಡಾ. ಅಂದಿಂದು ಎಂಬ ಸಂದೇಹವಳಿದು ಶೃತಿಗುರು ಸ್ವಾನು 
ಭಾವದಿಂದ ಅಂಗಲಿಂಗವೆಂಬುಭಯ ಭೇದವಳಿದು ತ್ರಿವಿಧದೀಕ್ಷೆ ತ್ರಿವಿಧ 
ಸ್ವಸ್ವರೂಪು ನಿಲುಕಡೆ ತ್ರಿವಿಧ ಗುರುಲಿಂಗಜಂಗಮ ತ್ರಿವಿಧ ಪಾದೋದಕ 
ಪ್ರಸಾದ ತ್ರಿವಿಧ ಚಿದ್ವಿಭೂತಿ ರುದ್ರಾಕ್ಷಿ ಮಂತ್ರ ತ್ರಿವಿಧಾಚಾರ ಭಕ್ತಿ 
ಜ್ಞಾನ ವೈರಾಗ್ಯವಿಡಿದಾಚರಿಸುವ ಭಕ್ತಗಣಂಗಳ ಕಾಯವೇ ಚಿತ್ಕಾಯ, 
ಅವರಂಗಮನಃ ಪ್ರಾಣಭಾವಂಗಳೇ ಮಹಾಘನ ನಿಜಪ್ರಸಾದಪಾದೋದಕ 
ನೋಡಾ ಸಂಗನ ಬಸವೇಶ್ವರಾ. 

೪. ಅಷ್ಟಾಷಸ್ಟಿಕೋಟ ತೀರ್ಥಮಿಂದರಿಲ್ಲ ಕಾಣಿರಣ್ಣಾ. ಲಕ್ಷಕೋಟ 
ಜಪವ ಮಾಡಿದರಿಲ್ಲ. ಧ್ಯಾನ ಮೌನ ಹೋಮನೇಮ ಅನುಷ್ಕಾನವ ಮಾಡಿ 


೩೨ ಶಿವಾನುಭವ. 


ದರಿಲ್ಲ ಕಾಣಿರಣ್ಣ. ಅನಂತ ವೇಳೆ ಸೂರ್ಯಚಂದ್ರ ಭೂಪ್ರದಕ್ಷಿಣೆ ಮಾಡಿ 
ದರಿಲ್ಲ. ಕಾಶಿ ಕೇದಾರ ಹಂಪೆ ಗಯಾ ಪ್ರಯಾಗ ರಾಮೇಶ್ವರ ತ್ರೀಶೈಲ 
ಹೇಮಾದ್ರಿ ರಜತಾದ್ರಿ ಮಹಾಮೇರು ಹಿಮವತೈೇದಾರ ವೀರಣ್ಣ ಶಿವಗಂಗೆ 
/ಅಮರೆಗುಂಡ ಗೋಕರ್ಣ ಹೋದರಿಲ್ಲ ಕಾಣಿರಣ್ಣ. ಇವೆಲ್ಲ ಕುಚಿತ್ತ ಕು 
'ಬುದ್ಧಿ ಅಹಂಕಾರ ಕುಮನ ಅಜ್ಞಾನ ದುರ್ಭಾವ ಮೊದಲಾದ ಕರಣೇಂ 
ದ್ರಿಯಂಗಳು ತನ್ನ ಶನು ತುಂಬಿ, ಬರಿಯ ಭ್ರಾಂತು ಕಾಣಿರಣ್ಣ. ಇನ್ನು 
ನಿಜವಸ್ತು ಪರಶಿವಲಿಂಗವಿಪ್ಪ ಠಾವಹೇಳಿಹೆ. ಶ್ರೀಗುರು ಕರುಣಾಕಟಾ 
ಕ್ಲೆಯಿಂ ಕರುಣಿಸಿಕೊಟ್ಟ ಪರಶಿವಲಿಂಗವ ಮನತುಂಬಿ ಭಾವತುಂಬಿ ಕರ 
ತುಂಬಿ ಕಂಗಳುತುಂಬಿ'ಹೈದೆಯೆತುಂಬಿ ಸರ್ವಾಂಗತುಂಬಿ ಹಲವು ಕಡೆಗೆ 
ಹೆನೆದಾಡುವ ಹೆಂಸೆನಾತ್ಮ ಜೀವಧ್ಯಾನ ಮೌನ ನೇಮ ನಿತ್ಯ ಸತ್ಯ ಸದಾ 
ವನೆಂಬ ಹಸ್ತದಲ್ಲಿ ಪಿಡಿದು, ಆ ಮಹಾಲಿಂಗವೆಂಬ ಸ್ತಂಭದಲ್ಲಿ ಕಟ್ಟಿ, 
ಆ ಹೆಸ್ತೆದಲ್ಲಿಸ್ಸ ಫೆನಮಹಾ ಪರಶಿವಲಿಂಗವ ಕೂಡಿ ನೆರೆಯ ಬಲ್ಲರೆ ಇದೇ 
ನಿಶ್ಚಯ ಕಾಣಾ. ಶ್ರೀಗುರು ಲಿಂಗ ಜಂಗಮದ ಕರುಣಾ ಕಟಾಕ್ಷೆಯಿಂದ 
ಅಂಗದ ಮೇಲೆ ಪರಶಿವಲಿಂಗವ ಧರಿಸಿದ ಶಿವಭಕ್ತ ಶಿವಭಕ್ತೆ ಶಿವಪುತ್ರ 
ರಿಗೆ ಶ್ರೀಗುರು ದೇವನೇ ಕುಲದೈವವಯ್ಯಾ. ಚಿನ್ಫನ ಇಷ್ಟಮಹಾಲಿಂಗವೇ 
ಮೆ ಫ್ರೈವವಯ್ಯಾ. ಇಂತೀ ಕುಲದೈವ ಮನೆದೈವವ ಕಂಡು, ಅರ್ಥ 
ಪ್ರಾಣಾಭಿಮಾನಂಗಳ ಸಮರ್ಪಿಸಿ ಕಾಯದ ಮಧ್ಯದಲ್ಲಿ ನೆಲಿಸಿರ್ಪ ಇಷ್ಟ 
ಲಿಂಗದೇವಂಗೆ ಕಾಯವನರ್ಪಿಸಿ, ಮನ ಮಧ್ಯದಲ್ಲಿ ನೆಲಿಸಿರ್ಸ ಪ್ರಾಣ 
ಲಿಂಗ ದೇವಂಗೆ ಮನವನರ್ಸಿಸಿ, ಭಾವದಮಧ್ಯದನ್ನಿ ನೆಲಿಸಿರ್ಪ ಭಾವಲಿ೨ಗ 
ದೇವಂಗೆ ಭಾವನನರ್ಸಿಸಿ, ಪ್ರಾಣದಲ್ಲಿ ನೆಲಿಸಿರ್ನ ಆಚಾರ ಲಿಂಗದೇವಂಗೆ 
ಸುಗಂಧವನರ್ಸಿಸಿ, ಜಿಹ್ವೆಯ ಮಧ್ಯದಲ್ಲಿ ನೆಲಿಸಿರ್ಸ್ಹ ಗುರುಲಿಂಗದೇವಂಗೆ 
ಸುರಸವನರ್ಸಿಸಿ, ನೇತ್ರ ಮಧ್ಯದಲ್ಲಿ ನೆಲಿಸಿರ್ನ ಜಂಗಮ ಮಹಾಲಿಂಗ 
ದೇವಂಗೆ ಸುಸ್ಪರ್ಶನವನರ್ಸಿಸಿ, ಶ್ರೋತ್ರದ ಮಧ್ಯದಲ್ಲಿ ನೆಲಿಸಿರ್ಪ ಪ್ರಸಾದ 
ಲಿಂಗದೇನಂಗೆ ಸುಶಬ್ಬವನರ್ಸಿಸಿ, ಹೈನಯ ಮಧ್ಯದಲ್ಲಿ ನೆಲಿಸಿರ್ನ ಮಹಾ 
ಲಿಂಗದೇವಂಗೆ ಸುತೃಪ್ತಿಯನರ್ಸಿಸಿ, ಅರುಹಿನ ಮಧ್ಯದಲ್ಲಿ ನೆಲಿಸಿರ್ನ ನಿಃ 
ಕಲ ಲಿಂಗದೇವಂಗೆ ತನ್ನ ನಿತ್ಯ ಸುನಿಜವನರ್ಸಿಸಿ, ಸುಜ್ಞಾನದ ಮಧ್ಯದಲ್ಲಿ 
ನೆಲಿಸಿರ್ಸ ಶೂನ್ಯ ಲಿಂಗಡೀನಂಗೆ ಮಹಾಸಂತೃಪ್ತಿಯ ಪರಿಣಾಮವನರ್ಪಿಸಿ 
ಇಂತೀ ವಿಕಾದಶ ಸ್ಥಾನದಲ್ಲಿ ನೆಲಿಸಿರ್ಪ ಜ್ಯೋತಿರ್ಮಯ ಸರತತ್ವಲಿಂಗಕ್ಕೆ 
ಕಾದ ಭಕ್ತಿವಿಡಿದು ನಿಕಾದಶ ಸುಪಸದಾರ್ಥವನರ್ನಿಸಿ ನಿಜಸದ್ಭಕ್ತಿ ನೈಷ್ಟೆ 


ಸಂಗನಬಸವೇಶ್ವರ ವಚನಗಳು" ೩೩ 


ಕರಿಗೊಂಡು ಅವರ ಒಕ್ಕುಮಿಕ್ಕ ಪರಿಣಾಮ ಪ್ರಸಾದದಲ್ಲಿ ನಿಮ್ಮ ಶರಣರು 
ಲೋಲುಪ್ತರಲ್ಲದೆ ಉಳಿದ ಜಡಜೀವಿಕರ್ಮ ಭೂಭಾರಿ ಕಣ್ಣಗೆಟ್ಟಿಣ್ಣಗಳೆತ್ತ 
ಬಲ್ಲರಯ್ಯ ನಿಮ್ಮ ನಿಜಾಚರಣೆಯ ನಿಲುಕಡೆಯ ನಿಜಪ್ರಸಾದವ? ಇಂತು 
ಮಹಾ ಪ್ರಮಥ ಗಣಂಗಳೆಲ್ಲ ಆಚಾರದನುವನರಿದು ಸನ್ಮಾರ್ಗದಿಂದಾಚ 
ರಿಸಿ ನುಡಿದಂತೆ ನಡೆದು ಎರಡೆಂಬತ್ತುಕೋಟ ವಚನವ ನುಡಿದು ಜ್ಞಾನೋ 
ದಯವಾಗಿ ಬಂದ ಸದ್ಭಕ್ತ ಶಿಷ್ಯೋತ್ತಮಂಗೆ ನಂಚಮಹಾ ಪಾತಕ ಸೂತ 
ಕಂಗಳ ಬಿಡಿಸಿ, ಇಷ್ಟಲಿಂಗ ಬಾಹ್ಯನಾದ ಶಿವಮಾರ್ಗವ ಹರಿದು ತ್ರಿವಿಧ 
ದೀಕ್ಸಾಕರ್ತುವಾದ ಇಷ್ಟಲಿಂಗವ ಸರ್ವಾಂಗದಲ್ಲಿ ಸಂಬಂಧಿಸಿ ನಿಜ ವೀರ 
ಶೈವ ಸನ್ಮಾರ್ಗವ ಬೋಧಿಸಿ ಸದ್ಭಕ್ತಿ ಸತ್ಕಾಯಕ ಸಫ್ಫಿಯೆ ಸಮ್ಯಜ್ಞಾನ 
ಸದ್ಭಾವ ಸದಾಚಾರವೆಂಬ ಷಟಸ್ಥಲ ಸಂಸದವನಿತ್ತರು ನೋಡಾ ಸಂಗನ 
ಬಸವೇಶ್ವರಾ. 

೪೬ / ೫. ಇಂತು ಸದ್ಗುರು ಕರಜಾತರು ಪಂಚಪಾತಕ ಪಂಚಸೂತಕವ 
ಹೊಗ್ದಲಾಗದು. ಶೈವಮಾರ್ಗವ ಮೆಟ್ಟಲಾಗದು. ಪ್ರಮಥರಾಚರಿಸಿದ 
ಸನ್ಮಾರ್ಗವನುಳಿದು ಶೈವ ಜಡಜೀವಿಗಳ ಮಾರ್ಗದ ಸೋಂಕಿನಲ್ಲಿ ಅರ್ಚ 
ನಾರ್ಪಣ ಕ್ರಿಯೆಗಳನಾಚರಿಸಲಾಗದು. ದಾಕ್ಷಿಣ್ಯದಿಂದ ಅನಾಚಾರದು 
ರ್ಜೀವಿಗಳ ಸಮಪುಕ್ತಿಯಲ್ಲಿ ಅರ್ನಿತವ ಮಾಡಲಾಗದು. ಷಡ್ವಿಧ ಶೀಲ 
ವ್ರತಾಚಾರ ಹೀನರಲ್ಲಿ ಪಾದೋದಕ ಪ್ರಸಾದವಕೊಳಲಾಗದು. ಪ್ರಮಥ 
ರಾಚರಿಸಿದ ಪೂಜಾ ಪೂಜಕತ್ವನ ತಿಳಿದು, ತ್ರಿಕೂಟಿಗಿರಿ ಸಂಗಮದಲ್ಲಿ 
ಫೆಲಿಸಿರ್ಹ್ನ ಮಹಾಪ್ರಭು ತಾನೇ ನೋಡಾ ಸಂಗನ ಬಸವೇಶ್ವರಾ. 

ಇಷ್ಟ ಲಿಂಗಾರ್ಸಣ. 


ಅಯ್ಯಾ ಚಿದ್ಧನ ತೀರ್ಥವ ಇಷ್ಟಲಿಂ ಗಾರ್ಷಿತವ ಮಾಡುವ ವಿಚಾರ 
ವೆಂತೆಂದೊಡ್ಕೆ, ಗುರುಲಿಂಗ ಮುಖದಲ್ಲಿ ಅಚ್ಚ ಪ್ರಸಾದ ಸ್ವರೂಪವಾದ 
ಇಷ್ಟಲಿಂಗಕ್ಕರ್ಪಿ ತನಯ್ಯ. ಗುರುಲಿಂಗ ಶಿವಲಿಂಗ ಮುಖದಲ್ಲಿ ಆಚರಣೆ 
ಸಂಬಂಧದಿಂದೆ ನಿಚ್ಚಪ್ರಸಾದ ಸಮಯಪ್ರಸಾದ ಸ್ವರೂಪವಾದ ಇಷ್ಟಲಿಂಗ 
ಕೃರ್ಪಿತವಯ್ಯ. ಗುರುಲಿಂಗ ಶಿನಲಿಂಗ ಜಂಗಮಲಿಂಗ ಮುಖದಲ್ಲಿ ತ್ರಿವಿ 
ಧಾಚರಣೆಯ ಕರ್ತ್ಕುವಾದುದರಿಂದ ಸ್ವಯಚರ ಪರಗುರು ಮೂರ್ತಿ ಚಿತ 
ಲಾಪ್ರಸಾದ ಸ್ಪರೂಪವಾದ ಇಷ್ಟಲಿಂಗ ದೇವಂಗೆ ಅರ್ಥಿತವಯ್ಯ, ಆ ನಿಲು' 
ಕಡೆ ಎಂತೆಂದೊಡೆ ಶ್ರೀಗುರುಲಿಂಗಜಂಗಮವು ಹಸ್ತಮಸ್ತಕ ಸಂಯೋ 


೩೪ ಶಿವಾನುಭವ 


ಗವ ಮಾಡಿ ವೇಧಾಮಂತ್ರಕ್ರಿ ಕ್ರಿಯಾದೀಕ್ಷೆಯ ಕರುಣಿಸುವಲ್ಲಿ ಕರಕಮಲದ 
ದಶಾಂಗುಳಮದಧ್ಯ ಭರಿ ದ್ವಾ ದಶಪ ಪ್ರಣವಲಿಂಗಮೂರ್ತಿಗಳ ಮೂನ 
ತ್ತಾರು ಪ್ರಣವರೂಪಿನಿಂದ ಸಂಬಂಧಿಸಿರ್ಸರಖ್ಯ. ಇಂತು ಸಂಬಂಧವ 
ಗುರುಕಟಾಕ್ಸೆಯಿಂದ ತಿಳಿದು ಷಡಕ್ಷರ ಮಂತ್ರಸ್ಟರೂಪವಾ ಇದ ದಕ್ಷಿಣಹಸ್ತ 
ದಿಂದ ಷಡಕ್ಷರ ಮಂತ್ರಸ್ವರೂಪವಾದ ವಾಮಹಸ್ತ ಕಮಲದಲ್ಲಿ ನಲಿಸಿರ್ಪ 
ಚಿದನ ಇಷ್ಟ ಲಿಂಗ ಡೇವಂಗೆ ಆಯಾಸ್ದಲ ಬಂದು ಒದಗಿದಲ್ಲಿ ಮಕಾರ 
ಶಿಕಾರ ಭ್‌ ಅನಾಮಿಕ ಮಧ್ಯಾಂಗುಳಿ ತರ್ಜಿನಿ ಮೊದಲಾದ ತ್ರಿವಿಧಂ 
ಗುಳಿಗಳಲ್ಲಿ ತ್ರಿವಿಧಲಿಂಗ ಮಂತ್ರಗಳಿಂದ ಇಷ್ಟಮಹಾಲಿಂಗ ರೂಪಿತವ 
ಮಾಡಿ ಭೋಗಿಸ ಬಲ್ಲಡೆ ಅಚ್ಚ ಸ್ವಯಂಭು ಪ್ರಸಾದಲಿಂಗ ಶರಣನೆಂಬೆ 
ನೋಡಾ ಸಂಗನ ಬಸವೇಶ್ವರಾ. 


ಚಿದನ ಲಿಂಗಾರ್ಪಣ. 


ಅಯ್ಯಾ ಗುರು ಜಂಗಮದ ಪಾದೋದಕ ಪ್ರಸಾದವ ಚಿದ್ಭನಲಿಂಗ 
ಕೃರ್ಸಿತವ ಮಾಡಿಕೊಂಬಲ್ಲಿ, ಆಲಿಂಗ ಮೊದಲೋ ಗುರುಚರ ಮೊದಲೋ 
ಆ ನಿಚಾರವೆಂತೆಂದೊಡೆ, ಅನಾದಿ ಗುರು ಜಂಗಮದ ಪಾಡೋದಕ ಪ್ರಸಾ 
ದವ ಚಿದ್ಧ ನ ಲಿಂಗಕ್ಕೆ ಅರ್ನಿತವ ಮಾಡಿಕೊಂಬಲ್ಲಿ ಬೀಜಲಿಂಗ ರ 
ಗುರುಚರ ಇಂತು ಉಭಯವನರಿತಲ್ಲಿ ಗುರುಚರಕ್ಕೆ ಚಿದ್ರ ನಲಿಂಗವೇ ಆದಿ 
ಅನಾದಿ. ಚಿದ್ರನ ಲಿಂಗಕ್ಕೆ ಗುರುಚರವೇ ಆದಿ ಅನಾದಿ. ಇಂತೀ ವಿಚಾರ 
| ವತಿಳಿದಲ್ಲಿ, ಸೌಡ್ರನಲಿಂಗನ ಬಿಟ್ಟು ಗುರುಚರ ಉಂಟೆ? ಗುರುಚರನಬಿಟು 
ಚಿದ್ರನ ಲಿಂಗ ಉಂಟಿ? ಇವು ಮೂರು ಒಂದೇ ವಸ ಸ್ತುವಯ್ಯ. ಅವರಿಂದ 
\ ಆಚರಣೆಗೋಸ್ಕರ ಗುರುಭಕ್ತನಾಗಿ ಪೂಜೆಗೆ ನಿಂತಿರ್ಫು ದಯ್ಯ. ಲಿಂಗಜಂ 
1 ಗಮವಾಗಿ ಪೂಜ್ಯಕ್ಕೆ ನಂತಿರ್ಪನಕ್ಯ. ಅಡೆಂತೆಂದೊಡೆ, " ಅಕಾಯಂ 
1 ಭಕ್ತಕೌಯೆಂಚ ಮೆಹಾಕಾಯಸ್ತು ಭಕ್ತಯೋಃ” ಇ:ತೆಂದುದಾಗಿ ಗುರು 
ಭಕ್ತ ನಾಗಿರ್ಪುದಯ್ಯ. “ಮಹತೋ ಲಿಂಗರೂಸೇಣ ಮಹತೋ ಜಂಗಮ 
ಥತ್‌” ಇಂತೆಂದೆದಾಗಿ ಲಿಂಗಜಂಗಮವಾಗಿರ್ಪುದಯ್ಯ. ಇಚ್ಛೆ ಆನಿಜ್ಛೆ 
ಕು ಬೇಡೆನ್ನದೆ ಗುರುಭಕ್ತರಿಂದ ಬಂದುದ ಕೈಕೊಂಡು ಸಂತೃತ್ತಿ! ಯಲ್ಲಿ 
ರ್ಫದೆ ಲಿಂಗ ಜಂಗಮ. ಇದನರಿದ ಮೇಲೆ ಮತ್ತೊಂದು ಪ್ರಕಾರ ಪ್ರ ಪ್ರಸಾದ 
ಕುಂಟು. ಅದರವಿಚಾರವೇನೆಂದೊಡೆ, ಗುರುವುಮುಟ್ಟ ದ್ದು ಪ್ರಸಾದವೊಂಬೆನೆ? 


ಬಣ 


ಅಲ್ಲಲ್ಲ ಅದೇನು ಕಾರಣನೆಂಡೊಡೆ, ಅನಾದಿ ಲಿಂಗ ತೋರಲರಿಯನಾಗಿ. 


ಸಂಗನ ಬಸವೇಶ್ವರ ವಚನಗಳು. ೩೫ 


ಲಿಂಗ ಮುಟ್ಟಿದ್ದು ಪ್ರಸಾದವೆಂಬೆನೆ? ಅಲ್ಲಲ್ಲ. ಅದೇನು ಕಾರಣನೆಂದೊಡೆ, 
ಅಷ್ಟವಿಧಾರ್ಚನೆ ಸೋಡೆಶೋಸಚಾರಕ್ಕೆ ಒಳಗಾಯಿತ್ತಾಗಿ. ಜಂಗಮ 
ಮುಟ್ಟಿದ್ದು ಪ್ರಸಾದನೆಂಬೆನೆ? ಅಲ್ಲಲ್ಲ. ಅದೇನು ಕಾರಣನೆಂಡೊಡೆ, ಆಕಿ 
ಆಮಿಷಕ್ಕೊಳಗಾಯಿತ್ತಾಗಿ. ಮತ್ತೆಂತುಂಟು? ಗುರು ಲಿಂಗ ಜಂಗಮ 
ಪ್ರಸಾದ ಅನಾದಿ ಲಿಂಗವನರಿತು ಅಷ್ಟತನುವೇ ಅಸ್ಟವಿಧಾರ್ಚನೆಯಾಗಿ 
ಮಲಮಾಯಾ ಪಾಶದಾಶಯವ ಫೀಗಿ ನಿಂದಡೆ ಗುರುಲಿಂಗಜಂಗಮ. 
ಆತತಟ್ಟಿದ್ದು ಮುಟ್ಟಿದ್ದೆಲ್ಲ ಮಹಾ ಪ್ರಸಾದ ನೋಡಾ. ಲಿಂಗವಿಲ್ಲದ ಜಂಗ 
ಮ ಜಂಗಮವಿಲ್ಲದ ಲಿಂಗ ಈ ಲಿಂಗ ಜಂಗಮ, ಜಂಗಮ ಲಿಂಗವೆಂಬ 
ನಿಜಾರವನರಿಯದ ಗುರುಭಕ್ತರೆಂತೋ ಮರುಳೆ? ಅದಕ್ಕೆ ಸಾಕ್ಷಿ" ಉಭೌ 
ಕಾಮಾದಿಚಶಕ್ತಿ ಉಭಯಾಶ್ರಮ ಆಶ್ರಮಃ । ಲಿಂಗಜಂಗಮ ತೀರ್ಥಂಚ 
ಜಂಗಮಂ ಲಿಂಗ ಶೇಷಯೋಸಿ ॥೧|| ಇಂತೆಂದುದಾಗಿ ಲಿಂಗಜಂಗಮದಲ್ಲಿ 
ಚಿದ್ಧನ ತೀರ್ಥವಕೊಂಡು ಜಂಗಮಲಿಂಗದಲ್ಲಿ ಚಿದ್ಧನ ಮಹಾ ಪ್ರಸಾ 
ದವ ಮುಗಿಯಬಲ್ಲಾ ತನೇ ಆದಿ ಅನಾದಿಯಿಂದತ್ತತ್ತ, ಮೀರಿತೋರುವ 
ಗುರುಭಕ್ತ ಶರಣಪ್ರಸಾದ ಲಿಂಗಮೂರ್ತಿ ತಾನೆ ನೋಡಾ ಸಂಗನಬಸವೇ 
ಶ್ವರಾ. 


ನಿಜಪ್ರಸಾದಿ. 

೧. ಅಯ್ಯಾ ನಿರಾಲಂಬ ನಿಃಕಳೆಂಕ ನಿಃಪ್ರಪಂಚತ್ವದಿಂದ ನಾಲ್ವ 
ತ್ರೆಂಟು ಪ್ರಣವ ಸ್ಮರಣೆಯಿಂದ ಏಕಾದಶ ಲಿಂಗಂಗಳಿಗೆ ಏಕಾದಶ ಪ್ರಸಾ 
ದವ ಸಮರ್ಪಿಸಿ ತಾನಾ ಸಂತೃಪ್ತಿ ಮಹಾ ಪ್ರಸಾದದಲ್ಲಿ ಲೋಲುಪ್ತನಾ 
ದಡೆ ನಿಜಸ್ರಸಾದಿ ಎಂಬೆ ನೋಡಾ. ಅದರ ವಿಚಾರವೆಂತೆಂದೊಡೆ, ನಾಲ್ವ 
ತ್ರೆಂಟು ಪ್ರಣವದೊಳಗೆ ದ್ವಾದಶ ಪ್ರಣವ ಸ್ಮರಣೆಯಿಂದ ಪಂಚೇಂದ್ರಿಯ 
ವಿರಹಿತ ಪ್ರಸಾದ. ಕರಣ ಚತುಷ್ಟಯ ವಿರಹಿತ ಪ್ರಸಾದಲಿಂಗಪ್ರಸಾದವ 
ಶಿವಲಿಂಗ ಜಂಗಮಲಿಂಗ ಪ್ರಾಣಲಿಂಗ ದೇವಂಗೆ ನಿರಹಂಕಾರ ಸುಮನ 
ನಿರಾಲಂಬ ಹಸ್ತದಿಂದ ಸಮರ್ಸಿಸಿ ಆ ತೃಪ್ತಿಯ ಲೋಲುಪ್ತಿಯಲ್ಲಿ ತಾನಾ 
ದೊಡೆ ಅನಾದಿ ನಿಃಕಾಮ್ಯ ಶೂನ್ಯಲಿಂಗಸ್ವರೂಪ ಚನ್ನಬಸವರಾಜನೆಂಜಿ 
ನೋಡಾ. ಇಪ್ಪತ್ತುನಾಲ್ಕು ಪ್ರಣವದೊಳಗೆ ದ್ವಾದಶ ಪ್ರಣವ ಸ್ಮರಣೆ 
ಯಿಂದ ಸಮತಾಪ್ರಸಾದ ಪ್ರಸಾದಿಯ ಪ್ರಸಾದ ಜಂಗಮಪ್ರಸಾದವ ಪ್ರಸಾ 
ದಲಿಂಗ ಮಹಾಲಿಂಗ ಭಾವಲಿಂಗ ದೇವಂಗೆ ಜ್ಞಾನ ಸದ್ಭಾವ ನಿಃಪ್ರ 


ಡೆ ಶಿವಾನುಭವ. 


ಪಂಚ ಹಸ್ತದಿಂದ ಸಮರ್ಪಿಸಿ ಆ ಪರಿಣಾಮ ಲೋಲುಪ್ತಿಯಲ್ಲಿ ತಾನಾ 
ದೊಡೆ, ಅನಾದಿ ನಿರಂಜನ ಜಂಗಮ ಸ್ವರೂಪು ಪ್ರಭುದೇವನೆಂಬೆ ನೋಡಾ. 
ಇನ್ನುಳಿದ ದ್ವಾದಶ ಪ್ರಣವ ಸ್ಮರಣೆಯಿಂದ ಸದ್ಭಾವಸ್ರಸಾದ ಜ್ಞಾನಪ್ರ 
ಸಾದವ ಇಂತು ನವಲಿಂಗಪ್ರಸಾದ ಪಾರೋದಕಂಗಳ ಸಂತೃಪ್ತಿಯಲ್ಲಿ 
ಸಾಕಾರ ನಿರಾಕಾರನಾದ ಪರತತ್ವ ಜ್ಯೋತಿರ್ಮಯಲಿಂಗದೇವಂಗೆ ನಿಜಾ 
ನಂದ ಹಸ್ತದಿಂದ ಸಮರ್ಪಿಸಿ ಮತ್ತು ಅನಾದಿಕುಲ ಸಮ್ಮತವಾದ ದಶ 
ನಿಧ ಆಟೋಗಳ ಏಕಾದಶ ಪ್ರಸಾದದಲ್ಲಿ ಕೂಡಿ ಘನಸಾರದಂತಾ 
ದೊಡೆ ಅನಾದಿ ಪೂರ್ಣಮಯ ನಿಜವಸ್ತು ತಾನೇ ನೋಡಾ ಸಂಗನಬ 
ಸವೇಶ್ವರಾ. 

ನ ೨. ಆಯ್ಯಾ ನಿರ್ವಂಚಕತ್ವದಿಂದ ದಶವಿಧಲಿಂಗಂಗಳಿಗೆ ಏಕ 
ವಿಂಶತಿ ಮಂತ್ರ ಸ್ಮರಣೆಯಿಂದ ದಶವಿಧ ಪಾಡೋದಕವನರ್ನಿಸಿ ಸಂತೃ 
ಪ್ರಾನಂದ ಜಲದಲ್ಲಿ ಪರಿಣಾಮಿಸಬಲ್ಲಡೆ, ನಿಜಪ್ರಸಾದಿ ಎಂಬೆನಯ್ಯ. 
ಅದರ ವಿಚಾರವೆಂತೆಂದೊಡೆ, ಏಕವಿಂಶತಿ ಪ್ರಣವದೊಳಗೆ ಷಡ್ತಿಧ ಪ್ರಣವ 
ಸ್ಮರಣೆಯಿಂದ ಆಪ್ಯಾಯನೋದಕ ಹಸ್ತೋದಕ ಲಿಂಗಪಾದೋದಕ ಶಿವ 
ಲಿಂಗ ಜಂಗಮಲಿಂಗ ಪ್ರಾ ಣಲಿಂಗದೇವಂಗೆ ಸಮರ್ಪಿಸಿ ತಾನಾ ಪರಿಣಾ 
ಮದಲ್ಲಿ ಲೋಲುಪ್ತನಾಜಿೆ, ಅನಾದಿ ಜಂಗಮಸ್ವರೂನವಾದ ಅಲ್ಲಮ 
ಪ್ರಭುರಾಯ ನೋಡಾ. ಇನ್ನುಳಿದ ತ್ರಿವಿಧ ಪ್ರಣವ ಸ್ಮರಣೆಯಿಂದ ನವ 
ವಿಧೋದಕವನೊಳಕೊಂಡ ಸತ್ಯೋದಕವ ನವವಿಧ ಲಿಂಗಕ್ಕೆ ಮಾತೃ 
ರೂಪವಾದ ನಿ8ಕಲ ಪರತತ್ವ ದೇವಂಗೆ ಸಮರ್ಪಿಸಿ ನಿತ್ಯತೃಪ್ತತ್ವದಿಂದ 
ಸವ ರ೯ವಸ್ಥೆಯ ನೀಗಬಲ್ಲಡೆ, ಗ ಶರಣಪ್ರಸನ್ಸ್ನ ಮೂರ್ತಿ ಎಂಬೆ 
ನೋಡಾ ಸಂಗನಬಸವೇಶ್ವ ರಾ. 


ಶುದ್ಧ, ಸಿದ್ಧಪ್ರ ಸಿದ್ಧ ಪ್ರಸಾದ. 


ಇಂದ್ರಿಯಂಗಳ ದುರ್ವರ್ತನ ಗುಣಂಗಳ ಜಯಿಸಿದಾತಂಗೆ ಬ ಬ್ರಹ್ಮನು 
ತೃತ್ತಿಗೆ ಹೊರಗಾಗಿ ಶ್ರೀ ಗುರುವಿನಿಂದ ಸರ್ವಾಂಗವೆಲ್ಲೂಾ ಶುದ್ಧ ಪ್ರಸಾದ ಸಾದ 
ನಾಗುವದಯ್ಯ. ಸಮಸ್ತ ವಿಷಯಂಗಳ ದುರ್ವರ್ತನ ಗುಣಂಗಳ ಜಯಿ 
ಸಿದಾತಂಗೆ ವಿಷ್ಣುವಿನ ಸ್ಥಿತಿ ಹೊರಗಾಗಿ ಚಿದ್ಧನ ಮಹಾಲಿಂಗದಿಂದ 
ಸರ್ವಾಂಗವೆಲ್ಲ ಸಿದ್ಧಪ್ರಸಾದವೆನಿಸುವದಯ್ಯ. ಸಮಸ್ತ ಕರಣಂಗಳ ದುರ್ವ 
ರ್ತನ ಗುಣಂಗಳ ಜಯಿಸಿದಾತಂಗೆ ರುದ್ರನ ಲಯಕ್ಕೆ ಹೊರಗಾಗಿ ನಿರಾ 


ಸ್ವ 


ಸಂಗನಬಸನೇಶ್ವರ ವಚನಗಳು. ೩೭ 


ಲಂಬ ನಿಃಕಲ ಜಂಗಮದಿಂದ ಸರ್ವಾಂಗವೆಲ್ಲ ಪ್ರಸಿದ್ಧ ಪ್ರಸಾದವಾಗು 
ವದಯ್ಯ. ಇಂತು ಇಂದ್ರಿಯ ವಿಷಯ ಕರಣ ಗುಣಧರ್ಮಗಳಳಿದು / 
ಲಿಂಗೇಂದ್ರಿಯ ವಿಷಯ ಕರಣ ಗಾಗಿ ಬ್ರಹ್ಮನುತ್ಸತ್ಛ ವಿಷ್ಣವಿನ ಸ್ಥಿತಿ 
ರುದ್ರನ ಲಯಕ್ಕೆ ಹೊರಗಾಗುವದಲ್ಲದೆ ಮಹಾ ಪ್ರಸಾದಿಸ್ಯಲದೊಳಗಣ 
ಸಟ್ಸಲ ದೊರೆಯದು ನೋಡಾ ಸಂಗನಬಸವೇಕ್ವರಾ. 


ಸರ್ವಾಂಗ ಪಾದೋದಕ ಪ್ರಸಾದ ಮಯದ ರೀತಿ. 


೨. ಅಯ್ಯಾ ಏಕವಿಂಶತಿ ದೀಕ್ಷೆಯ ನಿಲುಕಡಿ ದ್ವಾದಶಾಚಾರ ಮೊದ 
ಲಾಗಿ ಸರ್ವಾಚಾರ ಸಂಪತ್ತಿನಾಚರಣೆಯ ಅರ್ಪಿತಾನಧಾನನನರಿದು ಆಚ 
ರಿಸಿದೊಡೆ, ನಿನ್ನ ಸರ್ವಾಂಗವೆಲ್ಲ ಪಾದೋದಕ ಪ್ರಸಾದ ಮಂತ್ರಮಯ 
ಪರಬ್ರಹ್ಮ ಸ್ವರೂಪ ನೋಡಾ. ಅದರ ನಿಚಾರನೆಂತೆಂನೊಡೆ, ಕಾಯದ 
ಮಧ್ಯದಲ್ಲಿ ಅನಾದಿ ಗುರು ಬಸವೇಶ್ವರ ಸ್ವಾಮಿಗಳೇ ಇಷ್ಟಲಿಂಗ ಮಂತ್ರ , 
ಚಿದ್ವಿಭೂತಿ ರುದ್ರಾಕ್ಷಿ ದೀಕ್ಷಾ ಪಾದೋದಕ ಶುದ್ಧ ಪ್ರಸಾದವಾಗಿ ನೆಲಿ; 
ಸಿರ್ಪರು ನೋಡಾ. ನಿನ್ನ ಮನದ ಮಧ್ಯದಲ್ಲಿ ಅನಾದಿ ಚರರೂಸ ಚನ್ನ 
ಬಸವೇಶ್ವರ ಸ್ವಾಮಿಗಳೇ ಪ್ರಾಣಲಿಂಗ ಸನ್ತಕೋಟ ಮಹಾಮಂತ್ರ ಶಿಕ್ಲಾ 
ಪಾಡೋದಕೆ ಸಿದೆ ಪ್ರಸಾದ್ರನಾಗಿ ನೆಲಿಸಿರ್ನರು ನೋಡಾ. ನಿನ್ನ ಭಾವ 
ಮಧ್ಯದಲ್ಲಿ ಅನಾದಿ ಪರಶಿವರೂನ ಅಲ್ಲಮ ಪ್ರಭು ಸ್ವಾಮಿಗಳೇ ಭಾವ 
ಲಿಂಗ ಆಗಣಿತ ಮಂತ್ರ ಜ್ಞಾನ ಫಾತೋದಕ ಪ್ರಸಿದ್ಧ ಪ್ರಸಾದವಾಗಿ | 
ನೆಲಿಸಿರ್ಪರು ನೋಡಾ. ನಿನ್ನಾಧಾರ ಚತ್ರ ಮಧ್ಯದಲ್ಲಿ ಆಚಾರ ಮೂರ್ತಿ 
ಮಡಿನಾಳ ಸ್ವಾಮಿಗಳ ಪುಚಾಚಾರ ಮೂರ್ತಿ. ಆಚಾರಲಿಂಗ ಮಂತ್ರ 
ಸ್ಪರ್ಶನೋದಕ ಆಪ್ಯಾಯನ ಪ್ರಸಾದವಾಗಿ ನೆರಿಸಿರ್ಶರು ನೋಡಾ. ನಿನ್ನ 
ಸ್ವಾಧಿಷ್ಠಾನ ಚಕ್ರಮಧ್ಯದಲ್ಲಿ ಸಪ್ಪಿಯಾ ಮೂರ್ತಿ ಮರುಳ ಶಂಕರ ಸ್ವಾಮಿ 
ಗಳೇ ಮಂತ್ರ ಮೂರ್ತಿ ಗುರುಲಿಂಗ ಮಂತ್ರ ಅನಧಾನೋಕ ಸಮಯ 
ಪ್ರಸಾದವಾಗಿ ನೆಲಿಸಿರ್ಪರು ನೋಡಾ. ನಿನ್ನ ಮಣಿ ಪೂರಕ ಚಕ್ರ ಮಧ್ಯ 
ದಲ್ಲಿ ಸಮ್ಯಜ್ಞಾನ ಮೂರ್ತಿ ಸಿದ್ಧರಾಮೇಶ್ವರ ಸ್ವಾಮಿಗಳೇ ನಿರೀಕ್ಷಣ 
ಮೂರ್ತಿ ಶಿವಲಿಂಗ ಮಂತ್ರ ಆಪ್ಯಾಯನೋದಕ ಪ್ರಸಾದಿಯ ಪ್ರಸಾದ 
ವಾಗಿ ನೆಲಿಸಿರ್ನರು ನೋಡಾ. ನಿನ್ನ ಅನಾಹತ ಚಕ್ರಮಧ್ಯದಲ್ಲಿ ಷಡ್ಗು 
ಣೈಶ್ವರ್ಯ ಸಂಸನ್ನ ನೀಲಲೋಚನೆ ತಾಯಿಗಳ ಯಜನ ಸ್ವರೂನ ಮೂರ್ತಿ 
ಜಂಗಮಲಿಂಗ ಮಂತ್ರ ಹಸ್ತೋದಕ ಪಂಚೇಂದ್ರಿಯ ವಿರಹಿತ ಪ್ರಸಾ 


೩೮ ಶಿವಾನುಭವ. 


ದವಾಗಿ ನೆಲಿಸಿರ್ಪರು ನೋಡಾ. ನಿನ್ನ ವಿಶುದ್ಧಿ ಚಕ್ರಮಧ್ಯದಲ್ಲಿ ಪರಮ 
ವಿರಾಗತನುವುಳ್ಳ ಮಾಹಾದೇವಿ ತಾಯಿಗಳೇ ಈಳನ ಸ್ವರೂಪವಾದ ಪ್ರಸಾ 
ದಲಿಂಗ ಮಂತ್ರ ಪರಿಣಾಮೋದಕ ಕರಣ ಚತುಷ್ವಯ ವಿರಹಿತ ಪ್ರಸಾ 
ದವಾಗಿ ನೆಲಿಸಿರ್ಪರು ನೋಡಾ. ನಿನ್ನ ಆಜ್ಞಾಚಕ್ರದ ಮಧ್ಯದಲ್ಲಿ ಸಟ್ಸ್ಮಲ 
ಸಂಪನ್ನೆಯಾದಂಥಾ ಅಕ್ಕನಾಗಲಾಂಬಿಕೆ ತಾಯಿಗಳೇ ವೇದ್ಯಸ್ವರೂಪ 
ವಾದ ಮಹಾಲಿಂಗ ಮಂತ್ರ ನಿರ್ನಾಮೋದಕ ಸಮತಾ ಪ್ರಸಾದವಾಗಿ 
ನೆಲಿಸಿಪರು ನೋಡಾ. ನಿನ್ನ ಬ್ರಹ್ಮಚಕ್ರ ಮಧ್ಯದಲ್ಲಿಸರ್ವಾಚಾರ ಸಂಪ 
ನ್ಷೆಯಾದಂಥ ಮುಕ್ತಾಯಕ್ಕಗಳೇ ನಿರಾಲಂಬ ಮೂರ್ತಿಯಾದಂಥ ನಿಃಕಳ 
ಲಿಂಗ ಮಂತ್ರ ಸತ್ಯೋದಕ ಸದ್ಭಾವ ಪ್ರಸಾದ ಜ್ಞಾನಪ್ರಸಾದವಾಗಿ ಕೆಲಿ 
ಸಿರ್ಷರು ನೋಡಾ. ನಿನ್ನ ಶಿಖಾ ಪಶ್ಚಿಮ ಚಕ್ರಮಧ್ಯದಲ್ಲಿ ಪರಿಸೂರ್ಣಾ 
ನಂದಮೂರ್ತಿ ಅಜಗಣ್ಣ ತಂದೆಗಳು ನಿ8ಪ್ರಪಂಚ ಮೂರ್ತಿ ಶೂನ್ಯ ನಿರಂ 
ಜನ ಲಿಂಗಮಂತ್ರ ಕರುಣಜಲ ವಿನಯಜಲ ಸಮತಾಜಲ ಚಿತ್ಕಲಾ 
ಪ್ರಸಾದ ನಿಜಪ್ರಸಾದ ಚಿದ್ರೂಪ ಪ್ರಸಾದವಾಗಿ ನೆಲಿಸಿಪರು ನೋಡಾ. 
ಇಂತು ನಿನ್ನ ಕಳಾ ಚೈತನ್ಯನಾಗಿ ನಿನ್ನ ಸರ್ವಾಂಗವೆಲ್ಲ ಪ್ರಮಥ ಗಣಂಗಳ 
ಪಾದೋದಕ ಪ್ರಸಾದಲಿಂಗ ಮಂತ್ರವಾಗಿರ್ಪುದು ನೋಡಾ ಸಂಗನಬ 
ಸವೇಶ್ವರಾ. 


ಪಾದೋದಕ ವಿಧಿಯ ತತ್ವಗಳು. 


೧. ಅಯ್ಯಾ ನೀನು ಅಷ್ಟಭೋಗಂಗಳ ತ್ಯಜಿಸಿ ನಿನ್ನ ನಿಜದಿಂದ 
ನಿನ್ನಾದಿ ಮಧ್ಯಾವಸಾನವ ತಿಳಿದು ನೋಡಿದರೆ ನಿನ್ನ ಕಣ್ಣಿಮುಂದೆ ಬಂದಿ 
ರ್ಪುದು ನೋಡಾ ಮಹಾಪ್ರಸಾದ. ಅದೆಂತೆಂದೊಡೆ, ಮಹಾಜ್ಞಾನ ತಲೆ 
ದೋರಿ ಸರ್ವಾಂಗ ಪರಿತ್ಯಾಗನ ಮಾಡಿ ಗುರೂಪಾವಸ್ನೆಯ ಮಾಡಿದ 
ಶಿಷ್ಯೋತ್ತಮಂಗೆ ಸೇವ್ಯರ ಭೃತ್ಯದಿಂದ ಸಂಚಕಲಶಂಗಳ ಸ್ಥಾಪಿಸಿ ಸೂತ್ರವ 
ಹಾಕಿಸಿ ಅಷ್ಟವಿಧಾರ್ಚನೆ ಸೋಡಶೋಪಚಾರಂಗಳ ಮಾಡಿಸಿ, ತಮ್ಮ 
ಕೃಪಾಹಸ್ತವನಿಟ್ಟು ಜಂಗಮ ಮೂರ್ತಿಗಳ ಸಿಂಹಾಸನದ ಮೇಲೆ 
ಮೂರ್ತವ ಮಾಡಿಸಿ ಶ್ರೀಗುರುಲಿಂಗವು ಎಂದು ಪ್ರಮಥರೊಡಗೂಡಿ 
ಕುಮಾರ ಠಾವಮಾಡಿದಂಗಲಿಂಗವ ತನ್ನ ಚರಣತಳಕ್ಕೆ ಸೂತ್ರವ ಹಿಡಿಸಿ, 
ಗುರು ಶಿಷ್ಯೃತ್ವನೆಂಬ ಉಭಯ ಭೇದವಳಿದು ಏಕ ರೂಪಾಗಿ ನಿರಂಜನ 
ಮೂರ್ತಿಗೆ ಅಭಿವಂದಿಸಿ ಅಷ್ಟಾಂಗ ಪ್ರಣತರಾಗಿ ಅಪ್ಪಣೆಯ ಬೆಸಗೊಂಡು, 


ಸಂಗನಬಸವೇಶ್ವರ ವಚನಗಳು. ರ್ಶ್ನಿ 
ಆ ನಿರಂಜನ ಮೂರ್ತಿಗೆ ಪ್ರತಿ ಸಿಂಹಾಸನವ ಮಾಡಿಸಿ, ಗುರು ಶಿನ್ಯರಭಿ 
ಮುಖವಾಗಿ, ಗುರುವಿನ ದೃಶ್ಯ ಶಿಸ್ಯನ ಮಸ್ತಕದಲ್ಲಿ ಸೂಸ್ಕೆ ಶಿಷ್ಯನ 
ದೃಕ್ಟು ಗುರುವಿನ ಚರಣ ಕಮಲದಲ್ಲಿ ಸೂಸೆ, ಏಕಲಿಂಗ ನಿಷ್ಕೆಯಿಂದೆ ಸಾವ 
ಇನ ಭಕ್ತಿಕರಿಗೊಂಡು, ಆ ಲಿಂಗಾಂಗದ ಭಾಳದ ಪೂರ್ವಲಿಖಿತವ 
ಜಂಗಮ ಚರಣೋದ್ಧೂಳನದಿಂದೆ ತೊಡೆದು, ಲಿಂಗಾಂಗಕ್ಕೆ ೨೧ ಪೂಜೆಯ 
ಮಾಡಿಸಿ, ಲಿಂಗಕ್ಕೆ ಅಂಗವ ತೋರಿ, ಅಂಗಕ್ಕೆ ಲಿಂಗವ ತೋರಿ, ಪಾಣಿಗ್ರ 
ಹಣವ ಮಾಡಿ ಮಂತ್ರ ವರ್ಣದಲ್ಲಿ ಉಸುರಿ ಪ್ರಮಥರೊಡಗೂಡಿ ಸೇಸೆಯ 
ನೆರೆದು ಕಂಕಣವಕಟ್ಟಿ ನಿಮಿಷಾರ್ಧವಗಲಬೇಡೆಂದು ಅಭಯ ಹಸ್ತನಿಟ್ಟ 
ಸರ್ವಾಂಗದಲ್ಲಿ ಚಿದ್ಯನಲಿಂಗವನಿತ್ತುದೇ ಪ್ರಥಮದಲ್ಲಿ ಗುರು ಪ್ರಸಾದ 
ನೋಡಾ: ಅದರಿಂ ಮೇಲೆ ಕ್ರಿಯಾಮಂತ್ರವ ಹೇಳಿದ ದಶನಿಧ ಪಾದೋ 
ದಕ ಏಕಾದಶ ಪ್ರಸಾದನ ಕರುಣಿಸಿದ್ದುದೇ ದ್ವಿತೀಯದಲ್ಲಿ ಲಿಂಗಪ್ರಸಾದ 
ನೋಡಾ. ಟರ ಮೇಲೆ ಲಿಂಗಾಂಗ ಸರ್ಟ್‌ಸ್ಟಾ ನಂಗಳಲ್ಲಿ ಆ ವಿಧ 
ಸಕೀಲು ಮೊದಲಾಗಿ ಸಮಸ್ತ ಸಕೀಲಮರ್ಮವ ಕರುಣಿಸಿದ್ದು ದೇ ತೃತೀ 
ಯದಲ್ಲಿ ಜಂಗಮ ಪ್ರ ಸಾದ ನೋಡಾ. ಅದರಿಂದತ್ತ ಶ್ರ ಕಿಂಗಾಗವಡ 
ಳಿದು ಸರ್ವಾಚಾರ ಸಂಪತ್ತಿ ನ ಆಚರಣೆಯ ತೋರಿ ಮಹಾಪ್ರಸಾದ ಶಿವಾ 
ನುಭಾವರೂಪವ ಬೋಧಿಸಿ ಶ್ರೀಗುರುಲಿಂಗ ಜಂಗಮದಂತರಂಗದಲ್ಲಿ ಬೆಳ 
ಗುವ ಚಿಜ್ಯೋತಿ ಶರಣನೇ ಚತುರ್ಥದಲ್ಲಿ ನಿಜಪ್ರಸಾದ ನೋಡಾ. ಈ 
ಚತುರ್ವಿಧ ಪ್ರಸಾದ ಸ್ವರೂಪ ವೇ ನೀನೆಂದರಿದು ಇನ್ನಾವ ಭಯಕ್ಕೆ ಹೆದರ 
ಬೇಡಯ್ಯ. ಪ್ರ ಮಕಾ ಚ್‌ ಆಚಾರ ಕ್ರಿಯಾಜ್ಞಾನಾಚರಣ ಸಂಬಂಧಕ್ಕೆ 


AE ER ಬಾರಮದನುಳಿದು ಚಿಡ್ರನ ಮಹಾಲಿಂಗದಲ್ಲೇಕವಾಗಿ 
ಬಾರಾ ಸಂಗನ ಬಸವೇಶ್ವ ರಾ. 

೨. ಅಯ್ಯಾ ಜಗತ್ಪಾವನ ನಿಮಿತ್ಯಾರ್ಥವಾಗಿ ಸಾಕಾರ ಲೀಲೆಯ 
ಧರಿಸಿದ ಸ್ವಯಚರಪರ ಗುರುಮೂರ್ತಿಗಳ ಅರ್ಸಿತಾವಧಾನದ ನಿಲುಕಡೆ 
ಎಂತೆಂದೊಡೆ, ಲಿಂಗಾಚಾರ ಮೊದಲಾದ ಸದ್ಭ ಕ್ಷಶರಣಗಣಂಗಳಲ್ಲಿ ಲಿಂಗಾ 
ರ್ಪಿತ ಭಿಕ್ಷಲೀಲೆಯ ಧರಿಸಿ ಹೋ ದನೇಳೆಯೊಳು ಆ ಭಕ್ತಗಣಂಗಳು 
ಶರಣುವೊಕ್ಕು ಸಮಸ್ತ ಆಚರಣೆಯ ಒದಗಿಸಿ ಕೊಟ್ಟ ಲ್ಲಿ ದಶವಿಧ ಪಾದೋ 
ದಕ ವಿಕಾದಶ ಪ ಪ್ರಸಾದದಾ ಇಚರಣೆಯಾಗುವದಯ್ಯ. ಸಟ ಲಿಂಗಾಚಾರ 
ಭಕ್ತಗಣಂಗಳು ದೂರೆಯದಿರ್ದೊಡೆ, ನೇಡೋಂತಿ ಸಿದ್ಧಾ ತಿ ಭಿನ್ನಯೋಗಿ 


ಮೊದಲಾದ ಸಮಸ್ತ ಮತದಿಂದ ಏಕಶಬ್ದ ಭಿಕ್ಷಸಪ್ತಗೃಹವ ಬೇಡಿ 


೪೦ ಶಿವಾನುಭವ. 


ದುರ್ಗಂಧಯುಕ್ತವಾದ ಆಯೋಗ್ಯ ದ್ರವ್ಯವನುಳಿದು ಸದ್ಗಣಯುಕ್ತವಾದ 
ಯೋಗ್ಯ ದ್ರವ್ಯವಕೈಕೊಂಡು ಧೂಳೆನಾದ ಜಲದಿಂದ ಭವಿತನವ ಕಳೆದು 
ಭಕ್ತ ಪದಾರ್ಥವೆನಿಸಿ ಅರ್ಥ್ಯ ಪಾದ್ಯಾಚಮನವ ಮಾಡಿ ಧಾನ್ಯ ವಾದೊಡೆ 
ಪರಿನಾಮ ಜಲದಿ ಶೋಧಿಸಿ, ಪಾಕನಮಾಡಿ, ಫಲಾಹಾರವಾದೊಡೆ 
ಶೋಧಿಸಿ ಪಕ್ಕವ ಮಾಡಿಟ್ಟು, ಆ ಮೇಲೆ ಅಯ್ಯ ನಿನಗೆ ಭಕ್ತಗಣಂಗಳು 
ದೊರೆಯದ ಸಮಯದಲ್ಲಿ ಚತುರ್ವಿಧ ಪಾಡೋದಕವೆಂತೆಂದೊಡೆ 
ಏಕಾಂತವಾಸದಲ್ಲಿ ಸರಿಣಾಮತರವಾದ ಹೆಳ್ಳೆ ಹೊಳೆ ಕೆರೆ ಬಾನಿ ಮಡು 
ಹೊಂಡ ಚಿಲುಮೆ ಕೊಳೆ ಮೊದಲಾದ ಸ್ಥಾನಕ್ಕೆ ಹೋಗಿ ಪ್ರಥಮದಲ್ಲಿ 
ಶಿವಶಿನ ಹರಹರಾ ಗುರುಬಸವಲಿಂಗಾ ಎಂಬ ಮಂತ್ರಸ್ಮರಣೆ ಧ್ಯಾನದಿಂದ 
ಪಾದವಿಟ್ಟ ಚರಣ ಸೋಂಕಿನಿಂ ಪವಿತ್ರವಾದುದುಕವೆ ಜಾಡೋದಕವೆನಿ 
ಸುವದಯ್ಯ. ಆ ಮೇಲೆ ತಂಬಿಗೆಯೊಳಗೆ ಶೋಧಿಸಿ ಬಸವಾಕ್ಷರವ ಲಿಖಿಸು 
ವೂಡೆ ಗುರುಪಾದೋದಕವೆನಿಸುವದೆಯ್ಯ. ಇಂತು ಗುರುಪಾಡೋದಕ 
ದಿಂದ ಇಷ್ಟಮಹಾಲಿಂಗ ದೇನಂಗೆ ಅಭಿಷೇಕ ಮುಖದಿಂದ ಲಿಂಗೋದಕ 
ವೆನಿಸುವದಯ್ಯ. ಆ ಮೇಲೆ ಅರ್ಚನಾ ಕ್ರಿಯೆಗಳ ತೀರ್ಚಿಕೊಂಡು ನಿಚ 
ಪ್ರಸಾದಿ ಸಂಬಂಧ ಆಚರಣೆಯಂತೆ ಮುಗಿದಲ್ಲಿ ಜಂಗಮ ಪಾಠಡೋದಕ 
ವೆನಿಸುವದಯ್ಯ. ಇಂತು ಚತುರ್ವಿಧ ಪಾದೋದಕದೊಳಗೆ ಷಡ್ವಿಧ 
ಪಾದೋದಕ ಉಂಟು. ಅದೆಂತೆಂದೊಡೆ ಹಸ್ತವಿಟ್ಟು ಸ್ಪರ್ಶನವಮಾಡೆ ಸ್ಪರ್ಶ 
ನೋದಕವೆನಿಸುವದಯ್ಯ. ಲಿಂಗಕ್ಕೆ ಧಾರೆಯಿಂದ ಅಭಿಷೇಕವನೆರೆದಲ್ಲಿ ಅವ 
ಧಾನೋದಕವೆನಿಸುವದಯ್ಯ. ಅರ್ನಿತ ಮುಖದಲ್ಲಿ ಹಸ್ತವ ಪ್ರಕ್ಷಾಳಿಸಿ 
ಖಂಡಿತ ಮಾಡಿದಲ್ಲಿಗೆ ಹೆಸ್ತೋದಕವೆನಿಸುವದಯ್ಯ, ಲಿಂಗಕ್ಕೆ ಸಂತೃಪ್ತಿ 
ಪರಿಯಂತರವು ಆರ್ಪಿತವ ಮಾಡಿದೊಡೆ ಪರಿಣಾಮೋದಕನೆನಿಸುವ 
ದಖ್ಯ. ತಟ್ಟಿ ಬಟ್ಟಲ ಲೇಹೈವ ಮಾಡಿದಲ್ಲಿ ನಿರ್ನಾಮೋದಕನೆನಿಸುವ 
ದಯ್ಯ. ಲೇಸ್ಯವಮಾಡಿದ ಮೇಲೆ ದ್ರವವನಾರಿಸಿ ಸರ್ವಾಂಗದಲ್ಲಿ ಲೇಪಿಸಿ 
ದೊಡೆ ಸತ್ಯೋದಕವೆನಿಸುವದಯ್ಯ. ಇಂತೀ ದಶನಿಧ ಪಾದೋದಕದ 
ನಿಚಾರವ ತಿಳಿದು ಆ ಮೇಲೆ ನಿಚ್ಚ ಪ್ರಸಾದಿಯ ಸಂಬಂಧದಾಚರಣೆ 
ಯಂತೆ ಪ್ರಸಾದವ ಮುಗಿವುದಯ್ಯ. ಅದರೊಳಗೆ ಏಕಾನಶ ಪ್ರಸಾದ ವಿವರ 
ನೇತೆಂದೊಡೆ, ಪ್ರಥಮದಲ್ಲಿ ಸ್ಪರ್ಶನವ ಮಾಡಿದಂಥಾದ್ದೆ ಗುರುಪ್ರಸಾದ 
ವೆನಿಸುವದಯ್ಯ. ಇಷ್ಟ ಮಹಾಲಿಂಗಕ್ಕೆ ಮಂತ್ರ ಸ್ಮರಣೆಯಿಂದ ಮೂರು 
ವೇಳೆ ರೂಪವನರ್ಸಿಸಿದಲ್ಲಿಗೆ ಲಿಂಗಪ್ರಸಾದವೆನಿಸುನದಯ್ಯ. ಎರಡುವೇಳೆ 


ಸಂಗನಬಸವೇಶ್ವರ ವಚನಗಳು. ೪೧ 


ಇಷ್ಟ ಮಹಾಲಿಂಗದೇವಂಗೆ ರೂಸವನರ್ಪಿಸಿ ಜಿಹ್ಟೆಯಲಿಟ್ಟಿಲ್ಲಿ ಜಂಗಮ 
ಇದವೆನಿಸುವದಯ್ಯ. ಆ ಮೇಲೆ ಲಿಂಗಡೇವಂಗೆ ತೋರಿ ಭೋಜ್ಯ 
ಲಿಂಗದೇವಂಗೆ ತೋರಿ ಜಿಹ್ವೆಯಲ್ಲಿಟ್ಟಿಂಥಾಡ್ದೇ ಪ್ರಸಾದಿಯ 
ವೆನಿಸುವದಯ್ಯ. ಆ ಭೋಜ್ಯರೂಪಾದ ಪ್ರಸಾದಿಯ ಪ್ರಸಾದ 
ಮಧುರ ಒಗರು ಕಾರ ಅಮ್ಲ ಶಹಿತೃಪ್ತಿ ಮಹಾತೃಪ್ತಿಯೆ ಆಪ್ಯಾ 
ಯನ ಸಮಯ ಪಂಚೇಂದ್ರಿಯ ವಿರಹಿತ ಕರಣಚತುಷ್ಟಯ ನಿರಹಿತ 
ಸಮತೆ ಸದ್ಭಾವ ಜ್ಞಾನಪ್ರಸಾದ ಮೊದಲಾದ ಸಸ್ತವಿಧ ಪ್ರಸಾದನೆನಿಸುವ 
ದಯ್ಯ. ಇಂತು ಸರಾಧೀನದಿಂ ಭಿಕ್ಷವ ಬೇಡಲಾರದಿರ್ದೊಡೆ ಅರಣ್ಯದಲ್ಲಿ 
ಫಲರಸಯುಕ್ತವಾದ ಹಣ್ಣು ಕಾಯಿಗಳ ಲಿಂಗಾರ್ಪಿತ ಭಿಕ್ಷು ಎಂದು ಆ 
ಫಲಾದಿಗಳ ತೆಗೆದುಕೊಂಡು ಶೋಧಿಸಿ ಪವಿತ್ರಜಮಾಡಿ ಲಿಂಗಾರ್ಪಿತ ಭೋಗಿ 
ಯಾದಾತನೆ ಸ್ವಯಂಭು ಪ್ರಸಾದಿ ಚಿತ್ಕಲಾಪ್ರಸಾದಿ ನೋಡಾ. ಇಂತು 
ಶ್ರೀಗುರುಲಿಂಗ ಜಂಗಮ ಕರುಣಾಕಟಾಕ್ಷೆಯಿಂದ ಅಚ್ಚ ಪ್ರಸಾದಿ ನಿಚ್ಚ 
ಪ್ರಸಾದಿ ಸಮಯಪ್ರಸಾದಿ ಚಿತ್ಕಲಾಪ್ರಸಾದಿ ನೋಡಾ. ಶರಣಗಣಂಗಳು 
ಆಚರಿಸುವ ದಶವಿಧ ಪಾದೋದಕ ಏಕಾದಶ ಪ್ರಸಾದದ ನಿಲುಕಡೆಯ 
ಆರಿದಾನಂದಿಸಿದೊಡೆ ನಿನ್ನ ಸರ್ವಾಂಗವೆಲ್ಲಾ ಚಿದ್ಭನ ಶರಣ ಪ್ರಸಾದಲಿಂಗ 
ಸ್ವರೂಪು ನೋಡಾ ಸಂಗನ ಬಸವೇಶ್ವರಾ. 


ಪಾದೋದಕ ಪ್ರಸಾದಗಳ ಮಹಾತ್ಮೆ 


2 


೫ £೮೫ 
೧) ಆ 
ಹ್ಮ್‌ ತ್ತಿ 


ಬ ಟ್‌] 


ಹ 


[28 
ಐ 
d 


ಹ 


೧. ಶ್ರೀಗುರ್ನುಲ್ಬಿಂಗಜಂಗಮದ ಧೂಳಪಾದೋದಕದಿಂದ ಸಮಸ್ತ 
ಲೋಕದ ಪ್ರಾಣಿಗಳ “ಭವೆತ್ವವಳಿದು ಭೃತ್ಯ ಭಕ್ತಿಮಾರ್ಗವ ತೋರುವ 
ದಯ್ಯ. ಶ್ರೀಗುರು ಲಿಂಗಜಂಗಮದ ದೀಕ್ಸಾ ಪಾದೋದಕದಿಂದೆ ಸಮಸ್ತ 
ಪದಾರ್ಥಂಗಳೆಲ್ಲವ ಶಿವಗಣಪದಕ್ಕೆ ಯೋಗ್ಯವಾಗುವಂತೆ ಮಾಡುವದಯ್ಯ 
ಶ್ರೀಗುರುಲಿಂಗಜಂಗಮದ ಶಿಕ್ಸಾಪಾದೋದಕದಿಂ ಬ್ರಹ್ಮನುತ್ಸತ್ತಿ, ವಿಷ್ಣು 
ನಿನ ಸ್ಥಿತಿ, ರುದ್ರನ ಲಯ, ಈಶ್ವರನ ತಿರೋಧಾನ, ಸದ:ಶಿವನನುಗ್ರಹೆವ€ 
ಕೊಡುವದು, ಶಿವಶರಣಗಣಂಗಳ ನಿಜನಿವಾಸವ ತೋರುವದಯ್ಯ. ಶ್ರೀಗು 
ರುಲಿಂಗಜಂಗಮದ ಮಹಾಜ್ಞಾನ ಪಸಾಡೋದಕದಿಂದ ಷಡ್ವಿಧ ದೀಕ್ಷಾತ್ರ 

ುವ ಕರುಣಿಸಿ ಪ್ರಬ್ಮ್‌ಸ್ಪಲ್ರ ಮಾರ್ಗವ ತ್ಯೋರುವದ್ದಯ್ಯ ಶ್ರೀಗುರು 
ಸಚ ಜ್‌ 
ಲಿಂಗಾಂಗ ಸಮರಸಾಚರಣೆಯ ಮಾರ್ಗವ ಮೀರಿದ ಕ್ರಿಯಾಜ್ಞಾನವ 4 


೪೨ ಶಿವಾನುಭವ: 


ತೋರುವದಯ್ಯ. ಶ್ರೀಗುರುಲಿಂಗ ಜಂಗಮದ ಸತ್ಕೋದಕ ಕರುಣಜಲ 
ವಿನಯಜಲ ಸಮತಾಜಲದಿಂದ ಸಮಸ್ತ ಪ್ರಮಥ ಗಣಂಗಳೆಲ್ಲ ಜ್ಯೋತಿ 
ರ್ಮಯರಾದರು ನೋಡಾ. ಅದೆಂತೆಂದೊಡೆ ಶಿಂಗುಷ್ಕಾಗ್ರೆ ಅಷ್ಟುಷಸ್ಟಿ, 
ತೀರ್ಥಾ ನಿತ್ಯಂವಸಂತಿವೈ ॥ ಸಪ್ತಸಾಗರ ಪಾದಾರ್ಥೆ ತದಾರ್ಥೆಕುಶಿನ 
ರ್ವತಾಃ ॥೧॥ ಸಪ್ತಸಾಗರ ಪರಿಯಂತಂ ತೀರ್ಥಸ್ನಾನ ಫಲಂ ಯಥಾ 
ಗುರೋರಂಫ್ರ) ಜಲೇರ್ಬಿಂದು ಸಹಸ್ರಾಂಶೇನ ಪೂರಯೇತ್‌ ॥೨॥ ಪಾಡೋ 
ದಕ ಪರಬ್ರಹ್ಮಂ ನಿರ್ಮಲಂ ಅಘನಾಶನಂ | ಅಜಡಂ ಜಡಮಿಚ್ಛೈಂತಿ 
ಸಪಾಪಿ ರಿಸ ॥೩॥ ಭವಭೂಜ ಕುಠಾರಾಯ ರೋಗಸಂಕಸ್ತ 
ಭಾನುವೆ | ಅನಯ ಗಿರಿವಜ್ರಾಯ ಪಾದತೀಥ್ಥಯತೇನಮ: ॥೪॥ 
ಇಂತೆಂದುದಾಗಿ ಶ್ರೀ ಗುರುಲಿಂಗ ಜಂಗಮದ ಪಾದೋದಕವೇ ಪರ 
ಮಾರಾಧ್ಯ ಶರಣಗಣಂಗಳಾಚಾರ ಸಂಪದಕ್ಕೆ ಪರಬ್ರಹ್ಮ ಜ್ಯೋತಿರ್ಮಯ 
ವಸ್ತು ನೋಡಾ ಸಂಗನಬಸನೇಶ್ವರಾ. 

೨. ಶ್ರೀ ಗುರುಲಿಂಗಜಂಗಮದ ಪಾದೋದಕದಿಂದ ತನುವಿನ 
ಜಡತ್ವವಳಿದು ಶಿವಭಕ್ತಿಯ ಪಥವ ತೋರುನದಖ್ಯು. ಪಾಡೋದಕದಿಂದ 
ಇಂದ್ರಿಯಂಗಳ ಜಡತ್ವವಳಿದು ಲಿಂಗೇಂದ್ರಿಯಂಗಳ ಮಾಡುವದಯ್ಯ. 
ಇದೋದ ಕದಿಂಕೆ ಕರಣಂಗಳ ಕಾಮವಿಕಾರವಳಿದು ಲಿಂಗನಡೆ ಲಿಂಗ 
'ನುಡಿ ಲಿಂಗನೋಟಿ ಲಿಂಗಕೂಟ ಲಿಂಗಭೋಗ ಲಿಂಗಾಚಾರವ ತೋರು 
ವದಯ್ಯ. ಪ್ರಾದೋದಕದಿಂಕೆ ಪ್ರಾಣನಸಂಚಲ ಗುಣವಳಿದು ಮಂತ 


KR 


ಧ್ಯಾನದಲ್ಲಿ ನಿಲಿಸುವವಯ್ಯ. ಸಾಡಜೋದಕದಿಂದೆ ಅಜ್ಜಾ ಜಡತ್ವವಳಿದ್ದು 


ಅಜಡಸ್ನರೂಸವ ಡಿಸುಜಾನ ,ಸ್ತುಖನ ತ್ರೋರುವದಯಾ.. ಪಾಡಿ 

ರಸಂ ಲೀಲೆ ಕನ ಸ "ಕ ಲು 
ನಿರ್ಮಲ ಲಿಂಗ ಕರೀರನೆನಿಸುವವಯ್ಯ. ಪಾದೋದಕದಿಂದೆ ಜೀವನ ಜತ 
ತ್ವವಳಿದು ಅಜಡಸ್ವರೂಸವ ಮಾಡಿ ಗಣಸಮ್ಮೇಳದಲ್ಲಿರಿಸುವದಂನ್ಯಾ, 
ಪಾದೋದಕದಿಂದ ಮಲಮಾಯಾ ಕರ್ಮ ಪಾಶವ ಹರಿದು ನಿರ್ಮಲ 
ನಿರ್ಮಾಯ ಸ್ವರೂಸವ ಮಾಡಿ ಚಿಜ್ಜ್ಯೋತಿ ಸ್ವರೂಸನೆಂಡೆನಿಸುವದು 
ನೋಡಾ. ಅದೇ ಕಿಂದೊಡೆ «« ಅಗಮ್ಯ ಗಮನಕ್ಷಿವ ಪಾಪಾಚಾರಸ್ಯಯೇ 
ಶುಭಾ । ತಪಿಸೂತ ಭವಂತ್ಯಾಸು ಸದ್ಯಃಪಾದಾಂಬು ಧಾರಣಾತ್‌ ॥೧॥ 
ಶಂಭು ಸಾದೋದಕಂಸೀತ್ಪಾ ಪಸ್ಚದಾ ಶುಚಿ ಶಂಕಯಃ ಅಯಾಚಮತಿ 
ವಮೋಹೇಚ ತಂನಿದ್ಯ ಬ್ರಹ್ಮಘಾತಕಃ ॥೨” ಎಂದುದಾಗಿ ಶ್ರೀ ಗುರುಲಿಂಗ 


9 


ಸಂಗನಬಸವೇಶ್ವರ ನಚನಗಳು. ೪೩ 


ಜಂಗಮದ ಪಾದೋದಕವೇ ಪಂತ್ರರ ಜೀವಲೋಕದ ಜೀವಗಂಗಾಜಲ 
ಶಿವಲೋಕದ ಶಿವಗಂಗಾಜಲ ಶಾಂಭವಲೋಕದ ಸರಮಗಂಗಾಜಲನಾಗಿ 
ನೆಲಿಸಿರ್ಪುದು ನೋಡಾ ಸಂಗನಬಸವೇಶ್ವರಾ. 

೩. ಅಯ್ಯಾ ಪಾದಪೂಜೆ ಎಂಬುದು ಅಗಮ್ಯ ಅಗೋಚರ ಅಪ್ರ 
ಮಾಣ ಮಹಾ ಅಸಾಧ್ಯವು. ಶ್ರೀ ಗುರು ಬಸವೇಶ್ವರ ದೇವರು ತನ್ಮು 
ಆಂತರಂಗದೊಳಗಣ ಪಾದಪೂಜೆಯಿಂದಾದ ತೀರ್ಥ ಪ್ರಸಾದಮಂ ಗಣ 
ಸಮೂಹಕ್ಕೆ ಸಲ್ಲಲಿ ಎಂದು ನಿರ್ಮಿಸಿ ಭಕ್ತಿಯ ತೊಟ್ಟು ಮೆರೆದು ಇಂತಪ್ಪ 
ತೀರ್ಥಪ್ರಸಾದವ ಸೇವಿಸುವ ಕ್ರಮನೆಂತೆಂದೊಡೆ. «« ಗ್ರಾಮ ಸೇವಾ ಕರಂ 
ರಂಭಾಗೀತ ವಾದ್ಯನೃತ್ಯಸ್ತಥಾ ಅನೀಚಾರ ವಿಕಾರಂಚನ ಪಾದತೀರ್ಥ 
ಪ್ರಸಾದ8॥೧/ "" ಇಂತೆಂದುದಾಗಿ ತಂಬೂರಿ ಕಿನ್ನರಿವಿಡಿದು ಮನೆಮನೆಯ 
ಬೇಡುವಾತ ಹಲವು ವೇಷವ ತೊಟ್ಟು ಆಡುವಾತ ನಗಾರಿ ಸಮ್ಮೇಳ 
ನೌಬತ್ತು ಕರ್ನೆ ಕಹಳೆ ಶಂಖ ಬಾರಿಸುವಾತ ಅಷ್ಟಾವರಣ ಪಂಚಾ 
ಚಾರದಲ್ಲಿ ಅಂಹಕರಿಸುವಾತ ಹಸ್ತಪಾದ ಬೆರಳುಗಳು ನನೆದಾತ ಮೂಕೊ 
ಕೆಯ ಸೋಟಿ ಹರುಕ ನೇತ್ರಸ್ರಕಾಶ ಹೀನ ಕಿವಿಹರಕ ಅನಾಚಾರಿ ಪರ್ವ 
ತನ ಕರಿಬಿ ವುಹು ಧ್ವಜವ ಹೊರುವಾತ, ಕತ್ತಿ ಕಠಾರಿ ಡೊಣ್ಣೆಗಳ 
ಹಿಡಿವಾತ, ಗುರು ಪಾದಸ್ತೋತ್ರದಿಂದ ಅಡ್ಡಬಿದ್ದು ದೀಕ್ಲೆಯಾಗದಾತ 
ಇಜಾರ್ಥದಲ್ಲಿ ಅಹುದು ಅಲ್ಲವಮಾಡಿ, ಅಲ್ಲವ ಅಹುದು ಮಾಡಿ ಲಂಚಕ್ಕೆ 
ಕೈಯ್ಯಾಂತು ಆನಾಚಾರ ಹೇಳುವಾತ, ಸದಾಚಾರ ನುಡಿಗೆ ಇದಿರುತ್ತರ 
ಕೂಟ್ಟ, ಭಕ್ತಗಣಂಗಳ ನಿಂದೆಯ ಮಾಡುವಾತ, ಸದಾಚಾರ ಸದ್ಭಕ್ತ 
ಗಣಂಗಳ ಕಂಡರೆ ಗರ್ವಿಸುವಾತ, ಧಾನ್ಯ ಅರಿವೆ ಬೆಳ್ಳಿ ಬಂಗಾರಂಗಳ 
ಕ್ರಯವಿಕ್ರಯವ ಮಾಡಿ ಪ್ರತಿಯಾಗಿ ಮಾರಿ ವ್ಯವಹಾರವ ಮಾಡು 
ವಾತ, ಧನ ಧಾನ್ಯ ದ್ರವೃವ ಡೊಂಬ'ಜಾತಿಗಾರ ಮೊನಲಾದ ಭವಿ ಜನ 
ರಿಗೆ ತ್ಯಾಗವ ಮಾಡುವಾತ, ಆನೆ ಕುದುರೆ ಮಹಿಷ ಎತ್ತುಗಳು ಮೊದ 
ಲಾಗಿ ವ್ಯಾಪಾರ ಮಾಡುವಾತ, ಗುರುಹಿರಿಯರಲ್ಲಿ ಹಾಸ್ಯರಸವ ಮಾಡು 
ವಾತ, ಪರದೈವ ಪರಥನನ ಪರಸ್ತ್ರೀ ಗಮಿಸುವಾತ, ಸೂಳೆ ಬಸಿವೆಯರ 
ಗೃಹದಲ್ಲಿರುವಾತ, ಆಚಾರ ಭೃಷ್ಟಮಾನಹೀನರ ಸಂಗವ ಮಾಡುವಾತ, 
ಇಂಥವರುಳ ಮಂಕುಗಳ ಗುರುಲಿಂಗಜಂಗಮವೆಂದು ನುಡಿಯಲಾಗದು. 
ಅಡೆಂತೆಂದೊಡೆ, “ನದೀನಾಂ ರಣಸ್ಸೆವ ಸಿಂಧು ಯಾನಾಚ ದುಃಕ್ರಿಯಾ | 
ಜಂಗಮಾನಾನ್ಯ ಕರ್ತವ್ಯಂ ಕರ್ತವ್ಯಂ ತತ್ವ ಚೆಂತನಂ॥೧॥ ಖೇಟ 


ನ ಶಿವಾನುಭವ. 


ಕೋದಂಡ ಚಕ್ರಾಸಿ ಗದಾ ತೋಮರಧಾರಣಂ | ಜಂಗಮಾನಾನ್ಯ 
ಕರ್ತವ್ಯಂ ಕರ್ತವ್ಯ ಸ್ವಯ ಲಕ್ಷಣಂ ॥೨॥ ಆಶಾಸ್ತ್ರ ವೇಷಧ:ರೀಚ ವೇಷ 
ಶ್ಚಗ್ರಾಸ ಪೋಷಕಃ। ಗ್ರಾಸಕ್ವದೋಷ ಮಾದಾಯ ಇತಿ ಭೇದವರಾ 
ನನೆ ॥॥ ಅನಾಚಾರ ವಿಭಾನೇನ ಆಚಾರಕ್ಚ ವಿವರ್ಜಯೇತ್‌ | ಸದಾ 
ಚಾರ ಭಕ್ತಾನಾಂಚ ಪಾದತೀರ್ಥ ಪ್ರಸಾದನಂ॥೪॥ ಮಹಾ ಭೋಗಿ ಮಹಾ 
ತ್ಯಾಗೀ ಲೋಲುಸ್ತಂ ವಿಷಯಾತುರಂ । ನಾನಾ ಅಂಗ ವಿಕಾರಂಚ ಪಾದ 
ತೀರ್ಥನಕಾರಯೇತ್‌ 1೫ ಪೃಷ್ಠಶ್ಚ ಕರ್ಣ ಹೀನಸ್ಯ ಬಧಿರಂ ಕಲಹ 
ಪ್ರಿಯಾ । ವ್ಯಾಧೀನಾಂ ಅಂಗಹೀನಂಚ ತಸ್ಯಾಚಾರ ವಿವರ್ಜಯೇತ್‌ ॥೬॥ 
ಇಂತಿದು ಮಾರ್ಗ ನಡತೆಗಳಲ್ಲದೆ, “ ಶಿವಶಾಸ್ತ್ರಂ ಶಿವಜ್ಞಾನಂ ಶಿವಕ್ತಸ 
ಮ್ಮೇಳನಂ | ಶಿವಧ್ಯಾನ ಶಿನಸೂಜಂಚ ಜಂಗಮಾನಾಂಚ ಲಕ್ಷಣಂ ॥೧॥ 
ಪಾಣಿಪಾತ್ರೆ ಸದಾ ಭಿಕ್ಷಂ ಭಕ್ತಿಜ್ಞುನ ವಿರಾಗತಃ । ಸತ್ಯ ನಿತ್ಯಂ ಜಿತೇಂ 
ಗ್ರಿಯಂ ವಿರಕ್ತಸ್ಯ ಸುಲಕ್ಷಣಂ ॥೨॥ ಪಾಣಿ ಪಾತ್ರಂಚ ಕೌಪೀನಂ ಭೂಷಾ 
ಯಭೂತಿ ಲೇಪನಂ ನಿತ್ಯೇ ಕಾಂತ ಶೀಲತ್ವ ಮುತ್ತಮಂ ಜಂಗಮ 
ಸ್ಥೆಲಂ 1೩1 ಲಿಂಗಾರ್ಪಿತಂ ಸತ್ಯ ಮೋಕ್ಷಂ ಭಿಕ್ಸುನ್ನೇನ ಪರಂ ನಿಜಂ। 
ತತ್ವಜ್ಞಾನ ಸಮಾರೂಢಂ ವಿರಕ್ತಸ್ಯ ಸುಲಕ್ಷಣಂ ॥೪॥ ಗುರು ಕಲ್ಪಿತ 
%ಿಕ್ಸುನ್ನಂ ಅಕಲ್ಪಿತ ಶಿವಾಜ್ಞಯಾ । ದ್ವಯಹೀನ ಭಕ್ತದೇಹೀ ಸಪಾಫೀ 
ಜಂಗಮಾಧಮಃ ॥೫। ಇಂತು ಎಂದುದಾಗಿ ಅಯೋಗ್ಯವಾದ ಜಂಗಮ 
ವನ.ಳಿದು ಯೋಗ್ಯವಾದ ಜಂಗಮನ ವಿಚಾರಿಸಿ ತನುಎ:ನಧನವ ವಂಚನೆ 
ಇಲ್ಲದೆ ಸಮರ್ಪಿಸಿ ಅವರ ತೀರ್ಥಸ್ರಸಾದವ ಕೊಳಬೇಕಲ್ಲದೆ, ದುರ್ಮಾ 
ರ್ಗದಲ್ಲಿ ಆಚರಿಸುವಾತನಲ್ಲಿ ತ್ರಿನೇತ್ರವಿದ್ದರೂ ತೀರ್ಥ ಪ್ರಸಾದದುಪ 
ದೇಶವ ಕೊಳ್ಳಲಾಗದು ಕಾಣಾ ಸಂಗನಬಸವಣ್ಣ. ಇಂತು ಗುರುವಾಕ್ಯವ 
ತಿಳಿದು ನೋಡಾ ಸಂಗನಬಸವೇಶ್ವರಾ. 

೪. ಶ್ರೀಗುರುಲಿಂಗ ಜಂಗಮದ ನೋಟ ಪರುಷಪ್ರಸಾದದಿಂದೆ, 
ಸಮಸ್ತ ಲೋಕದ ಮನುಮುನಿ ಖುಹಿಗಳೆಲ್ಲ ಪರಮ ಸುಖಿಗಿಳಾದರಯ್ಯಾ. 
ಶ್ರೀಗುರುಲಿಂಗ ಜಂಗಮದ ಹಸ್ತಪರುಷ ಪವಿತ್ರವಾದ ಶುದ್ಧ ಪ್ರಸಾದ 
ದಿಂದೆ ತನುವಿನ ಕಾಮವಿಕಾರವಳಿವುದಯ್ಯ. ಶ್ರೀಗುರುಲಿ-ಗ ಜಂಗಮದ 
ಸಿದ್ಧ ಪ್ಲಶಾದದಿಂದ ಮನದ ಕಾಂಕ್ಷೆ ಹರಿವುದಯ್ಯಾ. ಶ್ರೀಗುರುಲಿಂಗ 
ಜಂಗಮ ಪ್ರಸಿದ್ಧ ಪ್ರಸಾದದಿಂದೆ ಭಾವದ ಭ್ರಮೆ ಕೆಡುವುದಯ್ಯ. ಶ್ರೀಗು 
ರುಲಿಂಗ ಜಂಗಮದ ಪ್ರಸಾದಿ ಪ್ರಸಾದದಿಂದೆ ಪ್ರಾಣನ ಪ್ರಪಂಚು ನಷ್ಟ 


ಸಂಗನ ಬಸವೇಶ್ವರ ವಚನಗಳು. ೪೫ 


ವಾಗುವನಯ್ಯಾ. ಶ್ರೀಗುರುಲಿಂಗ ಜಂಗಮದ ಘನಾಪ್ಯಾಯನ ಪ್ರಸಾದ 
ದಿಂದೆ ಇಂದ್ರಿಯಂಗಳೆಲ್ಲಾ ಲಿಂಗೇಂದ್ರಿಯಂಗಳಾಗುವವಯ್ಯಾ ಶ್ರೀಗುರು 
ಲಿಂಗ ಜಂಗಮದ ಸಮಯ ಪ್ರಸಾದದಿಂದೆ ವಿಷಯಂಗಳೆಲ್ಲ ಲಿಂಗನಿಷ 
ಯಂಗಳಾಗುವನಯ್ಯಾ. ಶ್ರೀಗುರುಲಿಂಗ ಜಂಗಮದ ಸಂಚೇಂದ್ರಿಯವಿರ 
ಹಿತ ಪ್ರಸಾದದಿಂದ ಕರಣಂಗಳೆಲ್ಲ ಲಿಂಗಕರಣಂಗಳಾಗುವವಯ್ಯಾ. 
ಶ್ರೀಗುರುಲಿಂಗ ಜಂಗಮದ ಕರಣ ಚತುಷ್ಟಯ ನಿರಹಿತ ಪ್ರಸಾದ್ಯ, ಸಮ 
ತಾಪ್ರಸಾದ ಸದ್ಭಾವನ್ರಸಾದ ಜ್ಞಾನ ಪ್ರಸಾದದಿಂದ ಸರ್ವಸಂಗ ಪರಿತ್ಯಾಗ 
ರಾಗಿ ಬಯಲನೇ ಹಾಸಿ ಬಯಲನೆೇ ಹೊದ್ದು ಬಯಲನೇ ಅರ್ಚಿಸಿ ಬಯ 
ಭಯ ಸಮು peo 
ಮಹಾಬಯಲಂ3ದರು ನೊ ಡ್ಕಾ ಅದೆಂತೆಂಪೊಡೆ " ಜಂಗಮಾದಿ ಗುರೂ 
ಣಾಂಚ ಅನಾದಿಸ್ವಯಲಿಂಗವಾನ್‌ | ಆದಿಶ್ರಸಾದೇನ ಭುಕ್ತಿ ಇಷ್ಟಸ್ರಾಣ 
ಪ್ರಸಾದಕಂ ॥೨॥ ಜಂಗಮಸ್ಯ ಪ್ರಸಾದೇನ ನೈವೇದ್ಯಂಚ ಸಮರ್ಪಣಂ। 
ಪ್ರಸಾದೇನತು ಶುದ್ಧಾತ್ಮಾಪ್ರಸಾದಂ ಲಿಂಗರೂಸಕಂ ॥೨॥ ಭಕ್ತಿಜಿಹ್ವಾಗೈ 
ತೇಲಿಂಗಂ ಜಿಹ್ವಾಗ ತೇರುಚಿ। ರುಚಿಜಿಸ್ವಾ ಪ್ರಸಾದಂಚ ಪ್ರಸಾದಂ ಸರಮಂ 
ಪದಗ ॥೩॥ ಪ್ರಸಾದಂ ಸರಬ್ರಹ್ಮಂಚ ಬ್ರಹ್ಮಸ್ತಸಾದಮೇವಚ । ಕೇವಲಂ 
ಶಿವಮೌನಂಚ ಮನಂಚ ಶಿವಲಿಂಗಕಂ 1೪ ” ಇಂತೆಂದು ಹೇಳುತ್ತಿಹ್ನುಃ 
ದಾದ ಕಾರಣ ಶ್ರೀಗುರು ಲಿಂಗಜಂಗಮದ ಪ್ರಸಾದವೆ ಸರೆಮಾಮೃತ 
ಸುಧಾ ಜ್ಯೋತಿರ್ಮಯಲಿಂಗ ನೊಃಡಾ ಸಂಗನಬಸನೇಶ್ವರಾ. 

೫. ಶ್ರೀಗುರುಲಿಂಗ ಜಂಗಮದ ಪ್ರಸಾದದಿಂದ ನಿಜವೀರಪರಾ 
ಕ್ರಮ ಉಂಟಾಗುವದಯ್ಯ. ಪ್ರಮಥಗಣಂಗಳ ಸನೃಕ್ತಿ ದಾಸೋಹ ದೊರೆ 
ವ್ರದಯ್ಯಾ. ಪ್ರಸ:ದದಿಂದೆ ರ್ಯ ಯತೆ ಲಿಂಗನುಡಿ ದೊರೆವು 
ದಯ್ಯು. ಕಾಲಕಾಮರು ಹೊಡ್ದಲಮ್ಮರ್ಲು. ರಗ ವೃಶ್ಚಿಕ ವ್ಯಾಘ್ರ ಭಬ್ಲೂಕ 
ಗಜ ಗರುಡ ಸಿಂಹ ಸೋಂಕಲನ್ಮುನಯ್ಯ್ಯಾ! ಪ್ರಸಾದವಿಂದೆ ಕುಷ್ಕರೋಗ 
ಮೊದಲಾಗಿ ಸಮಸ್ತ ವ್ಯಾಧಿಗಳು ಪಾವನರೂಪವಾಗುವವಯ್ಯಾ. ಪ್ರಸಾ 
ದದಿಂದೆ ಸಶ್ಮಿಯೆ ಸಮ್ಯಜ್ಞಾನದ ಚಿತ್ವಂತಿ ಹೆಚ್ಚುವದಯ್ಯ. ಮಹಾಪಾತ 
ಕಂಗಳು ಬಿಟ್ಟೂ ಡುವವ ಖ್ಯ. ಪ್ರಸಾದದಿಂದೆ ರುದ್ರಲೋಕದ ಗಣಂಗಳು 
ನೂಗಲೋಕದ ನಾಗಗಣಂಗಳಿನ್ಲ ಶಿಖಿಕರ್ಪುರ ಬೆರೆದಂತಾದರಯ್ಯಾ. ಶಿವ 
ಲೋಕದ ತಿವಗಣಂಗಳೆಲ್ಲ ಕ್ಷೀರ ಕ್ಷೀರವ ಬೆರೆದಂತಾದರಯ್ಯಾ. ಪ್ರಸಾದ 
ದಿಂದ ದೇವಲೋಕದ ದೇವ ಗಣಂಗಳು, ಶಾಂಭವಲೋಕದ ಶಾಂಭವ 


ಲಿ ಶಿವಾನುಭವ. 


ಗಣಂಗಳು ಜ್ಯೋತಿ ಜ್ಯೋತಿಯ ಜೆರಿದಂತಾದರಯ್ಯಾ. ಶ್ರೀಗುರುಲಿಂಗ 
ಜಂಗಮದ ಪ್ರಸಾದದಿಂದೆ ಮರ್ತ್ಯಲೋಕದ ಮಹಾಗಣಂಗಳೆಲ್ಲ ನೀಶ್ಚಿಂತ 
ನಿಃಕಾಮ್ಯ ನೀಃಸ್ತಪ್ಟಚೆಗಳಾಗಿ ಬಯಲು ಬಯಲು ಬೆತೆದಂತಾದರಯ್ಯಾಸೆ 
ಅದೆಂತೆಂಪೊಡಿ ನಸು ಅರ್ಕ ರುದ್ರರೂಪೋ ಮಧ್ಯಸಿಂಡಸ್ತು ಪುತ್ರತಾ | 
ವಕ್ರರುದ್ರನಿರ್ಮಾಲ್ಯಂಚ ಕಿಂಪುನರ್ಬಹುಭಾಷಣಂ॥೧/ ಗ್ರಾಹ್ಯಂ ಜಂಗಮ 
ತೇಷಂಚ ಗುರುರ್ಲಿಂಗಂತು ಜಂಗಮಂ । ಸಂತೃಪ್ತಿ ಶೇಷರೂಪಂಚ ಭವೇ 
ನ್ಮುಕ್ತಿ ಯಥಾಭವೇತ್‌ ॥೨॥” ಎಂದುದಾಗಿ ಶ್ರೀಗುರುಲಿಂಗ ಜಂಗಮದ 
ಪ್ರಸಾದನೆ ನಿತ್ಯನಿಷ್ಠಳ ಲಿಂಗತಾನೇ ನೋಡಾ ಸಂಗನಬಸವೇಶ್ವರಾ. 





ಚಿದ್ದಿ ಭೂತಿ. 


೧. ಹೆರಹೆರಾ ಶಿವಶಿವಾ ಮತ್ತ್ರಾಣನಾಫಾ ಅನಾದಿ ಮಹಾಪ್ರಭು 
ಶ್ರೀಗುರುಲಿಂಗ ಜಂಗಮದ ಚರಣೋದ್ಧೂಳನವೆ ಚಿದ ಹ್ಮ ಚಿದ್ಧೆಶ್ಚರ್ಯ 
ಡಾ. ಶ್ರೀಗುರುಲಿಂಗ ಜಂಗಮದಕ್ರಿಯಾ ಚಕ್ಷವಿನ ಕ್ರಿಯಾ ಪ್ರಕಾ 

ನೇ ಕ್ರಿಯಾಭಸಿತನಾಗಿಪ್ಪುದಯ್ಯ. ತ್ರೀಗುರುಲಿಂಗಜಂಗಮದ ಜ್ಞಾನ 
ಚಕುವಿನ ಜ್ಞಾನಶ್ರಕಾಶವೇ ಮಹಾಜ್ಞಾನ ಭಸಿತವಾಗಿರ್ಪುದಯ್ಯ. ಇಂಥ 
ಕಾಶ ಸ್ವರೂಪವಾದ ಚಿದ್ಬಸಿತವ ಅನಾದಿ ಬಸವದಂಡ ಸ್ರನುಥರು 
ಗೋಸ್ಯ ಮುಖನಲ್ಲಿ ಸಕಲ ಕ್ರಿಯಂಗಳನಾಚರಿಸುತ್ತಿರಲು, ಆಗ 


ನು ತನ್ನ ಸಂಚಮುಖದಿಂದ ಪಂಚವರ್ಣದ ಗೋವನಿರ್ಮಿಸಿ ಎಲ್ಫೈ 


uu 


ಈರೇಳು ಲೋಕಕ್ಕೆ ಪಾವನಸ್ವರೂಪನಮಾಡಿ, ನಿಮ್ಮ ಶರಣ ಗಣಂಗಳಿಗ 
ರ್ಪಿತವಾಗುವಂಕಿ ಮಾಡಿರಯ್ಯಾ ಎಂದು ಅಭಿವಂದಿಸಲು, ಆಗ ಬಸವ 
ದಂಡ ಪ್ರಮಥರು ಅ ಗೋವಿನ ಸಗಣವ ಕ್ರಿಯಾಗ್ನಿಯಿಂದ ಶ್ರೀಗುರುಲಿಂಗ 
ಜಂಗಮದ ಚಿತ್ರಭೆಯ ವೇಧಿಸಿ ಸಕಲ ಲೋಕಂಗಳಿಗೆ ಸಕಲ ಮುನಿಜನ 
ಕೈಲ್ಲಾ ಕಾಲಹರ ಭಸಿತ, ಕರ್ಮಹರ ಭಸಿತ, ದುರಿತಹರ ಭಸಿತ್ಕ್ತ ಪಾಪ 
ಹರ ಭಸಿತವೆನಿಸಿ ಕೊಟ್ಟರು ನೋಡಾ. ಆ ಗೋವಿನ ಜಲಮಲ ವೀರ್ಯ 
ದಿಂಡೆ ಭೂಮಿಗೆ ಸಮ್ಮ್ಮಾರ್ಜನೆಗೆ ಯೋಗ್ಯವೆನಿಸಿದರಯ್ಯ. ಆ ಗೋವಿನ 
ಕುಚಕ್ಷೀರವ ಸರ್ವಲೋಕಂಗಳಿಗೆ ಪಂಚಾಮೃತವೆನಿಸಿದರಯ್ಯ. ಆ 
ಗೋವಿನ ಪುತ್ರನಿಂದ ಸಕಲ ಪ್ರಾಣಿಗಳು ಬದುಕುವಂತೆ ಮಾಡಿದರಯ್ಯ. 


ಸಂಗನಬಸವೇಶ್ವರ ವಚನಗಳು- ೪೭ 
ಆ ಗೋವಿನ ಮಾಂಸವ ದುರಾಜಾರ ಭವಿಜನಾತ್ಮರು ಭುಂಜಿಸುವಂತೆ 
ಮಾಡಿದರಯ್ಯ. ಆ ಗೋವಿನ ಚರ್ಮವ ಶಿವಗಣಂಗಳ ಪಾದರಕ್ಷೆ ಎನಿಸಿ 
ದರಯ್ಯ. ಇತ್ತಲಾಗಿ ಸಕಲ ಪ್ರಮಥ ಗಣಂಗಳೆಲ್ಲ ಶ್ರೀಗುರು ಬಸವೇಶ್ವರ 
ಸ್ವಾಮಿಗಳ ಚಿಕ್ರ್ರಕಾಶ ಭಸಿತವ ಬೆಸಗೊಂಡ್ಕು ಆ ವಿಭೂತಿಯ ಶ್ರೀಗುರು 
ಲಿಂಗ ಜಂಗಮದ ದೀಕ್ಸುಜಲ ಶಿಕ್ಷಾಜಲದಿಂದ ಸಮ್ಮಿಕ್ರವಮಾಡಿ ಇಸ್ಪ 
ತ್ತೊಂದು ದೀಕ್ಷಾಸ್ವರೂಪವಾದ ಮಹಾಪ್ರಣನವ ಸ್ಥಾಪಿಸಿ ಸಕಲಾಚಾರ 
ಕ್ರಿಯೆಗಳಿಗೆ ಶುಭತಿಲಕವಿದೇ ಚಿದ್ದಿ ಭೂತಿ ಎಂದು ನಿರಂತರ ಸ್ನಾನ ಧೂಳನ 
ಧಾರಣವ ಮಾಡಿದರು ನೋಡಾ. ಆದರಿಂ ಮೇಲೆ ಆ ಗೋವಿನ ಕುಚ 
ಕ್ಷೀರವ ಈ ಭಸಿತದಿಂದ ಪಾವನನ ಮಾಡಿ ಪರಮಾಮೃತವೆನಿಸಿ ಶ್ರೀಗುರು 
ಲಿಂಗಜಂಗಮಕ್ಕೆ ಸಮರ್ಸಿಸಿ ಅವರ ಒಕ್ಕು ಮಿಕ್ಕ ಪ್ರಸಾದ ಪರಮಾಮೃತ 
ಶೇಷವ ನಿಜನೈಸ್ಕೆಯಿ:ಂದ ಲಿಂಗಾರ್ಸಿತವ ಮಾಡಿದರು ನೋಡಾ 
ಅದೆಂತೆಂದೊಡೆ “ ವಿಭೂತಿ ವಿಭನಶ್ಚೈವ ವಿಧಿಕರ್ಮ ವಿನಾಶನಂ । ಯಮ 
ಲೋಕ ಭಯಂನಾಸ್ತಿ ಶಿವಲೋಕಂ ಮಹೀಯತೆ।೧॥ ಪಾದಭಿನ್ನಾಹಿಲೋ 
ಕಾನಾಂ ಮೌಳಿ ಬ್ರಹ್ಮಾಂಡ ಭಿತ್ತಯೆ । ಭುಜಪ್ರಾಂತದಿಗಂತಾನಾಂ 
ಭೂತಾಯ ಪತಯೆನಮಃ ॥೨। ಇಂತೆಂದುದಾಗಿ ಶ್ರೀಗುರುಲಿಂಗ ಜಂಗ 
ಮದ ಚಿತ್ರಕಾಶ ಭಸಿತವ ಬಹಿಷ್ಕರಿಸಿ ಸಕಲ ಪ್ರಮಥಗಣಂಗಳಿಗೆ ಪರಮ 
ಪದ ಮೋಕ್ಷದ ಕಣಿ ಎಂದು ಬೋಧಿಸಿದಂಥ ಬಸವದಂಡನಾಥನ ಚರ 
ಣಕ್ಕೆ ನಮೋ ನಮೋ ಎಂಬೆನು ನೋಡಾ ಸಂಗನ ಬಸವೇಶ್ವರಾ. 


ಚಿದ್ದಿ ಭೂತಿಯ ಮಹತ್ವ. 


೧. ಶ್ರೀಗುರುಲಿಂಗ ಜಂಗಮದ ದೀಕ್ಸಾಭಸಿತವ ನಂಬಿಗೆಯಿಂದ 
ಅಪ್ಟೈಶ್ವರ್ಯನಿದೆಂದು ಶ್ರೀಗುರು ಸ್ಮರಣೆಯಿಂದ ಲಲಾಟದಲ್ಲಿ ಧರಿಸಿದಾ 
ಕ್ಷಣವೆ ವಿಧಿಬರೆದ ಲಿಖಿತವಂ ತೊಡೆದು ಶಿವಲಿಖಿತವ ಲಿಖಿಸುವದಯ್ಯ. 
ಶ್ರೀಗುರುಲಿಂಗ ಜಂಗಮದ ಶಿಕ್ಷಾಭಸಿತವ ಅಷ್ಟವಿಧಸ್ಥಾನ ಷೋಡಶಸ್ಥಾನ 
ಗಳಲ್ಲಿ ಧರಿಸಿದವರಿಗೆ ಗುರುತ್ವವಕೊಟ್ಟು ಲಿಂಗನಿಷ್ಠಾ ಸರಭಕ್ತಿಯ 
ತೋರುವದಯ್ಯ. ಕ್ರಿಗುರುಲಿಂಗ,ಜಂಗಮದ ದೀಕ್ಷು ಶಿಕ್ಸುಜ್ಞಾನ ಭಸಿ 
ತವ ಸರ್ವಾಂಗದಲ್ಲಿ ಸ್ನಾನ ಧೂಳನನ ಮಾಡಿ ನಾಲ್ಕು ಸ್ಥಾನಂಗಳಲ್ಲಿ 
ಮಂತ್ರ ಸ್ಮರಣೆಯಿಂದ ಧರಿಸಿದ ಲಿಂಗಶರಣರಿಗೆ ಸರ್ವಾಚಾರ ಸಂಪತ್ತಿನ 
ಜಂಗಮಾನುಭಾವ ತೋರುವದಯ್ಯ. ಸಕಲ ಕ್ರಿಯೆಗಳಿಗೆ ಈ ಕ್ರಿಯೆ 


"ಇಲೆ ಶಿವಾನುಭವ. 


ಚಿದ್ಧಸಿತವೇ ಕಾರಣ ಸ್ವರೂಪವಯ್ಯ. ಸಕಲಾಚಾರಂಗಳಿಗೆ ಈ ಕ್ರಿಯಾ 
ಚಿದ್ಧಸಿತವೆ ಶುಭ ತಿಲಕವಯ್ಯ. ಶ್ರೀಗುರುಲಿಂಗ ಜಂಗಮದ ಪಾದೋದಕ 
ಪ್ರಸಾದ ಚಿದ್ಭಸಿತಕಿಂತ ಪರವಸ್ತುವಿಲ್ಲ ನೋಡಾ. ಅದೆಂತೆಂದೊಡೆ “ಅನಾದಿ 
ಶಾಶ್ವತಂ ಶಾಂತಂ ಜೈತನ್ಯಂ ಚಿತ್ಸ್ವರೂಪಕಂ। ಚಿದಂಗಂ ವೃಷಭಾಕಾರಂ 
ಚಿದ್ಧಸ್ಮಂ ಲಿಂಗಸ್ನಾನಯೇತ್‌ ॥೧॥ ಆಪಾದಮಸ್ತಕಂ ಜೈನ ರೋಮ 
ಕೋಮೋದ್ಭವೇಶಿವಂ 1 ಸ್ವಕಾಯ ಮುಚ್ಯತೆಲಿಂಗಂ ವಿಭೂತಿಧೂಳನಂ 
ಭವೇತ್‌ ॥೨॥ ಪ್ರಥಮಂ ಗೂಢನಿರ್ನಾಮಂ ದ್ವಿತೀಯಂ ಚಿತ್ಸ್ವರೂನಕಂ। 
ತೃತೀಯಂ ಚಿದ್ವಿಲಾಸಂಚ ಚತುರ್ಥಂ ಭಸ್ಮಧಾರಣಾತ್‌ ॥೩॥” ಎಂದು 

ಗಿ ಶ್ರೀಗುರುಲಿಂಗ ಜಂಗಮದ ಚಿತ್ರಕಾಶ ಚಿದ್ಭಸಿತನೆ ನರಾತ್ರರ ವಸ್ತು 
ನೋಡಾ ಸಂಗನ ಬಸವೇಶ್ವರಾ. 





ಚಿದ್ರುದ್ರಾ ಕ್ಲಿ. 

೧. ಹರಹರಾ ಶಿವಶಿವಾ ಮತ್ತ್ರಾಣನಾಥ ಮಹಾ ಪರಾತ್ಬರ ಬ್ರಹ್ಮ 
ಪ್ರಭು ಶ್ರೀ ಗುರುಲಿಂಗಜಂಗಮದ ಕರುಣಾಕಟಾಕ್ಷೆಯಿಂದ ಹರನ ತ್ರಿನಿ 
ಧನೇತ್ರದಿಂದುದಯವಾದ ತ್ರಿವಿಧ ವರ್ಣದ ಬಿಂದುಗಳ ಅನಾದಿ ಚಿಪ್ರಭು 
ಬಸವೇಕ್ವರ ಸ್ವಾಮಿಗಳವರು ಆ ಬಿಂದುಗಳ ತಮ್ಮ ಅನಿಮಿಷ ದೃಷ್ಟಿ 
ಯಿಂದ ನಿರೀಕ್ಷಿಸಿ ಚಿದ್ಬಿಂದು ಚಿನ್ಮಂತ್ರ ಮಣಿ ಮಾಲಿಕೆ ಎಂದು ತಮ್ಮ 
ತತ್ತತ್‌ ಸ್ಥಾನಂಗಳಲ್ಲಿ ಧರಿಸಿ, ಮಹಾ ಪ್ರಭು ನಿರಂಜನ ಜಂಗಮಕ್ಕೆ 
ಇಪ್ಪತ್ತೊಂದು ಲಕ್ಷ ಮಣಿಗಳಿಂದ ಶೂನ್ಯ ಸಿಂಹಾಸನದ ಮೇಲೆ ಮಹಾ 
ಪ್ರಭ: ನಿರಂಜನ ಜಂಗಮವ ಮೂರ್ತವ ಮಾಡಿಸಿ, ಮಹಾ ವೈಭವ 
ದಿಂದ ಸಕಲ ಮಹಾ ಪ್ರಮಥಗಣಂಗಳಿಗೆ ಆ ಚಿದ್ದಿಂದುಗಳ ಮೂಲ 
ದಲ್ಲಿ ಅನಾನಿ ಗುರು ಅನಾದಿ ಪ್ರಣಮವ ಸಂಬಂಧವ ಮಾಡಿ ನಾಳದಲ್ಲಿ 
ಅನಾದಿ ಜಂಗಮ ಚಿತ್ರಕಾಶ ಚೆದ್ಭಸಿತವ ಸಂಬಂಧನ ಮಾಡಿ ಮಹಾ 
ಸಂತೋಷವೆಂಬ ಹರುಷಾನಂದ ಜಲ ಉಕ್ಕಿ ಕಡಗ ಕಂಠಮಾಲೆ ಕರ್ಣಾ 
ಭರಣ ಹಾರ ಹೀರಾವಳಿಗಳ ಮಾಡಿ ಧರಿಸಿ ಚಿಂತಾಮಣಿ ಎಂದು ಪ್ರಮ 
ಥಗಣ ರುದ್ರಗಣ ಸೋಡಶಗಣ ತೇರಸಗಣ ಮರ್ತ್ಯಲೋಕದ ಮಹಾಗ 
ಣಸಮೂಹಕ್ಕೆಲ್ಲಾ ಬೋಧಿಸಿದರು ನೋಡಾ. ಅಡೆಂತೆಂಡೊಡಿ (ನೇತ್ರಾತ್‌ 
ಸೂರ್ಯಾತ್‌ ಮನಃ ಶಂಭೋ ಕಪಿಲಾ ದ್ವಾದಶಾಮೃತಃ | ಶ್ವೇತಸೋಡರ 
ಸಂಜಾತಂ ಸೋಮರೂಪ ದ್ವಿರೋಚನಾತ್‌ Te ಕೃಷ್ಣೋದಶ ನಿಧೋ 


ಸಂಗನ ಬಸವೇಶ್ವರ ವಚನಗಳು. ೪೯ 


ಜಾತಾವಸ್ವಿರೂಪತ್ರಿ ಲೋಚನಾತಿ” । ರುದ್ರನಯನಾಂಬು ಜಾತಾನಿ ರುದ್ರಾ 
ಕ್ಸಾಣಿ ಸರ್ವೋತ್ತಮಾ |೨॥ ಯೋದಧತ್ತೆ ಭಸ್ಮರುದ್ರಾಕ್ಷಂ ಸರುದ್ರೊನಾತ್ರ 
ಸಂಶಯಃ ಎಂದುದಾಗಿ ಶ್ರೀ ಗುರುಲಿಂಗಜಂಗಮದ ಕರುಣಾಕಟಾಕ್ಷೆ 


ಯಿಂದುದಯವಾದ ಚಿನ್ಮಂತ್ರ ಮಾಲಿಕೆಯೇ ಪರಮಚಿಂತಾಮಣಿ ನೋಡಾ 
ಸಂಗನಬಸವೇಶ್ವರಾ. 


ಚಿದ್ರುದ್ರಾಕ್ಷಿಯ ಮಹತ್ವ. 

೧. ಫ್ರೀ ಗುರುಲಿಂಗಜಂಗಮದ ಕರುಣಾ ಕಬಾಕ್ಷೆಯಿಂದುದಯ 
ವಾದ ಮಂತ್ರಮಣಿಯೇ ಅಷ್ಟ ಮಹದೈಶ್ಚರ್ಯ ಮಹಾರುದ್ರಾಕ್ಷಿಯ 
ಸಂಗದಿಂದೆ ಶಿವಗಣಂಗಳ ಭೃತ್ಯಾಚಾರ ಭಕ್ತಿ ದೊರೆವುದಯ್ಯ. ರುದ್ರಾ 
ಶ್ಲೆಯ ಸಂಗದಿಂದೆ ನಿಷ್ಕಳಂಕ ಮಹಾಲಿಂಗದ ರತಿ ಸಂಯೋಗ ದೊರೆ 
ವ್ರದಯ್ಯ. ಶ್ರೀ ಮಹಾ ರುದ್ರುಕ್ಸಿಯ ಸಂಗದಿಂದ ಚತುರ್ವಿಧ ಷಡ್ತಿಧ 
ದ್ವಾದಶ ಷೋಡಶ ತರದ ಭಕ್ತಿ ಮೊದಲುಗಿ ೪೮ ತರದ ಸದ್ಭಕ್ತಿ ದೊರೆ 
ವ್ರದಯ್ಯ. ರುದ್ರಾಕ್ಷಿಯ ಸಂಗದಿಂದ ನಿಜಕೈವಲ್ಯ ದೊರೆವುದಯ್ಯ. ರುದ್ರಾ 
ಕ್ಸಿಯ ಸಂಗದಿಂದೆ ನಿಜ ಮೋಕ್ಷ ದೊರೆಪುದಯ್ಯ- ರುದ್ರಲೋಕದ ರುದ್ರ 
ಗಣಂಗಳು, ಶಿವಗಣಂಗಳು. ಶಾಂಭವ ಗಣಂಗಳು ನಾಗ ಗಣಂಗಳು 
ಪ್ರತ್ಯಕ್ಷವಾಗಿ ಅವರು ಪಾದೋದಕ ಪ್ರಸಾದಕ್ಕೆ ಯೋಗ್ಯನೆಂದೆನಿಸುವ 
ರಯ್ಯ. ಶ್ರೀ ಮಹಾರುದ್ರಾಕ್ಸಿಯು ಘನಕ್ಕೆ ಘನಮಹದೈೆಶ್ವರ್ಯ ನೋಡಾ. 
ಅದೆಂತೆಂದೊಡೆ “ ಹಸ್ಮೆ ಚೋರಸಿ ಕಂಠೆ ಮಸ್ತಕೇವಾಪಿ ಧಾರಯೇತ್‌ । 
ನಶ್ಯಂತಿ ಸರ್ವಸಾಪೇಭ್ಯೋ ರುದ್ರಾಕ್ಷಸ್ಯಚ ಧಾರಣಾತ್‌ ॥೧॥ ರುದ್ರಾಕ್ಷ 
ಧಾರಣಂ ಹಸ್ತೆನಕ್ಸಸ್ಕೋನಿಚ ಮಸ್ತಕೇ । ಚಿನ್ನಂ ಶಿವಾತ್ರಮಾಸ್ಥಾನಂ 
ಭಸ್ಮನಾಚ ತ್ರಿಸುಂಡ್ರಕಂ॥೨, ಇಂತೆಂದುದಾಗಿ ಶ್ರೀ ಗುರುಲಿಂಗಜಂಗ 
ಮದ ಕರುಣಾಕಟಾಕ್ಸ ಮಣಿಯೆ ಪರಮ ಚಿದಾಭರಣ ನೋಡಾ 
ಸಂಗನಬಸವೇಶ್ವರಾ. 


ಮಂ ತ್ರ. 


೧. ಹರಹರಾ ಶಿವಶಿವಾ ಮತ್ತಾಣನಾಥಾ ಮಹಾಮಂತ್ರ ಸ್ವರೂಪ 
ಅನಾದಿ ಮಹಾ ಪ್ರಭು ಶ್ರೀ ಗುರುಲಿಂಗಜಂಗಮದ ಕರುಣಾಕಟಾಕ್ಷೆ 


೫೦ ಶಿವಾನುಭವ, 


ಯಿಂದುದಯವಾದ ಮಹಾ ಪ್ರಣಮನೇ ನಿಜವಸ್ತು ನೋಡಾ. ಆ ಪ್ರಣ 
ಮದಿಂದುದಯವಾದ ತ್ರ್ಯಕ್ಷರ ಪಂಚಾಕ್ಷರ ಷಡಕ್ತರಗಳೇ ಮಹಾಮಂತ್ರ 
ನೋಡಾ. ಆ ಮಹಾಮಂತ್ರವೇ ಪರಬ್ರಹ್ಮವಸ್ತು ನೋಡಾ. ಆ ಮಹಾ 
ಮಂತ್ರವೇ ನಿಷ್ಕಲ ನಿಶ್ಕೂನ್ಯ ನಿರಂಜನ ಗುರುಲಿಂಗಜಂಗಮದ ಪಾದೋ 
ದಕ “ಪ್ರಸಾದ ಚಿದ್ರಿಭೂತಿ ರುದ್ರಾಕ್ಷಿಗಳಿಗೆಲ್ಲಾ ಮೂಲ ಬೀಜಾಂಕುರ 
ನೋಡಾ. ಜಾ ಡೌ ಂತ್ರನೆ ಅನಾದಿ ಶರಣನ ಚಿವೈಶ್ವರ್ಯ ಚಿದಾ 
ಭರಣ ನೋಡಾ. ಚಾಟು ಪ್ರಭವಾವೇದೆಂ ಓಂಕಾರಂ 
ಸಪ್ರಭವಸ್ವ ರಂ। ಓಂಕಾರಸ ಪ್ರಭವಾತ್ಸ ರ್ವಂತೆ ತ್ರೈಲೋಕ್ಯ ಸಚರಾಚರಂ ॥೨॥ 
ಸಪ್ತಕೊಟ ಮಹಾ ಮ ಸ್ರ ಚಿತ್ರವ್ಯಾಕುಳ ಕಾರಣಂ ಏಕಮೇಕಾಕ್ಷರಂ 
ಡೇವಿ ತೂರ್ಯಾತೀತ ಮನೋ ರ್ಲಯಂ |೨॥ ಇಂತೆಂದುದಾಗಿ ಮಹಾ 
ಮಂತ್ರನೇ ಸಕಲಾಚಾರ ಕ್ರಿಯಾಜ್ಞಾನಂಗಳಿಗೆ ಸಂಜೀವನ ನೋಡಾ 
ಸಂಗನಬಸವೇಶ್ವರಾ. 

೨. ಆ ಇಷ್ಟಮಹಾಲಿಂಗವೇ ಅನಾದಿ ಶರಣನ ಆಧಾರಚಕ್ರದಲ್ಲಿ 
ನಕಾರಮಂತ್ರ ಭಾಗ ನೆಲಿಸಿರ್ಪುದು ನೋಡು. ಅನಾಹತ ಚಕ್ರ 
ದಲ್ಲಿ ವ್ಯಕಾರ, ಸ ಸ್ವಾಧಿಷ್ಠಾನ ಚಕ್ಕ ಕನಲಿ ಕೊರಮಂತ್ರ ಮೂರ್ತಿಯಾಗಿ ನೆಂ 
ಸಿರ್ಪುದಯ್ಯ. ಆ ಮಹಾಲಿಂಗವೆ ಮಣಿಪೂರಕ ಚಕ್ರದಲ್ಲಿ ಶಿಕಾರಮಂತ್ರ 
ಮೂರ್ತಿಯಾಗಿ ಫೆಲಿಸಿರ್ಪುದಯ್ಯ. ವಿಶುದ್ಧಿ ಚಕ್ರದಲ್ಲಿಯೆಕಾರಮಂತ 

ಾರ್ತಿಯಾಗಿ ನೆಲಿಸಿರ್ಪುದಯ್ಯ. ಆ ಪೇ ಆಜ್ಞಾಚಕ್ರ ದಳ್ಲಿ 

ಸಕಾರಮ್ಮಂತ್ರ ಮೂರ್ತಿಯಾಗಿ ನೆಲಿಸಿರ್ಪುದು ನೋಡಾ. ಬ್ರಹ್ಮರಂಧ್ರ ದಲ್ಲಿ 
ಓಂಕಾರ ಮ್‌ ನೆಲಿಸಿರ್ಪುದು ಕೋಡಾ. ಶಿಬ್ದುಚಕ್ರ ದಲ್ಲಿ ಕ್ಷಕಾರ 
ಮಂತ್ರ ಮೂರ್ತಿಯಾಗಿ ನೆಲಿಸಿರ್ಪುದು ನೋಡಾ. ಪಶ್ಚಿಮಚಕ್ರ ದಲ್ಲಿ ವ್ಯಂಜ 
ನವಿಲ್ಲವ ಹಕಾರಮಂತ್ರ ಮೂರ್ತಿಯಾಗಿ ನೆಲಿಸಿರ್ಪುದು ನೋಡಾ. ಈ 
ಸ್ರಕಾರದಿಂದ ಅನಾದಿಶರಣನ ಸರ್ವಾಂಗದಲ್ಲಿ ಕಿಷ್ಠಿಂಧಮಯವಾಗಿ ತುಂಬಿ 
ಕೊಂಡಿರ್ಪುದು ನೋಡಾ. ಅಜಿಂತೆಂದೊಡೆ ಔಷ ಅ ರೂಪಂ ನಿಸ್ಕಲ ಬ್ರಹ್ಮ 

ಇವಾತೀತಂ ನಿರಂಜನಂ । ಶಬ್ದುದಿ ವಿಷಯಾತೀತಂ ಮೂಲಲಿಂಗ 
ಮೋಹೋಚೃತೆ (೧8 ಮೂಲಮಂತ್ರ ಸ್ವರೂಪಾಯ ಮೂಲಮಂತ್ರಾತ್ಮರೂ 
ನಿಣೆ। ಮೂಲಪ್ರಕೃತಿ ಸಂಜ್ಞಾಯ ಮೂಲಸ್ತಂಭಾಯಔಕೆಂಭನೆಳಿಗ! ೨॥ 
ಸ್ವಯಂಭು ಸರ್ವಜೈತನ್ಯಂ ತತ್ವ ಮೂಲಾಧರಾಂಕಿತಂ | ಪರಶಕ್ತಿಸಮಾ 
ಹೋಗಂ ಜಗತ್ಸೃಷ್ಟ್ಯಾರ್ಥ ಕಾರಣಂ ॥೩॥ ಎಂದುದಾಗಿ ಇಂತಪ್ಪ ಪರಂ 


ಶಿವಾನುಭವ. 


(ತೈಮಾಸಿಕವು.) 


ಸಂಪಾದಕೆ 


ರಾ ಸಾ॥ ಫ.ಗು. ಹಳಕಟ್ಟಿ. 
ಬಿ. ಏ. ಎಲ್‌ಎಲ್‌. ಬಿ. 


ವಿಜಾಪುರ. 


೬ ನೇಸಂಬಿಕೆ, 


ಜೂನ ೧8೨೭ 


ವಿಷಯಾನುಕ್ರಮಣಿಕೆ. i 


ಇತ್ರ 
ವಿಷಯಗಳು. ಲೇಖಕರ ಹೆಸರುಗಳು. ಪು& 
೧. ಲಿಂಗಧಾರಣವೂ ವೇಷನಂಂತ್ರಗಳೂ ಪೇ ಚಂದ್ರಶೇಖರ ಶಾಸ್ತ್ರೀ ವ್ಯಾಕೆ ೧-೧೧ 
ರಣ ತೀರ್ಥ ಯಾದಗಿರಿ. ಕ 







4 


೨. ಕೊಡಗಿನ ನೀರರಾಜೇಂದ್ರನು ರಾ। ಸಾ! ಫ. ಗಂ ಹಳಕಟ್ಟಿ ೧೧-೩3 
ಬಿ. ಎ. ಎಲ್‌. ಎಲ್‌. ಬಿ. 

೩. ಕೊಲ್ಲಿಪಾಕಿ ವನೇ। ಚಂದ್ರಶೇಖರ ಶಾಸ್ತ್ರಿ ವ್ಯಾಕ ೩೩-೪೫ 
ರಣ ತೀರ್ಥ ಯಾದಗಿರಿ. A 

೪. ಹರಿಗಡಿದ ಹೊಳೆಯು (ಕವಿತ) ಶ್ರೀ. ಲ. ಅ. ಶಿರಹಟ್ಟಿ ಮಾಸ್ತರ ೪೬-೪೭3 
ವಿಜಾಪುರ. '“ 


೫. ಶ್ರೀದುರಮಂಡೇಶ್ವರ ಮಠವು 4 ಶ್ರೀ. ಎಸ್‌. ಸಿ. ನಂದೀಮೆಕ. ೪೪-೫೩. 
ಎಮ್ಮ. ಎ ರಾಜಾರಾಮ 
ಕಾಲೇಜ ಕೊಲ್ಲಾಪುರ 


೬. ಕಂದ ಕದಲಿದನು (ಕವಿತೆ ಶಿ. ಬಿ: ಎಮ್‌. ಕುಲಕರ್ಣಿಬಿ. ಏ. ೫೭-೫೮4 





೭: ಬಿಳಗಿಯ ಮಹಾ ಕವಿಗಳು ಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರಿ ೫೧-೬೫: 
1 ಹುಲ್ಕುಂಟಿ ಮಠ ತುಮಕೂರ, 
6. ಆಂಗ್ಲಕನಿ ವರ್ಡ್ಸ ವರ್ಥನ ಮತ್ತು” ಶ್ರೀ. ಆರ್‌. ಜಿ. ಆಲಬಾಳೆ. ೬೬-೭೨ 
ಲಿಂಗವಂತ ಕವಿಗಳ ಭಾಷಾಪದ್ಧತಿ 4 ಜಿ. ಏ. ಮಾಸ್ತರ ವಿಜಾಪುರ 4 
೯. ಶ್ರೀಬನವ ಫವರತ್ನವಸಾಲಾ (ಕವಿತೆ) ಪ್ರೀ. ಬಸವರಾಜ ಶಾಸ್ತ್ರಿ ಕೋದಿ ೭೩-೭೪ 
ಕ್ರೊನ್ಸ 
೧೦- ನೀರಗ ವ ಧರ್ಮ ಗ್ರಂಥ ಪ್ರಸಾರಕ ಸಂಘ ವಿಜಾಪುರ ೭೫-೩೯ 
೧೧. ಸಂಗನಬಸವೇಶ್ವರ ವಚನ ಸೆ ೫೧-೭೫ 
೧೨. ಘನಲಿಂಗನ ವಚನ (ಅಪೂರ್ಣ) a-೧ 
೧೩ ಬಿಳಗಿ ವಂಶಾವಳಿ (ಅಪೂರ್ಣ) ೧-೧೩ 
೧೪. ಏಳೋತ್ತರ ಶತಸ್ಮಲ (ಅಪೂೂ) ೧೭-೨ 
ದ್ಯಾ 
ಶಿವಾನುಭವ. 


ಸಿ 
ಈ ಪತ್ರಿಕೆಯು ಮಾರ್ಚ, ಜೂನ), ಸನ್ಬಂಬರೈ, ದಿಶಂಬರೆ ತಿಂಗಳಗಳ್ಳೆ 
ಮಧ್ಯಕ್ಕೆ ಹೊರಡುತ್ತದೆ. ತ 


ವರ್ಗಣೀ ದರ. [ 
ಪೋಷಕರು. ೧೦ರೂ.೮ ಆ. ಆಶ್ರಯದಾತರು. ೫ರೂ. ೮ ಆ 
ವರ್ಗಣೀದಾರರು. ೩ ರೂ. ೮ ೮. ಬಿಡಿಸಂಚಿಕೆಗೆ. ೧ ರೂ. ೪ ಆ 
ವ್ಹಿ. ಸಿ, ಚಾರ್ಜು ಬೇರೆ. | 
ವಿಜಾಪುರ. ಮ್ಯಾನೇಜರ ಶಿನಾನುಭವ, 4 


ವರ್ಷ. ೨ ಜೂನ ಸಂಚಿಕೆ. ೬ 














ಲಿಂಗಧಾರಣವೂ ನೇದನುಂತ್ರಗಳೂ. 


ಲೇಖಕಃ--ಚಂದ್ರಶೇಖರಶಾಸ್ತ್ರೀ ವ್ಯಾಕರಣತೀರ್ಥ ಹೊಳಲು ಪ್ರಿನ್ಸಿಪಾಲ 
ಶಂಕರಕಾಲೇಜು ಯಾದಗಿರಿ. ಜಿ ರಾಯಚೂರ 
ಟಿ ಘೊ 

ನಮ್ಮ ಭಾರತ ಭೂಮಿಯಲ್ಲಿ ಆನೇಕ ಮತಸ್ಥಾಸನಾಚಾಶ್ಯರು ಅವ 
ತರಿಸಿ ತಮ್ಮ ತಮ್ಮ ಸಿದ್ಧಾಂತಗಳನ್ನು ಸ್ಥಾಸಿಸಿ ಸರಮತಗಳನ್ನು ಖಂಡಿ 
ಸುತ್ತ ಬಂದಿರುವದು ಪ್ರಸಿದ್ಧವಿರುತ್ತದಷ್ಟೆ! ಇಂತಹ ಮತಗಳಲ್ಲಿ ದ್ವೈತ, 
ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿವಿಶಿಷ್ಟಾದ್ವೈತ (ಇದು ವೀರಶೈವ ಮತದ 
ಸಿದ್ಧಾಂತವು.) ಇವುಗಳೇ ಈಗ ಬಹಳ ಪ್ರಬಲ ಸ್ಥಿತಿಯಲ್ಲಿರುತ್ತ ವಲ್ಲದ, 
ಪ್ರಾಯಃ ಭರತಖಂಡತುಂಬ ವ್ಯಾಪಿಸಿರುತ್ತವೆ. ಈ ಮೇಲೆ ಹೇಳಿದ ಮತ 
ಗಳ ಪ್ರತಿಷ್ಠಾಸನಾಚಾರ್ಯರೆಲ್ಲರೂ ವೇದಮಂತ್ರಗಳಿಗೂ ವ್ಯಾಸಸೂತ್ರಗ 
ಳಿಗೂ ತಮ್ಮ ತಮ್ಮ ಅಭೀಷ್ಟದಂತೆ ಅರ್ಥವನ್ನು ಮಾಡಿ ಸಿದ್ಧಾಂತವನ್ನು 
ಮಾಡಿರುತ್ತಾರೆ. ಯಾಕಂದರೆ ವೇದಗಳು ಸರ್ವ ಹಿಂದೂ ಆಸ್ತಿಕ ಮತಗಳಿಗೆ 
ಮೂಲಾಧಾರಗಳಾಗಿರುತ್ತವೆ. ಆದ್ದರಿಂದಲೇ ವೀರತೈವಮತದ ಎಷ್ಟೋಜನ 
ಆಚಾರ್ಯವರ್ಯರು ವೇದಮಂತ್ರಗಳಿಗೆ ಲಿಂಗಧಾರಣಸರ ಭಾಷ್ಯಗಳನ್ನು ಬರೆ 
ದಿರುತ್ತಾರೆ. ಮತ್ತು ಅನೇಕ ಆಧಾರಗಳಿಂದ ಲಿಂಗಧಾರಣವು ವೇದಸಮ್ಮತ 
ವೆಂದು ಸಿದ್ಧಾಂತಗೊಳಿಸಿರುತ್ತಾರೆ. ಈ ವಿಷಯಕ್ಕೆ ವೀರಶೈವರ ಧರ್ಮ 
ಗ್ರಂಥಗಳಲ್ಲಿ ಚನ್ನಾಗಿ ವಿನೇಚನೆ ಮಾಡಲ್ಪಟ್ಟಿರುತ್ತದೆ. ಆದರೆ ಇತ್ತಿತ್ತಲಾಗಿ 
ವೀರಶೈವರು ವಿದ್ಯಾವಿಹೀನರಾದ ಕಾರಣ, ತಮ್ಮ ಸಿದ್ಧಾಂತವು ತಮಗೆ 
ತಿಳಿಯದಂತೆ ಆಗಿ, ಬಹಳ ಹೀನಾವಸ್ಥೆಯಲ್ಲಿ ಉಳಿದ ಕಾರಣದಿಂದ 


ವಿ ಶಿವಾನುಭವ. 


ಎಷ್ಟೋ ಗೆ ಗ್ರಂಥಗಳು ನನ್ಟ ವಾಗಿರುತ್ತವೆ. ಇದ್ದೆ ವುಗಳೂ ಕೂಡ ಪ ಪ್ರಕಾಶಕ 
ಭಾರೂ ಸುವ ಕಾರಣ ಅನ್ಯ ತ್‌ ನಿಂದೆಗೂ ಈ ಮತವು 


ಪಾತವ ನ್ಟ ಡ ಸಂಸ ಸ್ಭೃತ 
ಗಳೆಂಡ! ಸಮಾಜದಲ್ಲಿ 
ಜನಿಸಿದ್ದ ಬತವು ಒಮ್ಮೆ 


ವಿದ್ಯಾಎಂತರಿಗೆ ತವರುಮ js ಆಗಿತ್ತೆ ಡು ಹೇಳಬಹುದಗಗಿದೆ. ಅತ 

ಇನ್ನೂ ಶೋಧ ಮಾಡಿದ! | ಗ್ರಂಥಕಾರರು ಸಿಗಬಹುದು. ಇರಲಿ. 

ಸದ್ಯಕ್ಕ ಶಿವಾನುಭವದ ಗ್‌ ಕಲವು ಮಂತ್ರಗಳ ಪರಿಚಯ 

ವನ್ನು ಮಾಡಿ ಕೊಡುವದೇ ಈ ಲೇಖನ ಮುಖ್ಯೋಸ್ಪ[ಶವಾಗಿದೆ. ಈಗ 

ಕೆಲವು ವೇದಮಂತ್ರಗಳನ್ನು ತೆಗೆದುಕೊಂಡು ಅವುಗಳಿಗೆ ಯಾವಯಾವ, 

ಆಚಾರ್ಯರು ಹೇಗೆ ಅರ್ಥವನ್ನು ಮಾಡಿರುತ್ತಾರೆಂಬುವನನ್ನು ನೋಡೋಣ 
ಪವಿತ್ರಂತೆ ವಿತತಂ ಬ್ರಹ್ಮಣ ಸೃತೆ ಪ್ರಭುರ್ಗಾತ್ರಾಣಿ ಪರ್ಯೇ ಹಿವಿಶ್ಯತಃ 
ಅತಪ್ತ ತನುನಃತ ದಾಮೋಶ್ನುತೆ ಶೃತಾಸಯಿದ್ವ ಹಂತಸ್ತನ್ಸಮಾಗತ ॥ 

(ಯಗ್ವೇದ ಮಂತ್ರ ೭-೩-೮) 

ಈ ಮೊದಲಾದ ಖುಗ್ರೇವದ ಮಂತ್ರಗಳು ಮಧ್ವಾಚಾರ್ಯರು 
ಸೋಮಯಾಗ ವಿಷಯದಲ್ಲಿ ಉತ್ತವಾಗಿರುವಸೆಂಬುದನ್ನು ಸಹ ಖಂಡಿಸಿ 
ಶಸ್ತಮುದ್ರಾಧಾರಣಾದಿ ವಿಷಯಸರವಾಗಿ ಅರ್ಥವನ್ನು ಮಾಡಿರುತ್ತಾರೆ. 
ತಸ್ತ್ರ ಮುದ್ರುಧಾರಣನನ್ನು ಅರ್ಥಾತ್‌ ಮನ್ನಾಚಾರ್ಪರ ಮತವನ್ನು 
ರಾಮಾನುಜಾಚಾರ್ಯರೇ ಮೊನಲಾದನರು ಖಂಡಿಸಿರುವರು. ಭಟ್ಟೋ 
ಜಿದೀಕ್ಷಿತಾದಿಗಳು ಲಿಂಗಧಾರಣನನ್ನು ಖಂಡಿಸಿ ಸೋವುಯಾಗದ ವಿನ 
ಯವನ್ನೇ ಪ್ರತಿಸಾದಿಸಿರುವರು. ಸ್ವಲ್ಪ ದಿನಗಳ ಕೆಳಗೆ ಆಗಿಹೋದ 
ದಯಾನಂದರಂತೂ. ಸರ್ವರ ಮತಗಳನ್ನು ಖಂಡಿಸಿ ಬೇರೆ ಅರ್ಥವನ್ನು 
ಮಾಡಿರುವರು. ಇದರಂತೆ ಎಲ್ಲ ಮಂತ್ರಗಳಿಗೂ ಸರ್ವಮತಗಳ ಸ್ಥಾಪನಾ 
ಚಾರ್ಯರು ಅನ್ಯಮತಗಳನ್ನು ಖಂಡಿಸಿ ತನ್ಮುಸಿದ್ಧಾಂತವನ್ನು ಮಾಡಿ 
ರುವದು ಸರ್ವರಿಗೂ ಸ್ವಭಾವ ಸಿದ್ಧವಾದ ವಿಷಯವೇ ಆಗಿರುವದು. ಅದ 
ರಂತೆಯೇ ವೀರಶೈವ ಮತದ ಆಚಾರ್ಯರೂ ಅನ್ಯಮತಗಳನ್ನು ಖಂಡಿಸಿ 
ಲಿಂಗಧಾರಣ ಪರ ಅರ್ಥವನ್ನು ಮಾಡಿರುತ್ತಾರೆ. ಇದನ್ನು ಅನೈಮತದ 
ಆಚಾರ್ಯರು ಖಂಡನೆ ಮಾಡಿದಾಕ್ಷಣನೇ ಇವರ ಲಿಂಗಧಾರಣ ವಿಷ 
ಯಕ್ಕೂ ಇವರ ವೈದಿಕತ್ವಕ್ಕೂ ಏನೂ ಬಾಧೆಯು ಬರಲಾರದು. ಹಾಗ 


ಲಿಂಗಧಾರಣವೂ ವೇದಮಂತ್ರಗಳೂ. ೩ 


ಲ್ಲದ ಪಕ್ಷದಲ್ಲಿ ಕ್ರಿಮತಶ್ಛ ಬ್ರಾಹ್ಮಣರ ಬ್ರಾಹ್ಮಣ್ಯಕ್ಕೂ ಚ್ಯುತಿಯು 
ಬಂದೀತು. ಯಾಕಂದರೆ ಶಂಕರಾಚಾರ್ಯರ ಮತವನ್ನು ಮಧ್ರಾಚಾ 
ರ್ಯರೂ, ಮಧ್ವಾಚಾರ್ಯರ ಮತವನ್ನು ರಾಮಾನುಜಾಚಾರ್ಯ೯ರೂ, 
ಖಂಡಿಸಿರುವಗ 20೨ ಪ್ರಸಂಗದಲ್ಲಿ(ಯಾವ ಆಚಾರ್ಯರ ಮಠವು 
ನಿಜನೆಂದು ತಿಳಿಯಬೇಕು? ವೇವಮಂ , ಗೆ ಹೀಗೆಯೇ ಅರ್ಥವಾ 
ಗುತ್ತದೆಂದು ಹೇಳುವ ಧೈರ್ಯವು ಯಾ" ಇರುವದು? ವೇದಮಂತ್ರ 
ಗಳು ಸರ್ವರಿಗೂ ಆನ.ಕೂಲಿಸುವ ಪದ್ಧ. ಖುಲ್ಳವುಗಳಾಗಿರುತ್ತವೆ. ಆವ 
ರಿಂದಲೇ ವೇದವ್ಯಾಸರು ಉಸಬೃಂಹಣನಾಕೃಗಳಿಂನಲೇ ವೇದದ ಮುಖ್ಯ 
ತಾತ್ಸರ್ಯವನ್ನು ಸ್ಲಸ್ಟೀ ಕರಿಸಬೇಕೆಂದು ಹೇಳಿರುತ್ತಾರೆ. 

"ಪವಿತ್ರ ತೆ” ಈ ಖುಗ್ರೇದದ ಮಂತ್ರವು ಸೋಮಯಾಗದೊಳ 
ದಶಾ ಪವಿಶತ್ರನನ್ನು ಧರಿಸುವ ವಿಷಯದಲ್ಲಿ ವಿನಿಯೋಗಿಸಿರುವದರಿಂದ, 
ಲಿಂಗಧಾರಣ ಪರ ಅರ್ಥವು ಹೇಗೆ ಯುಕ್ತವಾಗುತ್ತದೆಂದು ನಮ್ಮ ಪ್ರತಿ 
ವಾನಿಗಳ ಪ್ರಶ್ನದ ಅಭಿಪ್ರಾಯನು. ಯಾವ ಮಂತ್ರವು ಎಲ್ಲಿ ವಿನಿಯೋ 
ಗಿಸಲ್ಬಟ್ಟಿರುವದೊ ಆ ಮಂತ್ರಕ್ಕೆ ಅಲ್ಲಿಯೇ ವಿನಿಯೋಗಿಸುವದು ಯುಕ್ತವು, 
ಸೋಮಯಾಗ ಪ್ರಕರಣದಲ್ಲಿ ಪಠಿತವಾದ ಈ ಮಂತ್ರಕ್ಕೆ ಲಿಂಗಧಾರಣ 
ಪರತ್ವವು ಪ್ರಕರಣ ವಿರೋಧವಾಗುವದು, ಆದ್ದರಿಂದ ಈ ಮಂತ್ರಕ್ಕೆ 
ಲೀಗಧಾಂಣ ಪರ ಅರ್ಥವೂ ವಿರೋಧವಾಗ.ವದು, ಎನ್ನುವ ಇವರ 
ಪ್ರಕ್ಕಿಕ್ಕೈ ಉತ್ತರವೇನಂದರೆ, ಯಾವ ಮಂತ್ರವು ಎಲ್ಲಿ ವಿನಿಯೋಗಿಸಲ್ಪ 
ಟ್ರಂನದೊ, ಆ ಮಂತ್ರವನ್ನು ಅಕ್ಲಿಯೇ ವಿನಿಯೋಗಿಸತತೃದ್ದು ಎನ್ನುವ 
ನಿರ್ಬಂಧವಿಲ್ಲ. ಯಾಕೆಂದರೆ ಚಯನಯಾಗದಲ್ಲಿ ವಿನಿಯೋಗಿಸಿದ ರುದ್ರ 
ಸೂಕ್ತವು ರುದ್ರುಭಿಷೇಕದಲ್ಲಿಯೂ ಸಹೆ ವಿನಿಯೋಗಿಸಲ್ಪಟ್ಟಿರುವದರಿಂದ 
ವಿನಿಯೋಗ ನೇಮವು ಒಂದೇಕಡೆಗೆ ಇರಬೇಕೆಂಬುವದು ನೇಮವಿಲ್ಲ. 
ಮತ್ತು ಒಂದು ದೇವತಾವಿಷಯಕವಾದ ಮಂತ್ರವನ್ನು ಮತ್ತೊಂದು 
ಬೀವತಾ ವಿಷಯದಲ್ಲಿ ಉಸಯೋಗಿಸಬಾರದು ಎಂಬುವದು ಕಲ್ಪಸೂತ್ರಾ 
ಭಿಪ್ರಾಯವು ಆದಕಾರಣ ಅಗ್ರಿ ಚಯನವು ರುದ್ರದೇವತಾಕವಾದದ್ದರಿಂದ 
ಅಲ್ಲಿ ವಿನಿಯೋಗಿಸಿದ ರುದ್ರಸೂಕ್ತವು ರುದ್ರದೇವತಾಕವಾದ ರುದ್ರಾಭಿ 
ಷೇಕದಲ್ಲಿ ವಿನಿಯೋಗಿಸುವದು ವಿರುದ್ಧವಲ್ಲ ಎಂಬುವದೇ ಕಲ್ಪಸೂತ್ರಾ 
ಭಿಪ್ರಾಯವಿದ್ದರೂ ಅಗ್ನಿದೇವತಾಕವಾದ ಅಗ್ನಿ ಮೂರ್ಥಾದಿ ಮಂತ್ರ 
ಗಳನ್ನು ವಾಸ್ತೋಸ್ಸತೃಧಿದೇವತಾಕವಾದ ಗೃಹಯಜ್ಞದನ್ನಿ ಅಂದರೆ 


೪ ಶಿನಾನುಭವ. 


ಭಿನ್ನದೇವತಾಕವಾದ ಮಂತ್ರವು ಭಿನ್ನದೇವತಾಕವಾದ ಕರ್ಮದಲ್ಲಿ ವಿನಿ 
ಯೋಗಿಸುವಂತೆ, ಸೋಮಯಾಗ ಪ್ರಕರಣ ಪಠಿತವಾದ ಪವಿತ್ರಂತೇ, 
ಎಂಬುವ ಖುಗ್ವೇದದ ಮಂತ್ರವನ್ನು ಲಿಂಗಧಾರಣ ಪರತ್ವದಲ್ಲಿ ವಿನಿಯೋ 
ಗಿಸುವದು ಕಲ್ಪಸೂತ್ರದ ಅಭಿಪ್ರಾಯಕ್ಕೆ ವಿರುದ್ಧ ವಲ್ಲವು. ಬ್ರಹ್ಮಣಸ್ಪತೇ 
ಎಂಬುವಲ್ಲಿ ಬ್ರಹ್ಮ ಶಬ್ದಕ್ಕೆ ಗ ಪರತ್ವವನ್ನು ತಿರಸ್ಕರಿಸುವದು ದಶಾ 
ಪವಿತ್ರದ ವಿನಿಯೋಗಕ್ಕೆ ಯೆಸೇಗ್ಯತೆಯುಂಟಾಗಲಾರದು. "ಯದ್ಯತ್ರವಿನಿ 
ಯುಕ್ತಂ, ಈ ನೇಮವಾದರೂ ಪ್ರಕೃತಾರ್ಥವನ್ನು ಬೋಧಿಸುವ ಮಂತ್ರದ 
ವಿನಿಯೋಗಸ್ಥಲದಲ್ಲಿಯೇ ಹೊರತು ಸರ್ವತ್ರವಿರುವದಿಲ್ಲ. ಮತ್ತು ಪವಿತ್ರ 
ಶಬ್ದಕ್ಕೆ ಸೋಮಯಾಗದಲ್ಲಿ ಪಠಿತನಾದ ದಶಾಪವಿತ್ರ ಎಂಬುವ ಅರ್ಥವು 
ನೇಮವಲ್ಲ, ಇನ್ನು ಪ್ರಕರಣವಿರೋಧವೂ ಸಂಭವಿಸುವದಿಲ್ಲ. ಯಾಕಂದರೆ- 
ಸೋಮಂ ಪವತೇ ಜನಿತಾಮತೀನಾಂ ಜನಿತಾದಿವೊ ಜನಿತಾಪೃಧಿವ್ಯಾ 

ಜನಿತಾ ಸೂರ್ಯಸ್ಯ ಜನಿತೇಂದ್ರಸ್ಯ ಜನಿತೋತನಿಷ್ಣೋಃ | 

ಎನ್ನುವಲ್ಲಿ ಜಡೀಭೂತವಾದಲತೆಗೆ ( ಜಡವಾದ ಬಳ್ಳಿಗೆ) ನಾರಾಯ 
ಣಾದಿ ಸಕಲ ಜನಕತ್ವವು ಅಸಂಭವವಾದದ್ದರಿಂದ ಉಮಯಾಸಹಿತೋ 
ದೇವಸ್ಸೋಮ ಇತ್ಯುಚ್ಛತೇ ಬುಧ್ಯ: ಎನ್ನುವ ಉಪಬ್ಭಂಹಣ ವಚನಾನು 
ಸಾರವಾಗಿ ಸೋಮಪದದ ಫ್ಲೇಷ ಮಹಿಮೆಯಿಂದ ಶಿವನಿಗೂ ಕೂಡ 
ಸೋಮ ಶಬ್ದವು ಸಂಭವನಿರುವದರೀದ ಈ ಅರ್ಥವನ್ನು ಗ್ರಹಿಸುವದರಿಂದ 
ಪ್ರಕರಣನಿರೋಧವೂ ಇಲ್ಲ. ಅದ್ದರಿಂದ ಸೋಮಯಾಗ ಪ್ರಕರಣದಲ್ಲಿ ಪಠ 
ತವಾದ ಪವಿತ್ರಂತೇ ಎಂಬುವ ಮಂತ್ರಕ್ಕೆ ಲಿಂಗಧಾರಣ ವಿಷಯದಲ್ಲಿ 
ವಿರೋಧವಾಗಲಾರದು. ಮತ್ತು "ಅಯಂ ಸೋಮಃ ಕಪರ್ದಿನಃ' ಎನ್ನುವ 
ಶೃತಿಯಿಂದ ಸೋಮಯಾಗಕ್ಕೆ ಉತ್ಪತ್ತಿ ನಿಶಿಷ್ಟಶಿವ ಸಂಬಂಧಿತ್ವ ಬೋಧ 
ನದಿಂದಲೂ ( ರುದ್ರ ಆಹೊತಃ) ಎಂಬುವ ಕೃತಿಯಿಂದ ಸೋಮಪದದ. 
ಸ್ಥಾನದಲ್ಲಿ ರುದ್ರಪದವು ಪ್ರಶ್ಲೇನಿಸಲ್ಪಟ್ಟಿರುವದರಿಂದ ಸೋಮ ಯಾಗಕ್ಕೆ 
ರುದ್ರತಾದಾತ್ಮ್ಯ ಬೋಧವಾಗುವದರಿಂದಲೂಃ-- 

ಅಹಂಹಿಸರ್ವಹನಿಸಾಂ ಭೊಕ್ತಾಚೈವ ಫಲಪ್ರದಃ। 
ರ್ವದೇವತನುರ್ಭೂತ್ವಾ ಸರ್ವಾತ್ಮಾ ಸರ್ವಸಂಸ್ಥಿತಃ ॥ 

ಎಂಬುವ ಕೂರ್ಮ ಪುರಾಣದ ವಚನದಲ್ಲಿ ಶಿವ ವಚನವಿರುವದ 
ರಿಂದ ಶಿವನಿಗೆ ಸರ್ವ ಹವಿರ್ಭೋಕ್ತೃತ್ವ, ಸರ್ವ ಕರ್ಮ ಫಲಪ್ರದಾಯಕತ್ವ 

ಇದನದಿಂದೆ ಸೋಮಯಾಗಕ್ಕೆ ರುದ್ರದೇವತಾಕತ್ವ ಉಸಪಾದನ 


ಳಿಂಗಧಾರಣವೂ ವೇದಮಂತ್ರಗಳೂ. ೫ 


ಭಾ ಮತ್ತು ರುದ್ರ ಡೇವತಾಕತ್ವವು ನಿಶಿ ತವಾದದ್ದೆರಿಂದ ಆ ಪ್ರಕರಣ 
ಪಠಿತವಾದ ಪವಿತ್ರ ತೇ, ಎಂಬುವ ಸಂತೆ ತ್ರಕ್ಕೆ “ಂಗಧಾರಣಪರತ್ವಾ 
ತತ ಎಂದಿಗೂ AP ERE 
ಓಂ ಊರ್ಧ್ವಯನಮಃ ಊರ್ಥ್ಯಲಿಂಗಾಯನನಮು ಇತ್ಯಾದಿ 
ಏತತ್ಪ್ಸೋಮಸ್ಕ ಸೂರ್ಯಸ್ಯ ಸರ್ವಲಿಂಗಂ ಸ್ಥಾಪಯತಿ ಪಾಣಿ 
ಮಂಕ್ರಂ ಪವಿತ್ರಂ. 

ಇತ್ಯಂತವಾಗಿ ನಮಸ್ಕಾರ ಪರಾಮರ್ಶಕ ಪೂರ್ವೋಕ್ತನಮಃ ಈ 
ಶಬ್ದದಿಂದ ಸೂರ್ಯ ಚಂದ್ರರಿಗೆ ನಮಸ್ಕಾರವು ಹೇಳಿರುವದರಿಂದ ಲಿಂಗ 
ಧಾರಣಪರ ಅರ್ಥವನ್ನು ಮಾಡಿರುವದು ವಿರೋಧವೆಂತಲೂ ಕೆಲವರ 
ಆಶಕ್ಲೇಪವು, ಪ್ರಕರಣ ವಿರೋಧವಾಗುವದಿಲ್ಲವೆಂದು ಮೇಲಿನ ಮಂತ್ರದ 
ಲ್ಲಿಯೇ ವಿಸ್ತಾರವಾಗಿ ವಿವೇಚಿಸಲ್ಪಟ್ಟಿರುತ್ತದೆ. ಮತ್ತು ಉಪಕ್ರಮೋಪ 
ಸಂಹಾರಗಳಲ್ಲಿ ಶಿವಸರತ್ವವೇ ಇರುವದರಿಂದ ಮಧ್ಯದಲ್ಲಿ ಹೇಳಿರುವ 
ಚಂದ್ರ ಸೂರ್ಯರಿಗೆ ನಮಸ್ಕಾರವನ್ನು ಹೇಳುವದು ಸಂದರ್ಭವಿರೋಧವು 
ಸಂಭವಿಸುವದು. ಆದ್ದರಿಂದ ಸೋಮ ಸೂರ್ಯ ಶಬ್ದಗಳಿಗೆ ಕೆಳಗೆ ಬರೆ 
ದಂತೆ ಅರ್ಥವನ್ನು ಮಾಡಬೇಕು. 

ಉಮಯಾಸಹಿತೋ ದೇನಸ್ಸೋಮ ಇತ್ಯುಚ್ಯತೆ ಬುಧೈಃ 
ಸಯೇವಕಾರಣದಿನಾನ್ಕೊ ವಿಷ್ಣೋರಪಿಚ ವೈಶೃತಿಃ॥ 

ಈ ಉಪಬ್ಧಂಹಣ ಪ್ರಮಾಣದಿಂದ ಸೋಮಶಬ್ದಕ್ಕೆ ಶಿವಸರತ್ವವೂ 
ಸೂರ್ಯಶಬ್ದಕ್ಕೆ ಸೂರ್ಯ ಮಂಡಲಾಂತವೃತ್ತಿತ್ವ ರೂಪಾರ್ಥವನು 
ಸೋಮ ಶಬ ಸ ಶಿವನಿಗೆ ಕಲ್ಪಿಸಿ ವಿಶೇಷಣ ವಿಶೇಷ್ಯಗತಿಯಿಂದ 
ಶಿವಪರತ್ವವನ್ನೇ ಪ್ರತಿಪಾದಿಸ ಸುವದು ಅನಶ್ಯಕವಿರುವದರಿಂದ ಈ ಮಂತ್ರಕ್ಕೆ 
ಜ್ರಗಧಾತಕಾರ್ಜವನ್ನು ಹೇಳುವದು ಸಂದರ್ಭವಿರೋಧವು ಇರುವದಿಲ್ಲ. 

ಮಂತ್ರ ಅಯಂಮೆೆಹಸ್ತೊಭಗವಾನ್‌ ಅಯೆಂಮೆ ಭಗವತ್ತರಃ 
ಆಯಂಮೆ ವಿಶ್ವಭೇಷಜೊಯನರ್ನಂ ಶಿವಾಭಿಮರ್ಶನಃ॥ 
ಅಯೆಂಮಾತಾ ಅಯಂಪಿತಾ ಅಯಂಜೀವಾತುರಾಗಮತ್‌ । 
ಇದಂತವ ಪ್ರಸರ್ಪಣಂ ಸುಬಂಧವೆಹಿನಿರೀಹೇತಿ | 

ಯಗ್ವೇದ ೮-೧ ೨೫ 

ಈ ಮಂತ್ರಕ್ಕೆ ಸವಿಶೃ ದೇವತಾಕತ್ವದಿಂದ ಶಿವಲಿಂಗ ದೇವತಾಕ 
ಮಂತ್ರವಲ್ಲೆಂದು ಸಂದರ್ಭ ವಿರೋಧವನ್ನು ತೋರಿಸುವದನ್ನು ನೋಡಿದರೆ 


ಹ ಶಿವಾನುಭವ. 


ಚತ ದು ಕೇಡು ಬರುವದು. ಹೇಗೆಂದರೆ ಈ 


ಪೂರ್ವಾಪರ ವಿ ; 
ಮಂತ್ರದಲ್ಲಿ ಉಕ್ತವಾಗಿರುವ ಭಗವಚ್ಛಬ್ಬದೀದ ಪರಶಿವನೆಂದಲೇ ಅರ್ಥ 
ನಾಗುತ್ತದೆ. 

ಆಧ್ಲೆನಣಭಗವಂತ ಚ ನಾರ: ಪಪ್ರಚ್ಛ ಆಥಕಾಲಾಗ್ಗಿರುದ್ರಂ 


ಭಗಖಂತಂ ಸನತ್ತುನರಾರಃ ಪಪ್ರಚ್ಛೇತ್ಯಾದಿ 
ಲಿಂಗಧಾರಣ ಚಂದ್ರಿಕಾ ಪುಟ ೩೩ 
ಶೃತಿಗಳಲ್ಲಿ ಇತಿ ಸಸ್ತೂಯಮಾನೋಸ್ತು ಭಗವಾನ್‌ ವೃಷಭಧ್ವಜ 
ಎಂಬುವ ಹರಿ ವೇಶಾದಿಗಳಲ್ಲಿ ಭಗವಚ್ಛಬ್ದವನ್ನು ತ ಕಾಟ 
ಪ್ರಯೋಗಿಸಿರುವರು. 
ಅದಿತ್ಕೋಭಗವಾನ್‌ ಸೂರ್ಯೊನೀಲಗ್ರೀನ ಸ್ರಿ ಲೋಚನಃ । 
ಆಧೀಯತೇ ಸಹಸ್ರಾಂಶು ಸಾಮಗಾಧ್ವರ್ಯ ಹೋತ್ಸಭಿಃ 1 


ಎನ್ನುವ ಆದಿತ್ಯ ಪುರಾಣದ ವಚನದಿಂದ ಭಗವಚ್ಛಬ್ಬ ಪ್ರ ಪ್ರಯೋಗವು 
ಸವಿತೃದೇ(ವತಾ ಜನು ದಲ್ಲಿ SUNS ಪರಶಿವಸರವಾ 
ಗುಎಒಲ್ಲೆಂದು ಹೇಳು:ವದಾದರೂ ಯೋಗ್ಯವಿರುವದಿಲ್ಲ. ಯಾಕಂದರೆ- 
ಯಯೇಸೋ ಆಂತರಾದಿತ್ಯೆ ಹಿರಣ್ಮಯಃ ಪುರುಷೋದೃಶ್ಯತೆ ಇತ್ಯಾರಭ್ಯ 
ಅಂಬಿಕಾಪತಯೆ:) ಉಮಾನತಯೆ, ಪಶುಪತಯೆೊ, ನಮೋನನುಃ 
[ಲಿಂಗಧಾರಣ ಚಂದ್ರಿಕಾ] 
ಇತ್ಯಂತವಾಗಿ ಹೇಳಿರುವ ತೈತ್ತರೀಯ ವಚನದಿಂದಲೂ ಮತ್ತು 
ಸೌರಮಂಡಲ ಮಧ್ಯಸ್ಥಂ, ಸಾಂಬಂ ಸಂಸಾರಭೇಷಜಂಹೀಗೆಂದೂ ಮಂಡ 
ಇಂತರ್ಗತ ಹಿರಣ್ಮಯ, ಭ್ರುಜಮಾನವಪುಷಂ ಶುಚಿಸ್ಮಿತಂ, ಇತ್ಯಾದಿ 
ವಚನಗಳಿಂದ ಪರಶಿವನಿಗೆ ಆದಿತ್ಯಮಂಡಲ ಮಧ್ಯವರ್ತಿತ್ವವ ವನ್ನು ಪ್ರ ಪತಿಪಾ 
ದಿಸುವದರಿಂದಆದಿತೃನಿಗೂ, ಶಿವನಿಗೂ ಅನಿಭಾಜ್ಯಮಾನ ಸಂಬಂಧವನ್ನು 


assed ಆದಿಶ್ಯಗತ ಸ್ತ್ರೀರೋಚನಃ ಎಂದು ಹೇಳುವದನ್ನು 
ಬಿಟ್ಟ ಅನಿತ್ಯತ್ರಿಶೋಚನಃ' ಎಂಬುವ ಉತ್ತಿ ಯಂತೆ ಅಯಂಮೇಶಸ್ತೋ 
ಭಗವಾನ್‌ ಎಂಬುವ ಮಂತ್ರದಲ್ಲಿಯಾದರೂ ಹಸ್ತ ಶಿವಲಿಂಗಗಳಿಗೆ ಅವಿ 
ಭಾಜ್ಯಮಾನ ಸಂಬಂಧವನ್ನು ತಿಳಿಸುವದಕ್ಕಾಗಿ ಹಸ್ತಗತವೆಂದು ಹೇಳದೆ 
ಹಸ್ತೋಭಗವಾನ್‌ ಎಂದು ಹೇಳಿರುವದು ಯುಕ್ತವು. ಅಂದ ಮೇಲೆ ಕೇವಲ 
ಸವಿತೃದೇವತಾಕತ್ತವನ್ನು ಹೇಳುವದೂ ಹೆಸ್ತಗತವೆಂದು ಹೇಳುವದೂ 


ಸಂದರ್ಭವಿರೋಧವಾಗುವದು. ಆದಕಾರಣ, 


ಲಿಂಗಧಾರಣವೂ ನೇದಮಂತ್ರೆಗಳೂ. ೭ 


ಸಂಸ್ಕೃತ್ಯ ಗುರುಣಾದತ್ತಂ, ಷಡಧ್ವನ್ಯಾಸ ಪೂರ್ವಕಂ! 

ಎಂಮುಹಸ್ತಗತಂ ಲಿಂಗಂ, ಸಾನಧಾನೇನ ಪೂಜಯೇತ್‌, ! 
ಇರಯೇ ವೈಸ್ತು ಹಸ್ತಾದ?ೌ, ಲಿಂಗಾಕಾರಂ ಶಿನಂಸವಾ.! 

ತಸ್ಕಹಸ್ತಸಿತಂ ವಿದ್ಧಿ ಮತ್ಸದಂ ಸಂಪದಾಂ ಪದಂ ॥ 

ಎಂಬ ನಾತುಲಾಗಮ ವೀನಾಗಮಾದಿ ಉಸಟ್ಛಂಹ್ಮಣ ವಚನಾನು 
ಸಾರವಾಗಿ ಹನ್ತಾದಿಗಳಲ್ಲಿ ಅವಿಭಾಜ್ಯ ಸಂಬಂಧದಿಂದ ಧಾರಣವು ಸಂಭೆ 
ವಿಸುವದು. ಆವಕಾರಣ ಶಿನಸರತ್ವವು ನಿಕೋನವಾಗಲಾರವಮ. 

ಸರ್ವಾನನ ಶಿರೋಗ್ರೀವಃ । ಸರ್ವಭೂತಗುಹಾಶಯಃ । 
ಸರ್ವವ್ಯಾನೀಚಭಗವಾನ್‌ | ತಸ್ಮಾತ್ಸ ರ್ಕಗತಶ್ಯಿನಂ ॥ 

ಈ ಶ್ವೇಶಾಶ್ಚತರ ಕೃತಿಯು ಕೇವಲ ಸರನಾತ್ಮಕ ವರ್ಣನೆಯು 
ಇರುವದರಿಂದ ಲಿಂಗಧಾರಣ ವಿಷಯಕವು ಅಲ್ಲೆನ್ನುವದಂತೂ ಕೇವಲ 
ಅಜ್ಜಾನನೇ ಸರಿ. ಹೇಗಂದರೆ... 

ತಸ್ಯಾಭಿಧ್ಯಾನಾತ್‌ । ಯೋಜನಾತ್‌ ॥ ತತ್ವಭಾವಾತ್‌ ॥ ಎನ್ನುವ 
ಶ್ರೈತಾಕ್ವತರೋಸನಿಷತ್ತಿನ ಪೂರ್ವ ಮಂತ್ರದಲ್ಲಿ ತಸ್ಯಾಭಿಧ್ಯಾನಾತ್‌ 
ಅಂದರೆ ಜ್ಯೋತಿರ್ಲಿಂಗರೂನವಾಗಿ ಅನುಸಂಧಾನ ಮಾಡುವದರಿಂದೆ 
ಯೋಜನಾಶ್‌ ಅಂದರೆ ಇಸ್ಟಲಿಂಗರೂಸವಾಗಿ ಧರಿಸುವದರಿಂದ ಎಂಬು 
ವದನ್ನು ತೋರಿಸುವಲ್ಲಿ ಎಲ್ಲಿ ಧರಿಸತಕ್ಕದ್ದೆಂಬ ಸಂದೇಹೆ ಉಂಟಾದಲ್ಲಿ 
ಧಾರಣಾಧಿಕರಣವನ್ನು ತೋರಿಸುವದಕ್ಕಾಗಿ, "ಸರ್ವಾನನ ಶಿರೋಗ್ರೀವಳ' 
ಎಂಬುವ ಮಂತ್ರವು ಪ್ರವರ್ತಕವಾಖಯಿ ತು, “ಗುಹಾಶಯ” ಎನ್ನವಲ್ಲಿ 
ಅಂತರ್ಲಿಂಗಧಾರಣ ಸ್ಥುನವನ್ನು ಹೇಳಿ ಬಹಿರ್ಲಿಂಗ ಧಾರಣ ಸ್ಥಾನವನ್ನು 
ತೋರಿಸದೇ ಇನ್ದರೆ ಸಂದರ್ಭನಿಸೋಧನಾಗುವನು. ಪಕ್ಸುಂತರ ತೋರಿ 
ಸದೇ ಶಿದ್ದರೆ, ಸರ್ವಾನನ ಶಿರೋಗ್ರೀವಃ ವಎಂಬ)ನ ಪದತ್ರಿ ನಿರರ್ಫ್ಥಕವಾ 
ಗುವಮ. ಅದು ಹೇಗೆಂದರೆ ಸರ್ವಾನನ ಶಿರೋಗ್ರೀನಃ ಎಂಬುವ ಈವಾಕ್ಯ 
ದಿಂದ ಶಿವನಿಗೂ ಆತನ ಶಿರೋಗ್ರೀವಗಳಿಗೂ ಅಭೇದವನ್ನು ಹೇಳು 
ವಿರೋ? ಅಥವಾ ತಗ್ಬೃತ್ತಿತ್ವವನ್ನು ಹೇಳುವಿರೋ? ಮೊದಲನೇದು ಆಗು 
ವದಿಲ್ಲ. ಯಾಕಂದರೆ, ಸರ್ವಂ ವಾಕ್ಯಂ ಸಾಧಾರಣಂ, ಎಂಬುವ ನ್ಯಾಯ 
ದಿಂದ ಸರ್ವಾನನ ಶಿಕೋಗ್ರೀವ ಮಾತ್ರಕ್ಕೇನೆ ಅಭೇದವನ್ನು ಹೇಳುವದಾ 
ದರೆ, ಸರ್ವೋಹ್ಯೇಷರುದ್ರಃ ಎಂಭೀ ಶೃತಿವಿಹಿತವಾದ ಸರ್ವಾತ್ಮಶ್ವವು 
ಭಂಗವಾಗುವದು. ಸರ್ವಾನನ ಶಿಕೋಗ್ರೀವ ವೃತ್ತಿತ್ವವನ್ನು ಹೇಳುವದಾ 


ಆ ಶಿವಾನುಭವ, 


ದಕ್ಕೆ ತಸ್ಮಾತ್ಸರ್ವಗತ ಶ್ಕಿವಃ ಎಂಬೀ ವಾಕ್ಯದಲ್ಲಿ ಹೇಳಿದ ಸರ್ವಗತತ್ವರೂ 
ಪವು ಬ್ರಹ್ಮಲಿಂಗಕ್ಕೆ ಸಂಕೋಚವಾಗ ಬೇಕಾಗುವದು. ನಮ್ಮ ಮತದಲ್ಲಿ 
ಸರ್ವವಾಕ್ಯಗಳು ಸಾರ್ಥಕವಾಗುವವು. ಆದ್ದರಿಂದ ಸರ್ವಾನನ ಶಿರೋಗ್ರೀ 
ವಾಧಿಕರಣಕ ಲಿಂಗಧಾರಣವು ಸಂದರ್ಭ ವಿರೋಧವಾಗಲಾರದು. 
ಮಂತ್ರಃ--ತ್ವಂದೇವೇಷು ಬ್ರಾಹ್ಟಣಃ ಎಂಬುವ ಮಂತ್ರಕ್ಕೆ ಪತಿಗೆ 
ಪ್ರಾಣವನ್ನೇ ಅರ್ಪಣ ಮಾಡುವ ವೀರನತ್ನಿಯಂತೆ ಪತಿಯಾದ ಶಿವ 
ಲಿಂಗಕ್ಕೆ ಪ್ರಾಣವನ್ನು ಒಪ್ಪಿಸಿ ತಿನಲಿಂಗರೂಪಿಯಾದ ಪರಬ್ರಹ್ಮದ ಸೇವೆ 
ಯನ್ನು ಮಾಡುತ್ತ ಮತ್ತೊಂದು ಬೇರೆ - ದೇವರನ್ನು ಮನಸ್ಸಿನಲ್ಲಿಯೂ 
ಕೂಡ ನೆನಿಸಡೆ ಇರತಕ್ಕ ವೀರಶೈವರೇ ವೈದಿಕರು. ಆದ ಕಾರಣ ಲಿಂಗವಿಲ್ಲ 
ದವರು ಭನಿಗಳೇ ಸರಿ. 
ಮು ಖೇಮಂತ್ರಂ ಹೃದಿಧ್ಯಾನಂ ಮಸ್ತಕೇಲಿಂಗಧಾರಣಂ | 
ಶಿಖಾರುದ್ರಾಕ್ಷ ಭಸ್ಮಾನಿ ಇತಿ ಬ್ರಾಹ್ಮಣ ಲಕ್ಷಣಂ ॥ 
ಎಂದು ಹೇಳುವ ಗೌತುಮ ಸ್ಮೃತಿಯಲ್ಲಿ ಯಜ್ಞೋಪವೀತ ಲಿಂಗ 
ಧಾರಣ ಈ ಎರಡನ್ನು ಧರಿಸಿದವನು ಬ್ರಾಹ್ಮಣನೆಂದು ಹೇಳದೆ, ಕೇವಲ 
ಮಂತ್ರಧ್ಯಾನ ರುದ್ರಾಕ್ಷ ಭಸ್ಮ ಲಿಂಗಗಳಿಂದ ಕೂಡಿದವನು ಬ್ರಾಹ್ಮಣ 
ನೆಂದು ಹೇಳುವದರಿಂದ ಆರಾಧ್ಯರ ಪರವೆಂದು ಹೇಳುವದು ಎಂಥ ವಿಪ 
ರೀತ ಬುದ್ಧಿಯುಳ್ಳವರಿಗೂ ಅರ್ಥವಾಗದು. 
ವಿವಿಕ್ಷದೇಶೇಚ ಸುಖಾಸನಶ್ಯಃ ಶುಚಿಸ್ಸಮಗ್ನೀವ ಶಿರಶ್ಶರೀರಃ ಅತ್ಯಾ 
ಶ್ರಮಸ್ಥ' ( ಕೈವಲ್ಯೋಪನಿಷತ್‌) ಎಂಬುವ ಮಂತ್ರದ ಉಸಬ್ಭಂಹಣ 
ವಾಕ್ಯದಲ್ಲಿ. 
ಭವಿಸಂಸರ್ಗರಹಿತೇ ವಿನಿಕ್ಷೇಚ ಸುಖಾವಹೇ 
ಸುಖಾಸನಸ್ಥಿತಃಸಿದ್ದಃ ಸಮಗ್ನೀವ ಶಿರೋಂಗವಾನ್‌ 
ವಿರಜಾನಲಜಂ ಭಸ್ಮ ಗೃಹೀತ್ವಾತ್ಕಂತ ಪಾವನಂ 
ಆಗ್ನಿರಿತ್ಯಾದಿಭಿರ್ಮಂ ತೈಸ್ಸಪ್ತಭಿಶ್ವಾಭಿಮಂತ್ರಿತಂ 
ಶರೀರೋದ್ಧೂಲನಂ ಕೃತ್ವಾ, ತ್ರಿಪುಂಡ್ರಸ್ಕತು ಧಾರಣಂ 
ರುದ್ರಾಕ್ಷ ಧಾರಣಶ್ಚೈವ ಷಡಕ್ಷರ ಜಪಸ್ತಥಾ 
ಧೃತೇಷ್ಟಲಿಂಗಪೂಜಾಚ ಸಂಸ್ಕಾರಾಃ ಪಂಚಕೀರ್ತಿತಾಃ 
ಅತ್ಯಾಶ್ರಮ ಇತಿಖ್ಯಾತೇ ಮುನಿಭಿಸ್ತತ್ವದರ್ಶಿಭಿಃ 
[ ಸಂಸ್ಕೃತ ಬಸನಪುರಾಣ] 


ಲಿಂಗಧಾರಣವೂ ವೇದಮಂತ್ರಗಳೂ, ೯ 


ಎಂಬುವ ಪ್ರಮಾಣದಿಂದ ಬ್ರಹ್ಮನಿದ್ಯಾಧಿಕಾರಿಯನ್ನು ಹೇಳುವ ವಿಷ 

ಯದಲ್ಲಿ ಭಕ್ಕಧಾರಣ, ರುದ್ರಾಕ್ಷಫಾರಣ, ಪಂಚಾಕ್ಷರಮಂತ್ರ, ಜನ ಭಸ್ಕೋ 
ದ್ಧೋಲನ ಇನ್ಟಲಿಂಗಪೂಜಾ, ಈ ಐದು ಸಂಸ್ಕಾರವುಳ್ಳ ಅತ್ಯಾಕ್ರನಮಿಯೇ 
ಅಧಿಕಾರಿ ಎಂದು ಬ್ರಹ್ಮನು ಅಶ್ವಲಾಯನ ಖುಷಿಗೆ ಹೇಳಿರುವನು. ಅದರಲ್ಲಿ 
ಯಜ್ಞೋಪವೀತವು ಬಾರದೇ ಇರುವದರಿಂದ ಅದು ಲಿಂಗಜನಿವಾರನಿರುವ 
ಆರಾಧ್ಯನರವಾಗದೆ ಕೇವಲ ಲಿಂಗವನ್ನು ಧರಿಸಿದ ವೀರಕೈವರ ಪರವಾ 
ಗಿಯೇ ಇರುತ್ತದೆ. ಮತ್ತು ವೇದವ್ಯಾಸರು ಲಿಂಗಪುರಾಣದ ಉತ್ತರ ಭಾಗ 
ದಲ್ಲಿ ಲಿಟಗಧಾರಣ ವಿಷಯಕವಾಗಿ ವೇದಮಂತ್ರಗಳಿಗೆ ಹೇಗೆ ಅರ್ಥವನ್ನು 
ಮಾಡಿರುತ್ತಾರೆ, ಏನೆಂದರೆ: 

ವೇದೇಷು ಶಾಸ್ತ್ರಸಂಘೇಷು | ಪುರಾಣೇಷ್ವಾಗಮೇಷುಚ ॥ 

ಬ್ರಾಸ್ಮ್‌ಣಸ್ಕ ಸಮಾಖ್ಯಾತಂ । ಳಿಂಗಧಾರಣಮುತ್ತಮಂ ॥ 

ಬ್ರಹ್ಮೇತಿಳಿಂಗಮಾಖ್ಯಾತಂ । ಬ್ರಾಹ್ಮಣಃ ಪತಿರೀಶ್ವರಃ ॥| 

ಪನಿತ್ರಂತದ್ಧಿನಿಖ್ಯಾತಂ। ತತ್ಸುರಿಪರ್ಕಾತ್ತನುಶ್ಶುಚಿ; $ 

ಯಗಿತ್ಯಾಹ ಪನಿತ್ರಂತೆ ವಿತತಂ ಬ್ರಹ್ಮಣಸ್ಸತೆ । 

ತಸ್ಮಾತ್ಸವಿತ್ರಂ ತಲ್ಲಿಂಗಂಧಾರ್ಯಂ ಶೈವಮನಾಮಯೆಂ 8 

ಅತಪ್ತತನುರಜ್ಜೊನೈ ಅಮಸ್ಸಂಸ್ಥಾರ ವರ್ಜಿತಃ। 

ದೀಕ್ಷಯಾ ರಹಿತಃ ಸಾಕ್ಸುತ3' ನುಪ್ಲುಯಾತ್ತ್‌ 

ಯಃಕರೋತಿ ತಪಃ ಪೂನ೯ಂ, ಸತಪ್ತ ತನುರುಚ್ಯತೆ, 

ಪರಿಪಕ್ಟೋ ವಿಮೋಕ್ಸಯಸೊಶ್ಸುತೇ ಲಿಂಗಧಾರಣಂ $ 

ಅಂದರೆ ವೇದಶಾಸ್ತ್ರ ಪುರಾಣಾದಿಗಳಲ್ಲಿ ಬ್ರಾಹ್ಮಣನಿಗೆ ಲಿಂಗಧಾರ 

ಣವು ಶ್ರೇಷ್ಠವೆಂದು ಹೇಳಿದೆ. ಯಾಕಂದರೆ ಬ್ರಹ್ಮವೆಂದರೆ ಲಿಂಗಕ್ಕೆ ಅರ್ಥ 
ವಾಗುವದು. ಬ್ರಹ್ಮಣಕ್ಸತಿ ಎಂದರೆ ಸರಶಿವಲಿಂಗವು. ಈಲಿಂಗವು ಪವಿಶ್ರವಾ 
ದದ್ದು ಇದು ನಿಸ್ತಯವು. ಈ ಶಿವಲಿಂಗದ ಸಂಬಂಧದಿಂದ ಸ್ಥೂಲ ಸೂಕ್ಷ್ಮ 
ಕೌರಣರೂಪವಾದ ತನುವು ಶುದ್ಧವಾಗುವದು ಎಂದು ಖುಗ್ವೇದವು ಹೇಳು 
ವುದು. ಆದ ಕಾರಣ ಪವಿಶ್ರವಾದ ಆ ಶಿವಲಿಂಗವನ್ನು ಯಾವಾಗಲೂ 
ಧರಿಸತಕ್ಕದ್ದು. ಆದ್ಭರಿಂದ ಅನನ ಭವಕೋಗವೂ ಭನಿತ್ವವೂ ನಾಶವಾಗಿ 
ಹೊರಟು ಹೋಗುವವು. ಜನ್ಮಾಂತರದಲ್ಲಿಯೇ ಆಗಲಿ, ಈ ಜನ್ಮದಲ್ಲಿಯೇ 
ಆಗಲಿ, ಯಾವಾತನು ಚಿತ್ತಶುದ್ಧಿಯಾಗುವ ತನನ್ಸನ್ನಾಚರಿಸಿರುವದಿಲ್ಲವೋ 
ಆತನು ಈ ನರಶಿವಲಿಂಗವನ್ನು ಧರಿಸಲಿಕ್ಕೆ ಅಧಿಕಾರಿಯಲ್ಲವು. ಯಾವನು 
ಈ ಜನ್ಮದಲ್ಲಿಯೇ ಆಗಲಿ, ಪೂರ್ವಜನ್ಮದಲ್ಲಿಯೇ ಆಗಲಿ, ಶಸಸ್ಸನ್ನು ಆಚರಿ 


೧೦ ೯೮: ಶಿವಾನುಭವ. 


ಸುವನೋ ಅವನಿಗೆ ಶಸ್ತತನುವೆಂದೂ ಪರಿಪಕ್ವ ಕೃದಯದವನೆಂದೂ, 
ಹೇಳುತ್ತಾರೆ. ಅಂಥವನು ಮೋಕ್ರ್ಷನಸಲುನೂಗಿ ಶಿಪಲಿಂಗವುನ್ನು ಧರಿಸ 
ತಕ್ಕದ್ದು. ಎಂದು, "ಪವಿಶ್ರಂತೆ ವಿತತಂ' ಎಂಬುವ ಖಗ್ವೇದದ "ಮಂತ್ರಕ್ಕೆ 
ವ್ಯಾಸ ಮಹರ್ಷಿಗಳು ಲಿಂಗಧಾರಣ ವಿಷಯಕ್ಕೆ ಪ್ರತಿ ಸೌದಸಿರುವರತ 
ಇದರಂತೆ ಖುಗ್ರೇದದ ತೈತ್ತಿರೀಯ ಕೃತಿಗಾದರೂ ಇದೇ ಲಿಂಗಪುರಾಣದ 
೧೦೩ನೇ ಶ್ಲೋಕದಲ್ಲಿ 

'ಯಜುರಪ್ಕಾಹಸರ್ವಂವೈ ಲಿಂಗಂ ಸ್ಥಾಪಯತೀತಿಚ 

ತಸ್ಮಾದ್ಬಾರ್ಯಂ ಮಹಾಲಿಂಗಂ ಫಪಾಣಿಮಂತ್ರೇತಿ 

ಮಂತ್ರತಃ, ಪಾಣಾಲಿಂಗಂ ವಿನಿಕ್ಷಿಪ್ಯ ದೀಕ್ಲಾಕಾಲೇ 

ಗಂರುಶ್ಶಿನ€, ಏನಸ್ಸುನತಿತನ್ಮಂತ್ರ ಪಾಣಿಮಂತ್ರಂ ವದಂತಿಹಿ 

ಅಂದರೆ ಸಮಸ್ತಗಳಾದ ಇಷ್ಟಾದಿ ದಶಲಿಂಗಗಳನ್ನು ಧರಿಸತಕ್ಕದ್ದು. 

ದೀಕ್ಸುಕಾಲದಲ್ಲಿ ಗುರುಮೂರ್ತಿಯು ಲಿಂಗವನ್ನು ತನ್ನ ಹಶ್ತದ್ಲಟ್ಟು 
Pe ಷಡಧ್ವ ಶೋಧನಾದಿ ಸಂಸ್ಕಾರಗಳನ್ನು ಮಾಡಿ” 'ಕ್ಷಷ್ಟನ ಹನ 
ದಲ್ಲಿ ಆ ಶಿವಲಿಂಗವನ್ನು ಧರ್ಯ” ಜಾತ ಮಂತ್ರವ: “್ಚಸುವನೋ 
ಆ ಮಂತ. ಶ್ರಕೈೆ ಜಾಸು ಅನ್ನುತ್ತಾರೆ, ನ ಉಮಾಸಿತವಾದ ಆ 
ಶಿವಲಿಂಗವನ್ನು ಷ್ಯನಿಗೆ ಭಾವ,” ಮನ, ದೃಷ್ಟಿದ್ವಾ ರದಿಂದ ತೆಗೆದು 
ಕೊಂಡು, EE ಪಾ ಚಿಮೂತ್ರದಿಂದ ರಿಸುವ ಕಾರಣ, 
*“ ಏಎತತ್ಸೋಮಸ್ಯ. ಸೂರ್ಯಸ್ಯ. ಪಾಣಿಮಂತ್ರಂ ಪವಿತ್ರಂ” ಎನ್ನುವ ಕ ಕೃತಿಗೆ 
ಲಿಂಗಧಾರಣ ವಿಷಯಕವಾಗಿ ವ್ಯಾಸ ಟಗಳ ಸಿದ್ಧಾಂತ ಪಡಿಸಿರು 
ತ್ತಾಕೆ. ಹೀಗೆಯೆ! ಇನ್ನೂ ಅನೇಕ ವೇದಮಂತ್ರಗಳಿಗೆ ವ್ಯಾಸರೇ ಮೊಡ 
ಲಾದ ಘನ ವಿದ್ವಾಂಸರ್ನುಲಿಂಗಧಾರಣಪರ ಅರ್ಥವನ್ನು ಮಾಡಿ, ಲಿಂಗ 
ಧಾರಕರು ನೈದಿಕರೆಂದು ಸನ್ನೆ ಮಾಡಿರುವಾಗ, ಏನೊಂದೂ ತಿಳಿಯದ 
ಕೆಲವು ಅಸೂಯಾಪರರಾದ ಕೂಪಮಂಡೂಕಿಗಳು ಮನಬಲ್ಲಂತೆ ನಿಂದಿ 
ಸುವದನ್ನು ನೋಡಿದರೆ, ಇವರನ್ನು ಯಾವ ಮಾಲಿಕೆಯಲ್ಲಿ ಸೇರಿಸಬೇಕೋ 
ತಿಳಿಯದಾಗಿದೆ. } 


ಾಾಾಾ್ರಿಿದ್ಯಾಮಾರಾವ 


ಕೊಡಗಿನ ನೀರರಾಜೇಂದ್ರನು ೧೧ 


ಕೊಡಗಿನ ವೀರರಾಜೇಂದ್ರನು. 
ಲೇಖಕೋ-ರಾಃ। ಸು ಫ. ಗು. ಹಳಕಟ್ಟಿ ಬಿ, ಏ, ಎಲ್‌ ಎಲ, ಬಿ, ವಿಜಾಸರ.. 


EMIT 

(ಈ ಲೇಖವು.ಕೆಳೆಗೆ ಕಾಣಿಸಿದ ಗಂಥಗಳ ಆಧಾರದಿಂದ ಬರೆಯಲ್ಪಟ್ಟಿದೆ 
(೧) ವಿಲ್ಫೃಹಿಸ್ಟರಿ ಆಫ ಮೈಸೂರು (೨) ಕೂರ್ಗ ಇನಸ್ವಿ_ ಸ್ಮನ್ಸ-ಲುನಿ ರಾಯಸ್‌ 
(3) ಟೀಪು ಸುಲ್ತಾನ. ಕರ್ನಲ್‌ ಮಾಯಲ್ಸ (೪) ಕೊಡಗು ವಿವರಣೆ' (*) ದಕ್ಷಿಣ 
ಕನ್ನೆಡ ಜಿಲ್ಲೆ ಭಿ ಪ್ರಾಚೀನ ಇತಿಹಾಸ.) 

' ಕರ್ನಾಟಿಕ ಭೂಮಾತೆಯ ಉದರದಲ್ಲಿ ಅನೇಕ ಮಾನನ"“ಕೆತ್ಸೆ 
ಗಳು 'ಉುಡಯವಾಗಿ ಪ್ರಕಾಶವನ್ನು ಂಟುನಾಡಿ ಅವು ಅಡಗಿ ಹೋದರ. 
ಅವುಗಳ ಜ್ಯೋತಿಯ ೨ ಜನರ ಕಣ್ಣನ್ನು ಕುಕ್ಕಿಸುತ್ತಲಿದೆ. ಬದಾಮಿ ಕಲ್ಯಾಣಿ 
ಪಟ್ಟ ಣಗಳಲ್ಲಿ ಚಾಲುಕ್ಯ ಅರಸರೂ, ಮಲಖೇಡದಲ್ಲಿ ರಾಷ್ಟ್ರ ಕೂಟ 
ಅಜರ "ಜಂ ಸಮುದ್ರದಲ್ಲಿ ಒಲ್ಲಾಳರೂೂ ದೇವಗಿರಿಯಲ್ಲ ಹಾಜಿ 
ವರೂ ಸೋ ಶತಮಾನಗಳ ವರೆಗೆ ಅತ್ಯಂತ ವೈಭವದಿಂಧ ರಾಜ್ಯನಾ 
ಳಿದರು. ಇವರಲ್ಲಿ ಅನೇಕ ಅರಸರು ವೀರಮಣಿಗಳಾಗಿದ್ದ ರು: ಹಾಲು 
ಕರು ಬಹಳ ಕ ಶಲದಿಂದ ಅತಿ ವಿಸ್ತಾರವಾದ ರಾಜ್ಯವನ್ನು ಆಳಿದ ಲ್ಲದೆ 
ಉತ್ತರ ಹಿಂದುಸ್ಪಾ ನದಲ್ಲಿ ಸಹ ತಮ್ಮ. ವಿಜಯ ಧ್ವಜವನ್ನು ಮೆರಿಸಿ 
“ಪರಮೇಶ್ವರ” ಎಂಬ ಬಿರುದನ್ನು ತಾಳಿದರು. ಈ ಪುರಾತನ ರಾಜ 
ವಂಕಗಳ ಪ್ರಜ್ವಲಿತವಾದ ಕಿರೀಟ ಪ್ರಕಾಶವು ಮಂದವಾಗುವಷ್ಟರಲ್ಲಿಯೇ 
ವಿಜಯನಗರದ ಸಾಮ್ರಾಜ್ಞು ರೂಪವಾದ ಮತ್ತೊಂದು ದೇದೀಪ್ಯ ಮಾನ 
ವಾದ ರತ್ನವು ಪ್ರಕಾಶ ಮಾನವಾಗಿ ಬೆಳಗಹತ್ತಿ ಮುಸಲ್ಮಾನರ ಕಣ್ಣನ್ನು 
ಕುಕ್ಕಿಸಹತ್ತಿತು. ಮಹಮ್ಮದೀಯರಿಗೆ ಈ ಪ್ರಕಾಶವು 'ಸಹನವಾಗದ್ದರಿಂದ 
ಹೇಗಾದರೂ ಮಾಡಿ ಇದನ್ನು `ಅಡಗಿಸಬೇಕೆಂದು ಬಹು ದಿವಸಗಳಿಂದ 
ಪ್ರಯತ್ನಿಸಿ ಕಡೆಗೆ ನಾಲ್ವರು ಯವನ ಬಾದಶಹರು ಕೂಡಿ ಇದನ್ನು ನುಂಗಿ 
-ಬಿಟ್ಟರು. ಆದರೂ ಕರ್ನಾಟಕದ ಪ್ರಕಾಶವು ಸಂಪೂರ್ಣ ನಾಶವಾಗಲಿಲ್ಲ. 
ಅದರ ಜ್ಯೋತಿಗಳು ಅಲ್ಲಲ್ಲಿ ಉನ್ಫವಿಸಿ ಕರ್ನಾಟಕದ ಸಂಸ್ಕೃತಿಯನ್ನು 
ರಕ್ಷಿಸಿದವು. ಇವುಗಳಲ್ಲಿ ಒಂದಾದ ಇಕ್ಕೇರಿಯ ರಾಜ್ಯವು ಹೆಸರಿಗೆ ಬಂದು 
೨೦೦ ವರ್ಷ ಅಭ್ಯುದಯದಿಂದ ಬಾಳಿತು. ಇನ್ನೊಂದು ಜ್ಯೋತಿಯು 


೧೨ ಶಿವಾನು ಭವ. 


ಕೊಡಗು ರಾಜ್ಯರೂಪದಿಂದೆ ಹೊಳೆಯಹಸ್ತಿತು. ಈ ಅರಸರಲ್ಲಿ ನಮ್ಮ 
ಚರಿತ್ರ ನಾಯಕನಾದ ವೀರ ರಾಜೇಂದ್ರನು ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. 
ಈತನ ಚರಿತ್ರೆಯನ್ನು ಈಗ ನಾವು ವಿವರಿಸ.ವೆವು. 

ಕೊಡಗರು ಕರ್ನಾಟಿಕಸ್ತರಲ್ಲಿ ಅತ್ಯಂತ ವೀರಾಗ್ರಣಿಗಳೆಂದು ಹೆಸರು 
ಗೊಂಡಿದ್ದಾರೆ. ಇವರಗೆ ಹಿಂದುಸ್ತಾ ನದ (ಹೈಲಂಡರ' ಕೆಂಬ ಹೆಸರು 
ಬಂದಿದೆ. ಅಥವಾ ಅವರನ್ನು ಹಿಂದುಸ್ತಾನನ «"ಗೂರ್ಫ್ಥ'ರೆಂತಲೂ ಕರೆ 
ಯಬಹುದು. ಇವರು ಕಾಡುಗಳಲ್ಲಿ ವಃಸಿರುತ್ತಿದ್ದು ಎಂದಿಗಾದರೂ ಇವರು 
ಶಮ್ಮ ಸ್ವುತಂತ್ರ್ಯವನ್ನು ರಕ್ಷಿಸಿಕೊಂಡಿರುವರು. ಹೈನರಅಲ್ಲಿ ಮತ್ತು ಟೀಪು 
ಸುಲ್ತಾನರು ಇವರನ್ನು ಸಮೂಲ ನಾಶಮಾಡಬೇಕೆಂದು ಬಗೆದರು. ಕೊಡ 
ಗವು ಪಶ್ಚಿನು ಸಮುದ್ರ ತೀರಕ್ಕೂ ಮೈಸೂರಿಗೂ ಮಧ್ಯವರ್ಕಿ ದೇಶವು. 
ಆದ್ದರಿಂದ ಪಕ್ಕಿಮಕ್ಕೆ ತಮ್ಮ ರಾಜ್ಯವನ್ನು ಬೆಳಿಸಲು ಈ ಕೊಡಗು ದೇಶವು 
ಯಾವಾಗಲೂ ಪ್ರತಿಬಂಧಕವಾಗಿದ್ದದರಿಂದ ಈ ಉಭಯ ಮುಸಲ್ಮಾನ 
ಬ:ದಶಹರು ಈ ರಾಜ್ಯವನ್ನು ತಮ್ಮ ಕೈವಶ ಮಾಡಿಕೊಳ್ಳ ಬೇಕೆಂದು 
ಬಹಳ ಕಾಂಕ್ಸಿಸಿದರು, ಅವರು ದೊಡ್ಡ ದೊಡ್ಡ ದಂಡುಗಳನ್ನು ತೆಗೆದು 
ಕೊಂಡು ಕೊಡಗು ಾಜೃದ ಮೇಲೆ ಅನೇಕ ಸಾಕಿ ದಾಳಿ ಇಟ್ಟರು. ಆದರೆ 
ಕೊಡಗರು ಅರಣ್ಯವನ್ನು ಸೇರಿ, ಅಲ್ಲಿಂದ ವೈರಿಗಳಮೇಲೆ ತ ಈ 
ಮುಸಲ್ಮ್ಮನ ಅರಸರ ಆಟಿನೇನೂ ಸಾಗಿಗೊಡುತ್ತಿದ್ದಿಲ್ಲ. ಹೀಗೆ ಮುಸಲ್ಮಾ 
ನಕೊಡನೆ ಒಂದು ಬಿಕ್ಕಟ್ಟಿನ ಸಮಯನಲ್ಲಿ ಅತ್ಯದೃತವಾಗಿ ಹೋರಾಡಿ 
ಕೊಡಗರ ಸಾ ತಂತ್ರವನ್ನು ರಕ್ಷಿಸ ಸದೇಥ ಮಹಂ ಪುರುಷನು ಈಗಿನ 
ನಮ್ಮ ಚರಿತ್ರನಾಯಕನೇ ಇದ್ದಾನೆ. ಈತನ ಚಂತ್ರೆಯು ಮನೋವೇಧಕ 
ವಾಗಿದೆ. ಅದು ಒಂದು ಕಾದಂಬರಿಯಂಕಿ ಭಾಸವಾಗುತ್ತದೆ. ಹ್ಯಾಗೆ 
ಪ್ರತಾಪ ಸಿಂಹನು ಕಡೆಗೂ ಮೊಗಲರಿಗೆ ಶರಣು ಹೊಗದೆ ಘೋರಾರಣ್ಯ 
ವನ್ನು ಪ್ರವೇಶಿಸಿ ತನ್ನ ರಾಜಪುತ್ರರ ಸ್ವಾತಂತ್ರ್ಯವನ್ನು ರಕ್ಷಿಸಿದನೋ, 
ಆಥವಾ ಹ್ಯಾಗೆ ಶಿವಾಜಿಯು ಮಾವಳಿಗಳ ಸಹಾಯದಿಂದ ವಿಜಾಪುರ 
ಮತ್ತು ದಿಲ್ಲಿಯ ಮುಸಲ್ಮಾನ ರಾಜರ ಕಾಟದಿಂದ ಮಹಾರಾಷ ನವನ್ನು 


ಕಾಪಾಡಿದನೋ ಹಾಗೆಯೇ ಈ ವೀರಶೈನ ರಾಜನು ಕೊಡಗರ ಸ್ವಾತಂತ್ರ 


ವನ್ನು ಕಾಯ್ದನು. ಈತನು ಕರ್ನಾಟಕದ ಪ ಪ್ರತಾಪಸಿಂಹನೆಂದು ನಾವು 
ಹೇಳ ಬಹುದು. 


ಕೊಡಗಿನ ನೀರರಾಜೇಂಡ್ರನು, ೧೩ 
ಪೂರ್ವಸ್ಥಿತಿ. 


ವೀರರಾಜೇಂಗ್ರನು ಪಟ್ಟಿನೇರುವ ಪೂರ್ವದಲ್ಲಿ ಕೊಡಗಿನ ಸ್ಥಿತಿ 
ಯನ್ನು ವಾಚಕರು ಅರಿಯುನದ; ಅತ್ಯಂತ ಅವಶ್ಯವಿದೆ. ಇವರಿಂದ ವೀರ 
ರಾಜೇಂದ್ರನಿಗೆ ಎಂಥ ಬಿಕ್ಕಟ್ಟಿನ ಸಮಯವು ಪ್ರಾಕ್ತವಾಗಿತ್ತೆಂಬದು ವಾಚ 
ಕರಿಗೆ ತಿಳಿದು ಬರುವದು. ಹೈದರ ಅಕ್ಕಿಯು ರಕ ರಾಜ್ಯವನ್ನು ಹಾಳು 
ಮಾಡಿದ ಬಳಿಕ ಅವನು ಕೂಡಗು ರಾಜ್ಯವನ್ಫೂ ತನ್ನ ಅಧೀನ ಮಾಡಿ 
ಕೊಳ್ಳಲು ಯತ್ನಿಸ ಹತ್ತಿದನು. ಅವನು ೧೭೭೩ನೇ ಇಸ್ವಿಯಲ್ಲಿ ಒಂದು 
ದೊಡ್ಡ ದಂಡಿನೊಡನೆ ಕೊಡಗವನ್ನು ಒಳಹೊಕ್ಕು ಅದರ ರಾಜಧಾನಿ 
ಯಾದ ಮಡಿಕೇರಿಯನ್ನು ಕೈವಶ ಮಾಡಿಕೊಂಡನು. ಆಗ ಕೊಡಗರ 
ಇಜನಾದ ದೇವಸ್ಪ ರಾಜನು ಓಡಿ ಹೋಗ ಬೇಕಾಯಿತು. ಕೈದಂನು 
ಅವನನ್ನು ಹಿರಿಕೆರೆ ಎಂಬಲ್ಲಿ ಹಿಡಿದು, ಶ್ರೀರಂಗ ಪಟ್ಟಣಕ್ಕೆ ಒಯ್ದು ಅವ 
ನನ್ನು ಕೊಳ್ಳಿಸಿದನು. ತರುವಾಯ ಹೈರರನು ನಮ್ಮ ಚರಿತ್ರನಾಯಕನ 
ತಂದೆಯಾದ ಲಿಂಗರಾಜನನ್ನು ಪಟ್ಟಕ್ಕೆ ಕೂಡ್ರಿಸಿ, ಕೊಡಗ ರಾಜ್ಯದ 
ದೊಡ್ಡ ಭಾಗವನ್ನು ವೈಶೂರಿಗೆ ಸೇರಿಸಿಕೊಂಡನು. ಆದರೆ ಹೈದರನು 
ಕೊಡಗರ ಕೂಡ ಮುಂದೆ ಕ್ರೂರತನದಿಂದ ವರ್ತಿಸಿದ್ದೆರಿಂದ ಕೊಡಗರು 
ಮರು ವರ್ಷವೇ ದಂಗೆಯನ್ನು ಎಬ್ಬಿಸಿದರು. ಶೈೈದರಿನು ಅಲ್ಲಲ್ಲಿ ಸ್ಥಾಪಿ 
ಸಿದ ಪಾಳ್ಯಗಳನ್ನು ಅವರು ಕಿತ್ತು ಹಃಕೆವರು. ಮತ್ತು ಹೈದರನು ಮಡಿಕೇ 
ಕಿಯಲ್ಲಿಟ್ಟಿದ್ದ ಸೈನ್ಯವನ್ನು ಸಹೆ ಮುತ್ತಿದರು. ಆಗ ಹೈದರನು ಒಂದು ದೊಡ್ಡ 
ಸೇನೆಯನ್ನು ತೆಗೆದುಕೊಂಡು ಕೊಡಗು ದೇಶವನ್ನು ನುಗ್ಗಿದನು. ಇಷ್ಟು 
ದೊಡ್ಡ ದಂಡಿನೊಡನೆ ಕೊಡಗರಿಗೆ ಕಾದಾಡುವದು ಅಸಾಧ್ಯವಾಯಿತು. 
ಆಗ ಹೈದರನುದಂಗೆ ಎಬ್ಬಿಸಿದ ಕೊಡಗರ ಪ್ರಮುಖರನ್ನೆಲ್ಲ ಕ್ರೂರತನದಿಂದ 
ಕೂಕ್ಷಿಸಿ, ದೇಶದಲ್ಲೆಲ್ಲ ಕೋಟಿ1ಳ ಸಾಲುಗಳನ್ನು ಕಟ್ಟಿಸಿ, ಒಬ್ಬ ಫ ಫೌಜ 
ಇರನನ್ನು ಮಡಿಕೇರಿಯ್ಲಟ್ಟ ಹಿಂದಿರುಗಿದನು. "ಈ ಕಾಲಕ್ಕೆ ಲಿಂಗೆ 
ರಾಜನು ತನ್ನ ಮನೆತನದವರೊಂದಿಗೆ ಕಗೆಗಳ ಕೈಗೆ ಸೆರೆ ಸಿಕ್ಕಿಬಿದ್ದನು. 
ಹೀಗೆ ಕೈಸೆರೆ ಸಿಕ್ಕವರಲ್ಲಿ ವೀರರಾಜೇಂ್ರನೂ ಇದ್ದ ಸು. ಇವನೆ ಶೈಡರ 
ಲ್ಲಿಯು 'ಕಡೂರಲ್ಲಿ ಸೆಕಿಮನೆಯಲ್ಲಿ ಇಟ್ಟ ನು. i 


ಬಂದಿಹಾಸ್ಕ” 


ಆಗ ವೀರ ರಾಜೇಂದ್ರನು ತನ್ನ,ತಂಡೆಯಾದ ಲಿಂಗರಾಜನೊಡನೆ 
ಕಾರಾಗ್ರಹದ್ಲಿಯೇ ಉಳಿದನು. ವಖಂದೆ ಲಿಂಗರಾಜನು ೧೭೮೦ರಲ್ಲಿ ತೀರಿ 
ಕೊಂಡನು. ಆಗ ವೀರರಾಜೇಂದ್ರನು ೧೨ ವರುಷದ ಚಿಕ್ಕ ಬಾಲಕನು. 
ಆಸ್ಥಿ ತಿಯಲ್ಲಿ ಅವನಿಗೆ ಏನು ಜಃ ಶಕ್ಕವು? ಮುಂದೆ ೧೭೮೩ರಲ್ಲಿ 
ನಿರ ಮಯಕ್ಕೆ ಬೀಪುವು ಕಡೂರಿನ ಬಳಿಯಿಂದ ಸ್ರಯಾಣ ಮಾಡು 
ತ್ರಿದ್ದಾಗ ಕೇ.ಸ್ಟೊಡಗು ಅರಸು ಮನೆತನದವರು ಅಕ್ಲಿಡ್ವದ್ದ ನ್ನು ನೋಡಿ, 
ಸಮೂಪದಲ್ಲಿಡ್ದ ಬಿದನೂರು ಜನರು ಅವರಿಗೆ ಸಹಾಯವಾಗಿ ಏನಾದರೂ 
ತೊಂದರೆ 'ಮಾಡ ಬಹುದೆಂದು ಶಂಕಿಸಿ ಅವರನ್ನು ಆ ಸ್ಥ ಳದಿಂದ ತೆಗೆದು 
ಕೊಡಗಿನ ಮೇರೆಯಕ್ಲಿದ್ದ ಪಿರಿಯಾ ಪಟ್ಟಣದಲ್ಲಿ ಸೆರೆ "ಇಡಲು ಅಪ್ಪಣೆ 
ಕೊಟ್ಟನು. 

ಈ ಕಾಲಕ್ಕೆ ದುರ್ಭಾಗ್ಯರಾದ ಕೊಡಗರ ಮೇಲೆ ಭಯಂಕರ ವಿತ್ತು 
ಗಳು ಮೇಲಿಂದ ಮೇಲೆ ಬಂದೊದಗ ಹತ್ತಿದವು. ಅವುಗಳನ್ನು ಕೇಳಿದೊಡ 
ನೆಯೇ ಎಂಥ ನಿರ್ದಯನ ಮೈ ಮೇಲೆಯಾದರೂ ಕೋಮಾಂಚನಗಳೇಳು 
ವಂತೆ ಇದೆ. ಈ ಕಾಲಕ್ಕೆ ಮಡಿಕೇರಿಯಲ್ಲಿ ಜೈನುಲ್‌ ಅಬಾದೀನ ಎಂಬವನು 
ಟೀಪುವಿನ ಫೌಜದಾರನಾಗಿನ್ದನು. ಅವನು ವಿಷಯಾಂಧನಾಗಿ ಕೊಡಗು 
ಸ್ತ್ರೀಯರ ಮೇಲೆ ಬಲಾತ್ಕಾರ ಇನೇ ಮೊದಲಾದ ದುಷ್ಟೃತ್ಯಗಳಲ್ಲೆಸಗಿ 
ದನು. ಆಗ ಕೊಡಗರು ಅವನ ಜುಲುಮೆಯನ್ನು ತರಹರಿಸದೆ ಮುನ್ಮುಟ 
ಮತ್ತು ರಂಗ ಎಂಬ ಇಬ್ಬ ರು ಪಾಳೆಯಗಾರರನ್ನು ತಮ್ಮ ಪ್ರಮುಖರನ್ನಾಗಿ 
ಮಾಡಿ ದಂಗೆ ಎಬ್ಬಿ ಟ್ಟಿ ಆವರು ಕೊಡಗಿನಲ್ಲಿ ಟೀಪುವು ಸ್ಥಾಪಿಸಿದ 
ಠಾಣ್ಯಗಳ ಮೇಲೆ ಬಿದ್ದು ಅಲ್ಲಿಯ ದಂಡಾಳುಗಳನ್ನು ಓಡಿಸಿದರು. ಮತ್ತು 
ಕಟ್ಟ ಕಡೆಗೆ ಜೈನುಲ್‌ 'ಅಬಾದೀನನನ್ನೂ ಸಹ ಮಡಿಕೇರಿಯ ಕೋಟೆ 
ಮಲ್ಲಿ ಮುತ್ತಿ i ಆಗ ಟೀಪುವು ಅವನ ಸಹಾಯಕ್ಕೋಸ್ಕ ರ ೧೫೦೦೦ 
ದಂಡಾಳುಗಳನ್ನು ಕೊಟ್ಟು ದಿನೋಲುದೀನ ಎಂಬ ಸರದಾರನನ್ನು 
ಸಿದನು. ಆದರೆ ಅವನು ಗಟ್ಟ ದಕೆಳಗೆಬಂದೊಡನೆಯೇ ೪೦೦೦ ಸಕಕ 
ಅವನನ್ನು ಅಡ್ಡಗಟ್ಟ ಅನನನ್ನು ಹಿಂದಿರುಗಿಸಿದರು. ಆಗ ಓಪುವು ಕೋಪಾ 
ವಿಷ್ಟನಾಗಿ ಕೊಡಗ ಜನಾಂಗವನ್ನೇ ಸಂಪೂರ್ಣವಾಗಿ ನಾಶ ಮಾಡುವೆ 
ನೆಂದು ಪ್ರತಿಜ್ಣೆಯನ್ನು ತೊಟ್ಟು ೪೨೦೦೦ ದಂಡಾಳುಗಳನ್ನೂ ೨೨ ತೋಫು 


ಕೊಡಗಿನೆ`ನೀರೆರಂಜೇಂದ್ರನು. ೧೫ 
'ಗಳನ್ನೊರಿಕೊಡಿಸ ಕೊಡಗವನ್ನು Rosh ಆಬೆಸೊಣೆಸೆದೆನು ಆಗ 
ಸೊಡರು ತೆಮ್ಮ ಗಾ ತ್ರಮಗಳನ್ನ್ನಿ ಕರಿದು ಅಂಣ್ಯವನ್ನು ಸೇರ ಬೇಕಾ 
ಕ ಮತ್ತು ಅರಣ್ಯಗಳಲ್ಲಿ: ಅವರು ಭರ್ರವಾಗಿದ್ದು ಕೊಂಡು ಬೇಸುನಿನ 
ದೆಂಡಳೆಳುಗಳ ಮೇಲೆ ಬಿದ್ದು ಮೇಲಿಂನ ಮೇರೆ "ಅವರನ್ನು ಕಂಗೆಡಿಸೆ 
ಹತ್ತಿದರು. ಅವರನ್ನು:ಹಣ್ಣಿಗೆ ತರುವದು ಟೀಪುವಿಗೆ ಕಪ್ಪವಾಗಹತ್ತಿತು. 
ಆಗ ಟೀಪುವು ತನ್ನಿ ದಳಿಚ್‌ ಗಳಿಂದ ಕೊಡ ಸಿನ ಮೇರೆಯನ್ನು ವರ್ತಳಾ 
ಕಾರವಾಗಿ ಸುತ್ತಿದನು. ಮತ್ತು ತಡರ್ತುಳವನ್ನು ಬರಖರುತ್ತ ಅಕುಂಚಿತ 
ಮಾಡುತ್ತ, ಆಡನಿಚು ಆಶ್ರ ಯದಲ್ಲಿದ್ದ ಕೂಡಗರನ್ನು ಕಾಡುವೃ ಗಗಳಂತೆ 
ಸುತ್ತು ಗಟ್ಟಿ ತ್ರ” ಅಟರನ್ನು. ಮುಂದಕ್ಕೆ ನೂಕುತ್ತ: ತಟ) ಹತ್ತರೆ 
ಲ೫'ಂ೦೦ ಜನು. ಸುತ್ತು ಗಟ್ಟಿದನು. ಈ ಗಂಪಿನಲ್ಲಿ ಕೊಡವ ಲಿಂಗಾ 
ಯತ; ಬಾ ್ರಾಹ್ಮಣ, ನೊಡಲೆೊ: ಇಡ]-ಪುರುಷರೂ ಹುಡಗರೂ ಹೆಂಗಳೆಯ ರೂ 
ಇದ್ದೆರು. ಗ ಈ” ಹನ ಹೆನುಟೂ ಯವ ಸಕ್‌ ಲೀಪುವು ಸೆರೆಹಿಡಿದು 
ಕಟಕರು ದನಗಳನ್ನು ಹ್ಯಾ ಗೆ ಹಡಿಸೆಳೆಸೊಯಸ್ಸ ತ್ತಾರೋ ಹಾಗೆ ಓಪುವು 
ಅವರನ್ನು ನಾನಾ ತೆ ಹಿಂಸಿಸುತ್ತ ಶ್ರೀನಂಗ ಪಟ, ಣಕ್ಕೆ ನಡೆಯಿಸಿ 
ಕೊಂಡು ಹೋದನು. ಅಲ್ಲಿಗೆ ಹೋದ ಬಳಿಕ ಅವನು ಈ ಕೊಡಗರಲ್ಲಿ 
ಬಹುಜನರನ್ನು ಬಲಾತ್ಕಾರದಿಇದ ಮುಸಲ್ಮಾನ ಧರ್ಮಕ್ಕೆ ನೀರಿಸಿದನು. 
`ಮತ್ತು. ಅವರಿಗೆ "ಮಹಮ್ಮದೀ ಚೇಲಾ” ಎಂಬ ಹೆಸರನ್ನಿಟ್ಟು ಅವರನ್ನು! ತನ್ನ 
ನೇಡಿನಲ್ಲಿ ಖೇರಿಸಿದನು. ಇಷ್ಟೇ ಅಲ್ಲ. ಟೇವುನು ಕೊಡಗು ದೇಶದ ಭೂಮಿ. 
ಯನ್ನೆಳಹೊಡಗರ ಕಯ್ಯಿಂದ ತಪ್ಪಿಸಬೇಕೆಂದು “ಬಗೆದು ಮುಸಲ್ಮಾನ 
ಜನರ ವಸಾಹತನ್ನು ಅಲ್ಲಿ DEN ಮತ್ತು ಅವರಿಗೆ ಕೊಡ 
ರ ಭೂಮಿಯನ್ನು ಕೊಟ್ಟನು. ಆದರೆ ಭೂಮಿಯನ್ನು .ಸಾಗ ಮಾಡುವ 
(ಜನರೇ ಸೀಮೆಯಲ್ಲಿ. ಉಳಿದಿದ್ದಿಲ್ಲ. ಆದ್ದ ರಿಂದ`:ಆದವಾನಿಯಃ. ಕಡೆಗಿನ 
ಎಷ್ಟೋ ಜನರಫ) ಬಾತ ಇರದಿಂದ ಹಡಿತನಿಸಿ ಅಲ್ಲಿ ಇಡತೊಡಗಿದನು. 
ಒಟ್ಟಿಗೆ ಭೀವುತಿ ಕೊತಗರನ್ನು ಸಂಪೂರ್ಣವಾಗಿ 'ನಿರ್ವಂಶ ಮಾಡಬೇ 
ಕೆಂದು ಶಾನು ತೊಟ್ಟಿದ್ದ ಪ್ರತಿಜ್ಞೆ ಜ್ಞಿಯನ್ನುಭಯಂಕರ ರೀತಿಯಿಂದ ಕೊತೆ 
ಗಾಣಿಸಲು ಉದ್ಯುಕ್ತ Les ಈ ಕಾಲಕ್ಕೆ ಕೊಡಗರ ಸ್ಥಿತಿಯು ಏನಾಗಿ 
ಬಹುದೆಂಬದನ್ನು ವಾಚಕರೀ ಊಹಿಸಲ್ಲಿ. 
ಇದ್ದೇ ಸಮಖಕ್ಕೆ ವೀರರಾಜೇಂದ್ರನು ಪಿರಿಯಾ ಪಟ್ಟಣದ ಕಾರಾ 
ಗ್ರಹದಲ್ಲಿದ್ದನು. ಈ ಪಟ್ಟಣವು ಕೊಡಗಿನಿಂದ ಶ್ರೀರಂಗ ಪಟ್ಟಣಕ್ಕೆ 


೧೬ ಶಿವಾನುಭವ, 


ಹೋಗುವ ಮಾರ್ಗಕ್ಕೆ ಸನೂಸನಳಿಯೇ ಇದೆ. ಟೀಪುವು ಮೇಲೆ ಹೇಳಿದ 
೮೫೦೦೦ ಕೊಡಗರನ್ನು ತನ್ನ ರಾಜಧಾನಿಗೆ ಎಳೆಸೊಯ್ಯುವಾಗ ಅವರ ಪಟ್ಟಿ 
ಕಷ್ಟವನ್ನು ಕಣ್ಣಾರೆ ಕಂಡಿದ್ದನು. ಅವನು ಧೀರೋದಾತ್ತ ಸ್ವಭಾವದವನು. 
ತನ್ನ ಜನಾಂಗನನ್ನು ಈ ಪಂ ಕನ್ಪಬಡಿಸುತ್ತಿದ್ದ ಶತ್ರುನಿನ ಸೇಡನ್ನು 
ಹ್ಯಾಗೆ ತೀರಿಸುನೆನೆಂದು ತಳವುಳಿಸಿದನು. ಮತ್ತು ಸೆರೆಮನೆಯಿಂದ 
ಹೊರಬೀಳಲು ಯತ್ರಿಸ ಹತ್ತಿದನು. ಈ ಕಾಲಕ್ಕೆ ಅವನು ಅರಣ್ಯದಲ್ಲಿ 
ಮುಸಲ್ಮಾನರ ಕಣ್ಣು ತನ್ಸಿಸಿ ತಿರುಗಾಡುತ್ತಿದ್ದ ಕೆಲವು ಮಿತ್ರ ರೊಡನೆ 
ಗುಪ್ತವಾಗಿ ಸಂಬಂಧನನ್ನಿಟ್ಟನು. ಮತ್ತು ಅವರ ಸಹೂಯದಿಂದ ಅವನು 
ಒಂನು ದಿನೆ ಪೆಸಿಸೂ ನಚ್ಚಿ ಇನ ಸೆತ3ತುನೆಯಿಂವ ತಪ್ಪಿಸಿಕೊಂಡು 
ಓಡಿ ಹೋದನು. ಇದು ೧೭೮: ನೇ ಇಸ್ವಿಯಲ್ಲಿ ಸಂಭವಿಸಿತು. ಟೇಪುವು 
ಈ ಸುದ್ದಿಯನ್ನು ತಿಳಿದೊಡನೆಯೆೇ ವೀಂರಾಜೇಂದ್ರನ ಉಳಿದ ಮನೆಯ 
ವರನ್ನು ಶ್ರೀರಂಗ ಪಟ್ಟಣಕ್ಕೆ ತರಿಸಿ ಅಲ್ಲಿ ಅವರನ್ನು ಭದ್ರವಾಗಿ ಬಂಧ 
ನದ್ಲಟ್ಟನ.. 


ಸ್ಪಾತಂತ್ರ್ಯಯುದ್ಧ. 


ಹೀಗೆ ವೀರ ರಾಜೇಂಸ್ರನು ಪಾರಾಗಿ ಬಂದಬಳಿಕ ಅವನು ಟೀಪು 
ವಿನೊಡನೆ ಸ್ಟಾತಂತ್ರ್ಯ ಯುದ್ಧವನ್ನು ಪ್ರಾರಂಭಿಸಿದನು. ಅವನು ಆಗ 
೨೦ ವರ್ಷದ ಎಳೆನಯಸ್ಸಿನವನು. ಆ ಕಾಲಕ್ಕೆ ಅವನ ಸ್ಥಿತಿಯು ಏನಾ 
ಗಿರಬಹುದೆಂಬದನ್ನು ಇಚ ಕರೇ ತರ್ಕಿಸಿ. ಆದರೆ ನರೆನುಂಗವರ ಗುಣ 
ಗಳು ಇಂಥ ಸಮಯದಲ್ಲಿಯೇ ಹೊರಬೀಳುತ್ತವೆ. ಆಗ ದೇಶದಲ್ಲೆಲ್ಲ 
ಕೊಡಗರಾರೂ ಉಳಿದಿರಲಿಲ್ಲ. ಅವರು ನಾನಾಕಡೆ ದೇಶಾಂತ5ವಃಸಿಗಳಾಗಿ 
ತೊಳಲಾಡುತ್ತಿದ್ದರು ನಾಡಿನ ಭೂಮಿ ಎಲ್ಲವೂ ಮುಸಲ್ಮಾನರ ಕೈವಶ 
ವಾಗಿತ್ತು. ಆಲ್ಬಸ್ವಲ್ಪ ತಪ್ಪಿ ಉಳಿದ ಕೊಡಗರು ಅರಣ್ಯ ವ.ಛ್ಯದಲ್ಲಿ ಕದ್ದು 
ಮುಚ್ಚಿ ಅಲೆದಾಡುತ್ತಿದ್ದರು. ಮುಸಲ್ಮ್ಮನರು ಅವರನ್ನು ಕಂಡೊಡನೆಯೇ 
ಯಮಸದನಕ್ಕೆ ಆಟ್ಟಿತ್ತಿದ್ದರು. ಇಂಥ ಸೃತಿಯಲ್ಲಿ ಬಲಾಢ್ರನಾದ ಶತ್ರುನಿನೊ 
ಡನೆ ವೀರರಾಜೇಂದ್ರನು ಹೋರಾಡುವದು ಹೇಗೆ? ಆದರೂ ಅವನು 
ಧೈರ್ಯ ಬಿಡಲಿಲ್ಲ. ಎಂಥ ಕಷ್ಟಕರ ಸ್ಥಿತಿಯು ಇದ್ದರೂ ನಿರಾಶೆ ಹೊಂದದೆ 
ಪ್ರಯತ್ನಬಡುವದು ಶ್ರೇಷ್ಠ ಪುರುಷರ ಸ್ವಭಾವವದೆ. ಆಗೆ ವೀರ 
ರಾಜೇಂದ್ರನು ಅಲ್ಲಲ್ಲಿ ಉಳಿದಿದ್ದ ಕೊಡಗರನ್ನು ಒತ್ತಪ್ಪಿಗೆ ಕೂಡಿಸಹ 


ಹೊಡಗಿನ ನೀರರಾಜೇಂದ್ರನು, ೧೭ 


ತ್ರಿದನು. ಮತ್ತು ಅವರ ಸಹಾಯದಿಂದ ಸಮಯ ಸಿಕ್ಕಹಾಗೆ ವೈರಿಗಳ 
ಠಾಣ್ಯಗಳ ಮೇಲೆ ಬೀಳಹತ್ತಿದನು. ಹ್ಯಾಗೆ ಶಿವಾಜಿಯು ಬೆಟ್ಟಿ ಗುಡ್ಡ 
ಗಳಲದ್ದು ಮೊಗಲರ ದಂಡಾಳುಗಳನ್ನು ಕಂಗೆಡಿಸುತ್ತಿದ್ದ ನೋ ಹಾಗೆಯೇ 
ವೀರರಾಜೇಂದ್ರನು ತನ್ನ ಶೂರ ಕೊಡಗರ ಸಹಾಯದಿಂದ ವೈರಿಗಳ 
ಮೇಲೆ ಬೀಳತೊಡಗಿದನು. ಅವನ ಉರವಣೆಗಳು ಕೊಡಗದ ತುಂಬೆಲ್ಲ 
ಕೂಡಲೆ ವ್ಯಾಪಿಸಿದವು. ಅವನು ಏಕಕಾಲಕ್ಕೆ ಎಲ್ಲಕಡೆಗೂ ಇದ್ದಂತೆ ಮುಸ 
ಲ್ಮಾನರಿಗೆ ಭಾಸವಾಗುವದು. ಅವರು ಅವನನ್ನು ಹಿಡಿಯಲಿಕ್ಕೆ: ಬಹಳ 
ಪ್ರಯತ್ನಿಸಿದರು. ಆದರೆ ಅದು ಏನೂ ಸಾಧ್ಯವಾಗಲಿಲ್ಲ. ಹೀಗೆ ಒಬ್ಬ ಪುಂಡ 
ಗಾರನಂತೆ ವೀರಶಾಜೇಂದ್ರನು ಕೆಲವು ಕಾಲಕಳೆದನು. ಆದರೆ ಇದರಿಂದ 
ತಾನು ಕೈಕೊಂಡ ಕಾರ್ಯವು ನೀಗುವದು ಹ್ಯಾಗೆ? ಆದ್ದರಿಂದ ಅವನು 
ತನ್ನ ಚಾರರನ್ನ ಮೈಸೂರಿನ ಬೇರೆ ಬೇರೆ ಭಾಗಗಳ ಕಡೆಗೆ ಕಳಿಸಿ, 
ಅಲ್ಲಲ್ಲಿ ವಾಸವಾಗಿದ್ದ ಕೊಡಗರನ್ನು ತನ್ನಕಡೆಗೆ ಬರಮಾಡಿಕೊಳ್ಳಹತ್ತಿ 
ದನು. ಇಷ್ಟರಲ್ಲಿ ವೀರರಾಜೇಂದ್ರನ ಪ್ರತಾಪದ ಕೀರ್ತಿಯೂ ಸುತ್ತಲೂ 
ಹಬ್ಬಿತ್ತು. ಆದ್ದರಿಂದ ಕೊಡಗರು ಮೆಲ್ಲನೆ.ಲ್ಲಗೆ ಕೊಡಗಿಗೆ ಬಂದು ವೀರ 
ರಾಜೇಂದ್ರನನ್ನು ಕೂಡಿಕೊಳ್ಳಹತ್ತಿದರು. ಮತ್ತು ಅವರೆಲ್ಲರೂ ತಮ್ಮ 
ಜೀವದ ಹಂಗು ದೊರೆದು ಸ್ವದೇಶ ರಕ್ಷಣಾರ್ಥವಾಗಿ ಕಾದಾಡಲು ಸನ್ನದ್ಧರಾ 
ದರು. ಈ ಕಾಲಕ್ಕೆ ವೀರರಾಜೇಂದ್ರನಿಗೆ ಅನೇಕ ಭಯಂಕರ ಪ್ರಸಂಗ 
ಗಳು ಒದಗಿದವು. ಅವುಗಳಲ್ಲಿ ಕೆಲವುಗಳನ್ನು ಅವನು ತಾನು ಬರೆಯಿ 
ಸಿದ ಕೊಡಗು ಇತಿಹಾಸದಲ್ಲಿ ಕಾಣಿಸಿದ್ದಾನೆ. ಅವುಗಳಲ್ಲೊಂದನ್ನು ನಾವು 
ಇಲ್ಲಿ ಕೊಡುತ್ತೇವೆ. 

ಒಂದುಸಾರೆ ಮುಸಲ್ಮಾನ ದಂಡಾಳುಗಳು ವೀರರಾಜೇಂದ್ರನನ್ನು 
ಒಬಡಿಯಲು ಬೆನ್ನಟ್ಟದರು. ಆಗ ಅವನು ಅವರಿಂದ ತಸ್ಪಿಸಿಕೊಂಡು ಕೊಡ 
ಗಿನ ದಕ್ಷಿಣದಿಕೈಗಿರುವ ಕೋಟಿಂಗಡಿ ಅರಸನ ಆಶ್ರಯಕ್ಕೆ ಹೋದನು. 
ಆಗ ಅವನು ಸಹಾಯವನ್ನೀಯುನೆನೆಂದು ಅವನಿಗೆ ಅಭಿವಚನ ಕೊಡಲು 
ಅವನನ್ನು ನಂಬಿ ಆವನ ರಾಜ್ಯದಲ್ಲಿದ್ದ ಪೌಳಿ ಎಂಬ ಸ್ಥಳಕ್ಕೆ ತೆರ 
ಳಿದನು. 

ಆದಕರಿ ಈ ಕೋಟಂಗಡಿ ರಾಜನ ಮನೆತನಕ್ಕೂ ಕೊಡಗು ಮನೆ 
ತನಕ್ಕೂ ಬಹುಕಾಲದಿಂದ ವೈರಭಾವವು ಇದ್ದಿತು. ಹೀಗೆ ವೀರರಾ 
ಜೇಂದ್ರನು ತನ್ನ ಹಸ್ತಗತನಾದ ಕೂಡಲೇ ಈ ಕೋಟಂಗಡಿ ರಾಜನ: 


ಬ ಶಿವಾನುಭವ. 


ಅವನಿಗೆ ಉದ್ದೇಶಿಸಿಃ- «ಎಲೋ ವೀರರಾಜೇಂದ್ರನೇ, ನಿನ್ನ ಅಜ್ಜನು 
ನನ್ನ ವಂಶದವನೊಬ್ಬನನ್ನು ಕೊಂದಿದ್ದಾನೆ. ಅವನ ಬದಲು ನಿನ್ನ ತಲೆ 
ಯನ್ನು ಈಗ ಕತ್ತರಿಸುತ್ತೇನೆ” ಅನ್ನಲು ಆಗ ನೀರರಾಜೇಂದ್ರನುಃ- 
ನಿನ್ನ ಹಿರಿಯನು ಒಂದುನೂರು ವರ್ಷಗಳ ಹಿಂದೆ ನನ್ನ ಅಜ್ಜನೊ 
ಡನೆ ರಣರಂಗದಲ್ಲಿ ಕಾದಿ ಮಡಿದನು. ಈಗ ನಾನು ನಿನ್ನ ಅತಿಥಿಯು. 
ನೀನು ಕೊಟ್ಟನಚನ ಮತ್ತು ನಿನ್ನ ಮಾನ ಇವುಗಳ ಮೇಲೆ ವಿಶ್ವಾಸ 
ವಿಟ್ಟು ಬಂದಿದ್ದೇನೆ. ಇಂಥ ಸಮಯದಲ್ಲಿ ನೀನು ನನಗೆ ರಕ್ಷಣೆಯನ್ನು 
ಕೊಡದೆ, ಹಿಂದಿನ ರಕ್ತದ ಮುಯ್ಯವನ್ನು ನನ್ನಮೇಲೆ ತೀರಿಸಲಿಕ್ಕೆ ಹವ 
ಣಿಸುತ್ತೀ. ಈಗ ನಾನು ನಿನ್ನ ಕಯ್ಯಲ್ಲಿ ಇಸ್ಲೀನೆ. ಇಷ್ಟೇ ನಾನು ನಿನಗೆ 
ಹೇಳುವದು” ಎಂದು ನುಡಿವನು. ಆಗ ಕೋಟಿಂಗಡಿ ರಾಜನು ಅವನ 
ಮುಂದೆ ಒಂದು ಕಾಗದವನ್ನು ಇಟ್ಟಿಃ- «ಈ ಕಾಗದದ ಮೇಲೆ ನೀನು 
ನಿನ್ನ ಸಹಿ ಹಾಕಬೇಕು. ಇಲ್ಲವೇ ನಿನ್ನಶಿರತ್ಸನ್ನು ಕೊಡಬೇಕು” ಎಂದು 
ನುಡಿದನು. ಈ ಕಾಗದದಲ್ಲಿ ಗಟ್ಟಿದ ಮೇಲಿನ ಸೀಮೆಯನ್ನು ವೀರರಾ 
ಜೇಂದ್ರನು ಬಿಟ್ಟು ಕೊಡಬೇಕೆಂದು ಬರೆದಿತ್ತು. ಇದಕ್ಕೆ ವೀರರ 
ಜೇಂದ್ರನು ಸಹಿ ಹಾಕಿದಬಳಿಕ ಕೋಟಂಗಡಿ ರಾಜನು ಅವನನ್ನು ಬಿಟ್ಟು 
ಕೊಟ್ಟನು. ಮತ್ತು ಕೂಡಲೇ ಅವನು ತನ್ನ ದಂಡಿನೊಡನೆ ಗಟ್ಟವ 
ನ್ಸೇರಿ "ವಾಯನಾಡ' ಪ್ರಾಂತವನ್ನು ಆಕ್ರನಿಂಸಿದನು. 
ವೀಂರಾಜೇಂದ್ರನು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಇದ್ದದ್ದನ್ನು 
ನೋಡಿ, ಅವನೊಡನೆ ಈ ಕೋಟಂಗಡಿ ರಾಜನು ಹೀಗೆ ದ್ರೋಹವನ್ನು 
ಬಗೆದನು. ಆನಕಿ ಕೋಟಂಗಡಿ ರಾಜನು ತನಗೆ ಹೀಗೆ ವಿಶ್ವಾಸ ಘಾತ 
ಮಾಡಿದ್ದಕ್ಕೆ ವೀರರಾಜೇಂದ್ರನು ಬೇಗನೇ ಅವನ ಮೇಲೆ ತನ್ನ ಮುಯ್ಯ 
ವನ್ನು ತೀರಿಸಿಕೊಬ್ಫದೆ ಬಿಡಲಿಲ್ಲ. ಅವನು ಸ್ವಲ್ಪ ದಿವಸಗಳಲ್ಲಿಯೇ 
ಕೋಟಂಗಡಿ ರಾಜನ ಮೇಲೆ ಹೊಂಚುಹಾಕಿ ಅವನನ್ನು ಅಕಸ್ಮಾತ್ತಾಗಿ 
ತನ್ನ ೫೦೦ ದಂಡಾಳುಗಳಿಂದ ಮುತ್ತಿ ಸೆರೆಹಿಡಿದನು. ಅಗ ವರ್ಶಿಸಿದ 
ಸಂಗತಿಗಳನ್ನು ವೀರರಾಜೇಂದ್ರನು ಕೆಳಗೆ ಬರೆದಂತೆ ವಿವರಿಸಿದ್ದಾನೆ. 
ವೀರರಾಜೇಂದ್ರನು ಕೋಟಂಗಡಿ ರಾಜನಿಗೆಃ- "ಗಟ್ಟಿದ ಮೇಲಿನ ನನ್ನ 
ರಾಜ್ಯವನ್ನು ನೀನು ಯಾಕೆ ಆಕ್ರಮಿಸಿದಿ? ” ಕೋಟಂಗಡಿ ರಾಜನ... 
"ನೀನು ನಿನ್ನ ತಲೆಯನ್ನು ಉಳಿಸಿಕೊಳ್ಳಲಿಕ್ಕೆ ಈ ಪ್ರದೇಶವನ್ನು ನನಗೆ 
ಬಿಟ್ಟು ಕೊಟ್ಟಿರುವಿ. ಆದ್ದರಿಂದ ನಾನು ನನ್ನ ರಾಜ್ಯದಲ್ಲಿ ಇದ್ದೇನೆ.” 


ಕೊಡಗಿನ ನೀರರಾಜೇಂದ್ರನು. ೧೯ 


ವೀರರಾಜೇಂದ್ರನ:ಃ- «ಒಂದು ನೂರುವರ್ಷದ ಕೆಳಗೆ ನನ್ನ ಅಜ್ಜನು 
ಧರ್ಮಯುದ್ಧದಲ್ಲಿ ನಿನ್ನ ಹಿರಿಯನನ್ನು ಕೊಂದಿರುವನು. ಅವನನ್ನು 
ಕೊಂದದ್ದಕ್ಕೆ ನಿನ್ನ ಮನೆಯವರು ಎಂದೂ ಮುಯ್ಯವನ್ನು ಕೇಳಿಲ್ಲ. 
ಆದರೆ ನಾನು ನಿನ್ನ ಅತಿಥಿಯಾಗಿ ಬಂದ ಸಮಯಕ್ಕೆ ಅತಿಥಿಗೆ ಮಾಡ 
ತಕ್ಕ ಸತ್ಯಾರಕ್ಕೆ ವಿರೋಧವಾಗಿ ವರ್ತಿಸಿ ಜುಲುಮೆಯಿಂದ ಕಾಗದಕ್ಕೆ 
ನನ್ನ ಸಹಿಯನ್ನು ತೆಗೆದುಕೊಂಡಿರುವಿ. ಆದರೆ ಫೀನು ವಾಯನಾಡಿನಲ್ಲಿ 
ನನ್ನ ಮನೆತನದ ಇಬ್ಬರು ರಾಜಪುತ್ರರನ್ನು ಕೊಂದಿರುವಿ. ಈ ಸಂಗ 
ತಿಯನ್ನು ನಾನ, ಆ ಕಾಲಕ್ಕೆ ನಿನ್ನ ನೆನನಿಗೆ ತರಲು ಶಕ್ಯವಿದ್ದಿದ್ದಿಲ್ಲ. ಈಗ 
ನೀನು ನನ್ನ ಅತಿಥಿಯಲ್ಲ. ನನ್ನ ಕೈಯ್ಯಲ್ಲಿ ಸಿಕ್ಕಿರುವಿ. ನನ್ನ ಆ ರಾಜ 
ಪುತ್ರನ ತಲೆಗೆ ನಿನ್ನ ಹಿರಿಯನ ರಕ್ತವು ಸಮವಾಯಿತು. ಇನ್ನೊಬ್ಬ 
ರಾಜಸುತ್ರನ ತಲೆಗೆ ನಿನ್ನ ತಲೆಯನ್ನು ಈಗ ಸಮಮಾಡುವೆನು.'' ಆದಕ್ಕೆ 
ಕೋಟಂಗಡಿ ರಾಜನುಃ- «ನೀನು ಹೇಳುವದು ಸತ್ಯವು. ಆದರೆ ನನ್ನ 
ತಲೆಯ ಬದಲು ವಾಯನಾಡ ಪ್ರಾಂತವನ್ನು ನಿನಗೆ ಕೊಡುವೆನು. 
ಮತ್ತು ನೀನು ಸಹಿ ಹಾಕಿದ ಕಾಗದವನ್ನು ನಾನು ರದ್ದು ಮಾಡು 
ವೆನು.” ಎಂದು ನುಡಿದನು. ಇದಕ್ಕೆ ವೀರರಾಜೇಂದ್ರನು ಒಪ್ಪಿ 
ಈ ಯಾವತ್ತು ಶರ್ತುಗಳನ್ನು ಕಾಣಿಸಿ ಬೇರೊಂದು ಕಾಗದವನ್ನು ಮಾಡಿ 
ಕೊಂಡನು. ಈ ಶರ್ತುಗಳನ್ನು ವೀರರಾಜೇಂದ್ರನು ತನ್ನ ಕೊಡಗದೇ 
ಶವ ಚರಿತ್ರೆಯಲ್ಲಿ ವಿಸ್ತಾರವಾಗಿ ಬರೆದಿರುವನು. 

ವೀರರಾಜೇಂದ್ರನ ಶೌರ್ಯ ಸಾಹಸಾದಿಗಳ ವಾರ್ಕೆಯು ದಿನೇ 
ದಿನೇ ಹಬ್ಬುತ್ತ ಹೋದ ಹಾಗೆ ಅವನ ಸೇನೆಯೂ ಹೆಚ್ಚುತ್ತ ನಡೆಯಿತ್ತು 
ಮುಂಡೆ ಸ್ವಲ್ಪ ದಿವಸಗಳಲ್ಲಿಯೇ ಅವನ ಸುತ್ತಲು ನಾಲ್ಕು ಸಾನಿರ ಶೂರ 
ಭಟರು ಅವನ ಗೂಡ ಹೋರಾಡಲು ಸನ್ನದ್ಧರಾದರು. ಆ ಮೇಲೆ ವೈರಿಗಳ 
ಮೇಲೆ ಗುಪ್ತ ರೀತಿಯಿಂದ ಕಾದಾಡುವದನ್ನು ಬಿಟ್ಟುಕೊಟ್ಟು ಬಹಿರಂಗ 
ವಾಗಿ ಮುಸಲ್ಮಾನರ ಮೇಲೆ ಬೀಳತೊಡಗಿದನು. ಆಗ ಅವರಲ್ಲಿ ಹಾಹಾಕಾ 
ರವು ಒದಗಿ ಅವರು ತಮ್ಮ ಕೋಟಿ ಕೊತ್ತಳಗಳ ಆಶ್ರಯವನ್ನು ಹಿಡಿದಿರ 
ಬೇಕಾಯಿತು. ಅವರು ಹೊರಬೀಳಲು ಸಹ ಅಸಾಧ್ಯವಾಯಿತು. ಹೀಗೆ ವೀರ 
ರಾಜೇಂದ್ರನು ತನ್ನ ನಾಡನ್ನು ಆಕ್ರಮಿಸ ತೊಡಗಿದನು. ದೇಶವನ್ನು ಆಕ್ರ 
ಮಿಸಿದ ಹಾಗೆ, ಅಲ್ಲಿದ್ದ ಮುಸಲ್ಮಾನ ವಸಾಹತುಗಾರರನ್ನು ತಳ್ಳಲಿಕ್ಕೆ 
ಪ್ರಾರಂಭಿಸಿದನು. ಅವರನ್ನು ರತ್ರುಗಳೆಂದು ಭಾವಿಸಿ, ಸಮಯ ದೊರೆದೊ 


೨೦ ಶಿನಾನುಭವ. 


ಡನೆಯೇ ಅವರನ್ನು ಘಾತಿಸುವನು. ಆಗ ಮುಸಲ್ಮಾನರು ತಮ್ಮ ಭೂಮಿ 
ಗಳನ್ನು ಬಿಟುಕೊಟ್ಟು ಓಡಿ ಹೋಗಹತ್ತಿದರು. ಆದರೆ ಆದನಾನಿಯಿಂದ 
ತರಲ್ಪಟ್ಟ ಜನರನ್ನು ಮಾತ್ರ ಅವನು ಮಿತ್ರರಂತೆ ಭಾವಿಸಿದನು. ಅವರನ್ನು 
ಇಜನು ಏನೂ ಹಿಂಸಿಸಲಿಲ್ಲ. ಇಷ್ಟೇ ಅಲ್ಲ, ಅವರು ತನ್ಮು ದೇಶಕ್ಕೆ 
ಹೋಗಲು ಅವರಿಗೆ ಎಲ್ಲ ತರದ ಸಾಮಗ್ರಿಗಳನ್ನು ಒದಗಿಸಿ ಕೊಟ್ಟನು. 
ಹೀಗೆ ವೀರರಾಜೇಂದ್ರನು ತನ್ನ ಕೇವಲ ಬಾಹುಬಲದಿಂದ ಯಾರೊ ರ 
ಸಹಾಯವಿಲ್ಲದೆ ತನ್ನ ನಾಡನ್ನು ಪುನಃ ಆಕ್ರಮಿಸತೊಡಗಿದನು. ಆದರೆ 
ಭೂಮಿಗಳು ಕೊಡಗರ ಕೈಸೇರಿದ ಹಾಗೆ ಅವುಗಳನ್ನು ಸಾಗ ಮಾಡ: ವದು 
ಬಹು ಕಷ್ಟವಾಯಿತು. ಯಾಕಂದರೆ ಒಕ್ಕಲುತನಕ್ಕೆ ಬೇಕಾಗುವ ದನಕರು 
ಗಳು, ಬೀಜ ಮೊದಲಾದ ಒಕ್ಕಲುತನ ಸಾಮಗ್ರಿಗಳು ದೇಶದಲ್ಲಿ ಏನೂ 
ಇರಲಿಲ್ಲ. ಇಷ್ಟೇ ಅಲ್ಲ, ದೇಶದಲ್ಲಿ ಧಾನ್ಯಾದಿಗಳು ಸಹ ಇದ್ದಿಲ್ಲವಾದ್ದರಿಂದ 
ಕೊಡಗರು ಉಪವಾಸ ಸಾಯುವ ಹೊತ್ತು ಬಂದಿತು. ಆದ್ದರಿಂದ ವೀರ 
ರಾಜೇಂದ್ರನು ವೈರಿಗಳ ರಾಜ್ಯವಾದ ಮೈಸೂರು ಮತ್ತು ಮಂಗಳೂರು 
ಜಿಲ್ಲೆಗಳಲ್ಲಿ ಕೊಳ್ಳೆ ಇಡಹತ್ತಿದನು. ಮತ್ತು ಅಲ್ಲಿಂದ ತನಗೆ ಬೇಕಾಗುವ 
ಒಕ್ಕಲುತನದ ಸಾಮಾನುಗಳನ್ನು ದೊರಕಿಸಿ ಕೊಂಡನು, ಈ ಕೊಳ್ಳಿಗ 
ಳಲ್ಲಿ ನೀರರಾಜೇಂದ್ರನು ತೋರಿಸಿದ ಧೈರ್ಯ, ಸಾಹಸಗಳಿಗೆ ಎಣೆಯೇ 
ಇಲ್ಲ. ಈ ಪ್ರಕಾರ ವೀರರಾಜೇಂದ್ರನು ಒಂದು ವರ್ಷದವರೆಗೆ ಯುದ್ಧ 
ಮಾಡಿ ಒಹುತರ ಎಲ್ಲ ಕೊಡಗನಾಡನ್ನು ಅಂಕಿತ ಮಾಡಿಕೊಂಡನು. 
ಮತ್ತು ಮೊದಲಿನಂತೆ ತನ್ನ ದೇಶವನ್ನು ಕೊಡಗರಿಂದ ಪುನ; ವಸಾಹತು 
ಮಾಡಿದನು. 

ಈ ಕಾಲಕ್ಕೆ ಓೀಪುವು ವುಲಬಃರ ತ್ರಾವಣಕೋರ ಈ ಭಾಗಗಳಲ್ಲಿ 
ನಾಯರರ ಗೂಡ ಘೋರ ಯುದ್ಧಗಳಲ್ಲಿ ತೊಡಗಿದ್ದನು. ಆದ್ದರಿಂದ ಅವ 
ನಿಗೆ ನೀರಾಜೀಂದ್ರನನ್ನ್ನ ಕೆಣಕಲಿಕ್ಕೆ ಶಕೃವಿರಲಿಲ್ಲ. ಒಂದು ಸಾರೆ ಮೈಸೂ 
ರಿನಿಂದ ಒಂದು ದಂಡು ಟೀಪುವಿನ ಸಹಾಯಕ್ಕೋಸ್ಕರ ಮಲಬಾರಕ್ಕೆ 
ಹೋಗುವಕಾಲಕ್ಕೆ ವೀರರಾಜೇಂದ್ರನು ಅಕಸ್ಮಾತ್ತಾಗಿ ಅದರ ಮೇಲೆ ಬಿದ್ದು 
ಅನನ ೧೨೧೦ ದಂಡಾಳುಗಳನ್ನು ನಾಶ ಮಾಡಿದನು. ಮತ್ತೊಂದು ಸಾರೆ 
ಬೀಪುವಿನ ಪ್ರಸಿದ್ಧ ಸರದೂರನಾದ ಬುರ್ಹಾಣುದ್ದೀನನು ಟೀಪುವಿನ ದಂಡಿಗೆ 
ಧಾನ್ಯ ಪೂಕೈಸಿಕೊಡಲು ಒಂದು ದೊಡ್ಡ ದಂಡನ್ನೇ ತೆಗೆದುಕೊಂಡು 
ಹೋಗುತ್ತಿದ್ದನು. ಆಗ್ಗೆ ಆದರ ಒಂದು ಭಾಗದ ಮೇಲೆ ವೀರರಾಜೇಂದ್ರನು 


ಕೊಡಗಿನ ವೀರರಾಜೇಂದ್ರನು. ೨೧ 


ಬಿದ್ದು ಅದನ್ನು ಮುರಿದೋಡಿಸಿದನು. ಮತ್ತೊಂದು ಭಾಗವು ಬಹಳ ಕಷ್ಟ 
ದಿಂದ ಅವನ ಕಯ್ಯಿಂದ ಪಾರಾಗಿ ಟೀಪೂವಿನ ದಂಡನು ಸೇರಿತು. ಆ 
ಮೇಲೆ ಅವನು ಕುಶಾಲ್‌ ನಗರದ ಕೋಟಿಯನ್ನು ಮುತ್ತಿ ಹಿಡಿದು 
ಕೊಂಡನು. ಅನಂತರ ಬೆಸ್ಸುನಾಡು ಕೋಟಿಯನ್ನು ಹಿಡಿದುಕೊಂಡು ನಾಶ 
ಮಾಡಿದನು. ಭಾಗಾಮಂಡಲವು ಐದು ದಿವಸಗಳ ಯುದ್ಧವಾದ ನಂತರ 
ಇವನ ಕೈವಶವಾಯಿತು. ಹೀಗೆ 'ವೀರಂಾಜೇಂದ್ರನು ಟೀಪೂನಿನ ದಂಡುಗ 
ಳನ್ನು ಸಹ ಚದರಿಸುವಷ್ಟ ಸಾಮರ್ಥ್ಯವನ್ನೂ ತಾಳಿದನು. ಮತ್ತು 
ಅವನು ಮುಸಲ್ಮಾನರ ಠಾಣ್ಯಗಳನ್ನು ಒಂದರ ಹಿಂದೊಂದು ಕೈವಶಮಾಡಿ 
ಕೊಳ್ಳುತ್ತ ಸಾಗಿದನು. ಮತ್ತು ಕಟ್ಟಕಡೆಗೆ ಟೀಪೂವಿನ ಫೌಜದಾರನನ್ನು 
ಮಡಿಕೇರಿಯಲ್ಲಿ ಮುತ್ತಿದನು. ಈ ಪ್ರಕಾರ ವೀರರಾಜೇಂದ್ರನು ಜಯಶಾ 
ಲಿಯಾಗಿ ನಡೆದ ಕಾಲಕ್ಕೆ ಅವನ ಮನೆತನಕ್ಕೆ ಒಂದು ಘೋರ ವಿಪತ್ತು 
ಸಂಭವಿಸಿತು. ಇದಕ್ಕೆ ಅವನ ವೈರಿಯಾದ ಕೋಟಂಗಡಿ ರಾಜನೇ ಕಾರ 
ಣನಾದನು. ವೀರರಾಜೇಂದ್ರನು ತನ್ನ ಮನೆಯವರನ್ನು ಕೆಗ್ಗಬ್ದಾಡಿನಲ್ಲಿ 
ಕುರ್ಚಿ ಎಂಬಲ್ಲಿ ಸುರಕ್ತಿತೆಗೋಸ್ಕರ ಇಟ್ಟಿದ್ದನು. ಆಗ ಕೋಟಿಂಗಡಿ 
ರಾಜನು ಆ ಗ್ರಾನುದ ಮೇಲೆ ಬಿದ್ದು ಕಾವಲುಗಾರರನ್ನ್ನ ಸಂಹರಿಸಿ ವೀರ 
ರಾಜೇಂದ್ರನ ಇಬ್ಬರು ಹೆಂಡಿರನ್ನೂ ಅವನ ಮಕ್ಕಳನ್ನೂ, ತಮ್ಮನಮಗ 
ನನ್ನೂ ಕೊಂದು ಹೊರಟಿ:ಹೋದನು. ಈ ಪ್ರಕಾರ ವೀರರಾಜೇಂದ್ರನಿಗೆ 
ನಾನಾ ಸಂಕಟಗಳು ಪ್ರಾಸ್ತವಾದವು. ಆದರೆ ಅವನು ಯಾವದನ್ನೂ ಲಕ್ಷ್ಮಿ 
ಸದೆ ಶತ್ರುಗಳ ನಿವಾರಣೆಯಲ್ಲಿಯೇ ತೊಡಗಿದನು. ಮುಂದೆ ಸ್ವಲ್ಪ ದಿನಗ 
ಳಲ್ಲಿ ವೀರರಾಜೇಂದ್ರನಿಗೆ ಸುದಿನಗಳು ಪ್ರಾಶ್ತವಾಗುವ ಶುಭಚಿನ್ಹಗಳು 
ಕಂಗೊಳಿಸ ಹತ್ತಿದವು. 

ಟೀಪುವು ತ್ರಾವಣಕೋರ ಮತ್ತು ಮಲಬಾರ ರಾಜ್ಯಗಳ ಮೇಲೆ 
ಬಿದ್ದಕಾರಣ ಇಲ್ಲಿಯ ರಾಜರಕೂಡ ಇಂಗ್ಲಿಷರು ಒಪ್ಪಂದು ಮಾಡಿ 
ಕೊಂಡ ಪ್ರಕಾರ ಅವರು ಅವನ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಬೇಕಾ 
ಯಿತು. ಇದಲ್ಲದೆ ಈ ಕಾಲಕ್ಕೆ ಹೀಪುವು ನೆಪೋಲಿಯನ್‌ ಬೋನಾ 
ಪಾರ್ಟಿ ಈತನ ಕೂಡ ಸಂಧಿಯನ್ನು ಮಾಡಲು ಯತ್ನಿಸಿದ್ದರಿಂದ ಗವ 
ರ್ನರ ಜನರಲ್ಲನಾದ ಕಾರ್ನವಾಲೀಸನು ಟೀಪುವಿನೊಡನೆ ಯುದ್ಧವನ್ನು 
ಸಾರಿದನು. ಮತ್ತು ಪಶ್ಚಿಮತಿ(ರದಿಂದ ಟೀಪುವಿನ ರಾಜ್ಯವನ್ನು ಒಳ 
ನುಗ್ಗಲಿಕ್ಕೆ ತನ್ನ ಮುಂಬಯಿ ದಂಡಿನವಗಿಗೆ ಅಪ್ಪಣೆ ಕೊಟ್ಟನು. ಆಗ 


೨೨ ಶಿವಾನುಭವ. 


ಮುಂಬಯಿ ಗವ್ವರ್ನರ ೃಬರಕ್ರೋಂಬಿ ಈತನ ಕೆಳಗೆ ಇಂಗ್ಲೀಷರ 
ಒಂದು ದಂಡು ತೆಲಿಚೇರಿಗೆ ಬಂದಿಳಿಯಿತು. ಆ ಮೇಲೆ ಅನರು ಪಶ್ಶಿಮ 
ಗಟ್ಟದ ಮಾರ್ಗವಾಗಿ ಶ್ರೀರಂಗ ಪಟ್ಟಣದ ಕಡೆಗೆ ಬರಲು ಪ್ರಯತ್ನಿಸ 
ಹತ್ತಿದರು. ಈ ಸಂಗತಿಯು ವೀರರಾಜೇಂದ್ರನಿಗೆ ತಿಳಿದ ಕೂಡಲೆ ಅವನ; 
ಇಂಗ್ಲೀಷರೊಡನೆ ಸಂಬಂಧವನ್ನಿಟ್ಟಿನು. ಆಗ ಅವರಿಬ್ಬರಲ್ಲಿ ಒಂದು ಒಪ್ಪಂದ 
ವಾಯಿತು. ಇದರಿಂದ ವೀರರಾಜೇಂದ್ರನೂ ಇಂಗ್ಲಷರೂ ಟೀಪುವಿನ 
ವಿರುದ್ಧ ಪರಸ್ಪರ ಸಹಾಯ ಮಾಡಬೇಕೆಂದು ಗೊತ್ತಾಯಿತು. 


ಆಗ ಇಂಗ್ಲೀಷರು ಕೊಡಗಿನ ಮಾರ್ಗವಾಗಿ ಟೀಪುವಿನ ರಾಜ್ಯ 
ವನ್ನು ಅಭಿಯೋಗಿಸಬೇಕೆಂದು ನಿಶ್ಚಯಿಸಿದರು. ಆಗ ಅವರು ತಮ್ಮ 
ಭಾರವಾದ ತೋಫುಗಳನ್ನು ಗಟ್ಟಿದ ಮೇಲಿಂದ ಎಳೆದುಕೊಂಡು ಹೋಗಲು 
ಎತ್ತುಗಳನ್ನು ಪೂರೈಸಲಿಕ್ಕೆ ನೀರರಾಜೇಂದ್ರನಿಗೆ ಹೇಳಿದರು. ಆದರೆ ಅವು 
ಗಳನ್ನು ಎಳೆಯುವಷ್ಟು ಬಲವುಳ್ಳ ಎತ್ತುಗಳು ಅವನಲ್ಲಿ ಇರಲಿಲ್ಲ. ಆದರೆ 
ಧೀರನಾದ ವೀರರಾಜೀಂದ್ರನು ಟೀಪುವಿನ ರಾಜ್ಯವನ್ನು ಒಳನುಗ್ಗಿ ರಾಜ 
ಧಾನಿಯ ನರೆಗೂ ಹೋಗಿ ಅವನ ಪ್ರಸಿದ್ಧವಾದ ದನಗಳನ್ನು ಹಿಡಿದು 
ತಂದು ಇಂಗ್ಲೀಷರಿಗೆ ಒಪ್ಪಿಸಿದನು. ಹೀಗೆ ಅವನು ಅನೇಕ ಸಾರೆ 
ಅಎರಿಗೆ ಸಹಾಯ ಮಾಡಿದನು. ಜನರಲ್‌ ೃಬರ ಕ್ರೋಂಬಯು ಎಲ್ಲ 
ಸಿದ್ಧತೆಯನ್ನು ಮಾಡಿದಬಳಿಕ ೧೭೯೧ ಫೇಬರವಾರಿಯಲ್ಲಿ ಗಟ್ಟವನ್ನು 
ಏರಲಿಕ್ಕೆ ಸನ್ನದ್ಧನಾದನು. 


ಈ ಕಾಲಕ್ಕೆ ಮಡಿಕೇರಿ ರಾಜಧಾನಿಯು ಇನ್ನೂ ಶತ್ರುಗಳ ವಶ 
ದಲ್ಲಿಯೇ ಇತ್ತು. ಅದಕ್ಕೆ ವೀರರಾಜೇಂದ್ರನು ಮುತ್ತಿಗೆ ಹಾಕಿದ್ದನು. 
ಆಗ ಓೀಪುವು ಇಂಗ್ಲೀಷರು ಗಟ್ಟವನ್ನೇರಿ ಕೊಡಗಿನಲ್ಲಿ ಬರುವರೆಂಬ 
ಸುದ್ದಿಯನ್ನು ಕೇಳಿದಕೂಡಲೆ ಅನನು ಕಾದಿರಖಾನನೆಂಬ ತನ್ನ ಪ್ರೀತಿಯ 
ಸರದಾರನ ಕೈಕೆಳಗೆ ಒಂದು ದೊಡ್ಡ ದಂಡನ್ನು ಕೊಟ್ಟ, ಮಡಿಕೇ 
ರಿಯಲ್ಲಿ ಮುತ್ತಲ್ಪಟ್ಟ ತನ್ನ ಸೈನ್ಯದ ಸಹಾಯಕ್ಕೋಸ್ಕ್ಟರ ಕಳಿಸಿದನು. ಆಗ 
ವೀರರಾಜೇಂದ್ರನು ಕಾದಿರಖಾನನ ದಂಡಿನೊಡನೆ ಕುಶಾಲನಗರದ ಹತ್ತಿರ 
ಮುಳ್ಳು ಸೋಗೆ ಎಂಬಗ್ರಾಮದ ಹತ್ತಿರ ಯುದ್ಧ ಹೂಡಿದನು. ಈ ಯುದ್ಧದಲ್ಲಿ 
ಕಾದಿರಖಾನನ ೩ಂಂದಂಡಾಳುಗಳು ಮಡಿದರು. ಮತ್ತು ವೀರರಾಜೇಂದ್ರನು 
ಅವನ ದಂಡನ್ನು ಸುತ್ತುಗಟ್ಟಿದನು. ಮತ್ತು ಮರುದಿನ ಕೊಡಗರು ಶಸ್ತ್ರ 


ಕೊಡಗಿನ ವೀರರಾಜೇಂದ್ರನ್ನು ೨೩ 


ಪಾಣಿಗಳಾಗಿ ಮುಸಲ್ಮಾನರ ದಳದ ಮೇಲೆಹೆಲ್ಲೆ ಮಾಡತ ಸೃದ್ದೇಂದು ಆಜ್ಞಾ 
ಪಿಸಿದನು. ಆದರೆ ಹಲ್ಲೆಯಲ್ಲಿ ಕಾದಿರಖಾನನನ್ನು ಮಾತ್ರ ಯಾರೂ ಕೊಲ್ಲ 
ಬಾರದು, ಅವನು ನನಗೆ ಉಪಕಾರ ಮಾಡಿದ್ದಾನೆ ಎಂದು ಸಾರಿಸಿದನು. 


ಇಲ್ಲಿ ಕಾದಿರಖಾನನು ವೀರರಾಜೇಂದ್ರನ ಮೇಲೆ ಈ ಯಾವ 
ಉಪಕಾರ ಮಾಡಿದ್ದನೆಂಬದನ್ನು ವಿವರಿಸುವದು ಅವಶ್ಯವದೆ. ವೀರಂ 
ಜೇಂದ್ರನು ಪಿರಿಯಾನಟ್ಟಣದ ಕಾರಾಗ್ರಹದಿಂದ ತಪ್ಪಿಸಿಕೊಂಡು ಹೋದ 
ಬಳಿಕ ಟೀಪುವು ಅವನ ಉಳಿದ ಮನೆಯವರನ್ನು ಶ್ರೀರಂಗ ಪಟ್ಟಣಕ್ಕೆ 
ಒಯ್ದದ್ದು ವಾಚಕರ ನೆನಪಿನಲ್ಲಿರಬಹುದು. ಆಗ ಈ ಮನೆತನದಲ್ಲಿಯ 
ಕೆಲನು ಹೆಣ್ಣಮಕ್ಕಳನ್ನು ಟೀಸುವು ತನ್ನ ಅಂತಃಪುರಕ್ಕೆ ಸೇರಿಸಿ 
ಕೊಂಡನು. ಇವರಲ್ಲಿ ವೀರರಾಜೇಂದ್ರನ ತಂಗಿಯೂ ಈ ಅಪಮಾನಕ್ಕೆ 
ನುರಿಯಾಗುವ ಪ್ರಸಂಗವು ಬಂದಿತು. ಆಗ ಈ ಕಾದಿರಖಾನನು ಆಕೆ 
ಯನ್ನು ಈ ಅವಮಾನದಿಂದ ತಪ್ಪಿಸಿ ಆಕೆಯ ಪರಿಚಾರಕರೊಂದಿಗೆ ಆಕ 
ಯನ್ನು ಪುನಃ ವೀರರಾಜೇಂದ್ರನ ಕಡೆಗೆ ಸುರಕ್ಷಿತವಾಗಿ ಕಳಿಸಿಕೊಟ್ಟ 
ದ್ದನು. ಕಾನಿರಖಾನನು ತನಗೆ ಮಾಡಿದ ಈ ಉಪಕಾರವನ್ನು ಸ್ಮರಿಸಿ 
ಅವನನ್ನು ಯುದ್ಧದಲ್ಲಿ ಕೊಲ್ಲಬಾರದೆಂದು ಮೇಲ್ಕಂಡ ರೀಕಿಯಾಗಿ ವೀರ 
ರಾಜೇಂದ್ರನು ತನ್ನ ದಂಡಿನಲ್ಲಿ ಆ ದಿನ ಸಾರಿಸಿದನು. 


ಹೀಗೆ ಸಾರಿದ್ದನ್ನು ಕಾದಿರಖಾನನ: ತಿಳಿದಕೂಡಲೆ ತಾನು ಮಡಿ 
ಕೇರಿಯ ದಂಡಿಗೆ ಸಹಾಯ ಮಾಡದೆ ತಾನೊಬ್ಬನೇ ಹೀಗೆ ಜೀವದಿಂದ 
ಪಾರಾಗಿ ಓೀಪುವಿನ ಕಡೆಗೆ ಬಂದರೆ ಅವನು ತನ್ನನ್ನೂ ತನ್ನ ಮನೆಯ 
ವರನ್ನೂ ನಿಶ್ಚಯವಾಗಿ ನಾಶಮಾಡುವನೆಂದು ವೀರರಾಜೇಂದ್ರನಿಗೆ ಹೇಳಿ 
ಕಳಿಸಿಕೊಟ್ಟನು. ಇದು ವೀರರಾಜೇಂದ್ರನಿಗೆ ನಿಜನೆಂದು ತೋರಿತು. ಆಗ 
ಅವನು ಕಾದಿರಖಾನನ ಮೇಲೆ ಹಲ್ಲೆಯನ್ನು ಮಾಡುವದನ್ನು ಬಿಟ್ಟು 
ಕೊಟ್ಟನು, ಇಸ್ಟೇ ಅಲ್ಲ, ಅವನು ತನ್ನ ಮುತ್ತಿಗೆಯನ್ನು ಎಬ್ಬಿಸಿ ಕಾದಿ 
ರಖಾನನು ತನ್ನ ದಂಡಿನೊಂದಿಗೆ ಮಡಿಕೇರಿಯಲ್ಲಿ ಸುತ್ತುಗಟ್ಟಲ್ಪಟ್ಟ 
ತನ್ನ ಮುಸಲ್ಮಾನ ದಂಡನ್ನು ಕೂಡಲೂ ಸಹ ಕೊಟ್ಟನು! ವಾಚಕರೇ, 
ವೀರರಾಜೇಂದ್ರನ ಈ ಔದಾರ್ಯದಿಂದ ಪರಿಪೂರ್ಣವಾದ ಅತ್ಯದ್ಭುತ 
ವರ್ತನೆಯನ್ನು ನೊಡಿದಿರಾ. ತನ್ನ ರಾಜಧಾನಿಯನ್ನು ವೈರಿಗಳ: 
ಆಕ್ರಮಿಸಿದ್ದಾರೆ. ಅವರ ಸಹಾಯಕ್ಕೋಸ್ಕರ ತನ್ನ ಕಡುನೈರಿಯು ಒಂದು 


೨೪ ಶಿವಾನುಭವ. 


ಸೈನ್ಯವನ್ನು ಕಳಿಸಿದ್ದಾನೆ. ಆ ಸೈನ್ಯವನ್ನು ತುಂಡು ತುಂಡು ಮಾಡುವಷ್ಟು 
ತನ್ನಲ್ಲಿ ಸಾಮರ್ಥ್ಯವಿದೆ. ಆದರೂ ತನ್ನ ಮನೆತನದ ಒಬ್ಬ ಸ್ತ್ರೀಯಳ 
ಅಭಿಮಾನ ಕಾಯ್ದದ್ದರ ಉಪಕಾರವನ್ನು ಅವನು ಮನ್ನಿಸಿ ತನ್ನ ಎದು 
ರಾಳಿಯನ್ನು ಸಹ ತಡವದಿ ಬಿಟ್ಟಿ ಕೊಡುತ್ತಾನೆ. ಇದು ನಿಜವಾದ 
ಧರ್ಮವಲ್ಲವೇ? ಈ ತರವ ಉದಾಹರಣೆಯು ಪೃಥ್ವಿಯ ಇತಿಹಾಸದಲ್ಲಿ 


ಬಹು ಶ್ವಲ್ಪು ಸಿಗಬಹುದು. 


ಇತ್ತ ಇಂಗ್ಲೀಷರು ಮಡಿಕೇರಿಯು ರಾಜನ ಕೈಗೆ ಎಂದು ಬೀಳ 
ಬಹುದೋ ಎಂಬದನ್ನು ನೀರೀಕ್ಷಿಸುತ್ತರಿದ್ದರು. ಕಾದಿರಖಾನನು ಕಡು 
ಗಾಳಗದಲ್ಲಿ ಸೋತಿರ.ವನೆಂತಲೂ ಅವರು ಸುದ್ದಿಯನ್ನು ಕೇಳಿದ್ದರು. 
ಅಷ್ಟರಲ್ಲಿ ವೀರರಾಜೇಂದ್ರನು ಜನರಲ್‌ ಅಬರ ಕ್ರೊಂಬೀಯ ಕಡೆಗೆ ತಾನೇ 
ಮೊದಲಿಗೆ ಬಂದು, ಕಾದಿರಖಾನನು ತನ್ನ ಕೈಗೆ ಸಿಕ್ಕಿದ್ದರೂ ಅವನನ್ನು 
ಮಡಿಕೇರಿಗೆ ಬಿಟ್ಟಕೊಟ್ಟಿನೆಂದು ಹೇಳಿದನು. ಆಗ ಜನರಲ್‌ ಅಬರ 
ಕ್ರೋಂಬಿಗೆ ಕೊಡಗರಾಜನು ತನಗೆ ದ್ರೋಹ ಬಗೆದನೆಂಬ ಸಂಶಯವು 
ಹುಟ್ಟಿತು. ಆದರಿ ವೀರರಾಜೇಂದ್ರನು ತಾನು ಹೀಗೆ ಬಿಟ್ಟುಕೊಟ್ಟ ಅಜ 
ವಾದ ಕಾರಣವನ್ನು ತಿಳಿಸಲು ಮನಸ್ಸ ಮಾಡದೆ, ತಾನು ಪಿರಿಯಾ 
ಪಟ್ಟಣದಲ್ಲಿ ಸೆಕೆ ಸಿಕ್ಕಾಗ ಒಂದು ದಿನ ಬೇಟಿಯಾಡಲಿಕ್ಕೆ ಹೋಗಿದ್ದು 
ರಾತ್ರೆಯಾಗಲು ಕಾದಿರಖಾನನು ರಾತ್ರಿಯಲ್ಲಿ ತನಗೆ ಆಶ್ರಯಕೊಟ್ಟು 
ಸತ್ಯರಿಸಿದನು. ಮತ್ತು ಈ ಉಪಕಾರ ಸ್ಮರಣೆಗೋಶ್ಕುರ ತಾನು ಕಾದಿರಖಾ 
ನನನ್ನು ಬಿಟ್ಟಿನೆಂದು ಬೇರೊಂದು ಕಾರಣವನ್ನು ಹೇಳಿದನು. ಅದರೆ 
ಇಷ್ಟರಲ್ಲಿ ಅಬರ ಕ್ರೊಂಬಿಯು ವೀರರಾಜೇಂದ್ರನ ಅತ್ಯುಚ್ಚ ಸ್ವಭಾವವನ್ನು 
ಚನ್ನಾಗಿ ಅರಿತವನಾಗಿದ್ದನು. ಆದ್ದರಿಂದ ಅವನಲ್ಲಿ ಯಾವತರದ ದ್ರೋಹವು 
ಇರಲಾರದೆಂದು ತಿಳಿದು ಅವನ ಮೇಲೆ ವಿಶ್ವಾಸನಿಟ್ಟಿನು. 

ಆ ಮೇಲೆ ವೀರರಾಚೇಂದ್ರನು ಮಡಿಕೇರಿಯ ಕೋಟಿಯನ್ನು ಮುತ್ತ 
ಲಿಕ್ಕೆ ಹೊರಟನು. ಜನರಲ್‌ ಅಬರಕ್ರೋಂಬಿಯು ಅವನ ಸಹಾಯಕ್ಕೆ 
ತನ್ನ ಕೆಲವು ದಂಡು ಕಳಿಸಿ ಕೊಡುವೆನೆಂದು ಹೇಳಿದನು. ಆದರೆ ವೀರ 
ಉಜೇಂದ್ರನು ಅದಕ್ಕೆ ಒಪ್ಪಲಿಲ್ಲ. ಅವನು ತನ್ನ ಕೊಡಗರೊಂದಿಗೆ 
ಮುಸಲ್ಮಾನರನ್ನು ಮಡಿಕೇರಿಯಲ್ಲಿ ಮುತ್ತಿದನು. ಆದರೆ ಮುತ್ತಿಗೆಯು 
ಬಹಳ ದಿವಸ ಸಾಗಲಿಲ್ಲ. ಮುಸಲ್ಮಾನರು ರಾಜಧಾನಿಯನ್ನು ವೀರರಾ 
ಜೇಂದ್ರನಿಗೆ ಬಿಟ್ಟುಕೊಟ್ಟು ತಮ್ಮ ದೇಶಕ್ಕೆ ಹೊರಟರು. ಆಗ ವೀರರಾ 


ಕೊಡಗಿನ ವೀರರಾಜೇಂದ್ರನು, ೨9೫ 


ಆಸ 


(೦ದ್ರನು ಈ ಮುಸಲ್ಮಾನ ದಂಡಾ ಳುಗಳನ್ನು ಏನೂ ಹಿಂಸೆಮಾಡ 
sk ಇಷ್ಟೇ ಅಲ್ಲ, ಅವರಿಗೆ ಶ್ರೀರಂಗ ಪಟ್ಟಣಕ್ಕೆ ಹೋಗಲು ಯಾವತ್ತು 
ಸಾಧುಗಳ ಹೆಣವನ್ನೂ ಸಹ ಕೊಟ್ಟು ಸುರಕ್ಷಿತವಾಗಿ ಕಳುಹಿ 
ಸಿದನ:! ಯಾಕಂದರೆ ಈ ದಂಡಾಳುಗಳ ಅಧಿಪತಿಯು ಕಾದೀರಖಾನ 
ನಾಗಿದ್ದನು. 

ಈ ಮೇರೆಗೆ ವೀರರಾಜೇಂತ್ರನು ತನ್ನ ಸ್ವಂತ ಪರಾಕ್ರಮದಿಂದ 
೧೭೮೮ ರಿಂದ ೧೭೯೧ ರ ವರೆಗೆ ಅಂದೆ ಮೂರುವರ್ಷಗಳನರೆಗೆ ಒಂಸೀ 
ಸವನೇ ನೈರಿಗಳೊಡನೆ ಕಾದಾಡಿ ಅವರನ್ನು ತನ್ನ ದೇಶದ ಹೊರಗೆ 
ಅಟ್ಟ ವನು, ಮತ್ತ ಕಡೆಗೆ ಕೊಡಗ ದೇಶನನ್ನು ಕೊಡಗರಿಗೆ ಮಾಡಿ 
ದನು. ಯಾವ ಬಲಾಢ್ಯ ಬಾದಕಹನು ಕೊಡಗರನ್ನು ನಿರ್ಮೂಲ ಮಾಡ 
ಬೇಕೆಂದು ಎಣಿಸಿದ್ದನೋ ಅವನ ಪ್ರಯತ್ನಗಳನ್ನು ಅವನು ನಿನ್ಫಲ 
ಮಾಡಿದನು. ಇದರಲ್ಲಿ ಅವನು ತೋರಿಸಿದ ಆತುಲ ಪರಾಕ್ರಮ ಮತ್ತು 
ಅಸದೃಶ ಸಾಹಸ ಇತುಗಳನ್ನು ನೋಡಿ ಪ್ರತಿಯೊಬ್ಬ ಕರ್ನಾಟಿಕಸ್ತನು 
ಈ ವೀರಶೈವ ರಾಜನ ಬಗ್ಗೆ ಅಭಿಮಾನ ತಾಳಬಹುದಾಗಿದೆ. 

ಆಮೇಲೆ ಅಬರ ಕ್ರೋಂಬಿಯು ಗಟ್ಟಿವನ್ನೇರಿ ಕೊಡಗಿನೊಳಗಿಂದ 
ಹಾಯ್ದು ಲಾರ್ಡ ಕಾರ್ನವಾಲೀಸನನ್ನು ಕೂಡಿದನು. ಅವರೊಡನೆ 
ವೀರರಾಜೇಂದ್ರನೂ ಇದ್ದನು. ಅಗ ಟೀಪುವೆ ವೀರರಾಜೇಂದ್ರನಿಗೆ ಇಂಗ್ಲೀ 
ಷರ ಪಕ್ಷವನ್ನು ಬಿಟ್ಟಿ ತನಗೆ ಸಹಾಯ ಮಾಡುವದಾದರೆ ಮೈಸೂರು 
ಸೀಮೆಯ ಪಕ್ಕಿಮ ದಿಕ್ಕಿನಲ್ಲಿರುವ ತಾಲೂಕುಗಳನ್ನೆಲ್ಲ ಬಿಟ್ಟು ಕೊಡು 
ವೆನೆಂದು ಕಾದೀರಖಾನನ ಸಂಗಡ ಹೇಳಿ ಕಳುಹಿಸಿದನು. ಅದಕ್ಕೆ 
ವೀರರಾಜನು- «ನೀನು ಮೊದಲು ಹೀಗೆಯೇ ಒಳ್ಳೆಯ ಮಾತನಾಡಿ 
ಕೊಡಗರನ್ನು ಮೋಸಗೊಳಿಸಿ ಸೆಕೆ ಹಿಡಿದು ಕೊಡಗು ದೇಶವನ್ನು ಹಾಳು 
ಮಾಡಿದಿ. ನಿನ್ನ ಹಾಗೆ ಸುಳ್ಳು ಹೇಳಲಿಕ್ಕೆ ನನ್ನಿಂದ ಆಗದು. ನನಗೆ 
ಒಂದೇ ನಾಲಿಗೆ. ನಿನ್ನಹಾಗೆ ಎರಡಿಲ್ಲ ನಾನು ಇಂಗ್ಲಿಷರಿಗೆ ಸಹಾಯ 
ಮಾಡುವೆನೆಂದು ಒಪ್ಪಿದ್ದೇನೆ. ಅದರಂತೆ ನಡೆಯುವೆನು'' ಎಂದು ಪ್ರತ್ಯು 
ತ್ತರ ಹೇಳಿ ಕಳುಹಿಸಿದನು. ಮುಂದೆ ಲಾರ್ಡಕಾರ್ನ ವಾಲೀಸನು ಶ್ರೀರಂಗ 
ಪಟ್ಟಣದಮೇಲೆ ಲಗ್ಗೆ ಎರಿದನು. ಆ ಗೊಂದಲದಲ್ಲಿ ಓೀಪುವಿನ ದಂಡಿ 
ನಲ್ಲಿದ್ದ ೧೦,೦೦೦ ಕೊಡಗರು ತಮ್ಮ ಹೆಂಡರು ಮಕ್ಕಳನ್ನು ತೆಗೆದು 
ಕೊಂಡು ಟೀಪುವಿನ ದಂಡನ್ನು ಬಿಟ್ಟಕೊಟ್ಟ ತಮ್ಮ ಕೊಡಗುನಾಡನ್ನು 


೨೬ ಶಿವಾನುಭವ. 


ಸೇರಿದರು. ಆ ಮೇಲೆ ಟೀಪುವು ಇಂಗ್ಲೀಷರೊಂದಿಗೆ ಒಪ್ಪಂದ ಮಾಡಿ 
ಕೊಂಡನು. ಇದರಿಂದ ಟೀಪುವು ತನ್ನ ಅರ್ಧರಾಜ್ಯವನ್ನು ಬಿಟ್ಟಿ ಕೊಡ 
ಬೇಕು, ಎಂದು ಗೊತ್ತಾಯಿತು. ಅದರಲ್ಲಿ ಕೊಡಗು ದೇಶವೂ ಸಮಾ 
ವೇಶವಾಗಿತ್ತು. ಇದಕ್ಕೆ ಟೀಸುವು ಬಹಳ ವಿರೋಧಿಸಿದನು. "ಕೊಡಗು 
ದೇಶವನ್ನು ಬೇಡುವದರಕಿಂತ ನನ್ನ ಶ್ರೀರಂಗ ಪಟ್ಟಣದ ಕೋಟಿಯ 
ಕೀಲೀಕೈಯ್ಯನ್ನು ಬೇಡಿರಿ. ಕೊಡಗನ್ನು ಸರ್ವಥಾ ಬಿಡಲಾರೆನು” ಎಂದು 
ಹಟಹಿಡಿದನು. ಆಗ ಇಂಗ್ಲೀಷರು ಪುನಃ ಯುದ್ಧವನ್ನು ಪ್ರಾರಂಭಿಸುವೆ 
ವೆಂದು ನಿಷ್ಮುರವಾಗಿ ಹೇಳಿದಬಳಿಕ ಈ ಶರ್ತಿಗೆ ಟೀಪುವು ಒಪ್ಪಿಕೊಂಡನು. 

ಆ ಮೇಲೆ ವೀರರಾಜೇಂದ್ರನು ತನ್ನ ದೇಶವನ್ನು ಸಮಾಧಾನ 
ವಾಗಿ ಆಳತೊಡಗಿದನು. ಆದರೆ ಟೀಪುವು ಇಷ್ಟುದಿವಸ ತನಗೆ ತೊಂದರೆ 
ಕೊಟ್ಟ ವೀರರಾಜೇಂನ್ರನನ್ನು ಹೇಗಾದರೂ ಮಾಡಿ ಕೊಲ್ಲಿಸಬೇಕೆಂದು 
ಆಲೋಚಿಸಿದನು. ಆಗ ಅರಸನ ಆಸ್ತ್ರರಲ್ಲಿ ಒಬ್ಬನಾದ ಲಿಂಗರಾಜನನ್ನು 
ತನ್ನಂತೆ ಮಾಡಿಕೊಂಡು ಅರಸನು ಬೇಟಿಗೆ ಹೋದ ಕಾಲದಲ್ಲಿ ಮೋಸ 
ದಿಂದ ಗುಂಡು ಹೊಡೆದು ಕೊಲ್ಲಬೇಕೆಂದು ಅವನನ್ನು ಕಳಿಸಿದನು. 
ಆದರೆ ಆ ಪ್ರಯತ್ನವು ಸಫಲವಾಗಲಿಲ್ಲ. ಟೀಪುವು ರಾಜನನ್ನು ಹೊಡೆ 
ಯಲಿಕ್ಕೆ ಪುನಃ ತನ್ನ ಸೈನಿಕರಲ್ಲಿ ಗಟ್ಟಿಗರಾದ ಇಬ್ಬರು ಶಿಸ್ತುಗಾರ 
ರನ್ನು ಲಿಂಗರಾಜನಲ್ಲಿಗೆ ಕಳುಹಿಸಿದನು. ರಾಜನು ಶಿವರಾತ್ರಿ ಹಬ್ಬದಲ್ಲಿ 
ನಾಲ್ಬು ನಾಡು ಅರಮನೆಯಿಂದ ಮಡಿಕೇರಿಗೆ ಬರುವ ದಾರಿಯಲ್ಲಿ 
ಇವರು ಹೊಂಚು ಹಾಕಿಕೊಂಡು ಕುಳಿತಿದ್ದರು. ಆದರೆ ರಾಜನು ಇದನ್ನು 
ತಿಳಿದು ಲಿಂಗಸಾಜನನ್ನೂ ಅವನ ಹೆಂಡಿರು ಮಕ್ಕಳನ್ನೂ ಅದೇ ರಾತ್ರಿ 
ತಲೆ ಹೊಡಿಸಿ, ಶಿನ್ತುಗಾರರನ್ನು ಸೆರಿ ಹಿಡಿಸಿ ಅವರ ಒಂದೊಂದು ಕಾಲನ್ನು 
ಕಡಿಸಿ ಹಾಕಿಸಿದನು. 

ಮುಂದೆ ೧೭೯೯ ರಲ್ಲಿ ಮೈಸೂರಿನ ಕಡೆಯ ಯುದ್ಧವು ಪ್ರಾರಂಭ 
ವಾಯಿತು. ಆಗಲೂ ವೀರರಾಜೇಂದ್ರನು ಇಂಗ್ಲಿಸರಿಗೆ ಸಹಾಯ ಮಾಡಿ 
ದನು. ಸಿದ್ಧೇಶ್ವರದಲ್ಲಿ ಟೀಪುನಿನೊಡನೆ ಆದ ಕಾಳಗದಲ್ಲಿ ವೀರರಾ 
ಜೇಂದ್ರನೂ ಇದ್ದನು. ಮುಂದೆ ಶ್ರೀರಂಗ ಪಟ್ಟಣದ ಮುತ್ತಿಗೆಯಲ್ಲಿ 
ಓಪುವು ಮರಣಹೊಂದಿದನು. ಇಂಗ್ಲಿಷರು ಮೈ ಸೂರು ಸಂಸ್ಥಾನವನ್ನು 
ಪೂರ್ವದ ಹಿಂದೂ ರಾಜರಿಗೆ ಬಿಟ್ಟಿ ಕೊಟ್ಟರು. ಆ ಮೇಲೆ ನೀರರಾ 
ಜೀಂದ್ರನು ಅಬಾಧಿತವಾಗಿ ಶನ್ನ ದೇಶವನ್ನು ಆಳತೊಡಗಿದನು. 


ಕೊಡಗಿನ ನೀರರಾಜೇಂದ್ರನು. ೨೭ 


ಕಡೆಯ ದಿವಸಗಳು ಮತ್ತು ಮರಣ. 


ವೀರರಾಜೇಂದ್ರನು ತನ್ನ ಅಂತೃಕಾಲವನ್ನು ಸುಖದಿಂದ ಕಳೆಯ 
ಲಿಲ್ಲ. ವೀರರಾಜೇಂದ್ರನಿಗೆ ಪುತ್ರಸಂತಾನನಿದ್ದಿದ್ದಿಲ್ಲ. ಆದ್ದರಿಂದ ೧೭೯೬ 
ರಲ್ಲಿ ಮಹಾದೇವಮ್ಮ ಎಂಬವಳನ್ನು ಮದುವೆ ಮಾಡಿಕೊಂಡನು. ಇವ 
ಳಿಂದಲೂ ಗಂಡುಮಕ್ಕಳಾಗಲಿಲ್ಲ. ಗಂಡ:ಮಕ್ಕಳಲ್ಲದೆ ಸತ್ತರೆ ರಾಜ್ಯವನ್ನು 
ದಾಯಾದಿಗಳು ಕಿತ್ತುಕೊಳ್ಳುವರು. ಅಥವಾ ಅವರು ಒಂದುವೇಳೆ ವಿಷ 
ವನ್ನು ಹಾಕಿ ತನ್ನನ್ನೇ ಕೊಲ್ಲುವರು ಎಂದು ಸೇಶಯ ಪಡಶತ್ತಿದನು. 
೧೮೦೬ ರಲ್ಲಿ ಇವನ ಮೋಹದ ರಾಣಿಯೂ ತೀರಿ ಹೋದಳು. ಅನಂತರ 
ಈತನಿಗೆ ವ್ಯಸನವು ಪ್ಫಾಪಸ್ತನಾಯಿತು. ಅಂದಿನಿಂದ ಇನನ ನಡತೆಯೇ 
ಬೇರೆಯಾಯಿತು. ಸಂಶಯ ಗ್ರಸ್ತನಾಗಿ ಅನೇಕರು ತನ್ನನ್ನು ದ್ರೇಷಿಸು 
ತ್ತಾರೆಂದು ತಿಳಿದುಕೊಂಡನು. ಅವನ ತಲೆಯೇ ತಿರುಗಿತು. ಮುಂದೆ ಅವನು 
ಬಹಳ ಕ್ರೂರತನದಿಂದ ವರ್ತಿಸಹತ್ತಿದನು. ಇದನ್ನು ಸಹಿಸಲಾರದೆ 
ಕೆಲವು ಜನರು ಅವನನ್ನು ಕೊಲ್ಲಲಿಕ್ಕೆ ಸಂಚು ಮಾಡಿದರು. ಇಂಥಾ 
ದಿವಸ ಇಂತಿಷ್ಟು ಹೊತ್ತಿಗೆ ಅರಸನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ 
ದರು. ಆದರೆ ಈ ಸಂಗತಿಯು ಅರಸನಿಗೆ ಹೇಗೋ ತಿಳಿಯಿತು. ಆದಕಿ 
ಅವನು ಎದೆಗುಂದದೆ ಕೆಲವು ಬಟ್ಟೆಗಳನ್ನು ಗಂಟು ಕಟ್ಟ ತನ್ನ ಹಾಸಿ 
ಗೆಯಲ್ಲಿಟ್ಟಿ ಅದರ ಮೇಲೆ ಕಂಬಳಿಯನ್ನು ಹೊದ್ದಿಸಿ ತಾನೂ ಎಲ್ಲಿಯೋ 
ಅನಿತುಕೊಂಡನು. ಸರಿಯಾದ ಹೊತ್ತಿಗೆ ೩೦೦ ಜನ ಸಂಚುಗಾರರು ಅರೆ 
ಮನೆಯನ್ನು ಪ್ರವೇಶಿಸಿ ರಾಜನು 'ನಿಡ್ದೆ ಹೋಗಿರಬಹುದೆಂದು ತಿಳಿದು 
ಕೊಂಡು ಕಂಬಳಿಯ ಕೆಳಗಿಟ್ಟ ಬಟ್ಟಿ ಗಂಟನ್ನು ಚೂರುಚೂರಾಗಿ 
ಕತ್ತರಿಸಿದರು. ಅಷ್ಟರಲ್ಲಿ ವೀರರಾಜೇಂದ್ರನು ಹೊರಗೆ ಓಡಿ ಹೋಗಿ ತನ್ನ 
ಕಾವಲುಗಾರರನ್ನು ಕರಿಸಿ, ಕೋಟಿಯ ಬಾಗಿಲುಗಳನ್ನು ಭದ್ರಸಡಿಸ್ಕಿ 
ಒಳಗೆ ಕೂಡಿದ್ದ ೩೦೦ ಜನ ಸಂಚುಗಾರರ ಶಲೆ ಹೊಡೆಯಲಿಕ್ಕೆ ಅಜ್ಜಾ 
ಓಸಿ ತಾನೂ ಒಂದು ಕಿಟಿಕಿಯ ಹಿಂದೆ ಕುಳಿತುಕೊಂಡನು. ಆಗ ಅವನು 
ಗುಂಡು ಹಾರಿಸಿ ೨೫ ಜನರನ್ನು ಕೊಂದನು. ಉಳಿದವರೆಲ್ಲ ಅವನ ಕಾವ 
ಲುಗಾರರು ಕಡಿದು ಹಾಕಿದರು. ಆಗ ರಾಜಾಂಗಣದಲ್ಲಿ ರಕ್ತದ ಕಾವ 
ಲಿಯು ಹರಿಯಿತು. ಈ ಸಂಗತಿಯು ೧೮೦೭ ರಲ್ಲಿ ಸಂಭವಿಸಿತು. 


ವಿಲೆ ಶಿನಾನುಭವ. 


ಈ ಸಂಗತಿಯು ವರ್ತಿಸಿದಬಳಿಕ ರಾಜನು ಹುಚ್ಚು ಹುಚ್ಚಾಗಿ 
ನಡೆಯಹತ್ತಿದನು. ಆದರೆ ಅವನು ಮುಂಡೆ ಬಹಳ ದಿವಸ ಬಾಳಲಿಲ್ಲ. 
ಅವನು ೧೨೦೯ ರಲ್ಲಿ ಕಾಲವಾದನು. ಆಗ ಆವನಿಗೆ ನಾಲ್ಕು ಮಂದಿ 
ಹೆಣ್ಣುಮಕ್ಕಳು ಮಾಕ್ರ ಇದ್ದರು. ಅವನು ಸಾಯುವ ಮುಂದೆ ತನ್ನ 
ಹಿರಿಯ ಮಗಳಾದ ದೇವಮ್ಮಾಜಿಯು ಪಟ್ಟ ನೇರಬೇಕೆಂತಲೂ ಸ್ವಾದಿಯ 
ರಾಜನು ಆಕೆಯ ದಿವಾನನಾಗಿ ರಾಜ್ಯಭಾರ ಮಾಡಬೇಕೆಂತಲೂ ವ್ಯವಸ್ಥೆ 
ಮಾಡಿದನು. ಆ ಮೇರೆಗೆ ದೇವಮ್ಮಾಜಿಯು ಪಟ್ಟವೇರಿ, ಸ್ವಾದಿಯ ಅರ 
ಸನ ಸಹಾಯದಿಂದ ರಾಜ್ಯವಾಳ ತೊಡಗಿದಳು. 


ವೀರರಾಜೇಂದ್ರನು ಮಾಡಿದ ಕಾರ್ಯಗಳು ಮತ್ತು 
ಅವನ ಗುಣಗಳು. 


ಮೇಲ್ಕಂಡ ವಿವರಣೆಯಿಂದ ವೀರರಾಜೇಂದ್ರನು ಎಂಥ ಅಲೌಕಿಕ 
ಪುರುಷನಾಗಿನ್ದ ನೆಂಬದನ್ನು ನಾವು ವಾಚಕಂಗೆ ಹೇಳುವ ಅವಶ್ಯವಿಲ್ಲ. 
ಕರ್ನಾಟಕದ ಮಹಿಮೆ ಮತ್ತು ಅಸ್ತಿತ್ವವನ್ನು ಕಾಪಾಡಲು ಅತ್ಯದ್ಭುತ 
ವಾಗಿ ಹೋರಾಡಿದ ಮಹಾ ಪುರುಷರಲ್ಲಿ ಇವನನ್ನು ನಾವು ನಿಸ್ಸಂದೇ 
ಹವಾಗಿ ಗಣಿಸಬಹುದು. ತನ್ನ ರಾಜ್ಯದ ಮೇಲೆ ಮಹತ್ತರವಾದ ಸಂಕ 
ಟವು ಪ್ರಾಪ್ರವಾಗಿರಲು ಅವನು ಎದೆಗೊಟ್ಟ ಕಾದಾಡಿ ಅದನ್ನ ಕ್ಸಿ 
ಸಿದನು. ಅನನ ವೈರಿಯು ಅತ್ಯಂತ ಬಲಾಢ್ಯಾನು. ಅವನ ರಾಜ್ಯವು 
ಆ ಕಾಲಕ್ಕೆ ಕೃಷ್ಣನದಿಯಿಂದ ದಕ್ಷಿಣಕ್ಕೆ ತ್ರಾವಣ ಕೋರದವರೆಸೂ 
ಪಸರಿಸಿ ಆಗಿನ ಹಿಂದುಸ್ತಾನ ದೇಶದಲ್ಲಿ ಅತ್ಯಂತ ಬಲಾಢ್ಯನೆಂದು ಹೆಸ 
ರುಗೊಗಡಿದ್ದನು. ಆದರೆ ಕೊಡಗು ಚಿಕ್ಕ ದೇಶವು. ಆನರೂ ವೀರರಾ 
ಜೇಂಸ್ರನು ಅವನಿಗೆ ಹೆದರದೆ ಕಾದಾಡಲು ಸನ್ನದ್ಧನಾದನು. ಟೀಪುವು 
ಕೊಡಗರನ್ನು ನಿರ್ಮೂಲ ಮಾಡಿ ಅವರ ದೇಶವನ್ನು ಮುಸಲ್ಮಾನ 
ಧರ್ಮಿಗಳಿಂದ ತುಂಬಲು ಪ್ರಯತ್ನಿಸಿದನು. ಆದರೆ ಅನನ ಈ ಸಂಕೇತ 
ವನ್ಫವೀರರಾಜೆಂದ್ರನು ಸಿದ್ಧಿಗೆ ಒಯ್ಯಗೊಡಲಿಲ್ಲ ಹಿಗೆ ಅವನು ಕೊಡಗ 
ಸೀಮೆಯನ್ನು ಕೊಡಗರಿಗಾಗಿ ಉಳಿಸಿ ಕೂಡಗ ಜನಾಂಗವನು 
ರಸ್ತಿಸಿದನು. ಅವನು ಮಾಡಿದ ಈ ಕಾರ್ಯವು ಮಹತ್ವದ್ದಲ್ಲೆಂದು ಯಾರು 
ಅನ್ನಬಹುದು? ಅವನು ಮಾಡಿದ ಈ ಕಾರ್ಯದಿಂದ ಅವನ ಹೆಸರು ಕರ್ನಾ 


ಕೊಡಗಿನ ವೀರರಾಜೇಂದ್ರನು. ರ್ವ 


ಟಕದ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿ ಉಳಿಯುವದರಲ್ಲಿ ಏನು 
ಸಂದೇಹವಿಲ್ಲ. 

ವೀರರಾಜೇಂದ್ರನು ಹ್ಯಾಗೆ ಶೂರನೋ ಹಾಗೆಯೇ ಅವನು ಉದಾ 
ರಿಯೂ, ಕಾರುಣ್ಯ ಪೂರಿತ ಕೃದೆಯನೂ, ದೀರ್ಫೆದ್ದ ಷ್ಟಿಯುಳ್ಳ ವನೂ, 
ಅತ್ಯಂತ ಕೃತಜ್ಞ ತಾ ಬುದಿ ) ಯುಸ್ಸವನೂ, ಪ್ರ ಪ್ರಸಂಗಾವಫಾವಿಯೂ, ಆಗಿ 
ದ್ದನು. ಅನನು: ಮಾಡಿದ ಪ್ರತಿಯೋದು ದೌಡಿನಲ್ಲ ಈ ಎಲ್ಲ ಸಂಗತಿ 
ಗಳು ಸ್ಪಷ್ಟರಾಗಿ ವ್ಯಕ್ತವಾಗುತ್ತವೆ. ಇವನು ಒಂದು ಕಾಲಕ್ಕೆ ಮಂಗ 
ಳೂರ ಚಿಕ್ಡೆ ಮತ್ತು ಮೈಸೂರು ಪ್ರಾಂತ ಇವುಗಳಲ್ಲಿ ಕೊಳ್ಳೆ ಇಟ್ಟ ಸುಲಿಗೆ 
ಮಾಡಿದ್ದರಿಂದ ಇವನಿಗೆ ಕೆಲವರು ದೋಷ ವಿಡ.ವದುಂಟಿ, ಆದರೆ ಇವು 
ಗಳು ವೈರಿ ರಾಜ್ಯಗಳಾಗಿದ್ದವು. ಮತ್ತೆ ಅವನು ಆಗೆ ಅತ್ಯಂತ ವಿಸತ್ಪಾ 
ಲಕ್ಕೆ ಒಳಗಾಗಿದ್ದನು. ಇಡೀ ಕೊಡಗು ಜನಾಂಗನೆಲ್ಲ ಉಸವಾಸ 
ಸಾಯುವ ಹೊತ್ತು ಬಂದಿತ್ತು. ಆದ್ದರಿಂದ ಅವನು ಹಣ ಮತ್ತ ಧಾನ್ಯ 
ಸಂಗ್ರಹೆಕ್ಟೋಸ್ಕರ ಇಲ್ಲಿಯ ಪಟ್ಟಿ ಣಗಳ ಸುಲಿಗೆ ಮಾಡಸಬೇಕಾಯಿಕು. ಅವ 
ನಿಗೆ ಒದಗಿದ ಈ ಸಂಸ್ಥಿತಿಯಲ್ಲಿ ಅವನು ಹೀಗೆ ವರ್ತಿಸಿದ್ದು ಅರಿದಲ್ಲ. 
ಆದರೆ ಅವನು ನಿಜವಾಗಿ ದೊಡ್ಡ ಮನಸ್ಸಿನನನಾಗಿದ್ದನು. ಅದರಂತೆಯೇ 
ಅನನು ಧಾರ್ಮಿಕ ಬುದ್ಧಿಯವನೂ ಇದ್ದನು ಒಂದ; ಸಾರೆ ಅವನು 
ಭಾಗಾ ಮಂಡಲದ ಮೇಲೆ ಹಲ್ಲಿಯನ್ನು ಮಾಡಿದಾಗ್ಗೆ ಅಲ್ಲಿಯ ದೇವ 
ಸ್ಥಾನದ ಮೇಲೆ ಹಾಕಿದ ಮೂರು ತಾಮ್ರದ ಹಂಚ ಗಳು ಗುಂಡು 
ತಾಕಿ ಕೆಟ್ಟು ಹೋದವು. ಆದರೆ ವೀರರಾಜೇಂದ್ರನು ಅವುಗಳ ಬದಲ;ಗಿ 
ಬೆಳ್ಳಿಯ ಸಂಚು ಮಾಡಿಸಿ ಹಾಕಿಸಿದನು. ಟೀಪುನು ಕೊಡಗರ 
ನ್ನ ಶ್ರೀರಂಗ ಪಟ್ಟಣಕ್ಕೆ ಎಳೆನೊಯ್ದಾೂಗ ಅವರನ್ಲಿ ಅನೇಕ ಬ್ರಹ್ಮಣ 
ಮನೆತನಗಳಿದ್ದವು. ಇದರಿಂದ ಕೊಡಗರಿಗೆ ದೇಶನಲ್ಲಿ ಧರ್ನು ಕಾರ್ಯ 
ಗಳಿಗೆ ಕ್ರತಿಬಂಧಕ ಉಂಟಾಗಹತ್ತಿತು. ಆದ್ದರಿಂದ ಮಂಗಳೂರ ಜಿಕೆ 
ಯಿಂದ ಅನೇಕ ಬ್ರಾಸ್ಮಣರನ್ನು ಕೆೊತಗಿಗೆ ತಸಿನನು. ಒನ್ಮೊನ್ಮೆ 
ಅವರನ್ನು ಬಲಾತ್ಕಾರವಿಂನಲೂ ಸಹೆ ತರಿಸಿದನು. ಒಂದು ಸಾರೆ ಅವನ 
ಸೇನಾಪತಿಯು ಬಂಟನಾಳದ ದೇವಸ್ಥಾನದ್ಲಿಯ ವೆಂಕಟರಮಣ 
ಮೂರ್ತಿಯನ್ನು ಕಿತ್ತಕೊಂಡು ತಂದಿದ್ದನು. ಆಗ ಅಲ್ಲಿಯ ಸಾರಸ್ವತ 
ಬ್ರುಹ್ಮಣನಾದ ಮಂಜಯ್ಯ ಭಾಗವಕನಿಂಬವನು ಮಡಿಕೇರಿಗೆ ಹೋಗಿ, 
ಅಲ್ಲಿ ರಾಜಾಂಗಣದಲ್ಲಿ ಒಂದು ದಶಾವತಾರ ಆಟ ಆಡಿ ತೋರಿಸಿದನು. 


೩0 ಶಿವಾನುಭವ, 


ಆಗ ಅರಸನು ಮೆಚ್ಚಲಾಗಿ ಅವನಿಂದ ಆ ಪ್ರತಿಮೆಯನ್ನು ಇನಾಮಾಗಿ 
ಸಡಕೊಂಡು ಬಂಟವಾಕಕ್ಕೆ ತಂದು ದೇನಸ್ಥುನಕ್ಕೆ ಒಪ್ಪಿಸಿದನು. ಇದು 
ಈಗ್ಗೆಯೂ ಅಲ್ಲಿ ಇದೆ. ಹೀಗೆ ವೀರರಾಜೇಂದ್ರನ ವರ್ತನೆಯಲ್ಲಿ ಒಮ್ಮೊಮ್ಮೆ 
ಕೆಲವು ಅತಿಕೇಕಗಳುಗುತ್ತಿದ್ದವು. ಅವನು ಭಾವನಾಮಯ ಆವೇಶ ಪರಿ 
ಪೂರ್ಣ ಸ್ವಭಾವದವನಾನ್ಹರಿಂದ ಅವನಿಂದ ಇಂಥ ತಪ್ಪುಗಳು ಆಗು 
ತ್ತಿದ್ದವು. ಆದರೆ ಅವನು ದುಷ್ನನಲ್ಲ. ವೀರತಾಜೇಂದ್ರನು ಉತ್ತಮ 
ಸ್ನೇಹಿತನಾಗಿದ್ದನು. ತನಗೆ ಹಿತಮಾಡಿದವರಿಗೆ ಪ್ರಾ ಣಕ್ಕೆ ಪ್ರಣ ಕೊಡು 
ಕ್ರಿದ್ದನು. ಅವನು ಕಡೆಗೂ ಇಂಗ್ಲೀಷರೊಡನೆ ಅತ್ಯಂತ ಕೃತಜ್ಞತಾ 
ಬುದ್ಧಿಯಿಂದ ವರ್ತಿಸಿದನು. ಅದರಂತೆಯೇ ಅವನು ತನ್ನ ಮನೆತನದ 
ವರಿಗೆ ಒಂದು ಕಾಲಕ್ಕೆ ಉಸಕಾರ ಮಾಡಿನ ತನ್ನ ಪೈರಿಯಾದ ಕಾದ 
ರಖಾನನೊಡನೆ ವರ್ತಿಸಿದ ರೀತಿಯು ಎಷ್ಟು ಔದಾರ್ಯನುಳೃದ್ದೂ ಕೃತ 
ಜ್ಞತಾ ಬುದ್ದಿ ಸರಿಪೂರ್ಣವೂ ಇತ್ತೆಂಬದನ್ನು ನಾವು ಹೇಳುವದು ಅವಶ್ಯ 
ವಿಲ್ಲ. ಒಟ್ಟಿಗೆ ವೀರರಾಜೇಂದ್ರನು ಕರ್ನಾಟಕದ ಮಹಾ ಪುರುಷರಲ್ಲಿ ಒಬ್ಬ 
ನೆಂದು ನಾವು ಎಣಿಸಬಹುದು. 


ಇಂಗ್ಲಿಷರ ವರ್ತನೆ ಮತ್ತು ಇಂಗ್ಲಿಷ ಇತಿಹಾಸಕಾರರು. 


ಇಲ್ಲಿ ಇಂಗ್ಲಿಷರು ವೀರರಾಜೇಂದ್ರ ನೊಡನೆ ಹ್ಯಾಗೆ ವರ್ತಿಸಿದರು 
ಮತ್ತು ಅವರ ಇತಿಹಾಸಕಾರರು ಅವನನ್ನು ಹ್ಯಾಗೆ ವರ್ಣಿಸಿದ್ದಾರೆ ಎಂಬ 
ದನ್ನು ವಾಚಕರ ಎದುರಿಗಿಡುನಮ ಅವಶ್ಯ ತೋರುತ್ತದೆ. ವೀರರಾ 
ಜೇಂದ್ರನು ಇಂಗ್ಲಿಸರಿಗೆ ಅತ್ಯಂತ ಬಿಕ್ಕಟ್ಟಿನ ಸಮಯದಲ್ಲಿ ಸಹಾಯ 
ಮಾಡಿದನು. ಜನರಲ್‌ ಆೃಬರ ಕ್ರೋಂಬಿಯು ಮಲಬಾರ ದಂಡೆಯ 
ಮೇಲೆ ಇಳಿದಾಗ ಲಾರ್ಡ ಕಾರ್ನ ವಾಲೀಸನು ಬೆಂಗಳೂರ ಪಟ್ಟ ಣವನ್ನು 
ತೆಗೆದುಕೊಳ್ಳಲಾರದೆ ಹಿಂದಿರುಗಿದ್ದನು. ಅವನ ಸಹಾಯಕ್ಕೋಸ್ಕರ ದ 
ರಲ್‌ ಆಬರ್‌ ಕ್ರೋಂಬಿಯು ಮೂಂನದುಮಿತದ ಹೊರಟದ ನನು. ಒಂದು 
ವೇಳೆ ನೀರಶಾಜೇಂದ್ರನು ಅವನಿಗೆ ಸಹಾಯ ಮಾಡದೆ "ಹೋಗಿದ್ದರೆ 
ಇಂಗ್ಲಿಷರು ದುರ್ಗಮವಾದ ಗಟ್ಟದ ಪ್ರದೇಶದೊಳಗಿಂದ ತಮ್ಮ ಭಾರವಾದ 
ತೋಫುಗಳೊಡನೆ ಹಾಯ್ದು ಹೋಗುವದು ಅಸಾಧ್ಯವಾಗುತ್ತಿ ತ್ತು. ಆದರೆ 
ವೀರರಾಜೇಂದ್ರನು ಒಳ್ಳೇ. ಸಮಯದಲ್ಲಿ ಅವರಿಗೆ ಸಹಾಯವಾದನು 


ಕೊಡಗಿನ ನೀರರಾಜೇಂದ್ರನು. ೩೧ 


ಮತ್ತು ಅವರೊಡನೆ ವೈರಿಯ ಕೂಡ ಕಾದಾಡಲೂ ಶ್ರೀರಂಗ ಪಟ್ಟಣಕ್ಕೆ 
ಹೊರಟನು. ತನ್ನ ನಾಡಿನಿಂದ ಮುಸಲ್ಮಾನರನ್ನು ಹೊರಗೆ ಹಾಕುವ 
ಕಾರ್ಯದಲ್ಲಿ ಇಂಗ್ಲಿಸರಿಗೆ ಅನನು ಸಹಾಯ ಬೇಡುವ ಪ್ರಸಂಗವು ಬರೆ 
ಲಿಲ್ಲ. ಅನನು ಆ ಕಾರ್ಯವನ್ನು ಇಂಗ್ಲಿಷರು ಕೊಡಗಿನಲ್ಲಿ ಬರುವ ಪೂರ್ವ 
ದಲ್ಲಿಯೇ ತನ್ನ ಬಾಹು ಬಲದಿಂದ ಪೂಕೈಸಿಕೊಂಡಿದ್ದನು. ಹೀಗಿದ್ದರೂ 
ಇಂಗ್ಲಷರು ವ.ತ್ತು ಟೀಪು ಇವರ ನಡ:ವೆ ಸಂಧಾನವು ಮುಗಿದಬಳಿಕ 
ಇಂಗ್ಲಿಷರು ನೀರರಾಜೇಂದ್ರನ ಮೇಲೆ ಕಠಿಣತರವಾದ ಶರ್ತುಗಳನ್ನು 
ಇಕಿದರು. ಇದು ಅವರ ಸ್ವಾರ್ಥ ಪರಾಯಣತೆ ಎಂದು ನಾವು ಹೇಳ 
ಬಹುದು. ವೀರರಾಜೇಂದ್ರನನ್ನು ತಾವು ಸಂರಕ್ಷಿಸಬೆ;ಕು ಮತ್ತು ಅದಕ್ಕೆ 
ಅನನು ಪ್ರತಿವರ್ಷ ತಮಗೆ ೨೪ ಸಾವಿರ ರೂಪಾಯಿಗಳ ಕಪ್ಪಕೊಡ 
ಬೇಕು ಮತ್ತು ತಮ್ಮ ರೆಸಿಡೆಂಟನು ಮಡಿಕೇರಿಯಲ್ಲಿ ಇರಬೇಕು 
ಎಂದು ಅವರು ಗೊತ್ತುಮಾಡಿಕೊಂಡರು. ನಿಜವಾಗಿ ಇಂಗ್ಲಿಷರು ಟೀಪು 
ವಿನೊಡನೆ ಯುದ್ಧ ಹೂಡಿದ್ದು ವೀರರಾಜೇಂದ್ರನಿಗೋಸ್ಫರವಲ್ಲ. 
ಅವರು ನಿಜಾಮ ಮತ್ತು ಪೇಶ್ವೆ ಇವರೆಲ್ಲರು ಟೀಸುವಿನ ಸಾಮರ್ಥ್ಯಕ್ಕೆ 
ಆಂಜಿ ಒಟ್ಟಗೂಡಿ ಆತ್ಮ ಸಂರಕ್ಷಣಾರ್ಥವಾಗಿ ಅವನೊಡನೆ ಕಾಳಗ 
ಹೂಡಿದ್ದರು. ಅವರಂತೆಯೇ ವೀರರಾಜೇಂದ್ರನೂ ಕಾಳಗದಲ್ಲಿ ತೊಡಗಿ 
ದನು. ಆದರೆ ಇಲ್ಲಷರು ಕೊಡಗು ಶ್ರೀರಂಗ ಸಟ್ಟಿಣದ ಮೇಲೇರಿ ಹೋಗಲು 
ಒಂದು ಅನುಕೂಲ ಮಾರ್ಗವಾದ್ವರಿಂದ ಆ ದೇಶವನ್ನು ತನ್ಮು ಕಯ್ಯ 
ಲ್ಲಿಟ್ಟಕೊಳ್ಳಲು ಬಗೆದರು. ಆನ್ಬರಿಂದ ಅವರು ಇಂಥ ಕಠಿಣ ಶರ್ತುಗಳನ್ನು 
ರಾಜನ ಮೇಲೆ ಹಾಕಿದರೆಂಬದು ಸ್ಪಷ್ಟವಾಗುತ್ತದೆ. ವೀರರಾಜೇಂದ್ರನು 
ಈ ಶರ್ತುಗಳಿಗೆ ಮೊದಲು ಒಡಂಬಡಲಿಲ್ಲ. ಆದರೆ ಇಂಗ್ಲಿಷರ ಒತ್ತಾಯ 
ದಿಂದ ಅವನು ನಿರುಪಾಯನಾಗಬೇಕಾಯಿತು. 
ಆದತಿ ಇದರ ಪ್ರತೀಕಾರವನ್ನು ಅವನು ಮೈಸೂರಿನ ಕಡೆಯ ಯುದ್ಧ 
ದಲ್ಲಿ ತೀರಿಸಿಕೊವ್ಫದೆ ಬಿಡಲಿಲ್ಲ. ಆ ಯುದ್ಧವು ಪ್ರಾರಂಭವಾದಬಳಿಕ ಅವನು 
ಕೂಡಲೆ ಮೈಸೂರನ್ನು ಅಭಿಯೋಗಿಸಿ ಅಲ್ಲಿಯ ಕೆಲವು ಸೀಮೆಯನ್ನು ಹಿಸಿದು 
ಕೊಂಡನು. ಮತ್ತು ಒಪ್ಪಂದದ ಸಮಯದಲ್ಲಿ ಆ ಸೀವೆ:ಗಳನ್ನು ಬಿಡಲಾ 
ಕೆನೆಂದು ಇಂೌ್ಲಷರ ಕೂಡ ಹಟತೊಟ್ಟಿನು ಆಗ ಇಂಗ್ಲಿಷರು ಆ ಸೀಮೆಗಳ 
ಬದಲು ಮಂಗಳೂರ ಜಿಲ್ಲೆಯ ಆರು ಮಾಗಣಿಗಳನ್ನು ಬಿಟ್ಟು ಕೂಡಬೇಕು, 
ವಾರ್ಷಿಕ ಕಾಣಿಕೆಯನ್ನು ಬೇಡಕೂಡದು, ಆದರೆ ಆದರ ಬದಲು ಒಂದ 


PR ಶಿವಾನುಭವ. 


ಆನೆಯನ್ನು ಮಾತ್ರ ಪ್ರತಿವರ್ಷ ಕೊಡಬೇಕು, ಮತ್ತು ರೆಸಿಡೆಂಟಿನು 
ಮಡಿಕೇರಿಯಲ್ಲಿ ಇರಕೂಡದು, ಎಂಬ ಶರ್ತುಗಳನ್ನು ಮಾಡಿಕೊಂಡು 
ಆಮೇಲೆ ತಾನು ಕೈವಶ ಮಾಡಿಕೊಂಡ ಸೀನೆಗಳನ್ನು ಇಂಗ್ಲಿಷರಿಗೆ ಬಿಟ್ಟು 
ಕೊಟ್ಟನು. ತರುವಾಯ ನೀರರಾಜೇಂವ್ರನು ತಾನು ಸಾಯುವವರೆಗೂ 
ಇಂಬ್ಲಷರಿಂದ ಏನೂ ಪ್ರತಿಬಂಧವಿಲ್ಲದೆ ರಾಜ್ಯವಾಳಿದನು. 
ಇಂಗ್ಲಿಷ ಇತಿಹಾಸಕಾರರು ತಮ್ಮ ಇತಿಹಾಸಗಳಲ್ಲಿ ಕೊಡಗ 
ರೆಂದರೆ ಅರ್ಧಮರ್ಧ ಸುಧಾರಿಸಿದ ಅಡನಿಯ ಜನರು ಮತ್ತು ವೀರ 
ರಾಜೇಂದ್ರನೆಂದರೆ ೧೬-೧೭ ನೇ ಶತಮಾನದಲ್ಲಿ ಹಾಯಲಂಡಗಳಲ್ಲಿ ವಾಸಿ 
ಸುತ್ತಿದ್ದ ಕಾಡು ಜನರ ಅಧಿಪತಿಯಂಥ ಒಬ್ಬ ರಾಜನು ಎಂದು ಭಾಸ 
ವಾಗುವಂತೆ ತಮ್ಮ ಇತಿಹಾಸಗಳಲ್ಲಿ ಬರೆದಿರುವರು! ಇದು ಎಷ್ಟು 
ಅಯೋಗ್ಯವಿರುತ್ತದೆಂಬದನ್ನು ನಾವು ವಾಚಕರಿಗೆ ಹೇಳದಿರಲಾರೆವು. ವೀರ 
ರಾಜೇಂದ್ರನು ಅತ್ಯಂತ ಶ್ರೇಷ್ಠತಸವಾನ ವೀರತೈವ ಧರ್ಮಕ್ಕೆ ಹೊಂದಿದ 
ವನು, ಮತ್ತು ನಾಗರೀಕತೆಯ ಪ್ರಸಾರದಲ್ಲಿ ಕೀರ್ತಿಯನ್ನು ಹೊಂದಿದ್ದ 
ಕೆಳದಿ ಮತ್ತು ಸ್ವಾದಿ ಅರಸರ ಸಂಬಂಧಿಕನು. ಇಂಥವನ ಬಗ್ಗೆ ವಾಚ 
ಕರ ಮನಸ್ಸಿನಲ್ಲಿ ವಿನರೀತ ಭಾನನೆಯುಂಟಾಗುವಂತೆ ಇಂಗ್ಲಿಷ ಇತಿ 
ಇಸಕಾರರು ಇವನು ಮಾಡಿದ ಮಹತೃೃತ್ಯಗಳನ್ನು ವಿವರಿಸಿರುವದು 
ಬಹಳ ವಿಷಾದಕರವು. ಅದರಂತೆಯೆ ಶೂರ ಧೀರಶಾದ ಸ್ವಾತಂತ್ರ್ಯ 
ಪ್ರೇಮಿಗಳಾದ, ಕೊಡಗರ ನಿಜಗುಣಗಳನ್ನು ಅರಿಯಪಸ ಅವರು ಕಾಡು 
ಜನರೆಂಬ ಕಲ್ಪನೆಯು ಬರುವಂತೆ ಅವರನ್ನು ವರ್ಣಿಸಿರುವನು ಅಕ್ಷಮ್ಯವು. 
ನಮ್ಮ ದೇಶದ ನಡೆನುಡಿ ಮತ್ತು ಸಂಸ್ಕೃತಿಯನ್ನು ಅರಿಯದಂಥ ಮತ್ತು 
ಸ್ವಜನಾಂಗದ ಮಹಿನೆಯನ್ನು ಮಾತ್ರ ಕಾಣುವಂಥ ಪರದೇಶೀಯರು 
ಬೇರೊಂದು ನಾಡಿನ ಇತಿಹಾಸವನ್ನು ಬರೆದನ್ದರ ಸರಿಣಾಮವಿದು. 
ವೀರರಾಜೇಂದ್ರನು ತನ್ನ ಮನೆತನದ ಇತಿಹಾಸವನ್ನು “ರಾಜೇಂದ್ರ 

ನಾಮೆ” ಎಂಬ ಹೆಸರಿನಿಂದ ಒರೆಯಿಸಿದ್ದಾನೆ ಮತ್ತು ಅದನ್ನು ಜ್ಯಬರಕ್ರೋಂ 
ಬಿಯುಇಂಗ್ಲಿಷದಲ್ಲಿ ೧೮೦೮ ನೇ ಇಸ್ವಿಯಲ್ಲಿ ಭಾಷಾಂತರಿಸಿದ್ದಾನೆಂದು 
ತಿಳಿಯುತ್ತದೆ. 

ಕೈ% ಗ್ರಂಥಗಳ ಅಚ್ಚು ಹಾಕಿದ ಪ್ರತಿಗಳು ಈಗ ಉಪಲ್ಮವಿಲ್ಲ. ಅವು ಯಾರಲ್ಲಾ 
ದರೂ ಇದ್ದರೆ ಅವುಗಳನ್ನು ಹಿತಚಿಂತಕ ಪ್ರಿಂಟಂಗ ಪ್ರೆಸ್‌ ವಿಜಾಪುರ ಇಲ್ಲಿಗೆ ಕಳಿ 
ಸಬೇಕೆಂದು ನಮ್ಮ ವಿನಂತಿ ಇದೆ. ಅವರು ಅವುಗಳನ್ನು ಅಚ್ಚ ಹಾಕುವರು, 


ಕೊಲ್ಲಿಪಾಕಿ. ೩೩ 


ಕೊಲ್ಲಿಪಾಕಿ. 
ಲೇಖಕಃ--ಚಂದ್ರಶೇಖರಶಾಸ್ತ್ರೀ ನ್ಯಾಕರಣಕೀರ್ಥ ದ್ರಿನ್ಸಿಷಾಲ ಶಂಕರಕಾಲೇಜ 
ಯಾದಗಿರಿ. 
ದಂ 


ವೀರಶೈವ ಧರ್ಮ ಗ್ರಂಥಗಳಲ್ಲಿ ಪರಮಗುರು ರೇಣುಕನ ಉತ್ಪತ್ತಿಯ 
ಸ್ಥಾನವಾದ ಕೊಲ್ಲಪಾಕಿಯ ಶೀ ಸೋಮೇಶ್ವರ ಲಿಂಗದ ರಸಜ 
ಆಲೇಕ ಪ್ರ ಕಾರಪಾಗಿನಗಳಿಂದ ಹೃ ಸಹಗ ಯವಗ ವಿವರಿಸಲ್ಪಟ್ಟ 
ರುವ ಸತಿಯು ಸರ್ವರಿಗೂ ಗೊತ್ತಿ ದ್ದ ವಿಷಯವಾಗಿರುವದಷ್ಟೆ ತ ಅದಕೆ 
ಪೂರ್ವಕಾಲದಲ್ಲಿ ವೀರಶೈವರು ಇತಿಹಾಸ ಸಕ್ಕೆ ಪಾಶ್ಚಿ ಶ್ಚಿಮಾತ್ಯರಷ್ಟು ಬೆಲೆ 
ಯನ್ನು ಕೊಡುತ್ತಿರಲಿಲ್ಲ. ಆದ್ದರಿಂದಲೇ ಈಗ ಇತಿಹಾಸವಿಲ್ಲದೆ ವೀರಕೈ 
ವರು ಅಂಧಕಾರಮಯವಾದ ಸ್ಥಿತಿಯಲ್ಲಿರಬೇಕಾಗಿದೆ. ನಮ್ಮಾ ಭಾರತ 
ಭೂಮಿಯು ಮಹಾತ್ಮರ ಅಥವಾ ಆದರ್ಶ ಪುರುಷರಿಗೆ ತವರುಮನೆಯಾ 
ಗಿದ್ದರಿಂದಲೇ ವೀರಶೈವ ಸಮಾಜದಲ್ಲಿ ಅನೇಕ ವಿಭೂತಿಗಳು ಜನಿಸಿ 
ಬಯಲಾಗಿ ಹೋಗಿರುವರು. ಅಂಥ ಪುರಷಪುಂಗವರ ಚರಿತ್ರೆಗಳು 
ಸಾಮಾನ್ಯ ಜನರಿಗೆ ಮಾರ್ಗದರ್ಶಕಗಳಾಗಿರುತ್ತವೆ. ಆದ್ದರಿಂದ ಅಂಥ 
ಮಹಾತ್ಮರ ಚರಿತ್ರೆಗಳನ್ನು ಆದಷ್ಟು ಮಟ್ಟಿಗೆ ಶೋಧಿಸುವದು ಪ್ರತಿ 
ಯೊಬ್ಬ ವೀರಶೈವನ ಕರ್ತವ್ಯಕರ್ಮವಾಗಿರುತ್ತದೆ. ಇಂಥ ಮಹನೀಯರಲ್ಲಿ 
ಶ್ರೇಷ್ಠ wp ವೀರಶೈವ ಸಮಾಜ ಸ್ಥಾಪಕನೂ, ಅನೇಕ ಮನು, ಮುಥಿ, 
ಸಿದ್ಧ "ಮಹಿಗಳಿಗೆ ವೀರಶೈವ ಸಿದ್ಧಾಂತೋಪದೇಶವನ್ನು ಮಾಡಿ ಈ ಮತ 
ವನ್ನು ಅನೇಕ ಪ್ರಕಾರವಾಗಿ ಉದ್ದಾರ ಮಾಡಿದವನೂ ಆದ ಗುರು ರೇಣು 
ಕನ ಚರಿಕ್ರಿಯನ್ನು ಇದುವರೆಗೂ ವೀರಶೈವರು ಪ್ರಸಿದ್ಧಿಸದೇ ಇರುವದು 
ಶೋಚನೀಯವೇ ಸರಿ. ಇಂಥ ಜಗನ್ಮಾನ್ಯರ ಚರಿತ್ರೆಯ ಹಾಡೇ ಇಷ್ಟಾದ 
ಮೇಲೆ ಉಳಿದವರ ಚರಿತ್ರೆಯನ್ನು ಶೋಧಿಸುವರಾರು? ಕರ್ನಾಟಕ ದೇಶ 
ದಲ್ಲಿ ಆಗಿ ಹೋದ ಮಧ್ವ , ರಾಮಾನುಜ, ಶಂಕರ ಮೊದಲಾದ ಆಚಾ 
ರ್ಯರ ಚರಿತ್ರೆಗಳು ಜನರ ನಾಲಿಗೆಯ ತುದಿಯಲ್ಲಿ ಕುಣಿಯುತ್ತಿರುವಾಗ 
ಅವರ ಪಂಕ್ತಿಯಲ್ಲಿಯೇ ಸೇರಿ ತ್ರೀ ಶಂಕರಾಚಾರ್ಯರಿಗೂ ಕೂಡ ಚಂದ್ರ 
ಮೌಳೀಶ್ವರಲಿಂಗವನ್ನು ಕೊಟ್ಟ ಆಗಣಿತೆ ಮಹಿಮಾಶಾಲಿಯಾದ ವರಗುರು 
ರೇಣುಕಾಚಾರ್ಯರ ಚರಿತ್ರೆಯು ಇಲ್ಲವೆಂಬುದು ಆತನ ನಾಮಸ್ಮರಣೆ 


೩೨ ಶಿವಾನುಭವ. 


ಆನೆಯನ್ನು ಮಾತ್ರ ಪ್ರತಿವರ್ಷ ಕೊಡಬೇಕು, ಮತ್ತು ಕೆಸಿಡೆಂಟಿನು 
ಮಡಿಕೇರಿಯಲ್ಲಿ ಇರಕೂಡದು, ಎಂಬ ಶರ್ತುಗಳನ್ನು ಮಾಡಿಕೊಂಡು 
ಆಮೇಲೆ ತಾನು ಕೈವಶ ಮಾಡಿಕೊಂಡ ಸೀಮೆಗಳನ್ನು ಇಂಗ್ಲಿಷರಿಗೆ ಬಿಟ್ಟು 
ಕೊಟ್ಟನು. ತರುವಾಯ ವೀರರಾಜೇಂವ್ರನು ತಾನು ಸಾಯುವವರೆಗೂ 
ಇಂಗ್ಲಷರಿಂದ ಏನೂ ಪ್ರತಿಬಂಧವಿಲ್ಲದೆ ರಾಜ್ಯವಾಳಿದನು. 

ಇಂಗ್ಲಿಷ ಇತಿಹಾಸಕಾರರು ತಮ್ಮ ಇತಿಹಾಸಗಳಲ್ಲಿ ಕೊಡಗ 
ಕಿಂದರೆ ಅರ್ಧಮರ್ಧ ಸುಧಾರಿಸಿದ ಅಡವಿಯ ಜನರು ಮತ್ತು ವೀರ 
ರಾಜೇಂದ್ರನೆಂದರೆ ೧೬-೧೭ ನೇ ಶತಮಾನದಲ್ಲಿ ಹಾಯಲಂಡಗಳಲ್ಲಿ ವಾಸಿ 
ಸುತ್ತಿದ್ದ ಕಾಡು ಜನರ ಅಧಿಪತಿಯಂಥ ಒಬ್ಬ ೦ಾಜನು ಎಂದು ಭಾಸ 
ವಾಗುವಂಕೆ ತಮ್ಮ ಇತಿಹಾಸಗಳಲ್ಲಿ ಬರೆದಿರುವರು! ಇದು ಎಷ್ಟು 
ಅಯೋಗ್ಯವಿರುತ್ತದೆಂಬದನ್ನು ನಾವು ವಾಚಕರಿಗೆ ಹೇಳದಿರಲಾರೆವು. ವೀರ 
ರಾಜೇಂದ್ರನು ಅತ್ಯಂತ ಶ್ರೇಸ್ಕತನವಾನ ವೀರಶೈವ ಧರ್ಮಕ್ಕೆ ಹೊಂದಿದ 
ವನು, ಮತ್ತು ನಾಗರೀಕತೆಯ ಪ್ರಸಾರದಲ್ಲಿ ಕೀರ್ತಿಯನ್ನು ಹೊಂದಿದ್ದ 
ಕೆಳದಿ ಮತ್ತು ಸ್ವಾದಿ ಅರಸರ ಸಂಬಂಧಿಕನು. ಇಂಥವನ ಬಗ್ಗೆ ವಾಚ 
ಕರ ಮನಸ್ಸಿನಲ್ಲಿ ವಿಸರೀತ ಭಾವನೆಯುಂಟಾಗುವಂತೆ ಇಂಗ್ಲಿಷ ಇತಿ 
ಹಾಸಕಾರರು ಇವನು ಮಾಡಿದ ಮಹತೃೃತ್ಯಗಳನ್ನು ವಿವರಿಸಿರುವದು 
ಬಹಳ ವಿಷಾದಕರವು. ಅದರಂತೆಯೆ ಶೂರ ಧೀರಶಾದ ಸ್ವಾತಂತ್ರ್ಯ 
ಪ್ರೇಮಿಗಳಾದ, ಕೊಡಗರ ನಿಜಗುಣಗಳನ್ನು ಅರಿಯಸ ಅವರು ಕಾಡು 
ಜನರೆಂಬ ಕಲ್ಪನೆಯು ಬರುವಂತೆ ಅವರನ್ನ ವರ್ಣಿಸಿರುವದು ಅಕ್ಷಮ್ಯವು. 
ನಮ್ಮ ದೇಶದ ನಡೆನುಡಿ ಮತ್ತು ಸಂಸ್ಕೃತಿಯನ್ನು ಅರಿಯದಂಥ ಮತ್ತು 
ಸ್ವಜನಾಂಗದ ಮಹಿಮೆಯನ್ನು ಮಾತ್ರ ಕಾಣುವಂಥ ಪರದೇಶೀಯರು 
ಬೇರೊಂದು ನಾಡಿನ ಇತಿಹಾಸವನ್ನು ಬರೆದನ್ಹರ ಸರಿಣಾಮನಿಮ. 

ವೀರರಾಜೇಂದ್ರನು ತನ್ನ ಮನೆತನದ ಇತಿಹಾಸವನ್ನು «ರಾಜೇಂದ್ರ 
ನಾಮೆ” ಎಂಬ ಹೆಸಂನಿಂದ ಒರೆಯಿಸಿದ್ದಾನೆ ಮತ್ತು ಅದನ್ನು ಕ್ಯಾ ಬಂಕ್ರೋಂ 
ಬಿಯುಇಂಗ್ಲಿಷದಲ್ಲಿ ೧೮೦೮ ನೇ ಇಸ್ವಿಯಲ್ಲಿ ಭಾಷಾಂತರಿಸಿದ್ದಾನೆಂದು 
ತಿಳಿಯುತ್ತದೆ. 
ದರೂ ಇದ್ದರೆ ಅವುಗಳನ್ನು ಹಿತಚಿಂತಕ ಪ್ರಿಂಟಂಗ ಪ್ರೆಸ್‌ ವಿಜಾಪುರ ಇಲ್ಲಿಗೆ ಕಳಿ 
ಸಬೇಕೆಂದು ನಮ್ಮ ವಿನಂತಿ ಇದೆ. ಅವರು ಅವುಗಳನ್ನು ಅಚ್ಚಿ ಹಾಕುನರು, 


ಕೊಲ್ಲಿಷಾ ಕಿ ೩೩ 


ಕೊಲ್ಲಿಪಾಕಿ. 
ಲೇಖಕಃ--ಚಂದ್ರಶೇಖರಶಾಸ್ತ್ರೀ ವ್ಯಾಕರಣಕೀರ್ಥ ದ್ರಿನ್ಸಿಷಾಲ ಶಂಕರಕಾಲೇಜ 
ಯಾದಗಿರಿ. 
ಕ ಸ್ಯಾ 


ವೀರಶೈವ ಧರ್ಮ ಗ್ರಂಥಗಳಲ್ಲಿ ಸರಮಗುರು ರೇಣುಕನ ಉತ್ಪತ್ತಿಯ 
ಸ್ಥಾನವಾದ ಕೊಲ್ಲಿಪಾಕಿಯ ಫ್ರೀ ಸೋಮೇಶ್ವರ ಲಿಂಗದ ವರ್ಣನೆಯು 
ಅನೇಕ ಪ್ರಕಾರವಾಗಿ`ಕನಿಗಳಿಂದ ಹೃದಯಂಗಮಯವಾಗಿ ವಿವರಿಸಲ್ಪಟ್ಟ 
ರುವ ಸಂಗತಿಯು ಸರ್ವರಿಗೂ ಗೊತ್ತಿದ್ದ ವಿಷಯವಾಗಿರುವದಷ್ಟೇ? ಆದರೆ 
ಪೂರ್ವಕಾಲದಲ್ಲಿ ವೀರಶೈವರು ಇತಿಹಾಸಕ್ಕೆ ಪಾಶ್ಚಿಮಾತ್ಯರಷ್ಟು ಬೆಲೆ 
ಯನ್ನು ಕೊಡುತ್ತಿರಲಿಲ್ಲ. ಆದ್ದರಿಂದಲೇ ಈಗ ಇತಿಹಾಸವಿಲ್ಲದೆ ವೀರಕೈ 
ವರು ಅಂಧಕಾರಮಯವಾದ ಸ್ಥಿತಿಯಲ್ಲಿರಬೇಕಾಗಿದೆ. ನಮ್ಮಾ ಭಾರತ 
ಭೂನಿಯು ಮಹಾತ್ಮರ ಆಥವಾ ಆದರ್ಶ ಪುರುಷರಿಗೆ ತವರುಮನೆಯಾ 
ಗಿದ್ದರಿಂದಲೇ ವೀರಶೈವ ಸಮಾಜದಲ್ಲಿ ಅನೇಕ ವಿಭೂತಿಗಳು ಜನಿಸಿ 
ಬಯಲಾಗಿ ಹೋಗಿರುವರು. ಅಂಥ ಪುರಷಪುಂಗವರ ಚರಿತ್ರೆಗಳು 
ಸಾಮಾನ್ಯ ಜನರಿಗೆ ಮಾರ್ಗದರ್ಶಕಗಳಾಗಿರುತ್ತವೆ. ಆದ್ದರಿಂದ ಅಂಥ 
ಮಹಾತ್ಮರ ಚರಿತ್ರೆಗಳನ್ನು ಆದಷ್ಟು ಮಟ್ಟಿಗೆ ಶೋಧಿಸುವದು ಪ್ರತಿ 
ಯೊಬ್ಬ ವೀರಶೈವನ ಕರ್ತವ್ಯಕರ್ಮವಾಗಿರುತ್ತದೆ. ಇಂಥ ಮಹನೀಯರಲ್ಲಿ 
ಶ್ರೇಷ್ಠನೂ ವೀರಶೈವ ಸಮಾಜ ಸ್ಥಾಪಕನೂ, ಅನೇಕ ಮನು, ಮುಥಿ, 
ಸಿದ್ಧ ಜುಷಿಗಳಿಗೆ ವೀರಶೈವ ಸಿದ್ಧಾಂತೋಸದೇಶವನ್ನು ಮಾಡಿ ಈ ಮತ 
ವನ್ನು ಅನೇಕ ಪ್ರಕಾರವಾಗಿ ಉದ್ದಾರ ಮಾಡಿದವನೂ ಆದ ಗುರು ರೇಣು 
ಕನ ಚರಿಕ್ರಿಯನ್ನು ಇದುವರೆಗೂ ವೀರಶೈವರು ಪ್ರಸಿದ್ಧಿಸದೇ ಇರುವದು 
ಶೋಚನೀಯವೇ ಸರಿ. ಇಂಥ ಜಗನ್ಮಾನ್ಯರ ಚರಿತ್ರೆಯ ಹಾಡೇ ಇಷ್ಟಾದ 
ಮೇಲೆ ಉಳಿದವರ ಚರಿತ್ರೆಯನ್ನು ಶೋಧಿಸುವರಾರು? ಕರ್ನಾಟಕ ದೇಶ 
ದಲ್ಲಿ ಆಗಿ ಹೋದ ಮಧ್ವ , ರಾಮಾನುಜ, ಶಂಕರ ಮೊದಲಾದ ಆಚಾ 
ರ್ಯರ ಚರಿತ್ರೆಗಳು ಜನರ ನಾಲಿಗೆಯ ತುದಿಯಲ್ಲಿ ಕುಣಿಯುತ್ತಿರುವಾಗ 
ಅವರ ಪಂಕ್ತಿಯಲ್ಲಿಯೇ ಸೇರಿ ಶ್ರೀ ಶಂಕರಾಚಾರ್ಯರಿಗೂ ಕೂಡ ಚಂದ್ರ 
ಮೌಳೀಶ್ವರಲಿಂಗವನ್ನು ಕೊಟ್ಟಿ ಅಗಣಿತ ಮಹಿಮಾಶಾಲಿಯಾದ ವರಗುರು 
ರೇಣುಕಾಚಾರ್ಯರ ಚರಿತ್ರೆಯು ಇಲ್ಲವೆಂಬುದು ಆತನ ನಾಮಸ್ಮರಣೆ 


ತ ಶಿವಾನುಭವ. 


ಯನ್ನು ಮಾಡತಕ್ಕ ಶಿಷ್ಯ ಮಂಡಲಿಗೆ ಲಾಂಛನಾಸ್ಪದವೇ ಸರಿ. ಹೇಗೆ 
ಶಂಕರ ದಿಗ್ವಿಜಯ ಮಧ್ವವಿಜಯ, ಇವುಗಳೊತ್ತಟ್ಟಿಗಿರಲಿ, ಇತ್ತೀಚಿಗೆ 
ಆಗಿ ಹೋದ ದಯಾನಂದ ದಿಗ್ವಿಜಯವೂ ಕೂಡ ಪ್ರಕಟವಾಗಿರುವದು. 
ಆದರೆ ಅಗಸ್ತ್ಯ ಮೊದಲಾದ ಮುನಿಗಳಿಗೂ ಕೂಡ ಗುರುವಾಗಿದ್ದ ರೇಣು 
ಕಾಚಾರ್ಯರ ದಿಗ್ವಿಜಯವು ಇಲ್ಲದೇ ಇರುವದು ವೀ ರಶೈವರ ಹೇಡಿತನದ 
ಹೆಗ್ಗುರುತನ್ನು ಹೇರಳವಾಗಿ ತೋರಿಸುತ್ತದೆ. ಇರಲಿ, 
ನಾನು ಪರಳಿಯ ಪ್ರಕರಣವು ಹೈದರಾಬಾದಿನಲ್ಲಿ ನಡೆದಾಗ ಮೂರು 
ತಿಂಗಳುಗಳವರೆಗೆ ಅಲ್ಲಿ ಇದ್ದೆನು. ಆದರೆ ಸಮಾಸದಲ್ಲಿಯೇ ಇದ್ದ ಕೊಲ್ಲೀ 
ಇಕೆಗೆ ಹೋಗಿ ಬರುನ ಸುಯೋಗವು ಒದಗಿ ಬರಲಿಲ್ಲ. ಒಂದೆರಡು ಸಾರೆ 
ಪ್ರಯತ್ನವನ್ನು ಮಾಡಿದರೂ ಸಾಧ್ಯವಾಗಲಿಲ್ಲ. ೫ನೇ ಶಿವಾನುಭವ ಸಂಚಿ 
ಯಲ್ಲ ಪ್ರಕಟವಾದ “ಅಗಸ್ತ ಕಿ ಮತ್ತು ರೇಣುಕ” ಎಂಬುವ ಲೇಖವನ್ನು 
ನೋಡಿದ ಕೂಡಲೇ ಶ್ರೀ ರೇಣುಕಾಚಾರ್ಯರ ಉತ್ಪತ್ತಿ ಸ್ಥಾನವಾದ 
ಕೊಲ್ಲೀಪಾಕಿಯ ಸೋಮೇಶ್ವರ ಲಿಂಗವನ್ನು ದರ್ಶನ ಮಾಡಿಕೊಂಡು 
ಬಂದರೆ ವೀರಶೈವರ ಇತಿಹಾಸಕ್ಕೆ ಅಥವಾ ರೇಣುಕಾಚಾರ್ಯರ ಚರಿತ್ರೆಗೆ 
ಪುಷ್ಪೀ ಕಾರಕಗಳಾದ ವಿಷಯಗಳ ಸಂಗ್ರಹನ್ರ ಆಗ ಬಹುದೇಬುವ 
ಆಕಾಂಸ್ಸೆಯು ಉತ್ಸನ್ನನಾಯಿತು. ಕೂಡಲೇ ರಾವಸಾಹೇಬ ಹೆಳಕಟ್ಟಿಯ 
ವರಿಗೊಂದು ಪತ್ರ ವನ್ನು ಬರೆದು ನನ್ನ ಅಭಿಪ್ರಾ ಯವನ್ನು ತಿಳಿಸಿದೆನು. ಅವ 
ರಿಂದ ಉತ್ತ ರ ಬಂದಿತು. ತೀವ್ರ ಜಾಗ ( ತಾ.೨೨-೩-೨೭ ನೇ 
ದಿನ ಯಾದಗಿರಿಯಿಂದ ಹೈದರಾಬಾದಿಗೆ ಹೋದೆನು. ಅಲ್ಲಿ ಕೊಲ್ಲೀಪಾಕಿಯ 
ಕೆಲವು ಮಾಹಿತಿಗಳನ್ನು ದೊರಕಿಸಿಕೊಳ್ಳಬೇಕೆಂದು ಅಪೇಕ್ಷಿಸಿದೆನು. 
ಯಾಕಂದರೆ ಕೊನ್ನೀಪಾಕಿಯು ಈಗ ಶುದ್ಧ ಗ ದೇಶವಾದ ಕಾರಣ 
ಅಲ್ಲಿ ಮರಾಠೀ, ಒಂದೀ, ಕನ್ನಡ ಮೊದಲಾದ ಭಾಷೆಗಳ ಸುಳಿದಾಟನೇ 
ಇರುವದಿಲ್ಲ. ನನಗಾದರೋ ಶುದ್ಧ ತೆಲುಗು ಭಾಷೆಯು ಚನ್ನಾಗಿ ಬಾರದೆ 
ಇರುವ ಕಾರಣ ತೆಲುಗು ಕನ್ನಡ ಭಾಷೆಗಳನ್ನು ಬಲ್ಲವರೊಬ್ಬರನ್ನು ಆಶ 
ಯಿಸಬೇಕೆಂದು ಆಲೋಚಿಸಿ ಸೋಮೇಶ್ವರರಾವ ಹೈಕೋರ್ಟ ವಕೀಲ 
ರೆಂಬ ವೀರಶೈವ ಸದ್ಗೃಹಸ್ತರ ಭೆಟ್ಟಿಯಾದೆನು. ಆವರು ನನ್ನ ವೃತ್ತಾಂತ 
ವನ್ನು ಕೇಳಿ ಬಹಳ ಸಂತೋಷ ಬಟ್ಟು ಆಂಧ್ರಭಾಷಾ (ತೆಲಗು) ಸೇವಕ 
ರಾದ ಹನುಮಂತರಾವ ಹೈಕೋರ್ಟ ವಕೀಲರೆಂಬ ದೊಡ್ಡ ಮನುಷ್ಯರ 
ಲ್ಲಿಗೆ ಕರೆದುಕೊಂಡು ಹೋದರು. ಅಲ್ಲಿ ನಡೆದ ಕೆಲವು ಸಂಗತಿಗಳನ್ನು 


ಕೊಲ್ಲಿಸಾಕಿ. ೩೫ 


ತಿನಾನುಭವ ವಾಚಕರಿಗೆ ಹೇಳಿದರೆ ವಿಷಯಾಂತರನಾಗಲಿಕ್ಕಿಲ್ಲ. ಅವರ 
ಲ್ಲಿಗೆ ಹೋದ ಕೂಡಲೇ ಆ ಸದ್ಗೃಹೆಸ್ಥರು ಕೊಲ್ಲಿಪಾಕಿಯಲ್ಲಿರುವ ಕೆಲವು 
ಶಿಲಾಲಿಪಿಗಳನ್ನು ಆಂಧ್ರಭಾಷಾ ನಿಲಯದವರು ಪ್ರಿಂಟು ಮಾಡಿಕೊಂಡು 
ಬಂದಿರುವರಲ್ಲದೆ ವೀರಶೈವ ತಾಡವಾಲೆಯ ಅನೇಕ ಗ್ರಂಥಗಳೂ ಕೆಲವು 
ಕನ್ನಡ ಶಿಲಾಲಿಸಿಗಳೂ ಅಲ್ಲಿ ಇರುತ್ತ ವೆ, ಅವುಗಳನ್ನು ಸಾಯಂಕಾಲ ೫ 
ಗಂಟಿಗೆ ಆಂಧ್ರ ಹಾ ಬಂದರೆ ತೋರಿಸುತ್ತೀವೆಂದು ಹೇಳಿ 
ದರು. ಅವರು ಇಪ್ಪತ್ತು ವರ್ಷಗಳ ಕೆಳಗೆ ತಾವು ಇಲ್ಲಿಗೆ ಬಂಡೆನೆಂತಲೂ 
ಆ ಕಾಲಕ್ಕೆ ಈ ಪ್ರಾಂತದಲ್ಲಿ ತೆಲಗು ಭಾಷೆಯು ಬಹಳ ಹೀನಾನಸ್ಥೆಯ 
ಲ್ಲಿದ್ದು ಎಲ್ಲಿ ನೋಡಿದರೂ -ಉರ್ದೂ ಇಂಗ್ಲೀಷ ಭಾಷೆಗಳ ಪ್ರಾಬಲ್ಯವೇ 
ಅಧಿಕವಾಗಿದ್ದಿತ್ತೆಂತಲೂ, ಅದೇ ಕಾಲಕ್ಕೆ ಕೆಲವು ಜನರ ಸಹಾಯವನ್ನು 
ತೆಗೆದುಕೊಂಡು ಹೈದರಾಬಾದಿನಲ್ಲಿ ಒಂದು ಆಂಧ್ರ ಗ್ರಂಥಾಲಯವನ್ನು 
ಸ್ಕಾ ಫಿಸಿ ತ. ಇಂದಿನವರೆಗೂ ತಮ್ಮ ಪ್ರಯತ್ನ ವಿಶೇಷದಿಂದ ಈ 
ಗ್ರಂಥಾಲಯದಲ್ಲಿ ನಾಲ್ಕು ಸಾವಿರ ತೆಲಗು ಸಂಸ್ಕೃತ ಮೊದಲಾದ ಗ್ರಂಥಗ 
೪ಿರುತ್ತವೆಂತಲೂ ಇದರ ಕೆಳಗೆ ಬೇರೆ ಬೇರೆ ಊರುಗಳಲ್ಲಿ ಒಂದು ನೂರು 
ಲಾಯಬ್ರರಿಗಳನ್ನೂ ಕೆಲವು ಆಂಧ್ರ ಭಾಷೋತ್ತೇಜಕ ಸಂಘಗಳನ್ನೂ 
ಸ್ಥಾಪಿಸಿರುವೆವೆಂತಲ್ಲೂ, ತವ್ಮು ಆಂಧ್ರ ಭಾಷಾ ನಿಲಯದ ಕಟ್ಟಿಡಕ್ಕೆ 
ಈ ವರೆಗೆ ೨೦ ಸಾವಿರ ರೂಪಾಯಿಗಳು ಖರ್ಚು ಹಿಡಿದಿರುವವೆಂತಲೂ, 
ಇಂತಿಷ್ಟು ಕಾರ್ಯಗಳು ಸರಕಾರದವರ ಸಹಾಯವಿಲ್ಲದಲೇ ಕೇವಲ ಜನರ 
ಉದಾರಾಕ್ರಯದಿಂದಲೇ ನಡೆದಿರುವವೆಂತಲೂ ಹೇಳಿದರು. ಇವರ ಈ 
ತರದ ಸಾಹಸ ಕೃತ್ಯವನ್ನು ನೋಡಿ, ನನ್ನ ಮನಸ್ಸಿನಲ್ಲಿ ಕರ್ನಾಟಕ 
ಮಾತೆಯೇ, ನಿನ್ನ ಉದರದಲ್ಲಿಯೂ ಇಂಥಭಾಷಾ ಸೇವಕರು ಎಂದಿಗೆ ಜನಿ 
ಸುವರು, ಅದೆಂದು ನಮ್ಮ ಕನ್ನಡ ನಾಡು ಭಾಷಾ ಸೇವಕರಿಂದ ನಿಬಿಡ 
ವಾದೀತು, ಅದೆಂದು ನಮ್ಮ ಕನ್ನಡ ನಾಡು ಸೊಗಸಿನ ಬೀಡಾದೀತು 
ಎಂಬುವ ವಾಕ್ಯಗಳು ನೆನಪಿಗೆ ಬಂದವು. ಪುನಃ ೫ ಗಂಟಿಗೆ ಆಂಧ್ರ ಭಾಷಾ 
ನಿಲಯಕ್ಕೆ ಹೋಡೆನು. ಅವತ್ತಿನ ದಿನವೇ ಆಂಧ್ರಭಾಷೂ ನಿಲಯದಲ್ಲಿ 
ತಿಕ್ಕ ನ್ಸನೆಂಬುವ ತೆಲಗು ಕವಿಯ ಜಯಂತ್ಯುತ್ಸನವು ಇದ್ದಿತು. ಈ ಕವಿಯು 
ಸಂಸ್ಕೃ ಮಹಾ ಭಾರತವನ್ನು ಸಂಪೂರ್ಣವಾಗಿ ತೆಲುಗಿನಲ್ಲಿ ಬರೆದು 
ತೆಲುಗು ಸಾಹಿತ್ಯಕ್ಕೆ ಆಧಾರ ಸ್ವರೂಸನಾಗಿರುವನು. ಹೇಗೆ ಕನ್ನಡ ಸಾಹಿ 
ತೈಗೆ ಸಂಪ ಹೊನ್ನರನ್ನು ಷೆಡಸರ ಮೊದಲಾದವರು ಭೂಷಣ ಪ್ರಾಯರಾ 


೩೬ ಶಿವಾನುಭವ. 


ಗಿರುವರೋ, ಹಾಗೆಯೇ ತಿಕ್ಕನ್ನ ನನ್ನಯ್ಯ ಮೊದಲಾದವರು ತೆಲುಗು 
ಭಾಷೆಯ ಸಾಹಿತ್ಯಕ್ಕೆ ರತ್ನದಂತಿರುತ್ತಾರೆ. ಈ ದಿನದ ಸಭೆಗೆ ಸಿಕಂದರಾ 
ಬಾದಿನ ಶೆಶನ್‌ ಜಡ್ಡಿಯವರಾದ ವೆಂಕಟಿರಾಮಾರಡ್ಡಿ ಎಂಬುವರು ಅಧ್ಯ 
ಕ್ಷರಿದ್ದರು. ಸಭೆಯಲ್ಲಿ ಆಂಧ್ರ ಪಂಡಿತರ ಭಾಷಣಗಳಾದವು. ಎಲ್ಲರೂ 
ಕಿಕ್ಕನ್ನ ಕವಿಯ ಗುಣಗಳನ್ನೇ ಹೊಗಳಿದರು. ಆದರೆ ಆಂಧ್ರ ಭಾಷಾ 
ಪ್ರಾಂತದ ಕಡೆಯ ಸರಹದ್ದಿನಲ್ಲಿಯೂ ಕೂಡ ಇಷ್ಟರ ಮಟ್ಟಿಗೆ ಉತ್ಸಾಹ 
ದಿಂದ ಕೆಲಸವನ್ನು ಮಾಡುವದನ್ನು ನೋಡಿದರೆ ಮಧ್ಯಭಾಗವಾದ ಕಾಕಿ 
ನಾಡು, ನೆಲ್ಲೂರು ಮೊದಲಾದ ಕಡೆಯಲ್ಲಿ ಆಂಧ್ರರು ತಮ್ಮ ಭಾಸೆಯ 
ಸಲುವಾಗಿ ಎಷ್ಟು ಪ್ರಯತ್ನ ಮಾಡುತ್ತಿರಬಹುದೆಂದು ವಾಚಕರೇ ಊಹಿ 
ಸಲಿ. ಇದರಂತೆ ನಮ್ಮ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳ ಜಯಂತ್ಯುತ್ಸವ 
ವನ್ನು ಪ್ರತಿಯೊಂದು ಗ್ರಾಮದ ಕನ್ನಡಿಗರು ಏಕೆ ಮಾಡಬಾರದು? ಸಭೆಯು 
ರಾತ್ರಿ ಹತ್ತು ಗಂಟೆಗೆ ಮುಗಿಯಿತು. ಆಗ ಅವರು ಕೊಲ್ಲಿಪಾಕಿಯಿಂದ 
ತಂದ ಶಿಲಾಲಿಪಿಗಳ ಪ್ರತಿಗಳನ್ನು ತೋರಿಸಿದರು. ಆದರೆ ವೀರಕೈವ ಗ್ರಂಥ 
ಗಳ ಪಟ್ಟಿಯು ಮಾತ್ರ ಸಿಗಲಿಲ್ಲ. ಯಾಕಂದರೆ ಪ್ರೆಸಿಡೆಂಟರು ಕೆಲವು ವಿಷ 
ಯಗಳನ್ನು ಸರಿಪಡಿಸುವದಕ್ಕಾಗಿ ತೆಗೆದುಕೊಂಡು ಹೋಗಿದ್ದರೆಂದು ತಿಳಿ 
ಯಬಂತು. 

ಮರುದಿನ ಮತ್ತೊಬ್ಬ ದೊಡ್ಡ ಮನುಷ್ಯರ ಭೆಟ್ಟಿಯಾಯಿತು. ಅವರ 
ಹೆಸರು ಸೈಯ್ಯದ ಮಹಮ್ಮದ ಕಾಶೀಮ ಜಹೆಗೀರದಾರ್ನ ಇವರ ಹಿರಿಯರು 
ವಿಜಾಪುರದ ಬಾದಶಹೆರ ಕಾಲಕ್ಕೆ ಯಾವಾಗಲೂ ಮಂತ್ರಿಯ ಕೆಲಸವನ್ನು 
ಮಾಡ: ತ್ತ ಬಂದಿದ್ದರಲ್ಲದೆ ಇವರ ತಂದೆಯವರು ಹೈದರಾಬಾದಿನ ಮುಖ್ಯ 
ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದರು. ಇವರು ಕನ್ನಡ ಭಾಷೆಯನ್ನು 
ಚನ್ನಾಗಿ ಮಾತನಾಡುತ್ತಾರೆ. ಇವರಲ್ಲಿ ಬಹಳ ಪ್ರಾಚೀನವಾದ ಒಂದು 
ದೊಡ್ಡ ಗ್ರಂಥಾಲಯವು ಇರುತ್ತದೆ. ವೇದ, ವೇದಾಂಗ, ನ್ಯಾಯ, ದರ್ಶೆನ, 
ಕನ್ನಡ ಸಂಸ್ಕತ ತೆಲುಗು ಉರ್ದು ಮೊದಲಾದ ಭಾಷೆಗಳಲ್ಲಿ ತಾಡನಾ 
ಲೆಯ ಮೇಲೂ ಕರಡು ಕಾಗದಗಳ ಮೇಲೂ ಬರೆಯಲ್ಪಟ್ಟ ಗ್ರಂಥಗಳಿರು 
ತ್ತವೆ. ಇವರಲ್ಲಿ ಪುಸ್ತಕಗಳ ಪಟ್ಟಿಯು ಇರುವದಿಲ್ಲವಾದ ಕಾರಣ ಇಂತಹ 
ಗ್ರಂಥಗಳೇ ಇರುತ್ತವೆಂಬುವದು ತಿಳಿಯುವದು ಕಠಿಣವಿರುತ್ತದೆ. ಸುಮಾರು 
೫೦ ಕಪಾಟುಗಳು ತುಂಬಿದ್ದು ನನ್ನ ಕಣ್ಣಿಗೆ ಬಿದ್ದವು. ಇದರಲ್ಲಿ ವೀರಶೈವರ 
ಎಷ್ಟೋ ಗ್ರಂಥಗಳೂ ಇರುತ್ತವೆ. ಕೆಲವು ದಿನಗಳ ಮಟ್ಟಿಗಾದರೂ ಅಲ್ಲಿ 


ಕೊಲ್ಲಿಪಾಕ್ಕಿ ೩೭ 


ಇದ್ದು ನೋಡಿದರೆ ವೀರಶೈವರ ಕೆಲವು ಗ್ರಂಥಗಳಾದರೂ ಶಿಗಬಹುದೆಂದು 
ಸನ್ನ ನಂಬಿಕೆಯು ಇರುತ್ತದೆ. ಈ ಗ್ರಂಥಗಳ ಸಂಗ್ರಹವು ಮುಸಲ್ಮಾನ 
ರಾದ ನಿಮ್ಮಲ್ಲಿ ಹೇಗೆ ಸಂಗ್ರಹೆವಾಯಿತೆಂದು ಕೇಳಿದರೆ ವಿಜಾಪುರದಲ್ಲಿ 
ಮಂತ್ರಿಯ ಕೆಲಸದಲ್ಲಿದ್ದಾಗಿನಿಂದಲೂ ತಮ್ಮ ಹಿರಿಯರು ಅವುಗಳನ್ನು 
ಕೂಡೆ ಹಾಕುತ್ತ ಬಂದಿರುತ್ತಾರೆಂದು ಹೇಳಿದರು. ಸದರೀ ಡಾಕ್ಟರ ಸಾಹೇ 
ಬರು ದೊಡ್ಡ ಅಧಿಕಾರದಲ್ಲಿದ್ದರೂ ( ಇವರಿಗೆ ತಿಂಗಳಿಗೆ ೧೪೦೦ ರೂಪಾಯಿ 
ಪಗಾರವಿದೆ) ಇವರು ಶಾಂತಸ್ವಭಾವದವರೂ ನಿಗರ್ವಿಗಳೂ ಇರುತ್ತಾರೆ. 
ಇವರಿಗೆ ವೀರಶೈವರ ಭೆಟ್ಟಿಯಾದರೆ ಬಲು ಪ್ರೇಮನಿಷ್ಟೇಅಲ್ಲ, ಅವರ 
ಮುಂದೆ ನಾನೂ ಅರ್ಧ ಲಿಂಗಾಯತನಿರುತ್ತೇನೆಂದು ಥಟ್ಟನೇ ಉತ್ತರ 
ಕೊಡುತ್ತಾರೆ. ಡಾಕ್ಟರ ಸಾಹೇಬರು ಸ್ವಂತ ಕರ್ಪೂರ, ಶಿಂದೂರ, 
ಸೆಟ್ರೋಲ ಮೊದಲಾದ ಅನೇಕ ಪದಾರ್ಥಗಳನ್ನು ತಯಾರು ಮಾಡಿಟ್ಟಿರು 
ತ್ತಾರೆ. ಮೊನ್ನೆ ಅಮೇರಿಕೆಯಿಂದ ಬಂದ ಯಾತ್ರಿಕರು ಇವರ ಗ್ರಂಥಾಲಯ 
ವನ್ನು ೧೦ ಲಕ್ಷ ರೂಪಾಯಿಗಳಿಗೆ ಬೇಡಿದರಂತೆ. ಅದಕ್ಕೆ ಡಾಕ್ಟರ ಸಾಹೇ 
ಬರು ಒಪ ್ಸ ಲಿಲ್ಲವಂತೆ. ನಮ್ಮ ಹಿರಿಯರು ಕನ್ನಡ ದೇಶದವರಾದ್ದರಿಂದ ಈ 
ಗ್ರಂಥಗಳ | ಸಂಗ್ರಹವು ಕನ್ನಡ ದೇಶದಲ್ಲಿಯೇ ಇರತಕ್ಕದ್ಟೆಂದು ಹೇಳಿದರಂತೆ. 
೩... ವೃತ್ತಾಂತವನ್ನು ಓದ ಬೇಕೆಂಬ ಅಪೇಕ್ಸೆಯುಳ್ಳ ವಾಚಕ 

ನ್ನು. ಹೈದರಾಬಾದಿನ ಈಗ ಗ್ರಂಥಾಲಯಗಳ ವೃ ತ್ತಾ ಂತಗಳಲ್ಲಿಯ್ದೇ ಬೇಸರ 
ಕಾರಣ ಕ್ಷಮೆ ಹ 

ಕೊಲ್ಲಿಪಾಕಿಯು ಹೈದರಾಬಾದಿನಿಂದ ಓರಂಗಲ್ಲ ಬೆಜವಾಡಕ್ಕೆ 
ಹೋಗು ವ ಶೌಾರ್ಗದಲ್ಲಿ ರುತ್ತದೆ. ಆರ್ಥಾತ್‌ ಆರನೇ ಸ್ಟೇಶನ್‌ "ಆಲೇರು' 
ಎಂಬುವದಿರುವದು. ಈ ಸೇಶಸ್ಸಿಗೆ ಇಳಿದರೆ ಕೊಲ್ಲಿ ಯು ನಾಲ್ಕು 
ಮೈಲು ದೂರದಲ್ಲಿರುತ್ತದೆ. ಹೈದರಾಬಾದಿನಿಂದ ಪ್ರಾತಃಕಾಲ ೭ ಗಂಟಿಗೆ 
ಬಿಟ್ಟ ಗಾಡಿಯು ಸರಿಯಾಗಿ ಆಲೇರು ಸ್ಪೇಶನಕ್ಕೆ ೧೦ ಗಂಟಿಗೆ ಮುಟ್ಟಿತು. 
ಈ ಸ್ಥಳದಲ್ಲಿ ಯ ಒಂದು ಆಶ ರ್ಯಕರವಾದ ಸಂಗತಿಯನ್ನು ನಾನು ಇಲ್ಲಿ 
ಹೇಳೆ ಇರಲಾಕಿನ ೨. ಸ್ಟೇಶನಿನಲ್ಲಿ ಇಳಿದ ಕೂಡಲೇ ಓರ್ವ ಬಾನಿಕೆಯು 
"ಕಲ್ಲುತ್ರಾಗು ಚುನ್ನೂವಾ' (ಮದ್ಯವನ್ನು ಸೇವಿಸುವಿರಾ) ಎಂದು ಕೂಗಿ 
ದಳು. ಅದರ ಅರ್ಥವು ನೊದಲು ನನಗೆ ತಿಳಿಯಲಿಲ್ಲ. ಹೆತ್ತರವಿದ್ದ ಹೈದ 
ರಾಬಾದಿನವನನ್ನು ಕೇಳಲಾಗಿ ಸರಿಯಾದ ಅರ್ಥವನ್ನು ಹೇಳಿದನು. 
ಕೂಡಲೇ ಆಶ್ಚರ್ಯವೂ ವ್ಯಸನವೂ ಆಯಿತು. ಇಂಥ ಅಶಿಷ್ಟವೃವಹಾರವು 


೩೮ ಶಿವಾನುಭವ. 


ಯಾಕೆ ಇರುವದೆಂದು ಕೇಳಲಾಗಿ ಈ ಪ್ರಾಂತದಲ್ಲಿ ಎಷ್ಟೋಜನ ವೈಶ್ಯರೂ 
ಬ್ರಾಹ್ಮಣರೂ ಮದ್ಯಪಾನವನ್ನು ಮಾಡುತ್ತಾರಾದ ಕಾರಣ ಪ್ರತಿಯೊಬ್ಬ 
ರಿಗೂ ಕೇಳುವ ರೂಢಿಯು ಇರುತ್ತದೆ. ಈ ದೇಶದಲ್ಲಿ ವಿಶೇಷವಾಗಿ ತಾಳದ 
ಹೆಂಡವನ್ನು ಮಾಡುತ್ತಿರುವ ಕಾರಣ ಈಚಲ ಗಿಡದ ಹೆಂಡದಂತೆ ನಿಷೇಧ 
ಮಾಡುವದಿಲ್ಲವೆಂದು ಅಂದನು. ಇದೇ ಅಲ್ಲವೇ ಪಶುವೃತ್ತಿಯ ಪರಮಾವ 
ಧಿಯು ಎಂದು ನನ್ನ ಮನಸ್ಸಿಗೆ ಅನಿಸಿತು. 

ಹಾಗೆಯೇ ನಾವು ಕೊಲ್ಲೀಪಾಕಿಯ ದಾರಿಯನ್ನು ಹಿಡಿದೆವು. ಗಿಡ 
ಗಳ ಗುಂಪಿನಲ್ಲಿ ಪಕ್ಷಿಗಳ ಇಂಪಾದ ಕಿಲಿ ಕಿಲಿ ಧ್ವನಿಯನ್ನು ಕೇಳುತ್ತ 
ಪುಸ್ಸಗಳ ಕಂಪನ್ನು ಸೇವಿಸುತ್ತ ಸೊಂಪಾಗಿ ಹೋಗುತ್ತಿದ್ದ ಕಾಲದಲ್ಲಿ ಎಡ 
ಬಲಕ್ಕೆ ಗಗನ ಚುಂಬಿತಗಳಾದ ತಾಡವಾಲೆಯ ವೃಕ್ಷಗಳು ಮಾರ್ಗಸ್ಥರಿಗೆ 
ಸ್ವಾಗತವನ್ನು ಮಾಡುತ್ತವೆಯೋ ಏನೋ ಎಂಬುವಂತೆ ಮಂದಮಾರುತ 
ನಿಂದ ಕಂಪಿಸುತ್ತಿರುವದು ಕಣ್ಣಿಗೆ ಬಿದ್ದಿತು. ಮಲೆನಾಡು ಪ್ರಾಂತಗಳಾದ 
ಕೆಳದಿ, ಸಾಗರ, ಶಿರಸಿ ಮೊದಲಾದ ಕಡೆಯಲ್ಲಿಯ ಜನರು ತೆಂಗಿನ ಬನ 
ಗಳನ್ನೂ, ಅಡಿಕೆಯ ಆಗರಗಳನ್ನೂ ಜೋಪಾನ ಮಾಡುವಂತೆ ಇಲ್ಲಿಯ 
ಜನರು ತಾಳೆಯ ಗಿಡಗಳನ್ನು ಜೋಪಾನ ಮಾಡುವದು ಕಂಡು ಬಂದಿತ 
ಲ್ಲದೆ ಸ್ಟೇಶನ್ನಿನಲ್ಲಾದ ಅನುಭವವು ಸ್ಥಿರವಾಯಿತು. ನಮ್ಮಲ್ಲಿ ಜಾಕ್ರೆ, 
ನಿಬ್ಬಣ ಮೊದಲಾದ ಸಮಯಗಳಲ್ಲಿ ಎತ್ತಿಗೆ ಹುರಿಗೆಜ್ಜಿಯ ಅಥವಾ 
ಗಂಟಿಯ ಸರಗಳನ್ನು ಕಟ್ಟುವಂತೆ ಒಂದೊಂದು ಗಿಡಕ್ಕೆ ಸುತ್ತಲೂ ಏಳೆಂಟು 
ಗಡಿಗೆಗಳನ್ನು ಕಟ್ಟಿರುವದನ್ನು ನೋಡಲಾಗಿ ಪರಮಾಶ್ಚರ್ಯವೆನಿಸಿತು. 
ಮತ್ತು ಮದ್ಯಪಾನದ ನಿಷೇಧವು ಈ ಪ್ರಪಂಚದಲ್ಲಿ ರಬ್ದದಲ್ಲಿ ಮಾತ್ರ 
ಇರುವದೆಂದು ಅನಿಸಿತು. 

ನಾವು ಹನ್ನೆರಡು ಗಂಟಿಗೆ ಸರಿಯಾಗಿ ಕೊಲ್ಲೀಪಾಕಿಗೆ ಮುಟ್ಟಿದೆವು. 
ಅಲ್ಲಿ ವೀರಶೈವರ ಹಿರೇಮಠದಲ್ಲಿ ಉಳಿದು ಕೊಂಡೆವು. ಇಲ್ಲಿ ನೋಡತ 
ಕೈಂಥ ಕೆಲವು ಸ್ಥಲಗಳಿರುತ್ತವೆ. ಮೊದಲು ದೇವಾಲಯಗಳ ವಿಷಯ 
ನೋಡೋಣ. 

೧ ಸೋಮೇಶ್ವರ ದೇವಾಲಯವು-ಇದೇ ಈ ಗ್ರಾಮದ ಮುಖ್ಯ 
ದೇವಾಲಯವು. ಇದೇ ನಮ್ಮ ಶ್ರೀ ಜಗದ್ಗುರು ರೇಣುಕರ ಉತ್ಪತಿ 
ಸ್ಥಾನವು. ಇದು ಬಹಳ ಪ್ರಾಚೀನ ಕಾಲದ್ದಿರುವದರಿಂದ ಬಹಳ ಸಿಥಿಲ 
ವಾಗಿರುತ್ತದೆ. ದೇನಾಲಯವು ಬಹಳ ವಿಸ್ತಾರವಾಗಿಯೂ ಎಲ್ಲ ಕಲ್ಲಿನಿಂದ 


ಕೊಲ್ಲಿಪಾಕಿ. ೩೯ 


ಕಟ್ಟಿಸಿರುವಂಥಾದ್ದಾಗಿಯೂ ಇರುತ್ತದೆ. ಲಿಂಗಮೂರ್ತಿಯು _ಉದ್ಭವಮೂ 
ಸ ಕಾಣ ಭೂಮಿಯ ಮೇಲ್ಭಾಗಕ್ಕೆ ಬಹಳ. 'ಎತ್ತರವಿರುವದಿಲ್ಲ. 

ಇಲ್ಲಿಯ ಒಂದೆರಡು ಮೂರ್ತಿ ಗಳನ್ನು ನೋಡಲಾಗಿ, ಕಾಶಿಯ ಹೆತ್ತರವಿರುವ 
ಸಾರನಾಥ ಎಂಬುವ ಸ್ಟ ಸ್ಥಳದಲ್ಲಿ ಬುದ್ಧನು ಶಪಸ್ಸನ್ನಾಚರಿಸಿದ್ದ ನಷ್ಟೆ 6, ಆತನ 
ಕಾಲದ ಮೂರ್ತಿಗಳನ್ನು ಸರಕಾರದವರು ಯೋಗ್ಯವ್ಯವಸ್ಥೆಯಿಂದ ಇಟ್ಟಿ 
ರುತ್ತಾಕ್ಕೆ ಆ ಮೂರ್ತಿಗಳ ನೆನಪೇ ನನಗಾಯಿತು. ಅರ್ಥಾತ್‌ ಇವು 
ಬಹಳ ಪ್ರಾಚೀನ ಕಾಲದ ಮೂರ್ತಿಗಳೆಂದು ತಿಳಿಯಬರುತ್ತದೆ. ಸೋಮ 
ನಾಥನ ಗುಡಿಯ ಒಳಗೆ ಭ್ರಮರಾಂಬಾ, ಅನ್ನ ಪೂರ್ಣಾ. ಎಂಬುವ 
ಮೂರ್ತಿಗಳೂ, ಹೊರಭಾಗದಲ್ಲಿ ಲಿಂಗ ಮತ್ತು ವೀರಭದ್ರನ ಮೂರ್ತಿ 
ಗಳೂ ಇರುತ್ತವೆ. ಈ ಗುಡಿಯ ಕೆಲವು ಭಾಗಗಳು ಬಿದ್ದ ಹೋಗಿರು 
ತ್ತವೆ: ಹೀಗೆಯೇ ಕೆಲವು ದಿವಸಗಳು ಹೋದರೆ ಇವು ನಾಮಶೇಷವಾ 
ಗಬಹುದೆಂದು ತೋರುತ್ತದೆ. ಯಾಕಂದರೆ ಈ ಪ್ರಾಂತದಲ್ಲಿ ವೀರಶೈವರ 
ವಸತಿಯು ಬಹಳ ಕಡಿಮೆ ಇರುತ್ತದೆ, ಸರಕಾರದವರ ಸಹಾಯವಂತೂ 
ಶೂನೃವು. ಅಂದಮೇಲೆ ಕೇಳುವದೇನು? ಈ ಗ್ರಾಮವು. ಸರ್‌. ಸಾಲರ್‌ 
ಜಂಗ್‌ (ಕೊಪ್ಪಳದ ಜಹೆಗೀರ್‌ದಾರರು) ಇವರ ಅಳಿಯಂದಿರಾದ ಬಹಿ 
ರಾಮ ಜಂಗ್‌ ಎಂಬುವರಿಗೆ ಜಹಗೀರು ಗ್ರಾಮನಾಗಿರುತ್ತಡೆ. ಸೋಮ 
ನಾಥ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡವ ಸುಣ್ಯಾತ್ಮರು ಇದೂ 
ವರೆಗೂ ಹುಟ್ಟದೆ ಇದ್ದದ್ದನ್ನು ನೋಡಿದರೆ ದುಃಖವೆನಿಸದೆ ಇರಲಾರದು. 
ಈ ದೇವಾಲಯಕ್ಕೆ ಇನಾಮುಗಳೇನೂ ಇರುವದಿಲ್ಲ. ಒಂದು ವರ್ಷಕ್ಕೆ 
ಇಪ್ಪತ್ತು ರೂಪಾಯಿಗಳನ್ನು ಜಹಗೀರ್‌ದಾರರು ಕೊಡುತ್ತಾರಂತೆ. 
ಈ ಸಂಸ್ಥಾನದಲ್ಲಿ ಹಾಳು ಬಿದ್ದ ಹಿಂದೂ ದೇವಾಲಯಗಳನ್ನು ಜೀರ್ಣೋ 
ದ್ಧಾರ ಮಾಡಲಿಕ್ಕೆ ಸರಕಾರದವರ ಹುಕುಮು ಸಿಕ್ಳುವದೇ ಕಷ್ಟ. 
ಮೇಲಾಗಿ ಜಹೆಗೀರ್‌ ಗ್ರಾಮವು. ಅಂದಮೇಲೆ ಮಾಡುವದೇನು? ಇಂತಹ 
ಸ್ಥಿತಿಯಲ್ಲಿ ಸೋಮೇಶ್ವರ ದೇವಾಲಯವು ಕೆಲವು ಶತಮಾನಗಳಲ್ಲಿಯೇ 
ನಾಮಶೇಷವಾಗಬಹುದೆಂದು ನಿಶ್ಚಯವಾಗಿ ಹೇಳಬಹುದಾಗಿದೆ. ಹೋಳೀ 
ಹುಣ್ಣಿಮೆಗೆ ಸೋಮೇಶ್ವರನ ಜಾತ್ರೆಯು ಅಗುತ್ತದೆ. ಆ ಕಾಲಕ್ಕೆ ಬೇರೆ 
ಬೇರೆ ಪ್ರಾಂತಗಳಿಂದ ೧೦-೧೨ ಸಾವಿರ ಜನರು ಕೂಡುತ್ತಾರೆಂದು ತಿಳಿ 
ಯುತ್ತದೆ. ಸೋಮೇಶ್ವರ ದೇವಾಲಯಕ್ಕೆ ರುದ್ರಾಭಿಷೇಕ ಮೊದಲಾದ 
ವುಗಳನ್ನು ಎಲ್ಲ ಜಾತಿಯವರಿಗೂ ಮಠದ ಅಯ್ಯನವರೇ ಮಾಡಿಸು 





೪೨ ಶಿವಾನುಭವ. 


ಸಾರಾಂಶವೇನಂದಕಿ ಕುಲ ಹದಿನೆಂಟಿ; ಜಾತಿ ಎಂದು ಕನ್ನಡದಲ್ಲಿ ವಾಡಿ 
ಕೆಯುಂಟಷ್ಟೆ ಅದರಂತೆ ಎಲ್ಲ ಜಾತಿಯವರಿಗೂ ಈ ವೀರಶೈವ ಮಾಹೇ 
ಶ್ಚರರೇ ಇಲ್ಲಿ ಗುರುಗಳಾಗಿ ಅವರಿಂದ (ಆ ಎಲ್ಲ `ಜೌತಿ'ಸುವೆರಿಂದ) 
ಕಡತಗಳನ್ನು ಎತ್ತುತ್ತಾರೆ. ಈ ಹೆದಿನೆಂಟು ಮಠಗಳೂ ಸ್ವಲ್ಪು ಹೆಚ್ಚು 
ಕಡಿಮೆ ಒಂಡೆಯೇ ತರಹದವು ಆಗಿರುವನರಿಂದ ಪ್ರತ್ಯೇಕವಾಗಿ ವಿವ 
ರಿಸುವ ಅವಶ್ಯಕತೆಯು ಶೋರುವದಿಲ್ಲ. ಈ ಮಠಗಳು ಯಾವರಾಜರ 
ಕಾಲದಲ್ಲಿ ಕಟ್ಟಿಸಿದವುಗಳೆಂದು ಹೇಳಲಿಕ್ಕೆ ಬಲವಾದ ಆಧಾರಗಳೇನೂ 
ಇಲ್ಲ. ಆದರೂ ಇವು ಬಹು ಪ್ರಾಚೀನ ಕಾಲದವುಗಳೆಂದು ಹೇಳಬ 
ಹುದು. ಆದರೆ ಆ ಹದಿನೆಂಟು ವ.ಠಗಳಲ್ಲಿಯೂ ಹದಿನೆಂಟು ದೇವಾ 
ಲಯಗಳಿರುವನೆಂದು ಮೇಲೆ ಹೇಳಿದೆ ಸುಪ್ಪೆ ಈ ದೇವಾಲಯಗಳಾದರೂ 
ಸೋಮೇಶ್ವರನ ಸಮಾನ ಕಾಲದ ಗುಡಿಗಳೆಂದು ಧಾರಾಳವಾಗಿ ಹೇಳ 
ಬಹು ಈ ಹದಿನೆಂಟು ಮಠಗಳ ರಚನೆಯನ್ನು ನೋಡಿದರೆ ವೀರ 
ಶೈವರೆ``ಗುರುತ್ತದ ಲಕ್ಷಣವು ಮೊದಲು ಎಸ್ಟು ಬಲವತ್ತರವಾಗಿರುವ 
ದೆಂಬುವದು ಸ್ಪಷ್ಟವಾಗಿ ತೋರುತ್ತದೆ. ಈ ಹದಿನೆಂಟು ಮಠಗಳಲ್ಲಿ ೩-೪ 
ಮಠಗಳು ನಷ್ಟವಾಗಿರುತ್ತವೆ. ಈ ವ.ಠಗಳೆಲ್ಲಿರುವ ಜಂಗಮರ ಹೊರತು 
ಈ ಊರಿನಲ್ಲಿ ವೀರಶ್ಸೆನರ ಮನೆಗಳೇ ಇರುವದಿಲ್ಲ. ಅನ್ರುಗಳಿಗೆ ಸರಕಾ 
ರದಿಂದ ಇನಾಮುಗಳೇನೂ ಸದೃಕ್ಕೆ ಇರುವದಿಲ್ಲ. ಮೊದಲು ಇದ್ದ ಇನಾ 
ಮುಗಳೆಲ್ಲ ನಷ್ಟವಾಗಿರುತ್ತವೆಂದು ಹೇಳುತ್ತಾರೆ. ಇವರೆಲ್ಲರೂ ಕೇವಲ 
ಬಡತನದಿಂದ ಉಪಜೀವನವನ್ನು ಸಾಗಿಸತಕ್ಕನರಾಗಿರುತ್ತಾರೆ. ಇವರ 
ಆಚರಣೆಯು ಸಾಧಾರಣ ಶುದ್ಧವಾಗಿರಕ್ತದೆಂದು ಹೇಳಬಹುದು. 
ಸೋಮೆಶ್ಚರ ದೇವರ ಗುಡಿಯ ಮುಂದೆ ನಾಲ್ಕು ಶಿಲಾಲಿಸಿಗಳು 
ಇರುತ್ತವೆ. ಅವುಗಳಲ್ಲಿ ಎರಡು ಕನ್ನಡ ಭಾಷೆಯಲ್ಲಿಯೂ ಎರಡು ಬೇರೆ 
ಇಷೆಗಳಲ್ಲಿಯೂ ಇರುತ್ತವೆ. ಎರಡು ಲಿನಿಗಳು ಬಹಳ ಸ್ಪಷ್ಟವಾಗಿ 
ರುತ್ತವೆ. ಎರಡು ಲಿಪಿಗಳ ಅಕ್ಷರಗಳು ಅಸ್ಟು ಸ್ಪಷ್ಟೈಮಾಗಿರುವನಿಲ್ಲ ಲಿಪಿ 
ಗಳು ದೊಡ್ಡವಿರುತ್ತವೆ. ಇವುಗಳನ್ನು ಕ್ರೈದರಾಬಾದಿನ ಆಂಧ್ರ ಭಾಷಾ 
ನಿಲಯದವರು ಪ್ರಿಂಟು ಮಾಡಿಕೊಂಡು ಬಂದಿರುತ್ತಾರೆ. ಅವುಗಳಲ್ಲಿರುವ 
ವಿಷಯವು ತಿಳಿದು ಬಂದಿರುವದಿಲ್ಲ. ಈ ಪ್ರಾಂತದಲ್ಲಿ ಕನ್ನಡ ಲಿಸಿಗ 
ಳಿರುವದನ್ನು ನೋಡಿ ನನಗೆ ಕೌತುಕನೆನಿಸಿತು. ಯಾಕಂದರೆ ಇದು 
ಈಗ ಶುದ್ಧ ತೆಲುಗು ಪ್ರಾಂತವು ಆದರೆ ಇಲ್ಲಿಯ ಕನ್ನಡ ಶಿಲಾಲೇಖ 


ಕೊಲ್ಲಿಪಾಕಿ. ೪ಪಿ 


ಗೆಳ ಮೇಲಿಂದ ಪೂರ್ವದ ಕನ್ನಡ ನಾಡು ಕೊಲ್ಲಿಸ ಾಇಕಿಯವರೆಗೂ ಹಬ್ಬಿ 
ತ್ರೆಂದ್ರು. ಅನುಮಾನ ಮಿತ ಹುಂರರ್ಸ ರ್‌ 

ತೀ `ಸೋಮೇಶ್ವ ರಲಿಂಗದನ್ಲಿ ಉನ್ಸನರಾದ ರೇಣುಕರ ಸ್ಮಾರಕವೇ 
ನಾದರೂ ಇರುವದೇ ಜು ವಾ ಕೇಳಬಹುದು. ಆದರೆ ಸೋಮೇ 
ಶ್ವರಲಿಂಗದ ದಕ್ಷಿಣ ದಿಕ್ಕಿಗೆ ಸುಮಾರು ೬-೭ ಮೈಲುಗಳ ದೂರದಲ್ಲಿ ರೇಣು 
ಕಾಚಾರ್ಯರ ಗುಡ್ಡವು ಇರುತ್ತದೆ. ಆ ಗುಡ್ಡದಲ್ಲಿ ಭಗವಾನ್ನ ರೇಣುಕರ 
ಗವಿಯೂ ಒಂದು ಈಶ್ವರ ದೇವಾ ಲಯವೂ ಇರುತ್ತದೆ. ಪೂರ್ವದಿಕ್ಕಿಗೆ 
ಮರುಳ ಸಿದ್ಧೇಶ್ವರ ಗುಡ್ಡ ವೂ ಒಂದು ೬೪... ಇರುತ್ತದೆ. ಇದ 
ರಂತೆಯೇ ಸೂ ಎರಡು ದಿಕ್ಕುಗಳ ಸಂಡಿಶಾಚಾರ್ಯರ ಮತ್ತು, 
ಎಕೋರಾಮಾಚಾರ್ಯರ ಗುಡ್ಡಗಳೂ ” ಸದಿಗಳೂ ದೇವಾಲಯಗಳೂ 
ಇರುತ್ತವೆ. ಅಂದರೆ ಚತುರಾಚಾರ್ಯರ ಗುಡ್ಡಗಳು ಈ ಭಾಗದಲ್ಲಿ ಇರು | 
ಭಿ ಕೇಣುಕರ ಗುಡ್ಡ ಒಂದನ್ನು ಬಿಟ್ಟು ಉಳಿದ ಮೂರು ಆಚಾರ್ಯರ | 

ಹೆಸರಿನ ಗುಡ್ಡಗಳು ಕೊಲ್ಲಿಪಾಕಿಗೆ ೧೨-೧೩ ಮೈಲಿಯ ಮೇಲೆ ದೂರದ 
ಲ್ಲಿರುತ್ತವೆ. ನನಗೆ ವೇಳೆಯು ಇಲ್ಲದ ಕಾರಣ ಪ್ರತಿಯೊಂದು ಗುಡ್ಡಗಳಿಗೂ 
ಹೋಗಿ ಬರುವದಾಗಲಿಲ್ಲವೆಂದು ವ್ಯಸನದಿಂದ ಹೇಳಬೇಕಾಗುತ್ತನೆ. ವಾಚ 
ಕರೇ ಚತುರಾಚಾರ್ಯರ ಹೆಸರಿನ ದೊಡ್ಡ ದೊಡ್ಡ ಗುಡ್ಡಗಳೂ ಗವಿಗಳೂ 
ಈ ಭಾಗದಲ್ಲಿ ಇರುತ್ತವೆಂದ ಮೇಲೆ ಈ ಸ್ಥಾನವು ಎಷ್ಟು ಮಹತ್ತರವಾದ 
ದ್ಹಾಗಿರುತ್ತದೆಂಬುವದನ್ನು ವಾಚಕರು ಸಹಜವಾಗಿಯೇ ಊಹಿಸಬಹುದು. 
ಶೈವ ಧರ್ಮದ ಮೂಲಸ್ಥಾನವು ಈ ಭಾಗವೆಂತಲೇ ಹೇಳಬಹುದಾಗಿದೆ. 
ಇಲ್ಲಿಯೇ ಪುರಾತನ ಕಾಲದಲ್ಲಿ ವೀರಶೈವ ಆಚಾರ್ಯರು ಉತ್ಸನ್ನರಾಗಿ 
ಆಗಮ ಧರ್ಮವನ್ನು ಪ್ರಜ್ವಲಗೊಳಿಸಿದರೆಂದು ತೋರುತ್ತದೆ. 

ಈ ಕೊಲ್ಲಿ ಸಾಕಿಯ' ಸುತ್ತಲೂ ಲಿಂಗಗಳೇ ಇರುತ್ತವೆ. ಕೋಟ 
ಲಿಂಗಗಳಿದ್ದ ನೆಂದು ಜನರು ಹೇಳುತ್ತಾರೆ. ಏನೇ ಇರಲಿ ಈ ಪ್ರಾಂತದಲ್ಲಿ 
ಆಚಾರ್ಯರ ಅವತಾರವಾದ ಕಾರಣ ಶೈವಮತವು ಈ ಪ್ರಾಂತದಲ್ಲಿ 
ಇಂದಿಗೂ ಉಳಿದ ಮತಗಳಿಗಿಂತ ಬಹಳ ಪ್ರಬಲ ಸ್ಥಿತಿಯಲ್ಲಿರುತ್ತದೆ. 
ಹಾಳು ಹೊಲಗಳಲ್ಲಾಗಲೀ ರಸ್ತೆಯಲ್ಲಾಗಲೀ ಲಿಂಗಗಳೇ ಕಣ್ಣಿಗೆ 
ಬೀಳುತ್ತವೆ. ಇನ್ನು ಸಿದ್ದಿ ಪೇಟ ಜಿಲ್ಲಾ ಜನಗಾಂವ ತಾಲೂಕು ಕೊಡ 
ವೆಟೂರು ಎಂಬುವ ಗ್ರಾಮದನ್ಲಿ ರೇಣುಕರ ಗುಡಿಯು ಇರುತ್ತದೆಂದು 
ಇಲ್ಲಿಯ ಜನರಿಂದ CAE ಅಲ್ಲಿಗೆ ಈಗಲೂ ಅನೇಕ ಜನರು 


೪೪ ಶಿವಾನುಭವ. 


ಯಾತ್ರಾರ್ಥಿಗಳಾಗಿ ಬರುತ್ತಿರುವರಂತೆ ಕೊಲ್ಲೀಪಾಕಿಯ ದಕ್ಷಿಣ ದಿಕ್ಕಿಗೆ 
ಆ ಗ್ರಾಮವು ೧೨ ಮೈಲು ದೂರದಲ್ಲಿರುತ್ತದೆ. 


ಕೊಲ್ಲಿಪಾಕಿ ಗ್ರಾಮದಲ್ಲಿ ಸುಮಾರು ೬೦೦ ನೂರು ಮಕೆಗಳಿರುತ್ತವೆ. 
ಇವುಗಳಲ್ಲಿ ವೀರಶೈವರ ಮನೆಗಳೆಂದರೆ ಆ ಹನಿನೆಂಟು ಮಠಗಳೇ ಸರಿ. 
ಬ್ರಾಹ್ಮಣರದು ಒಂದೇ ಒಂದು ಮನೆಯು ಇರುತ್ತದೆ. ಇಳಿಗೇರ ಮನೆ 
ಗಳು ಮಾತ್ರ ೧೦೦ ಇರುತ್ತವೆ. ಇಂಥ ಸಣ್ಣ ಗ್ರಾಮದಲ್ಲಿ ನೂರು ಮನೆ 
ಗಳಿರುತ್ತನೆಂದಮೇಲೆ ಮೇಲೆ ಬರೆದ ಮದ್ಯದ (ಹೆಂಡದ) ಪ್ರಾಬಲ್ಯವು 
ಒಡೆದು ಕಾಣುವಂತಿಸಿ. ಈ ಗ್ರುಮವು ಹಾಳು ಬೀಳುತ್ತ ನಡೆದಿರುತ್ತದೆ. 
ಕೊಲ್ಲೀಪಾಕಿ ಗ್ರಾಮವು ನಲಗೊಂಡ ಜಿಲ್ಲಾ ಭುವನಗಿರಿ ತಾಲೂ 
ಕಿಗೆ ಸೇರಿರುತ್ತದೆ. ಈ ಗ್ರಾಮವು ವೀರಶೈವರ ಅನೇಕ ಗ್ರಂಥಗ 
ಳಲ್ಲಿ ಬಹು ಮನೋಹರನಾಗಿ ವರ್ಣಿಸಲ್ಪಟ್ಟರುತ್ತದೆ. ತಿಫ್ಸೆಯು ಉಪ್ಪ 
ರಿಗೆಯಾಗಬಹುದು, ಉಕ್ಪರಿಗೆಯು ತಿಪ್ಪೆಯಾಗಬಹುದೆಂಬುವ ಗಾದಿಗೆ 
ಸರಿಯಾಗಿ ಈ ಗ್ರಾಮವು ಇಂಥ ದುರ್ಗೆಶೆಯನ್ನು ಹೊಂದಿದೆ. 

ಕೊಳ್ಲಿಪ:ಕಿ ಗ್ರಾಮವು ವೀರಶ್ಚೆವರಿಗೆ ಅತ್ಯಂತ ಮಹತ್ವವಾದ ಸ್ಥಾನ 
ವಾಗಿದೆ. ಇಂಥ ಸ್ಥಾನವು ಈಗ ಇಷ್ಟರಮಟ್ಟಿಗೆ ಹೀನಾವಸ್ಥೆ ಯಲ್ಲಿರುವ 
ದನ್ನು ನೋಡಿದ ಪ್ರತಿಯೊಗ್ಸನಿಗೂ ವಿಷಂದನೆನಿಸಸ ಇರದು. ಈಸ್ನಲ 
ಮತ್ತು ಸುತ್ತಲಿನ ಭಾಗಗಳಲ್ಲಿರುವ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಣೆ 
ಮಾಡುವದು ಅತ್ಯಂತ ಆವಶ್ಯಕವಾಗಿರುತ್ತದೆ. ವೀರಶೈವರ ಇತಿಹಾಸ 
ದಲ್ಲಿ ಈ ಸ್ಥಾನನು ಮಹತ್ವದ್ದಾಗಿದೆ. ಬೀಳಗಿಯ ವೃತ್ತಾಂತವೇ ಆಗಲಿ. 
ಕೊಡಗಿನ ಇತಿಹಾಸವೇ ಇರಲಿ ಇಕ್ಕೇರಿಯ ಚರಿತ್ರೆಯೇ ಆಗಲಿ ಎಲ್ಲವೂ 
ಒಂದೇರೀತಿ ಆಗಿರುತ್ತವೆ. ಅಂತೂ ಇಂತೂ ವೀರಕೈವರಿಗೆ ಗತ ವೈಭವ 
ಧುರೀಣಕಿಂದೆನ್ನಬಹುದಾಗಿದೆ. 

ಕೊನ್ಲಿಪಾಕಿಯ ವ:ಹೆತ್ತನೆಂಬುವ ಗ್ರಂಥವು ತೆಲುಗಿನಲ್ಲಿರುತ್ತದೆ. 
ಇದನ್ನು ಶೋಧಿಸುವದು ಅವಶ್ಯವಿಸೆ. ಈ ವೀರಶೈವರ ಹದಿನೆಂಟು ಮಠ 
ಗಳಲ್ಲಿಯೂ ತಾಮ್ರಶಾಸನಗಳಾಗಲೀ ಪಾಚೀನ ಗ್ರಂಥಗಳಾಗಲೀ ಇರು 
ವದಿಲ್ಲ. ಹೆಚ್ಚಿನ ಮಾಹಿತಿಯ ಬಗ್ಗೆ ಆರ್ಚಿಲುಜಿಕಲ್‌ ಡಿಪಾರ್ಟಮೆಂಟ 
ಆಪ್‌ ಹೈದರಾಬಾದ ಇವರ ಕೂಡ ನತ್ರವೈನಹಾರವನ್ನು ಮಾಡಿಕೊಂಡು 
ತಿಳಿದುಕೊಳ್ಳಬಹುದು. 


ಕೊಲ್ಲಿಪಾಕಿ. ೪೫ 


ಮೇಲ್ಕಂಡ ಸಂಗತಿಗಳಿಂದ ಕೊಲ್ಲೀಪಾಕಿ ಮತ್ತು ಅವರ ಸುತ್ತ 
ಲಿನ ಪ್ರದೇಶಗಳನ್ನು ಇನ್ನೂ ಹೆಚ್ಚಾಗಿ ಶೋಧಿಸುವದು ಎಸ್ಟು ಅವಶ್ಯ 
ವಿರುತ್ತದೆಂಬದನ್ನು ವಾಚಕರು ತರ್ಕಿಸಬಹುದು. ಇದರಿಂದ ವಿರಶೈವ 
ಧರ್ಮದ ಉತ್ಪತ್ತಿಯ ಬಗ್ಗೆ ಮಹತ್ತದ ಪ್ರಕಾಶವು ಬೀಳುವಂತೆ ಇದೆ. 
ಇಷ್ಟೇ ಅಲ್ಲ, ಕರ್ನಾಟಿಕದ ಗತ ವೈಭವದ ಪುರಾತನ ಗುರುತುಗಳೂ 
ಈ ಭಾಗದಲ್ಲಿ ಸಿಗುವಂತೆ ಇನೆ. 

ಮತ್ತೊಂದು ಸಾರೆ ಕೊಲ್ಲಿಪಾಕಿ ವಿಷಯಕ್ಕೆ ಹೆಚ್ಚಾಗಿ ಸಂಗತಿ 
ಗಳನ್ನು ಶೋಧಿಸಿ ಶಿವಾನುಭವದ ವಾಚಕಕೆದುರಿಗೆ ಇಡುವೆನು. 


೪೬ ಶಿವಾನುಭವ. 


ಹರಿಗಡಿದ ಹೂಳೆಯು. 


(ಲೇಖಕಃ--ಲ. ಅ. ಶಿರಹಟ್ಟಿ ಮಾಸ್ತರ ವಿಜಾಪುರ.) 
pe 
[ವಾರ್ಧಿಕ ಸಟ್ಟಿದಿ) 
ಇನನ ತೇಜಸ್ಸಿನೊಳ್‌ ತನುವಿನ: ಲಸ್ಯದೊಳ್‌ । 
ವನದ ತರುತಳಿರ್ಗಳೊಳ್‌ ನವಕುಸುಮ ವಿಸರಡೊಳ್‌ | 
ತನಿಗಂಪನೀಯುತಿಹತೆಂಬೆಲರ ನಲಿವಿನೊಳ್‌ ಮರಿದುಂಬಿಯಾವಳಿ 
ಯೊಳು ॥ 
ಜನಕೆ ಸಲೆತೋಷವಂಬೀರ್ವ ಬೆಳದಿಂಗಳೊಳ । 
ಮನವನುರೆಸೆಳೆವ ಕೋಕಿಲೆಯ ಕಲರುತಿಗಳೊರಳ | 
ಘನತೆಯಿಂ ಪ್ರಕಟಿಮಾದತ್ತಾ ವಸಂತ ಭೂಪಾಲ ಪ್ರತಾಸದೇಕ್ಗೆ |೧| 
ಎನಿತೊಂದುದಿನ ನಾನು ವನಕೈದದಿರರೊಂದು | 
ದಿನನಿ:ನನು ದಣಿದಿರುವ ನಸುವಿಸಿಲ ಸಮಯದೊಳರ೯ | 
ತನುವನನುನಯದಿ ಸಿಂಗರಿಸಿ ಮನದೊಳು ವಿಮೋದಂದಳೆದು ಸ್ವೇಚ್ಛೆ 
ಯಿಂದ ॥ 
ಬಿನದದಿಂ ಪೊರಮಟ್ಟು ನಲಿನಲಿಯುತೀಕ್ಷಿಸುತ । 
ತನುಶೋಭಿಯಂ ಸಾರ್ದುವನದಿ ಸಂಚರಿಸಿದೆನು । 
ತನುವನನಿಲಂಗೊಡ್ಡಿ ಮೋದಿಸುತ ಪರಿಪರಿಯ ಪುಷ್ಪಗಳ ಕೊಯ್ಯುತ।೨॥ 
ತಿಳಿಗೊಳದ ತಂಪಮಂ ಮಲರನರುಗಂಸಮಂ 
ತಳೆದುಸುಳಿಯುತ ಸೋಂಕುವೆಳವೆಲರ್‌ ಸ್ಪರ್ಶದಿಂ | 
ಲಲಿತ ಕಿಸಲಯ ಚಲ್ರನೋಳ್ಪಿನಿಂ ಲಸಿತಸುಮ ಸದ್ಗಂಧವಾಸನೆಯಲಿ ॥ 
ಅಳಿಗಳಿಂಚರಶುಶ್ರವಣದಿಂದ ನಳನಳಿಪ । 
ಫಲಗಳಾಸ್ವಾದನಗಳಿಂದ ಪರವಶೆಯಾಗಿ । 
ವಿಲಸಿತ ಸೊಗಸಿನಿಂದ ಗೃಹಕೃತ್ಯಗಳ ಮರೆತು ವಿಹರಿಸಿದೆನು (೩ 
ಅನಿತಕೆ ನದೀವಧುವಿನೇಳ್ಗೆ ನೆನಪಾಗಲಾಂ । 
ಮನಮೊಲಿಯೆ ನೋಡಲದನೊಡನೆ ಬಡಗಣಕೈದಿ | 
ಪೊನಬಡಗಿ ಪಾಳ"ಸುರಿವ ಪೊಳೆಯ ಪಾತ್ರವಕಂಡುಬೆರಗಾಗಿ ಭ್ರಾಂತಿ 
ಯಿಂದ ॥ 


ಹರಿಗಡಿದ ಹೊಳೆಯು ೪೭ 


ತನುವಲುಗೆ ನುಡಿದೆನೀ ನುಡಿಗಳಂ ಗಡನಿಂದು । 
ವ:ನದಹರಿ ತಿರುಗಲೆಲೆವನಿತೆ ಪ್ರಾಯದ ಸೊಬಗು । 
ಒನಪುಘನತೆಗಳೆತ್ತ ಪೋದವಿಂದೀಯಂದಮೇಕೆ ನಿನಗಿದು ಸಹಜಮೆ? ॥೪॥ 


ಮೆಕೆದೆನೀಂ ನಿಂತೊರ್ಮೆ ಮೀರ್ದ ಸರಸತೆಯಿಂದ ॥ 
ಮಿರುಗುವೂರ್ಮಿಕೆ ಕಂಕಣಾಲಂಕೃತಿಗಳಿಂದ । 
ಸರಸುಲಿಗಳಿಂ ಸುಳಿವು ತೊಳಲುಬಳಲಿಕೆಯಿಂದ ವರಚಾರುಗಾತ್ರದಿಂದ ॥ 
ಪರಿಸರಿಯರಲ್‌ಸರಗಳಿಂದ ತಾರುಣ್ಯದಿಂ । 
ಧರೆಯೊಳಾರೆದುರಿಲ್ಲಮೆಂಬಂದದಿಂದೀಗ ॥ 
ಹರಿದುವೇಹರಿಯೊಡನೆ ಯೆಗೌವನಪ್ರತಿಭೆ ಸೊಬಗುಗಳೆಲ್ಲಮಿದು ಸಾಜಮೆ? 
Wl 


ಅಳೆವಿನೊಳ್‌ ಸಾರ್ದುದಂ ಸೆಳೆದೊಯ್ಲಿಯೆಳೆಡೊಯ್ಸೆ | 
ನರಿದೆಯ್ದ ವರ; ವಿಮತಿ ಕ್ರೂರಾತ್ಮೆ ಕರುಗಂದಿ। 
ಗಳನಗಲಿಸಿದೆ; ನೀನು ಗಣಿಸಲಿಲ್ಲಾರನುಂ ಯೌವನೋನ್ಮತ್ತಳಾಗಿ ॥ 
ಅಳಿದುವಹೆಹಾ ನಿನ್ನ ಬಲ ಚಲ್ಪುಸೊಬಗೀಗ! | 
ಬಳಿಸಾರದೇಮರಳಿ ಹೆಗಿದಹರೆಯದ ಪೊನಲು?। 


ತಿಳಿಯೆಯಾ ನೀನಿದನು ನಶ್ಚರಾವಸ್ಥೆಯೆಂಬುದನು? ಸಖಿದರ್ದ್ವೈವಿಯೇ ೬1 


ಮರಳಿಬಿದ್ದಿತು ದೃಷ್ಟಿಯಂಗ ಶೋಭೆಯೊಳಾಗ | 
ಜರಿಯಿತಿ! ಸೃಷ್ಟಿದೃಷ್ಟಾಂತದಿಂದೆನ್ನುಬ್ಬು | 
ನೆರೆತಿರಸ್ಕರಿಸಿದೆಂ ಯೌವನದ ಭಾವಮಂ ಸೃಷ್ಟಿಯನುಗತಳೆನ್ನುತ 1 
ಹರಿವ ಕಾಲದಿ ಮೆರೆದು ಹರಿವುತೀರಿದ ಮೇಲೆ । 
ಕೊರಗಿಮರುಗುವದಲ್ಲ; ಹರಿವು ತೀರದ ಮುನ್ನ | 
ಹರಿಯದ ಸುಗತಿ ಪಡೆಯಲರನ ಗಳಿಪುದೆ ಲೇಸೆನುತ ಮನೆಗೆಬಂದೆ 
ಮರಳಿ ॥೭॥ 


ಟೀಪುಃ--ಸರಸತೆಐ [೧] ರಸಿಕತೆ, [3] ನೀರು; ಊರ್ಮಿಕೆ- [೧] ಉಂಗರು 
(೨] ತೆರೆ; ಕಂಕಣ [೧] ಬಳೆ [೨] ತುಷಾರ; ಹರಿಯು. [೧] ಕಾಲಗತಿ [೨] 
ಪ್ರವಾಹ; ಹರಿವ ಕಾಲ- ನಡೆಯುವ ಕಾಲ; ಹರಿಯು ತೀರಿದ ಮೇಲೆ ಕೈಸಾಗು 
ನಡದು ಕಬ್ಬಾದ ಮೇಲೆ; ಹರಿಯದ ನಾಶವಾಗದ; ಆರ ಪುಣ್ಯ; 


೪೮ ಶಿವಾನುಭವ. 
ಶ್ರೀದುರದುಂಡೇಶ್ವರ ಮಠವು. 


ಲೇಖಕಃ--ಎಸ್‌. ಸಿ. ನಂದೀಮಕಠೆ, ಎವರ್‌. ಏ ಕನ್ನಡ ಪ್ರೊಫೇಸರ, 
ರಾಜಾರಾಮ ಕಾಲೇಜ, ಕೊಲ್ಹಾಪುರ. 


MERI 


ಉತ್ತರ ಕರ್ನಾಟಕದಲ್ಲಿ ಸುವ್ಯವಸ್ಥಿತ ರಾಜ್ಯವು ನೆಲೆಗೊಂಡು 
ಸುಖ ಶಾಂತಿಯಿಂದ ಅದು ಬಾಳಿದ್ದು ಅನೇಕ ಶತಮಾನಗಳಿಂದಲೂ 
ಕಂಡು ಬಂದಿಲ್ಲ. ಅದು ದಕ್ಷಿಣ ಕರ್ನಾಟಿಕ ಮತ್ತು ಮಹಾರಾಷ್ಟ್ರ ಭಾಗ 
ಗಳ ಮಧ್ಯದಲ್ಲಿ ಇರುವದರಿಂದ ಬೇರೆ ಬೇರೆ ರಾಜರು ಹೊಡಿದ ಯುದ್ಧ 
ಗಳಲ್ಲಿ ಅದು ರಣಭೂಮಿಯಾಗಿ ಉಳಿದದ್ದು ತೋರಿಬರುತ್ತದೆ. ಹೊಯಿ 
ಸಾಳ ಬಲ್ಲಾಳ ಮತ್ತು ದೇವಗಿರಿ ಯಾದವ ಇವರ ನಡುವೆ ಆದ 
ಯುದ್ಧಗಳು ಇಲ್ಲಿಯೇ ಆದವು. ಅದರಂತೆ ವಿಜಯನಗರ ಮತ್ತು ಮುಸ 
ಲ್ಮೂನ ರಾಜರ ನಡುವೆ ಆದ ಯುದ್ದಗಳೂ ಮುಸಲ್ಮಾನ ಐದು ಬಾದ 
ಹರು ತಮ್ಮ ತಮ್ಮೊಳಗೆ ನಡಿಸುತ್ತಿದ್ದ ಯುದ್ಧಗಳೂ ಇಲ್ಲಿಯೇ ಆಗಿವೆ. 
ಮುಂದೆ ಪೇಶ್ವೆ ಮತ್ತು ಹೈದರಲ್ಲಿ ಟೀಪು ಸುಲ್ತಾನ ಇವರ ನಡುವೆ 
ಆದ ಸಮರಾಂಗಣಗಳೂ ಇಲ್ಲಿಯೇ ಇವೆ. ಹೀಗೆ ಕರ್ನಾಟಕದ ಉತ್ತರ 
ಭಾಗದಲ್ಲಿ ಮೇಲಿಂದ ಮೇಲೆ ಯುದ್ಧಗಳೂ, ದಾಳಿಗಳೂ ಉಂಟಾಗು 
ಕ್ರಿದ್ದದ್ದು ಕಂಡುಬರುತ್ತದೆ. ಇದರ ಮೇಲಿಂದ ಈ ಪ್ರಾಂತದ ಪ್ರಗತಿಯು 
ಮತ್ತು ನೈತಿಕ ಧಾರ್ಮಿಕ ಸ್ಥಿತಿಯು ಸಂಪೂರ್ಣವಾಗಿ ಕೆಟ್ಟ ಹೋಗಿ 
ರಬಹದೆಂಬ ಊಹೆಗೆ ಆಸ್ಪದವಾಗುತ್ತೆಡೆ. ಆದಕೆ ಆ ಕಾಲದ ದೇಶದ 
ಪ್ರಗತಿಯ ಇತಿಹಾಸವನ್ನು ನೋಡಿದರೆ ಈ ಸ್ಥಿತಿಯು ನಮ್ಮ ಕಲ್ಪನೆ 
ಯಂತೆ ಒದಗಿದಂತೆ ಕಂಡುಬರುವದಿಲ್ಲ ಯಾಕಂದರೆ ಈ ಶತಮಾನಗಳ 
ಲ್ಲೆಲ್ಲ ಅನೇಕ ಸಾಧು ಸತ್ಪುರುಷರೂ ಮಹಾ ಕವಿಗಳೂ, ಗ್ರಂಥಕಾ 
ರರೂ ಆಗಿ ಹೋದಂತೆ ಕಂಡುಬರುತ್ತದೆ. ಇದೇ ಕಾಲದಲ್ಲಿಯೇ ವೀರ 
ಶೈವ ಮತ್ತು ಬ್ರಾಹ್ಮಣ ವಾಜ್ಮಯವು ಈ ಭಾಗದಲ್ಲಿ ಹೆಚ್ಚಿದ್ದು ಈ ನಾಗ 
ರೀಕತೆಯ ಸ್ಥಿತಿಯು ಅಚ್ಚಳಿಯದೆ ಉಳಿಯಲಕ್ಕೆ ಕಾರಣವಾವುದನ್ನು 
ನಾವು ಸೂಕ್ಷ್ಮ ದೃಷ್ಟಿಯಿಂದ ನಿರೀಕ್ಷಿಸಿದರೆ ಇದಕ್ಕೆ ವೀರಶೈವ ಮಠಗಳೇ 


ದುರದುಂಡೇಶ್ವರ ಮಠವು. ರ್ಳ 


ದೊಡ್ಡ ಕಾರಣವಾದವೆಂದು ನಮಗೆ ತೋರುತ್ತದೆ. ಈ ಮಠಗಳು ಯಾವಾ 
ಗಲೂ ವೀರಕ್ಕಿವ ಅರ್ಥಾತ್‌ ಕರ್ನಾಟಕ ಸಂಸ್ಕೃತಿಯನ್ನು ಕಾಯಲಿಕ್ಕೆ 
ಬಹಳ ಸಹಾಯ ಮಾಡಿರುವವು. ಈ ಸಂಸ್ಥೆಗಳಲ್ಲಯೇ ಆಗಿನ ಕಾಲಕೆ 
ಧಾರ್ಮಿಕ ಜ್ಞಾನವೂ ನಿದ್ಯಾದಾನವೂ ಎಲ್ಲ ಜನರಿಗೆ ಕೊಡಲ್ಪಡುತ್ತಿತ್ತು. 
ಇಲ್ಲಿಯೇ ಶಿವಾನುಭವದ ಮಹತ್ವದ ಬೋಧೆಗಳು ಸದಾ ನಡೆಯುತ್ತಿ 
ದ್ದವು. ಆದ್ದರಿಂದ ಈ ಮಠಾದೀಶರಲ್ಲಿಯೇ ಅನೇಕ ಕನ್ನಡ ಮತ್ತು ಸಂಸ್ಕೃತ 
ಗ್ರಂಥಕಾರರೂ ವಾಜ್ಮಯ ವಿಶಾರದರೂ ಉತ್ಸನ್ನರಾದರು. ಹೀಗೆ ಕರ್ನಾ 
ಟಕದ ವೀರಶೈವ ಸಂಸ್ಕೃತಿಯು ಕರ್ನಾಟಕದಲ್ಲಿ ಅಪ್ರತಿಹತವಾಗಿ ಉಳಿ 
ಯಲಿಕ್ಕೆ ಈ ಮಠಗಳೇ ಕಾರಣವಾಗಿವೆಎಂದು ನಾವು ನಿರ್ವಿವಾದವಾಗಿ 
ಹೇಳಬಹುದು. 

ಈ ಮಠಾಧೀಶರಲ್ಲಿ ಅನೇಕರು ಇಹಲೋಕದ ಭೋಗಗಳನ್ನು ತೃಣೀ 
ಕರಿಸಿ 'ಜನಹಿತದಲ್ಲ ತೊಡಗಿಕೊಂಡು ಎಲ್ಲ ಜಾತಿಯ ಜನರಿಗೆ ಪೂಜ್ಯ 
ಇಗಿ ಬಾಳಿದ ಉದಾಹರಣೆಗಳು ಅನೇಕ ವಿಮೆ. ಇವರ ಸ್ಮಾರಕಕ್ಕಾಗಿ 
ಬಹಳ ಹಣ ವೆಚ್ಚಮಾಡಿ ಕಟ್ಟಿದ ಭವ್ಯವಾದ ಮಠಗಳು ಜನರಲ್ಲಿ ಅವರ 
ಬಗ್ಗೆ ಇದ್ದ ಭಕ್ತಿ ಭಾವನನ್ನು ತೋರಿಸುತ್ತವೆ. ಈ ಮಠಾಧೀಶರ ವರ್ಚಸ್ಸು 
ಕೇವಲ ಬಹು ಜನ ಸಮಾಜದಲ್ಲಷ್ಟೇ ಅಲ್ಲ, ಆ ಕಾಲಕ್ಕೆ ಇದ್ದ ಆರಸರು, 
ಸಂಸ್ಥಾಫಿಕರು, ಮಾಂಡಲಿಕರು, ಇವರಲ್ಲಿಯೂ ಸಹ ವಿಶೇಷವಾಗಿದ್ದದ್ದು 
ತೋರಿಬರುತ್ತದೆ. ಅವರು ಈ ಅಧಿಸತಿಗಳಿಗೆ ಅವರ ರಾಜ್ಯಕಾರಭಾರ 
ದಲ್ಲಿ ಯೋಗ್ಯ ಸಲಹೆಗಳನ್ನು ಕೊಡುತ್ತಿದ್ದರಲ್ಲದೆ, ಅವರನ್ನು ಕಠಿಣ 
ಪ್ರಸಂಗಗಳಲ್ಲಿ ಉಳಿಸಿರುತ್ತಾರೆ. ಈ ಅಧಿಪತಿಗಳು ಸ್ವೈರ ವೃತ್ತಿಯುಳ್ಳ 
ವರಾಗಿ ಜನರ ಮೇಲೆ ಜುಲುಮೆಗಳನ್ನು ಮಾಡುತ್ತಿದ್ದರೆ ಅವುಗಳನ್ನು 
ಅವರು ನಿನಾರಣೆ ಮಾಡಲಿಕ್ಕೆ ಪ್ರಯತ್ನಿಸಿರುವರು. ಹೀಗೆ ಮಠಣನಧೀಶರು 
ವರ್ತಿಸಿದ ಉದಾಹರಣೆಗಳು ಅಶಂಖ್ಯವಿನೆ. ಗಲಗಲಿ ಬಸವಲಿಂಗ ಸ್ವಾಮಿ 
ಗಳು ಪುಣೆಯ ದರ್ಬಾರಿನಲ್ಲಿ ಒಬ್ಬ ದೇಸಾಯಿಯು ನಿರ್ಬಂಧಿಸಲ್ಪ 
ಟ್ಬಾಗ ಅವನನ್ನು ಬಂಧ ವಿನೋಚನೆ ಮಾಡಿದ ವೃತ್ತಾಂತವು ಶಿವಾ 
ನುಭವದ ಹಿಂದಿನ ಒಂದು ಸಂಚಿಕೆಯಲ್ಲಿ ಬಂದಿದ್ದು ವಾಚಕರ ನೆನ 
ನಿನಲ್ಲಿ ಇರಬಹುದು. ಹೀಗೆಯೇ ಅನೇಕ ವೀರಶೈವ ಮಠಾದೀಶರು 
ತಮ್ಮ ಪವಿತ್ರ ಆಚರಣೆಯಿಂದ ಎಲ್ಲರಿಗೂ ಅತ್ಯಂತ ಪೂಜ್ಯರೆನಿಸಿಕೊಂಡಿ 
ರುವರು. ಈ ಪ್ರಕಾರ ವೀರಶೈವ ಮಠಗಳು ಕರ್ನಾಟಕಕ್ಕೆ ಒದಗಿದ 


೫೦ ಶಿವಾನುಭವ. 


ಅತ್ಯಂತ ಭಯಂಕರ ಕಾಲಗಳಲ್ಲಿಯೂ ಸಹ ಜನರಲ್ಲಿ ನೈತಿಕ ಮತ್ತು 
ಧಾರ್ಮಿಕ ಭಾವನೆಯನ್ನು ಬಹುಮಟ್ಟಿಗೆ ಕಾಯಲಿಕ್ಕೆ ಕಾರಣನಾಗಿವೆ. 

ಬೆಳಗಾವ ಜಿಲ್ಲೆಯಲ್ಲಿ ವೀರಶೈವರ ಇಂಥ ಅನೇಕ ಮಹೆತ್ವದ 
ಮರಗಳು ಇರುತ್ತವೆ. ಇವುಗಳಲ್ಲಿ ಶೀದುರದುಂಡೇಶ್ವರ ಮಠವು ಒಂದಾ 
ಗಿದೆ. ಈ ಮಠದಲ್ಲಿ ಅನೇಕ ವ.ಹಾತ್ಮಿಕರು ಅಗಿ ಹೋಗಿದ್ದಾರೆ. ಅವರ 
ವೃತ್ತಾಂತವನ್ನು ನಾವು ಈ ಲೇಖದಲ್ಲಿ ಸಂಕ್ಲೇಪನಾಗಿ ವಿವರಿಸುಕ್ತೇನೆ. 

ಈ ಮಠವು, ಗೋಕಾಕಹುಕ್ಕೇರಿ ರೋಡಗಳ ನಡುನೆ, ಇವುಗಳ 
ಮೇಲಿಂದ ಹಾಯ್ದು ಹೋಗುವ ಸೊಡ್ಡ ಲೈನದ ಮೇಲೆ, ಗೋಕಾ 
ಕದ ವಾಯವ್ಯ ದಿಕ್ಕಿಗೆ ಸುಮಾರ: ೫ ಮೈಲು ಅಂತರದ ಮೇಲೆ ಅದೆ. 
ಮಠದ ಸುತ್ತಲೂ ಭದ್ರವಾದ ಸುತ್ತು ಗೋಡೆ ಇರುವದು. ಈ ಮಠದ 
ಸುತ್ತು ಗೋಡೆಗೆ ಪಶ್ಚಿಮಕ್ಕೊಂದು, ಸೂರ್ವಕ್ಕೆರಡು ಈ ಪ್ರಕಾರ ಬಾಗಿ 
ಲುಗಳಿವೆ. ಪೂರ್ವ ದಿಕ್ಕಿನ ಒಂದು ಬಾಗಿಲದಿಂದ ಕೊಟ್ಟೂರೇಕನ 
ಗುಡಿಗೂ, ಮತ್ತೊಂದರಿಂದ ಗದ್ದುಗೆ ಗುಡಿಗೂ ಹೋಗಲಿಕ್ಕೆ ಬರು 
ವದು. ಕೊಟ್ಟೂರೇಶನ ಗುಡಿಯು ಸಾಧಾರಣ ದೊಡ್ಡದಿದ್ದು, ಹೊಡೆದ 
ಬಿಳೇ ಕಲ್ಲುಗಳಿಂದ ಕಟ್ಟಿದ್ದಾರೆ. ಗುಡಿಯ ಸೂತ್ತಲೂ ಕಲ್ಲಿನ ಪೌಳಿಯಿ 
ರುವದು. ಗುಡಿಯ ಹೆಬ್ಬುಗಿಲವು ಪೂರ್ವ ದಿಕ್ಕಿಗಿದ್ದು, ಉತ್ತರಕ್ಕೊಂದು 
ಪೌಳಿಯೊಳಗಿಂದ ಹಾಯ್ದು ಗದ್ದುಗೆ ಗುಡಿಗೆ ಹೋಗುವದಕ್ಕುಗಿ ಬಾಗಿ 
ಲವನ್ನು ಮಾಡಿರುವರು. ಇದು ಬಸವಣ್ಣನ ಗುಡಿಯ: ಈ ಬಸವಣ್ಣನಿಗೆ 
ಕೊಟ್ಟೂಕೇಶ ಅಥವಾ ಕೊಟ್ಟೂರ ಬಸವಣ್ಣನೆನ್ಮುವರು. ಈ ಬಳವಣ್ಣ 
ನಿಗೆ ಕೊಟ್ಟೂರೇಶನೆಂಬ ಹೆಸರು ಹೇಗೆ ಬಂದಿತೆಂಬುದನ್ನು ವಿಚಾರಿ 
ಸಲು, ಕೆಳಗಿನ ಕಥೆಯು ಗೊತ್ತಾಯಿತು. 

ಬೆಳಗಾವ ಜಿಲ್ಜೆಯ ಚಿಕ್ಕೋಡಿಯಲ್ಲಿ ಧಿವಾರಿ ಮಲಕನ್ಸನೆಂಬ 
ಶರಣನಿದ್ದನು.. ಆತನು ಒಳ್ಳೇ ಭಕ್ತಿವಂತ ನಿಮ್ಮದರಿಂದ್ಯ ಈ ಮಠದ 
ಮೂಲ ಪುರಷರಾದ ಶಿವಲಿಂಗೇಶ್ವರ ಸಸ್ವಿವಿಗಳವರ ಪರಮ ಭಕ್ತರ 
ಲ್ಲೊಬ್ಬನಾಗಿದ್ದನು. ಆತನು ವ್ಯಾಪಾರದಿಂದ ಉಸಜೀವನವನ್ನು ಸಾಗಿ 
ಸುತ್ತಿದ್ದನು. ಆತನಿಗೆ ಅದರಿಂದ ಲಾಭವನಾಗಡಜಿ ಇದ್ದುದರಿಂದ ಬಡತ 
ನದ ಕಷ್ಟವನ್ನು ಅನುಭವಿಸುತ್ತಿದ್ದನು. ಒಮ್ಮೆ ಸ್ವಾಮಿಗಳವರಿಗೆ ತನ 
ಗುಂಟೂದ ಕಷ್ಟವನ್ನುಅರಿಕೆಮಾಡಿಕೊಂಡು, ಕೃಸೆ ಮಾಡಬೇಕೆಂದು ಬೋಡಿ 
ಕೊಂಡನು. ಆಗ ಸ್ವಾಮಿಗಳು ದಯದಿಂದ “ತಂಬಾಕು ಹೇರಿಕೊಂಡು 


ದುರಡುಂಡೇಶ್ವರ ಮಠವು, ೫೧ 


ದಕ್ಷಿಣಕ್ಕೆ ಹೋಗಿ ಮಾರಾಟ ಮಾಡಿ, ಬರುವಾಗ ಅರಳಿಯನ್ನು ತೆಗೆ 
ದುಕೊಂಡು ಬಂದು ಇಲ್ಲಿ ಮಾರು” ಎಂದು ಹೇಳಲು, ಆತನು ಅಧೇಪ್ರ 
ಕಾರ ಬಳ್ಳಾರಿ ಕಡೆಗೆ ಹೋಗಿ ತಂಬಾಕು ಮಾರಲು ಬಹಳ ಲಾಭಗಾ 
ಯಿತಂತೆ, ಸ್ವಾಮಿಗಳ ವಚನದ ಮೇಲೆ ನಂಬುಗೆಯುಳ್ಳ ಆ ಭಕ್ತನು 
ಅರಳಿಯನ್ನು ಎತ್ತುಗಳಮೇೇಲೆ ಹೇರಿಕೊಂಡು ಬರುವಾಗ ಕೊಟ್ಟೂರ 
ಹತ್ತರ ಒಂದು ಎತ್ತಿನ ಮೇಲಿನ, ಒಂದು ಮಗ್ಗೆಲಿನ ಅಂಡಿಗೆಯು ಭಾರ 
ವಾಗಲು, ಸಮಮಾಡಬೇಕೆಂದು ಅಲ್ಲಿ ಬಿದ್ದ ಕಲ್ಲನ್ನು ಹಗುರಾದ ಅಂಡಿ 
ಗೆಯ ಮೇಲಿಟ್ಟಕೊಂಡು ಬಂದು, ಈ ಮಠದ ಹೆತ್ತರ ಎತ್ತುಗಳ 
ಮೇಲಿನ ಒಜ್ಜೆಯನ್ನು ಇಳಿಸಿ, ಆ ಕಲ್ಲನ್ನು ತೆಗೆದೊಗೆದು, ಸ್ವಾಮಿಗಳ 
ದರ್ಶನ ತೆಗೆದುಕೊಂಡು, ನಂತರ ತನ್ನ ಎತ್ತುಗಳನ್ನು ಹೇರಿಕೊಂಡು 
ತನ್ನೂರಿಗೆ ಹೋಗಿ, ಅರಳಿಯ ಮಾರಾಟ ಮಾಡಲು ವಿಪುಲ ಲಾಭನಾ 
ಯಿತಂತೆ ಆತನು, ಎತ್ತಿಗೆ ಸಮಭಾರವಾಗಬೇಕೆಂದು ಆಂಡಿಗೆಯ ಮೇಲಿ 
ಟ್ಟುಕೊಂಡು ಬಂದ ಕಲ್ಲು, ಕೊಟ್ಟೂರ ಬಸವೇಶನೆಂದೂ, ಶ್ರೀಗಳವರ 
ದರ್ಶನದ ಸಲುವಾಗಿ ಬಂದಿರುವನೆಂದೂ, ಮುಂದೆ ಆತನಿಗೆ ಸ್ಪಪ್ನದ 
ಲ್ಲಿಯೂ, ಸ್ವಾಮಿಗಳಿಂದಲೂ ಗೊತ್ತಾ ಗಲು, ಅದೇ ಕಲ್ಲನ್ನು ಇಲ್ಲಿ ಸ್ಥಾಪಿಸಿ, 
ಗುಡಿ ಮತ್ತು ಪೌಳಿಗಳನ್ನು ಕಟ್ಟಿಸಿದನಂತೆ ಇದರ ನಿಷಯಕ್ಕೆ ತೀಗ 
ಳವರ ಬಿರುದಾವಳಿಯಲ್ಲಿ, 

"" ಕೊಟ್ಟೂರ ಶ್ರೀಬಸವರಾಜನಂ ಬರಮಾಡಿ, ನೆಟ್ಟಿನರ ಭಾನಿ 

ಬಲು ಬೆಟ್ಟನೊಳ್ನೆಲಗೊಳಿಸಿ, ಕೊಟ್ಟು ಸಂಪದಮಂ ಮಲ 

ಇಖ್ಯ ಭಕ್ತನಿಗೆ......”ಎಂದಿರುವುದು. 

ಕೊಟ್ಟೂರ ಬಸವೇಶ್ವರ ಗುಡಿಯು ಗದ್ದುಗೆಯ ಗುಡಿಗಿಂತ ಹಳೆ 
ಯದಾಗಿ ತೋರುವುದರಿಂದ, ಮೇಲಿನ ಕಥೆಯಲ್ಲಿ ಹೇಳಿದಂತೆ ಮೂಲ 
ಪುರುಷರಾನ ಶ್ರೀಶಿವಲೀಗ ಸ್ವಾವಿಗಳ ಕಾಲದಲ್ಲಿ ಕಟ್ಟಲ್ಪಟ್ಟಿರಬಹು 
ದೆಂಬ ಅಭಿಪ್ರಾಯವನ್ನು ದೃಢನಡಿಸುವುದು. 
ಗೆದ್ದುಗೆ ಗುಡಿಃ--7ಇದು ಮೂಲ ಪುರುಷರಾದ ಶ್ರೀಶಿವಲಿಂಗ 

ಸ್ತಾಮಿಗಳವರ ಸಮಾಧಿಯು. ಇದು ಹೊಡೆದ ಬಿಳೇ ಕಲ್ಲುಗಳಿಂದ ಭವ್ಯ 
ವಾಗಿ ಮತ್ತು ಸುಂದರವಾಗಿ ಕಟ್ಟಲ್ಪಹ್ಟಿದೆ. ಇದರ ಮುಂಭಾಗದಲ್ಲಿ 
ಎರಡೂ ಮಗ್ಗಲಿಗೆ ಭವ್ಯವಾದ ದ್ವಾರಪಾಲಕರ ಮೂರ್ತಿಗಳಿರುವವು. 
ಇದರ ಪೂರ್ವ ಪಶ್ಚಿಮ ಸು. ೯೦ ಫೂಟ, ದಕ್ಷಿಣೋತ್ತರ ಸು. ೮೦ 


೫೨ ಶಿವಾನುಭವ. 


ಫಟ, ಎತ್ತರ ಸು. ೪೦ ಫೂಟಿ, ಈ ಪರಿಮಾಣವನ್ನು ನೋಡಲು, ಈ 
ತಿಲಾಮಂದಿರವು ಎಂಥ ದೊಡ್ಡದೂ, ಭವ್ಯವಾದದ್ದೂ, ಇರಬಹುದೆಂಬ 
ದರ ಕಲ್ಪ ನೆಯ ನ್ನು ವಾಚಕರು ಮಾಡಬಹುದು. ಇದಕ್ಕೋಸುಗ ಉಸ 
GENE ಕಲ್ಲಿನ ತೊಲೆಗಳು ಒಂಭತ್ತು ಮೊಳ ಉದ್ದವಾಗಿರುವವು. 
ಇಂಥ ಉತ್ತಮ ಬಿಳೇ ಕಲ್ಲುಸಳ ಕಣಿಗಳು ಮಠಕ್ಕೆ ಹೊಂದಿ ಅರಭಾವಿ 
ಗುಡ್ಡದಲ್ಲಿ ಬಹಳವಾಗಿರುವವು. ಇದಕ್ಕೂ ಮತ್ತು ಕೊಟ್ಟೂರೇಶನ ಗುಡಿಗೂ 
ಬೇಕಾಗುವ ಕಲ್ಲುಗಳೆಲ್ಲ ಈ ಕಣಿಗಳೊಳಗಿಂದ ಬಂದಿರುವವು. ಈ ಗದ್ದುಗೆ 
ಗುಡಿಯಲ್ಲಿಯೇ ಹಿಂಭಾಗದಲ್ಲಿ ಪಶ್ಚಿಮದ ಕಡೆಗೆ ಸ್ವಾಮಿಗಳಿಗೆ ಕೂಡ್ರ 
ಲಿಕ್ಟೂ ಇರಲಿಕ್ಕೂ ಅನುಕೂಲವಾಗುವಂತೆ ಮಾಡಿದ್ದಾರೆ. ಇದು ಇನ್ನೂ 
ಅಪೂರ್ಣಾವಕ್ಕೆಯಲ್ಲಿದೆ. ಇದರ ನಾಲ್ಕೂ ಮಗ್ಗಲಿಗೆ ಕಲ್ಲಿನಿಂದಲೇ ಕಟೆದು 
ಮಾಡಿದ ಆರು ಕಳಿಗೆಗಳುಳ್ಳ ಕಲ್ಲಿನ ಸರನಳಿಯು ಇದ್ದು ಇದನ್ನು ಕಟ್ಟಲು 
ಒಳ್ಳೇ ಕುಶಲತೆಯನ್ನು ತೋರಿಸಿರುವರು. ಇದರ ಕೆಳಗೆ ಭೂಮಿಯಲ್ಲಿ 
ಇಂಥದೇ ಒಂದು ಶಿಲಾಮಂಟಸವಿರ:ವದು. ಆ ಮಂಟಿನದ ಗರ್ಭಗುಡಿ 
ಯೊಳಗೆ ಮೂಲ ಸ್ವಾನಿಗಳಾದ ಶ್ರೀ ಶಿನಲಿಂಗೇಶ್ವರರು ಸಮಾಧಿಸ್ಥರಾಗಿ 
| ಇದನ್ನು ಕಟ್ಟ ,ವ ಕೆಲಸವು ಜು ಸ್ಕಾ ಮಿಗಳಾದ ಕೊ 

ಸ್ಪನವರಿಂದಾರಂಭವಾಗಿ ಐದನೇಮಯುವರಾದ ಸಿದ್ಧ ರಿಂಗಸ್ವಾ 2 ಮಿಗಳವರೆಗೆ 
ವ ಅಲ್ಲಿಗೆ ನಿಂತಿರುವದು. ಇವುಗಳಲ್ಲದೆ ಕಲ್ಲಿನಿಂದ ಕಟ್ಟಿದ ಸಮಾಧಿ 
ಗಳೂ, ಶ್ರೀಗಳವರ ದರ್ಕನಕ್ಕಾಗಿ ಬರಹೋಗುವ ಭಕ್ತರ ಅನುಕೂಲತೆ 
ಗಾಗಿ ಕಟ್ಟಿಸಿದ ಇಮಾರತಿಗಳೂ ಇವೆ. ಮಠನಿಂದ ಅರ್ಧವೈಲು ಅಟತ 
ರದ ಮೇಲೆ ಸರಕಾರದವರು ಶಿತರಿಗೆ ನೂತನ ಪದ್ಧತಿಯ ಕೃಷಿಕರ್ಮ 
ಶಿಸ್ರವನ್ನು ತೋರಿಸಬೇಕೆಂಬುದ್ದೇಶದಿಂದ ಸಾಗು ಮಾಡಿದ ಹೊಲ 
(Govt Farm) ಉಂಟ. 

ಈ ಮಠನು ಮುರಗೀ ಸವಯ ಹೊಂದಿದುದು. ಇದರಲ್ಲಿ ಈಗ 
ಎಂಟು ಜನ ಸ್ವಾಮಿಗಳಾಗಿರುವರು. ಈಸಿರುವನರು ಒಂಭಕ್ತನೇಯವರು. 
ಅವರುಗಳ ಹೆಜರುಗಳು-೧ ಶಿವಲಿಂಗೇಶ್ವರ ಮಹಾ ಸ್ವಾಮಿಗಳು ೨ ಕೊಳ್ಳದ 
ಮಹಾ ಸ್ವಾಮಿಗಳು (ಕೊಳದಪ್ಪ ನವರು) ೩ PA ಶಿದ್ದ 
ಮಹಾ ಸ್ವಾಮಿಗಳು ೪ ಘಟ್ಟಿವಾಳ ಮಹಾ ಸ್ವಾಮಿಗಳು ಅಥವಾ ಕರಣಪ್ಪ 
ನವರು ೫ 'ನೂದಲನೇಯ ಶಿದ್ಧಲಿಂಗ ಮಹಾ ಸ್ವಾಮಿಗಳು ೬ ಎರಡನೇಯ 
ಶಿದ್ಧರಾಮ ಸ್ವಾಮಿಗಳು ಅಥವಾ ಹಗರಸ್ಪನವರು ೭ ಎರಡನೇಯ ಶಿವ 


ದುರದುಂಡೇಸ್ತರ ಮಠವು. ೫೩ 


ಲಿಂಗ ಸ್ವಾಮಿಗಳುಲ ಎರಡನೇಯ ಶಿದ್ಧಲಿಂಗ ಸ್ವಾಮಿಗಳು ೯ ಮಹಾಂತ 
ದೇವರು. 

ಶಿವಲಿಂಗೇಶ್ವರ ಮಹಾ ಸ್ವಾಮಿಗಳೇ ಈ ಮಠದ ಮೂಲ ಪುರು 
ಷರು. ಇವರ ಮೂಲಸ್ಥೂನನನ್ನಾಗಲಿ, ತಾಯಿ ತಂದೆಗಳನ್ನಾಗಲೀ 
ಕಂಡು ಹಿಡಿಯುವದು ಶಕ್ಯವಿಲ್ಲ. ಇವರು ಕುಂಬಳೇಶ್ವರ ಲಿಂಗದಿಂದುಪ 
ದೇಶವನ್ನು ಗ್ರಹಿಸಿರುವರೆಂದೂ, ಅಲ್ಲಿಂದ ಡಫಳಾಪುರಕ್ಕೂ, ನಂತರ ತೆರ 
ದಾಳಕ್ಕೂ ಬಂದು ಆ ಮೇಲೆ ಗೋಕಾಕ ತಡಸಲದ ಮೇಲಿರುವ ಮಹಾ 
ಲಿಂಗೇಶ್ಚರ ಗುಡಿಯಲ್ಲಿ ವಾಸ ಮಾಡಿರುವರೆ೧ದೂ, ತಿಳಿಯುವದು. ಇವರು 
ಒಳ್ಳೇ ನಿಸೆಯುಳ್ಳ ಸಿದ್ಧ ಪುರುಷರೂ, ಮಹಿಮಾನ್ವಿತರೂ, ಇದ್ದುದರಿಂದ 
ಸುತ್ತಲಿನ ಜನರು ಇವರಲ್ಲಿ ದೃಢಭಕ್ತಿಯನ್ನಿಟ್ಟು ಇವರ ಶಿಷ್ಯರಾದರು. 
ದ.ರದುಂಡಿಯ ಸಮೀಸದಲ್ಲಿ ಕುರುಹಟ್ಟಿ ಯೈಂಬುದೊಂದು ಗ್ರಾಮವಿತ್ತು. 
ಅದು ಈಗ ನಾಶವಾಗಿದೆ. ಅಲ್ಲಿ ಬಸನನ್ಸನೆಂಬ ಶರಣನು ರುದ್ರಮ್ಮನೆಂಬ 
ಸಶ್ಚಿಯಿಂದೊಡಗೂಡಿ ಸುಖದಿಂದಿದ್ದನು. ಇವರಿಬ್ಬರು ಒಳ್ಳೇ ಜಂಗಮ 
ಭಕ್ತರಾದುದರಿಂದ ಜಂಗಮವಿಲ್ಲದೆ ಊಟಿ ಮಾಡುತ್ತಿದ್ದಿಲ್ಲ ಅವರ ಭಕ್ತಿ 
ಯನ್ನು ನೋಡಿ, ಮಹಾಲಿಂಗೇಶ್ವರ ಗುಡಿಯನ್ನು ಬಿಟ್ಟ ಇಲ್ಲಿಗೆ ದುರ 
ದುಂಡಿ ಗ್ರಾಮಕ್ಕೆ ಸ್ವಾಮಿಗಳು ಬಂದರೆಂದು ಅವರ ಬಿರುದಾವಳಿಯಲ್ಲಿ 
ರುವ ಕೆಳಗಿನ ಸಾಲುಗಳಿಂದ ಗೊತ್ತಾಗುವದ್ದು 

“ ವರಚಿದಾರಣ್ಯದಲಿರ್ದ ಶಿವಲಿಂಗ ಜಂಗಮನು, ಕುರುಹಟ್ಟ 
ಯೆಣಳಗಿರ್ದ ಬಸವರುದ್ರಾಣಿಯರ ಭಕ್ತಿಗೊಲಿದು, ದುರದುಂಡಿ 
ಗ್ರಾಮದೊಳು ಮೆರೆದಿರ್ದನಾ ಮಹಿಮನು” 

ಆ ನಂತರ ದುರದುಂಡಿ ಅರಭಾನಿಗಳ ಅಡಿವಿಯಲ್ಲಿ ದನಕಾಯುವ 
ಹುಡುಗರ -ಸಂಗಡ ಆಟವಾಡುತ್ತ ಮಹಿಮೆಗಳನ್ನು ತೋರಿಸುತ್ತ ವಾಸಿಸು 
ಕ್ರಿದ್ದರೆಂದು ಗೊತ್ತಾಗುವದು. 

“ ದುರದುಂಡಿ ಕಾಂತಾರಡೋಳ್‌ ಬಿಡದೆ, ತರುಗಳಂ ಪರಿಪಾ 
ಲಿಸುತ್ತ ಕರಗಳಂ ನೆರೆಕರೆದು ವಟುಗಳೊ, ನೊರೆವಾಲಮಂಕು 
ಡಿಸಿ, ಮೆರೆದಿರ್ದನಾ ದುರದುಂಡಿ ಜಂಗಮನು” 

ಇಲ್ಲಿಗೆ ಬಂದನಂತರ ಹಲವು ಮಹಿಮೆಗಳನ್ನು ತೋರಿಸಿದ್ದಾರೆಂದ್ಕು 
ಜನರು ಅವುಗಳ ಕುರುಹುಗಳನ್ನು ಈಗಲೂ ತೋರಿಸುವರು. ಇವರ ಮಹಿ 
ಮೆಯನ್ನು ಕಂಡು ಸುತ್ತು ಮುತ್ತಲಿನ ಸಂಸ್ಥಾನಿಕರು ಮತಭೇದವನ್ನೆಣಿ 


೫೪ ಶಿವಾನುಭವ, 


ಸದೆ ಇವರ ಭಕ್ತರಾದರು. ಅವರಲ್ಲಿ ಕಿತ್ತೂರ ದೇಸಾಯರು, ಕುರುಬೆಟ್ಟದ 
ದೇಸಾಯರು, ಸುತ್ತು ಮುತ್ತಲಿನ ಊರುಗಳ ನಾಯಕರು, ದೇಶಪಾಂಡೆ 
ಯವರು, ಮೊದಲಾದವರು ಸ್ವಾಮಿಗಳು ಒಳ್ಳೇ ವಿರಕ್ತರಿದ್ದುದರಿಂದ, ಆವ 
ದರ ಮೇಲೆಯೂ ಆಸೆ ಇದ್ದಿಲ್ಲ. ಇವರ ತಸಃಸಾಮರ್ಥ್ಯವನ್ನೂ, ನಿಸ್ಪೃಹ 
ತೆಯನ್ನು ತೋರಿಸುವ ಹಲವು ದಂತ ಕಥೆಗಳು ಇನ್ನೂ ಇಲ್ಲಿಯ ಜನರ 
ಬಾಯಲ್ಲಿರುವವು. ಅವುಗಳಲ್ಲಿ ಒಂದೆರಡರ ಸಾರಾಂಶವನ್ನು ಇಲ್ಲಿ ಕೊಡು 
ವೆವ್ರ. 

೧. ಕುರುಬೆಟ್ಟದ ದೇಸಾಯಿಯವರು ಸ್ವಾಮಿಗಳ ಪರಮ ಭಕ್ತರಾದು 
ದಗಿಂದ ಸ್ವಾಮಿಗಳನ್ನೆಲ್ಲಿಗೂ ಹೋಗಗೊಡಬಾರದೆಂಬುದ್ದೇಶದಿಂದ, ಮಠ 
ಕಟ್ಟಿಸಿಕೊಟ್ಟ ತಮ್ಮ ಹತ್ತರವಿಟ್ಟುಕೊಳ್ಳಬೇಕೆಂಬುದಾಗಿ, ವಿಪುಲ ಹಣ 
ವನ್ನೂ ಉತ್ತಮ ಭೂಮಿಗಳನ್ನೂ ಸ್ವಾಮಿಗಳ ಪಾದಕ್ಕೆ ಅರ್ಪಿಸಲ್ಕು 
ಅವರು ಅವನ್ನೆಲ್ಲ ತಿರಸ್ಕರಿಸಿ ಅನ್ಯ ಕಡೆಗೆ ಹೋಗಲು ಸಿದ್ಧರಾದರು, ದೇಸಾ 
ಯಿಯವರು ತಮ್ಮ ಸೀಮೆಯಲ್ಲಿದ್ದು ಸೇನೆಯನ್ನು ಕೈಕೊಳ್ಳಬೇಕೆಂದ್ಕೂ 
ತಾವು ಇನ್ನು ಮುಂದೆ ಸ್ವಾಮಿಗಳವರ ಇಚ್ಛೆಗೆ ವಿರೊಧವಾಗಿ ನಡೆಯ;ನ 
ದಿಲ್ಲವೆಂದೂ, ಅಂಗಲಾಚಿ ಬೇಡಿಕೊಳ್ಳಲು, ಅವರ ಸೀಮೆಯಲ್ಲಿರಲು 
ಒಡಂಬಟ್ಟರು. ಅವರ ತೃಪ್ತಿಗಾಗಿ ಎನೂ ಬೆಳೆಯದಂಥ ಸ್ವಲ್ಪ ಗುಡ್ಡವನ್ನು 
ತೆಗೆದುಕೊಂಡು, ಅಲ್ಲಿಯೇ ವಾಸಿಸಹತ್ತಿದರು. ಅವರ ಮುಂದಿನವರು ಅದೇ 
ಸ್ಥಳದಲ್ಲಿ ಮಠವನ್ನು ಕಟ್ಟಿಸಿದರು. 

೨. ಒಮ್ಮೆ ಓರ್ವ ಭಕ್ತನು, ಸ್ವಾಮಿಗಳಿಗೆ ಇರಲು ನೆರಳಿಲ್ಲನೆಂಬು 
ದನ್ನು ಕಂಡು, ಒಂದು ಹಂಚಿನ ಚಪ್ಪರವನ್ನು ಹಾಕಿಸುವದಕ್ಕೋಸುಗ 
ಸ್ವಾಮಿಗಳ ಅಪ್ಪಣೆಯನ್ನು ಕೇಳಲು ಆವರು “ನಿರಾಲಂಬರಾದ ತಮಗೆ 
ಆಲಂಬನದ ತೊಡಕನ್ನು ಹಚ್ಚಬೇಡೆಂದು ” ಖಂಡಿತವಾಗಿ ಹೇಳಿದರೂ, 
ಆತನು ಕೇಳದ, ಒಂದು ಹಂಚಿನ ಮಳಿಗೆಯನ್ನು ಕಟ್ಟಿಸಲು, ಅದನ್ನು 
ಕಂಡು ಸ್ವಾಮಿಗಳು ಕಡು ಸಿಟ್ಟಾದರಂತೆ. 

೩. ಓಮ್ಮೆ ಕೆಲವು ಜನ ಕಳ್ಳರು ಕೊಲ್ಹಾಪುರದ ಮಹಾರಾಜರ 
ಉತ್ತಮ ಕುದುರೆಯನ್ನು ಕದ್ದುಕೊಂಡು ಬಂದರಂತೆ ಕುದುರೆಗಾವಲ 
ಭಟರು ಬೆನ್ನಟ್ಟಿದುದನ್ನು ತಿಳಿದು ಕುದುರೆಯನ್ನು ಸ್ವಾಮಿಗಳ ಹತ್ತರ 
ಕಟ್ಟ ಮರೆಯಾದರಂತೆ ಭಟರು ಕುದುರೆಯು ಸ್ವಾಮಿಗಳ ಹತ್ತರವಿದ್ದು 
ದನ್ನು ಮಹಾರಾಜರಿಗೆ ತಿಳುಹಿಸಲು, ಅವರು ಇಲ್ಲಿಗೆ ಬಂದು ಸ್ವಾಮಿಗಳ 


ದುರದುಂಡೇಶ್ವರ ಮಠವು. ೫೫ 


ಮಹಿಮೆಯನ್ನು ಕಂಡು, ಅರಭಾವಿ ದುರದುಂಡಿ ಮೊದಲಾದ ಸುತ್ತಲಿನ 
ಗ್ರಾಮಗಳನ್ನು ಪೂಜಾ ಸಾಹಿತ್ಯಕ್ಕಾಗಿ ಸ್ವೀಕರಿಸ ಬೇಕೆಂದು ಬೇಡಿಕೊ 
ಳ್ಳಲು ಸ್ವಾಮಿಗಳು ತಿರಶ್ಸರಿಸಿದರಂತೆ ಮಹಾರಾಜರು ತಮ್ಮ ಸೇವೆಯನ್ನು 
ಸ್ವೀಕರಿಸಲೇ ಬೇಕೆಂದು ಬಹಳ ಹೇಳಿಕೊಳ್ಳಲು, ಸ್ವಾಮಿಗಳು "" ನೀನು 
ಇಷ್ಟು ಹಟ ಹಿಡಿದೆಉುಂದ ಮೇಲೆ ನಿನ್ನ ಸೇವೆಯನ್ನು ಸ್ವೀಕರಿಸುವೆವು. 
ಶಿವಪುರದಲ್ಲಿ ಮುದುಕೆಯೋರ್ವಳು ನನ್ನ ಮೇಲಿನ ಭಕ್ತಿಯಿಂದ ನನಗೆ 
ಸಮರ್ಪಿಸ ಬೇಕೆಂದು, ಕೌದಿಯೊಂದನ್ನು ಹೊಲಿದಿಟ್ಟಿರುವಳು ಅದನ್ನು 
ನೀನು ತಂದು ಕೊಟ್ಟಕಿ ನನ್ನ ಸೇವೆ ಮಾಡಿದಂತಾಗುವುದು. '' ಎಂದು 
ಹೇಳಿದರಂತೆ. 

ಸ್ವಾಮಿಗಳ ಘನವಾದ ವೈರಾಗ್ಯವನ್ನೂ ಬಲನಾದ ನಿಸ್ಸೃಹತೆ 
ಯನ್ನೂ, ಕಂಡು ಆರಿಗೂ ಅಚ್ಚರಿಯಾಗದೆ ಇರಲಾರದು? ಅವರು ಪಾದ 
ಚಾರಿಗಳಾಗಿಯೇ ಸುತ್ತಲೂ ಸಂಚೆರಿಸುತ್ತಿದ್ದರು. ಕೊಟ್ಟೂರ ಬಸವಣ್ಣನ 
ಗುಡಿಯು ಮಾತ್ರ ಇವರ ಕಾಲದಲ್ಲಿ ಕಟ್ಟಲ್ಪಟ್ಟಿತ್ತು. ಆಖಾದರೂ ಭಕ್ತರು 
ಹಟದಿಂದ ಸ್ವಾಮಿಗಳಿಗೆ ಎನಾದರೂ ಸಮರ್ಕ್ನಿಸಿದಕ್ಕೆ ಕೊಟ್ಟೂರೇಶನಿಗೆ 
ಮುಟ್ಟಿಸುತ್ತಿದ್ದರಂತೆ ಕೊಟ್ಟೂರೇಶನ ಹೆಸರಿನಿಂದ ಇನಾಮು ಭೂಮಿಗೆ 
೪ನೆ. ಇವರು ಲಿಂಗೈಕ್ಯರಾದ ನಂತರ ಭಕ್ತರು ಮಠದ ಸಾಂಪತ್ತಿಕ ಸ್ಥಿತಿ 
ಯನ್ನು ಬೆಳಿಸಿದಂತೆ ತೋರುತ್ತದೆ. ಇವರ ಕಾಲವನ್ನು ಗೊತ್ತು ಹಚ್ಚಲು 
ಕೆಲವು ಆಧಾರಗಳಿವೆ ಅವಾವು ವೆಂದರೆ... 

೧. ಕುರುಬೆಟ್ಟಿದ ಆಗಿನ ಕಾಲದ ದೇಸಾಯರಾದ ಸಿದ್ದರಾಮಪ್ಪ 
ನವರು ಇವರ ಶಿಷ್ಯರಾಗಿದ್ದರೆಂದೂ, ಸ್ವಾಮಿಗಳು ಅವರ ಭಕ್ತೆಗೊಲಿದು 
ಅವರ ಸೀವೆ:ಯಲ್ಲಿಯೇ ಇರಹತ್ತಿದರೆಂದೂ ಗೊತ್ತಾಗುವುದು. 

is ಕುರುಶೈಲ ಮಧ್ಯದಿ ಪರಮಾನುರಾಗದಿಂ ಮೆರೆದಿರ್ದು 
ಮಹಾಲಿಂಗದಾಲಯದಲ್ಲಿ ಲೀಲೆಯಿಂದಿರುತಿರ್ದು, ಧೊರೆಸಿದ್ದ 
ರಾಮನಿಗೆ ಮೈದೋರಿ, ಕಾರುಣ್ಯಗರೆದನು ಹರಮೂರ್ತಿದುರ 
ದುಂಡಿ ಜಂಗಮನು” 

"« ಛಲಗೆಟ್ಟ ಧೀವರರ್ಬಲಗೊಂಡು ನಮಿಸಲವರಿಗೆ, ಪೇರ್ಬು 
ಲಿಯ ಗಿಣ್ಣವಿರದಿತ್ತು ನಲವಿಂದನವರತ ಭೂಲಲನೇಶ ಕುರು 
ಸೈಲ ಬಲವಂತ ಧೊರೆಗಾಗಿ ಬಲುಮಹಿಮೆಗಳದೋರಿ ಮೆರೆ 
ದಿರ್ದ ಮಲರಹಿತ ದುರದುಂಡಿ ಜಂಗಮನು” 


೫೬ ಶಿವಾನು ಭೆ ವ. 


೨. ಕಿತ್ತೂರ ದೇಸಾಯರಾದ ಮಲ್ಲಸರ್ಜನನ್ನು ಟೀಪೂ ಸುಲ್ತಾನನು 
ಸೆರೆ ಹಿಡಿದುಕೊಂಡು ಹೋದಾಗ ಇವರು ಮಲ್ಲಸರ್ಜನ ಬರಿಧನಿಮೋಚ 
ನಕ್ಕಾಗಿ ಯತ್ನಿಸಿದರೆಂದು-"" ಕಿತ್ತೂರ ಮಲ್ಲೆಂದ್ರನಂ ಬಹಾದ್ದುರಂ ಬಿತ್ತ 
ರದಿ ಬಲಸಹಿತ ಪಿಡಿದು, ಮತ್ತೆ ಅನನ ದುರ್ಗದಲ್ಲಿ ಸೆರೆಗೈದಿರಲಾಗ 

»ಎಂಬುವುದರಿಂದ ಗೊತ್ತಾಗುನುದು. 

೩ “ನಿಪ್ಪಾಣಿ ಧೊರೆಯಿಂದ ಬಂದ ಅತುಲ ವಿಘ್ನಮಂ,`ತಪ್ಪಿಸುತೆ 
ಭಾಗ್ಯಾಧಿನತಿ ವೀರಸಂಗನಂ ಒಪ್ಪದಿಂ ಪಾಲಿಸಿದ ದುರದುಂಡಿ ಜಂಗಮ” 
ನೆಂದಿರುವುದರಿಂದ, ನಿಪ್ಪಾಣೀಕರನ ತೊಂದರೆಯಿಂದ ರಾಯಬಾಗದ 
ವೀರಸಂಗಸ್ಸನನ್ನು ರಕ್ಷಿಸಿರುವುದರಿಂದ ನಿಸ್ಸಾಣೀಕರನ ಕಾಲದಲ್ಲಿದ್ದರೆಂದು 
ಗೊತ್ತಾಗುವುದು. 

೪. ಕೆಂಗೇರಿಯ ಚಿದಂಬರವಧೂತರು ಇವರ ದರ್ಶನಕ್ಕಾಗಿ ಬಂದಿ 
ದ್ವರೆಂಬುವುದರಿಂದ ಅವರ ಕಾಲದವರೆಂದು ತಿಳಿಯುವುದು- ಚಿದಂಬರರು 
ಶಾಲಿವಾಹನ ಶಕೆ ೧೬೮೦ ರಲ್ಲಿ ಜನಿಸಿ ಶಕೆ ೧೭೩೭ ರಲ್ಲಿ ಐಕ್ಯರಾದರು. 

ಇವರ ತರುವಾಯ ಬಂದವರು ಕೊಳದಸ್ಸನವರೆಂದು ಕರೆಯಲ್ಪ 
ಡುವ ಕೊಳ್ಳದ ಸ್ವಾಮಿಗಳು. ಇವರು ಹಣಬರ ಹಸ್ಚಿಯ ರಾಮನ ಕೊಳ್ಳ 
ದಲ್ಲಿ ವಾಸಿಸುತ್ತಿದ್ದುದರಿಂದ ಇವರಿಗೆ ಕೊಳದಪ್ಪನವರೆಂದೇ ಜನರು ಕರೆಯ 
ಹತ್ತಿದರು. ಶ್ರೀ ಶಿವಲಿಂಗ ಸ್ವಾಮಿಗಳು ಇವರನ್ನು ಕರೆದುತಂದು ತಮಗೆ 
ತೋರಿಸಿದಂತೆಯೇ ಭಕ್ತಿ ವಿಶ್ವಾಸಗಳನ್ನು ತೋರಿಸಬೇಕೆಂದು ಭಕ್ತರಿಗೆ 
ಆಜ್ಞಾಪಿಸಿ ಐಕ್ಯರಾದರು. ಇವರ ಹೆಸರಾಗಲೀ ಅಥವಾ ಮೂಲಸ್ಥು ನನಾ 
ಗಲೀ ಗೊತ್ತಾಗುವುದಿಲ್ಲ. ಇವರು ಶ್ರೀ ಶಿವಲಿಂಗ ಸ್ವಾಮಿಗಳ ಸಮಾಧಿಯ 
ಮೇಲೆ ಶಿಲಾಮಂಟಪವನ್ನು ಕಟ್ಟಿಸಿದರು. ಇವರ ನಿಷಯಕ್ಕಾಗಲೀ ಅಥವಾ 
ಇವರ ಮುಂದಿನವರಾದ ಸಿದ್ಧರಾಮಪ್ಪನವರು ಮತ್ತು ಘಟ್ಟಿವಾಳಪ್ಪನನ 
ರುಗಳ ವಿಷಯಕ್ಕಾಗಲೀ ಹೆಚ್ಚಿಗೇನೂ ಗೊತ್ತಾಗುವುದಿಲ್ಲ ಆದರೂ ಸಿದ್ಧ 
ರಾಮಸ್ಸನವರ ಕಾಲದಲ್ಲಿ ಮಠದಲ್ಲಿಯ ಭಾವಿಯು ಸಂಪೂರ್ಣವಾಯಿತು 
ಮತ್ತ ಗದ್ದುಗೆ ಗುಡಿ ಕಟ್ಟುವ ಕೆಲಸವು ನಡಿದಂತೆ ತೋರುವುದು. 

ಐದನೇಯ ಸ್ಟಾಮಿಗಳಾದ ಮೊದಲನೆಯ ಸಿದ್ಧಲಿಂಗ ಸ್ವಾಮಿಗಳ 
ಕಾಲದಲ್ಲಿ ಮಠದೊಳಗಿನ ಎಲ್ಲ ಸಾಮಾನುಗಳು ಕಳವಾಗಿ ಹೋದವು. 
ಮಠದೊಳಗಿನ ಕಾಗಧ ಪತ್ರಗಳೂ ವತ್ರಗಳೂ ಸುಟ್ಟು ಹೋದವು. 
ಕಳವಾದುದರಿಂದ ಮಠಕಟ್ಟುವ ಕೆಲಸವು ಅಷ್ಟಕ್ಕೇ ನಿಂತಿತು. ಈ ಮಠಕ್ಕೆ 


ದುರದುಂಡೇಶ್ವರ ಮಠವು. ೫೭ 


ಭಕ್ತಮ-ಡಳಿಯು ಬಹಳವಾಗಿದ್ದುದರಿಂದ, ಮಠದ ಸ್ಥಿತಿಯು ತೀವ್ರನೇ 
ಸುಧಾರಿಸಿದಂತೆ ತಿಳಿಯುವದು. ಇವರ ನಂತರ ಬಂದ ಹೆಗರಸ್ಪನವರ 
ಕಾಲದಲ್ಲಿ ನುಠದೊಳಗೆ ಸುಮಾರು ನಾಲ್ಕಾರು ತಿಂಗಳು ಬಸವಪುರಾಣ 
ವನ್ನ ಹೆಃ್ಸಿಸಿ ಪ್ರತಿದಿನಸ ಸಾನಿರಾರು ಜನರಿಗೆ ಭೋಜನ ಮಾಡಿಸುತ್ತಿದ್ದ 
ಕೆಂದೂ, ಪುರಾಣ ಮುಗಿದ ನಂತರ ನೂರಾರು ಜನರಿಗೆ ಲಗ್ನ ಮತ್ತ 
ದೀಕ್ಸ ವಿಧಿಗಳನ್ನು ಮಾಡಿಸಿದರೆಂದೂ, ನೋಡಿದ ವೃದ್ಧರು ಹೇಳುತ್ತಾರೆ. 
ವ.ಠದಲ್ಲಿ ಮೊದಲಿನಿಂಗಲೂ ಪ್ರತಿದಿನ ದಾಸೋಹವು ಈಗ್ಗೆಯೂ ನಡೆದೇ 
ಅನೆ. ಸುಮಾರ ಇನ್ಸತ್ತು ವರ.ಷಗಳ ಪೂರ್ವದಲ್ಲಿ ನೂರಾರು ಜನ ದಾರಿ 
ಕಾರರು ಏಲ್ಲಿ ಪುಕ್ಕಟಿಯಾಗಿ ಭೋಜನ ಮಾಡುತ್ತಿ ದ್ವಂಂತೆ. ಮೊದಲು 
ವ.ಠದಲ್ಲಿ ಸಾಠಶಾಲೆಯಿತ್ತು. ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಶಿಕ್ಷಣವು ಉಚಿ 
ತವಾಗಿ ದೊರೆಯುತ್ತಿತ್ತು. ವ.ಠದ ಸ್ಥಾಯಿಕ ಉತ್ಪನ್ನವು ಸು. ೧೫೨೦ 
ರೂಪಾಯಿ ಅದೆ. ಸುಮಾರು ೨೦ ವರುಷಗಳ ಹಿಂದೆ ವರುಷಾ ೨೫ ಸಾಎರ 
ರೂಪಾಯಿಗಳನ್ನು ಮೀರಿತ್ರೆಂದು ಕಂಡು ಬರುವುದು. ಏಕೆಂದರೆ ಆ ಕಾಲದಲ್ಲಿ 
ಗೋಕಾಕ, ಮುರಗೋಡ, ಬೈಲಹೊಂಗಲ, ಅಥಣಿ ಮೊದಲಾದ ಸುತ್ತ 
ಲಿನ ದೊಡ್ಡ ಊರುಗಳ ವ್ಯಾಪಾರಿಗಳು ಮತಭೇದವನ್ನೆಣಿಸದೆ ತಮ್ಮ 
ಊರಿನ ಧರ್ಮಾದಾವದ ಎಲ್ಲ ಹಣವನ್ನು ಮಠಕ್ಕೆ ಒಪ್ಪಿಸುತ್ತಿದ್ದರು. 
ಏನೋ ಒಂದು ಕಾರಣದಿಂದ ಈಗ ಅದೆಲ್ಲವೂ ನಿಂತು ಹೋಗಿದೆ. ನಿಡ 
ಸೋಸಿ ಮಠವು ಇದರ ಶಾಖಾಮಠವು. 


೫೮ ಶಿವಾನುಭವ. 


ಕಂದನು ಕದಲಿದನು. 


(ಕೈ. ವಾ. ಬಿ, ಎನರ್‌ ಕುಲಕರ್ಣಿ ಬಿ, ಏ, ಮಾಮಲೇದಾರ ಹುನಗುಂದ 
ಇನರು ಅತ್ಯುತ್ತಮ ಕವಿಗಳಾಗಿದ್ದರು. ಅವರ ಮೋಹನ ಒಬ್ಬನೇ ಮಗನು ತೀರಿ 
ಕೊಂಡ ಬಳಿಕ ಒಂದು ತಿಂಗಳಲ್ಲಿಯೇ ತಾ ೨೨-೪-೨೭ನೇ ದಿವಸ ಅನರೂ 
ಲಿಂಸೈಕ್ಯರಾದರು. ಅವರು ಅತ್ಯಾನಸ್ಥೆಯೆಲ್ಲಿ ಇದ್ದಾಗ ಅವರು ಕೆಳಗಿನ ಪದ್ಯಗ 
ಳನ್ನು ರಚಿಸಿ ಅವುಗಳನ್ನು "ಶಿವಾನುಭನದಲ್ಲಿ? ಪ್ರಕಟಸ ಬೇಕೆಂದು ಹೇಳಿ ತೀರಿ 
ಕೊಂಡರು.) 

ಚಂಪಕ ನೂಾಲಾವೃತ್ತೆ. 


ತನಸುನೆ ಪೋದೆಯಾ ತೊಲಗಿ ಸದ್ಗುಣ ಮಂಡಿತ ರೂಪವಂತನೇ। 
ಮನದೊಳಗಿರ್ದ ಸರ್ವ ಸುವಿಚಾರಗಳಲ್ಲಿಯೆ ನಿಂತು ಪೋದನೈ । 
ಘನಮತಿವಂತನೆಂದು ಫೆಸರಂ ಪಡೆದಿರ್ದ ವ.ನೋಹರಾಂಗನೇ । 
ಮನುಜನ ಬಾಳು ಮುಂದಿನ ವಿಚಾರಗಳಿಂದಲೆ ಸಾಗುತಿರ್ಪುದೈ |೧| 
ಬೆಳಗಿದೆ ಚಂದ್ರನಂತೆ ತುಸುವೇಳೆಯ ಮಟ್ಟಿಗೆ ತೋಂ ನಿನ್ನೊಳ-। 
ಚ್ಚಳಿಯದ ಸದ್ಗುಣಂಗಳನು; ಕಾಣದೆ ಪೋಸೆನು ಕುಂದನೊಂದನೂ । 
ಗೆಳೆಯರ ಗುಂಸಿನಲ್ಲಿ ಮುಸುಕೆರ್ಪುದು ಶೋಕವು ನಿನ್ನ ಕಾಣದೇ 1 
ಬಳೆಗವನೆಲ್ಲ ನೂಕಿರುವೆ ಶೋಕ ಸಮುದ್ರಜೊಳೀಗ ಬಾಲನೇ ॥೨॥ 
ವಿಜಯಪುರಕ್ಕೆ ಸೋದೆರಡು ವರ್ಷಗಳಲ್ಲಿಯೆ ಸರ್ವ ಶ:ಲೆಯೊಳ್‌ । 
ನಿಜಗುಣಿಯೆಂದು ನೀ ಪೆಸರು ಪೊಂದಿದೆ ಕಂದನೆ ಸದ್ಗುಣಾಢ್ಯನೇ । 
ನಿಜಗುರು ನಿನ್ನನೀಗ ಕರೆನೊಯ್ದನೆ ಸ್ವರ್ಗಕೆ ತನ ಸೇವೆಗೆಂ- | 
ದಜರಚಿಸಿರ್ಶ್ಪರೂರನನು ಹೂಳುತ ಮೂಲದೊಳಿರ್ವ ತತ್ವಡೊಳ್‌ EU 
ಭನನೊಳುಬಂಧನಂ ಬೆಳೆ ಯಬಾರಡೆಿನ್ನು ತ್ತಿಳೆಬಿಟ್ಟಿಪೋಜಿಯಾ? | 
ಭನಿಗಿಳಸಂಗ ಸಾಕೆನುತ ದೇಹದ ಶ್ಯಾಗವಮಾಡಿ ಬಿಟ್ಟಿಯಾ? | 
ಭುವನದ ಮಾಯೆ ಜಾಲನನು ದಾಂಟುವೆನೆನ್ನುತಲೀಗ ಪೋದೆಯಾ? | 
ಭವದೊಳು ವನ್ನ ಬಂಧನವ ಕುಗ್ಗಿಸಬೇಕೆನುತೆನ್ನ ಬಿಟ್ಟಿಯಾ? (೪॥ 
ಹರನಿಗೆ ನಿನ್ನ ಲೌಕಿಕದ ಸೌಖ್ಯವು ಬೇಡೆನಿಸಿರ್ದಿತೇ ಸುತಾ | 
ವರಗುಣಯುಕ್ತ ಬಾಲಕನು ತನ್ನಡಿಯಲ್ಲಿರಲೆನ್ನುತೊಯ್ದನೇ | 
ಗುರುಗಳ ದರ್ಶನಕ್ಕೆ ತ್ವಕೆಮಾಡುಕೆ ನೀ ಭರದಿಂದೆ ಪೋಡೆಯಾ । 
ಗುರುವರನಿನ್ನ ಭಕ್ತಿ ಬಹು ಪೆರ್ಚಿನದೆನ್ನುತ ಕಂಡು ಒಯ್ದನೇ 1೫) 


ರಾನಾ ಎಕಾ 7 


ಬಿಳೆಗಿಯ ಮಹಾ ಕವಿಗಳು. ೫೯ 


ಬಿಳಗಿಯ ಮಹಾಕವಿಗಳು. 


(ಲೇಖಕ-ಬಿ. ಶಿವಮೂರ್ತಿಶಾಸ್ತ್ರಿ ಕೀರ್ತನಕಾರ ಹುಲ್ಕುಂಟೀಮಠ ತುಮಕೂರು) 
ಾದಾಂ೦ಅ 


ಕರ್ನಾಟಕ ಭಾಷೆಯಲ್ಲಿ ಚಂಸೂ ಪ್ರಬಂಧ ಪ್ರಣೇಶೃಗಳಲ್ಲಿ ಮಹಾ 
ಕವಿ ಅಗ್ಗಳ ದೇವನು ಬಹು ಹೆಸರಾದವನು. ಇವನನ್ನು ಕರ್ನಾಟಕ ಕವಿ 
ಚ ಕ್ರವರ್ತಿಗಳಾದ ಅದಿ ಪಂಪ ರನ್ನ. ನೇಮಿಚಂದ್ರ ಹರಿಹರ ಷಡಕ್ಷರಿ 
ಲಕ್ಷ್ಮೀಶ ಇವರುಗಳ ಪಜ್ತಿಯಲ್ಲಿ ಗಣಿಸುವುದಕ್ಕೆ ಅರ್ಹನಾದವನೆಂದು 
ಏತದ್ಭಾಷಾಚಿಜ್ಞ ರು ಅಭಿಸ್ರ್ರಾಯ ಪಡುವರು. ಇನನು ಬರೆದಿರುವ “ ಚಂದ್ರ 
ಪ್ರಭ ಪುರಾಣವು” ಸರ್ವೋಕ್ತ ಮ ಗ್ರಂಥಗಳಲ್ಲೊಂದಾಗಿದೆ ಎಂಬುದರಲ್ಲಿ 
ಅನುಮಾನವಿಲ್ಲ. 

ಇವನಂತೆಯೇ ಹೆಸರಾದ ಮತ್ತೊ ಬ್ಬ ಕನಿಪುಂಗವನು ಕರ್ನಾಟಕ 
ಸಾಹಿತ್ಯದಲ್ಲಿ ನಮ್ಮ ಕಣ್ಣಿಗೆ ಬೀಳುವನ.. ವ ಪುಣ್ಯಾತ್ಮ; ನು ನಮ್ಮ ಸಾಹಿ 
ತ್ಯಕ್ಕೆ ಮಾಡಿದ ಸಹಾಯವು ಅತ್ಯಂತ ಶ್ಲಾ 2 ಫಘನೀಯವು. ಈತನು ಕನ್ನಡ 
ವ್ಯಾಕರಣವನ್ನು ಸಂಸ್ಕೃತ ಭಾಷೆಯಲ್ಲಿ “ ಕರ್ನಾಟಿಕ ಶಬ್ದಾನು ಶಾಸನಂ” 
ಎಂಬ ಅಭಿಧಾನದಿಂದ ಬರೆದು ಲೋಕೋಪಕಾರ ಮಾಡಿರುವನು. ಇವನ 
ಈ ಸಾಹಸವು ಕನ್ನಡ ಭಾಷೆಯ ಗೌರವವನ್ನು ಹೆಚ್ಚಸಲಿಕ್ಕೆ ಬಹು ಸಹ 
ಕಾರಿಯಾಯಿತು. ಈತನೇ ಮಹಾನುಭಾವನೂ ಶಬ್ದಶಾಶ್ರ ನಿಶಾರದನೂ, 
ಮಹಾ ಕನಿಯೂ, ಉಭಯ ಭಾಷಾ ಕೋವಿದನೂ ಆದ ಭಟ್ಟುಕಲಂಕ 
ದೇವನು. 

ಅಗ್ಗಳ ಮತ್ತು ಭಟ್ಟುಕಲಂಕ ಇವರಿಬ್ಬರ ಹೆಸರನ್ನು ಕೇಳದ ಪಂಡಿ 
ತರು ನಮ್ಮಲ್ಲಿ ವಿರಳ, ಅಥವಾ ಇಲ್ಲವೇ ಇಲ್ಲ. ಆದರೆ ಇಂತಹ ಮಹಾ ಕನಿ 
ಗಳು ಎಲ್ಲಿ ಹುಟ್ಟಿದರು, ಎಲ್ಲಿ ಬೆಳೆದರು ಯಾವ ರಾಜರ ಆಶ್ರಯದಲ್ಲಿದ್ದರು 
ಇತ್ಯದಿ ವಿಷಯಗಳು ನಮಗೆ ಸ್ಪಷ್ಟವಾಗಿ ತಿಳಿದು kon ಇವರುಗಳ 
ಸಂಪೂರ್ಣ ಪರಿಚಯವನ್ನು ವಸಾಡಿಕೊಳ್ಳಲು, ಮಾಡಿಕೊಡಲು, ಮಾಡಿದ 
ಪ್ರಯತ್ನದ ಫಲನೇ ಈ ಬರಹವು. 

ಮಹಾ ಕನಿ ಅಗ್ಗಳದೇವಃ- ಈತನ ವಿಷಯವನ್ನು ಹಿಂದೆಯೇ 
ಸ್ವಲ್ಪ ಮಟ್ಟಿಗೆ ಚರ್ಚಿಸಲಾಗಿದೆ. ಕ್ರಿ. ಶ. ೧೯೦೧ ನೇ ಇಸ್ವಿಯಲ್ಲಿ “ ಕಾವ್ಯ 


೬೦ ಶಿವಾನುಭನ. 


ಕಲಾನಿಧಿಯಲ್ಲಿ” ಆಚ್ಚಾಗಿ ಪ್ರಕಟವಾಗಿರುವ ಏತಕೃನಿಕೃತ" ಚಂದ್ರಪ್ರಭ 
ಪುರಾಣ'ದ ಪೀಠಿಕೆಯಲ್ಲಿ ಕಾವ್ಯ ಕಲಾನಿಧಿಯ ಸಂಪಾದಕರು ಇವನ 
ನಿಷಯನನ್ನು ಸ್ವಲ್ಪ ಮಟ್ಟಿಗೆ ಚರ್ಚೆಸಿ ಬರೆದಿದ್ದಾ ಕೆ. ಇವನ ಏಸಸುವನು 
ತಿಳಿಯಲಿಕ್ಕೆ ಈ ರ ಚಂದ್ರಕ್ರಭ ಭಳಾಣವೂ ಮದ್ರಾಸಿನ ಓರಿ 
ಯಂಟಿಲ್‌ ಮ್ಯಾನ್ಯುಸ್ವಿ )ಪ್ಫ್‌ ಲ ಬ್ರರಿಯಲ್ಲಿರ ವ ಬಿಳಗಿಯ `ಕಾಸನವೂ 
ಸಹಾಯಕವಾದಂತೆ ಆ ಸೀಠಿಕೆಯಿಂದ ತೋರುತ್ತದೆ. ಈಗ ನಮಗೆ ಸಿಕ್ಕಿ 
ರುವ ಬಿಳಗಿಯ ರತ್ನತ್ರಯ ಬಸನಿಯ ಎರಡುಜಿನ ಶಾಸನಗಳೂ ಮೋ ಲ್ವಂಡ 
ಮದ್ರಾಸಿನ ಪ್ರಾಚೀನ. ಪುಶ್ಮಕಾಲಯದಲ್ಲಿರ,ವ ಶಾಸನವೂ ಒಂದೇ ಆಗಿವೆ. 
ಕವಿಚರಿತ್ರೆಯ ಒಂದನೆಯ ಭಾಗದಲ್ಲಿ ಅಗ್ಗ ಕವಿಯ ನಿಷಯವು ಬಂದಿದೆ 
ಯಸ್ಸೆ. ಆದರಲ್ಲಿಯಾದರೂ ಮೇಲ್ವೀಡ ಬಿಳಗಿ ಶಾಸನವನ್ನೇ ಉದಾಹರಿ 
ಸಿದ್ದಾರೆ. ಕಾವ್ಯೃಕಲಾನಿಧಿಯವರೂ ಕನಿಚರಿತ್ರಕಾರರೂ ಉದಾಹರಿಸಿರುವ 
ಶಾಸನಗಳೇ ನಮಗೆ ಸಿಕ್ತಿರತಕುವುಗಳು. 
ಅಗ್ಗಳ ಕವಿಯ ವಿಷಯದಲ್ಲಿ ಕನಿಚರಿತ್ರಕಾರರು ಹೀಗೆ ಬರೆದಿದ್ದಾರೆ. 
“ಅಗ್ಗಳ (೧೧೮೯) ಈತನು ಚಂದ್ರಪ್ರಭ ಪುರಾಣವನ್ನು ಒರೆದಿದ್ದಾನೆ. 
ಇವನು ಜೈನ ಕವಿ. ಮೂಲ ಸಂಘದೇಶೀಯಗಣ ಪುಸ್ತಕಗ:ಚ್ಛ ಕೊಂಡ 
ಕುಂದನಂಕದಲ್ಲಿ ಹುಟ್ಟಿದವನು. ಇವನ ತಂಜೆ ಶಾಂತೇಶ. ತಾಯಿ 
ಸೋಚಾಂಬಿತೆ. ಗುರು ಕೃತಕೀರ್ತಿ. ಕ್ಲೆ ಕೈನಿದ್ಯು “ ಸುರರಾಜಾರ್ಚಿತನಿಂಗಳೇ 
ಶ್ತ ಶ್‌ ರಪುರ ತ್ರಿ ಶ್ರೀ ತೀರ್ಥ ಚಂದ್ರನ ಪ್ರಭಂ ಸತೀಶ ” ಎಂಬುದಗಿಂದ ಈತನು 
ಇಂಗಳೇಕ್ವ ರನೆಂಬ ಬ ಎ ಕಡು ಊಹಿಸ ಬಹುದಾಗಿದೆ. ಈತನಿಗೆ 
ಜೈನಜನ ಮನೋಹರ ಚರಿತ ಕವಿಕುಳಕಳಭವ್ರಾತಯೂಥಾಧಿನಾಥ 
RE ಭಾಳನೇತ್ರ, ಸಾಹಿಶ್ಯ ವಿದ್ಯಾನಿನೋದ, ಜಿನಸವ:ಖಯ, ಸರಸ್ಸಾೂರ 
ಕೇಳೀನುರಾಳ, ಸುಲಲಿತ ಕನಿತಾನರ್ತಿಕೀನೃತ್ಯರಂಗ ಎಂಬ ಬಿರುದುಗಳಿ 
ದ್ವಂತೆ ಆಶ್ರಾಸಗಳ ಆದ್ಯಂತ ಪದ್ಯಗಳಿಂದಲೆ ತಿಳಿದು ಬರುತ್ತದೆ. “ ಕಳೆಗಳೆ 
ನಿತನಿತರೊಳಮಗ್ಗ ಳಗಣಂ ತೋರ್ಸ್ಪನಗ್ಗಳಂ ನೃರ ಕ ಸಭೆಯೊಳ" ಎಂಬು 
ದರಿಂದ ಈತನ: ರಾಜ ಸಭೆಯಲ್ಲಿ ಪ್ರಸಿದ್ಧ ಕವಿಯಾಗಿದ್ದ ತೆ. ತೋರು 
ತ್ತದೆ. ಈಗ ಗ್ರಂಥವನ್ನು ೧೧೧೧ ರಲ್ಲಿ `ಎಂದರೆ ಕ್ರಿ. ಶ. ೧೧೮೯ ರಲ್ಲಿ ಬರೆ 
ದಂತೆ ಎಂಬ ಪದ್ಯದಿಂದ ತಿಳಿಯ ಬರುತ್ತದೆ. ? ಇತ್ಯಾದಿ. 


ಚಂದ್ರಪ್ರಭ ಪುರಾಣದ ನೀರಿಕೆಯಲ್ಲಿಯೂ ಸ್ವಲ್ಪ ಹೆಚ್ಚಕಡಿಮೆ ಹೀಗೆಯೇ 
ಬರೆದಿದೆ. 


ಜಳಗಿಯ ಮಹಾ ಕವಿಗಳು. ೬೨ 


ಇವನು ಯಾವ ಕಾಲದಲ್ಲಿದ್ದನೆಂಬುದು £ರ್ವಿವಾದವು. ಏಕೆಂದರೆ 
ಈತನು ತನ್ನ ಕಾವ್ಯ ಸವಾಾಸ್ತಿಯ ಕಾಲವನ್ನು ತಾನೇ ತಿಳಿಸಿರುವನು. 
ಇನ್ನು ಇವನು ಯಾವ ನೃರಸಭೆಯಲ್ರಿದ್ದನೆಂಬುದು ವಿಚಾರಣೀಯ. 
ಬಿಳಗಿಯು ಮೊದಲು ಸ್ಥಾನಿತವಾದುದು ಜೈನರಿಂದಲೇ. ಅನ್ಮುಣ್ಣೊಡೆಯ 
ನೆಂಬ ಜೈನರಾಜನು ತನ್ನ ರಾಜ್ಯದಲ್ಲಿ ಸೋಮನದೀ ತೀರನಲ್ಲಿ ಬಿಳಗಿ 
ಎಂಬ ಪಟ್ಟಣಮಂ ಕಟ್ಟಿಸಿದನೆಂದು ಒಂದನೇ ಶಾಸನದಲ್ಲಿ ಉಕ್ತವಾಗಿದೆ. 
ಈ ಜೈನರಾಜರು ಬಿಳಗಿಗೆ ಹತ್ತು ಮೈಲು ದೂರದಲ್ಲಿರುವ ಐಸೂರಿನಲ್ಲಿ 
ರಾಜ್ಯ ಭಾರ ಮಾಡುತ್ತಿದ್ದರು. ಆ ಮೇಲೆ ಅಮ್ಮಣ್ಣೊಡೆಯನ ಕಾಲಕ್ಕೆ 
ಬಿಳಗಿಯನ್ನು ಕಟ್ಟಿಸಿ ಇಲ್ಲಿ ರಾಜ್ಯನಾಳಲು ಮೊದಲು ವಾಡಿದಂತೆ ಕಾಣು 
ತ್ತದೆ. ಈ ಜೈನ ರಾಜರು ಮಂಡಣ್ಣ್ಲೊಡೆಯ, ಕಲ್ಲಪ್ಪೊಡೆಯ, ಮಂಡಣ್ಣ 
ಭೂಪಃಲ, ನರಸಿಂಗ ಭೂಸಾಲ, ಭೈರನೇಂತ್ರ, ಕಲ್ಲಭಇಸೂಲ್ಲ ಘಂಟಿ 
ಣ್ಣ್ಲೊಡೆಯ ಇಲ್ಲಿನ ನರಿಗೆ ಐಕೂಗಿನಲ್ಲಿ ರಾಜ್ಯವಾಳಿದರು. ಅಲ್ಲಿ ಇನರು ಕಟ್ಟಿ 
ಸಿದ್ದ ಬಸದಿಗಳೇ ಮೊದಲಾದವು ಈಗ ನೆಲನ:ಟ್ವವ:ಗಿ ಕಾಡಿನಲ್ಲಿ ಸೇರಿ 
ಹೋಗಿವೆ. ಕಡೆಯವನಾದ ಘಂಟಣೆನ್ಠಡೆಯನೇ ಅನ್ಮುಣೆ ನನಡೆಯನೆಂಬ 
ನಾಮಾಂತರದಿಂದ ಬಿಳಗಿಯನ್ನು ಕಟ್ಟಿಸಿ ಇಲ್ಲಿಯೇ ರಾಜ್ಯಭಾರ ಮಾಡಲು 
ಮೊದಲು ಮಾಡಿದನು. ಇಲ್ಲಿಂದ ಮುಂದಕ್ಕೆ ಅಭಿನವ ಭೈರನೇಂದ್ರ ತಿಮ್ಮ 
ರಸ ಒಡೆಸುಲಕ್ಷ್ಮಣ%ಭೂಸ, ನನಸಿಂಗಭೂಪಾಲ, ರಂಗಶಾಜ, ಘಂಟೀಂದ್ಲ 
ಮೊದಲಾದ ಚೈನ ರಾಜರು ಬಿಳೆಗಿಯಲ್ಲಿ ರಾಜ್ಯವಾಳಿದ್ದಾರೆ. 
ಮಹಾ ಕನಿ ಅಸ್ಸಳನು ಮೇಲ್ಕಂಡ ಜೈನರಾಜರ ಗುಡು ಪರಂಪರೆಗೆ 
ಸೇರಿದ ಶೃಕಕೀರ್ತಿ ದೇವನ ಶಿಸ್ಕನು. ಈ ಗುರುನಿನ ಪ್ರೇರಣೆಯಿಂದಲೇ 
ಇನನು ಚಂದ್ರಶ್ರಭ ಪುರಾಣವನ್ನು ಬರೆದುನು. ಈ ಅರ್ಥವೇ ಶಾಸನದಲ್ಲಿ 
“ಶೃಕಕೀರ್ತಿ ದೇವನತ್ಕೂ । 
ರ್ಜಿತ ಕೇರ್ತಿಕನಾಕ್ಮಶಿಸ್ಯವಗ್ಗಳನಿಂ ॥ 
ದತಿಶಯಿತ ಕಾನ್ಯ ಮಾರ್ಗದೆ । 
ನುತಚಂದ್ರರ್ರಭ ಪುಂಾಣಮಂ ಪೇಳಿಸಿದಂ ॥ 
ಎಂಬ ಕಂದ ಸದ್ಯದಲ್ಲಿ ವೃಕ್ತನಾಗಿದೆ. ಈ ಸದ್ಯವನ್ನು ಚಂದ್ರಪ್ರಭ 
ಪುರಾಣದ ನೀಠಿಕೆಯನ್ಲಿಯೂ ಕವಿಚರಿತ್ರೆಯಲ್ಲಿಯೂ ಉದಾಹರಿಸಿದ್ದಾರೆ. 
ಮೇಲ್ಕಂಡ ಅಂಶದಿಂದ ಅಗ್ಗಳನು ಬಿಳೆಗಿಯಲ್ಲಿ ಅಳಿದ ಯಾವನೇ ಒಬ 


ಬಿ 
ಜೈನ ರಾಜನ ಸಭೆಯಲ್ಲಿ ಆಸ್ಫಾನ ಕವಿಯಾಗಿದ್ದಂಕೆ ಊಹಿಸ ಬಹುದು. 


೬೨ ಶಿವಾನುಭವ. 


ಶಾಸನದಲ್ಲಿ ಯಾವ ರಾಜನ ಕಾಲದಲ್ಲಿದ್ದನೆಂದು ಊಹಿಸಲು ಆಧಾರ 
ವಿಲ್ಲ. ಆದರೂ ಅಗ್ಗಳನ ಗ್ರಂಥ ಸಮಾಸ್ತಿಯ ಪದ್ಯದಿಂದ ಕ್ರಿಸ್ತಶಕ ೧೨ನೇ 
ಶತಮಾನದ ಆದಿಯಲ್ಲಿ ಅಥವಾ ೧೧ನೇ ಶತಮಾನದ ಅಂತ್ಯದಲ್ಲಿ 
ಯಾವನು ಬಿಳಗಿಯಲ್ಲಿ ಆಳುತ್ತಿದ್ದನೋ ಆತನೇ ಈ ಕವಿಗೆ ಆಶ್ರಿತನಾಗಿರ 
ಬೇಕು. ಆ ಕಾಲದಲ್ಲಿ ಬಿಳಗಿಯಲ್ಲಿ ಅಳಿದ ರಾಜನಾರೆಂಬುದನ್ನು ಹುಡುಕು 
ವುದು ಇತಿಹಾಸ ಶೋಧಕರ ಕರ್ತವ್ಯವು. 

ಏನಂಚ, ಅಗ್ಗಳನು ಶೃತಕೀರ್ತಿ ದೇವನಲ್ಲಿ ವಿದ್ಯಾಭ್ಯಾಸ ಮಾಡಿ 
ಅಲ್ಲಿಯೇ ಹುಟ್ಟಿ ಬೆಳೆದು ಬಿಳಗಿಯ ಚೈನರಾಜನ ಸಭೆಯಲ್ಲಿ ವೃದ್ಧಿ 
ಹೊಂದಿದನೆಂಬುದು ಥಿರ್ವಿನಾದವು. ಕವಿ ಚರಿತ್ರೆಯಲ್ಲಿ ಇವನು " ಇಂಗ 
ಳೇಶ್ವರ”ದವನೆಂದು ಊಹಿಸಿದ್ದಾರೆ. ಈ ಊಹೆಗೆ ಚಂದ್ರಪ್ರಭ ಪುರಾಣದ 
ಪ್ರಥಮಾಶ್ವಾಸದ ೫೨ನೇ ಪದ್ಯವು "ಸಹಾಯ ಮಾಡಿದಂತೆ ತೋರುತ್ತದೆ. 
ಅದಾವ ಪದ್ಯನೆಂದಕಿ 

ವೃ-ಸುರರಾಜಾರ್ಚಿತ ನಿಂಗಳೇಶ್ವರಪುರ ಶ್ರೀತೀರ್ಥ ಚಂದ್ರಪ್ರಭಂ 
ಪರಮೇಶಂ ಶ್ರುತಕೀರ್ತಿ ದೇವ ಮುನಿಸಂ ತ್ರೈನಿದ್ಯ ಚಕ್ರಾಧಿನಂ॥ 
ಗುರುಭವ್ಯರ್‌ ಪ್ರಿಯಬಾಂಧವರ ತನಗೆನಿಸ್ಸನ್ಯೂನಮಂಪುನ್ಯಾಡೇ। 
ಳ್ತರಮಂತುಳ್ವಿದನಗ್ಗಳಂ ಜಿನಮತ ಶ್ರೀಕೋಶ ವೇಶ್ಮಾರ್ಗಳಂ ॥ 

ಈ ಪದ್ಯದ ಪ್ರಥಮ ಪಾದದಲ್ಲಿ ಬಂದಿರುವ “ ಇಂಗಳೇಸ್ವರಪು ೫ 
ಎಂಬ ಶಬ್ದದಿಂದ ಇವನು ಇಂಗಳೇಶ್ವರದವನೆಂದು ತನಿ ಚರಿಕ್ರಿಯವರು 
ಊಹಿಸುವರು. ಆದರೆ ಈ ಪದ್ಯವನ್ನು ಚೆನ್ನಾಗಿ ಓದಿ ಅನ್ವಯಾನುಕ್ರಮ 
ವಾಗಿ ಹೇಳಿದಾಗ ಅಗ್ಗಳನ ಪರಮೇಶ್ವರನಾದ ಚಂದ್ರಪ್ರಭನಿಗೆ ಇಂಗಳೇಶ್ವ 
ರವು ವಾಸವೋ ಅಥವಾ ಅಗ್ಗೆಳನಿಗೆ ಪಾಸವೋ? ಎಂಬ ವಿಷಯ ನಲ್ಲಿ 
ಸಂಶಯ ಬರುತ್ತದೆ. ಅಂತು ನಮಗೆ ಸಿಕ್ಕಿರುವ ಬಿಳಗಿಯ ಶಾಸನಗಳಲ್ಲಿ 
ಬಿಳಗಿಯ ಸುತ್ತ ಮುತ್ತಲಿನ ನೂರಾರು ಗ್ರಾಮಗಳ ಹೆಸರು ಬಂದಿದ್ದರೂ 
ಇಂಗಳೇ*_ರದ ಹೆಸರು ಬಂದಿಲ್ಲ. 

ಆ ಕಾಲದಲ್ಲಿ ಐಸೂರು (ಈಗ ಇದನ್ನು ಕೆಳಗಿನ ಸಸಿ ಎಂದು ಕತಿ 
ಯುತ್ತಾರೆ.) ಚಂದ್ರಗುತ್ತಿ (ಸೊರಬಾ ತಾಲೂಕು. ಇದೊಂದು ಚಿಕ್ಕ ದುರ್ಗ 
ವಾಗಿದೆ.) ಗೇರುಸೊಪ್ಪೆ ಮೊದಲಾದೆಡೆಗಳಲ್ಲಿ ಜೈನರು ಪ್ರಬಲಿಸಿದ್ದರು. 
ಬಿಳಗಿ ಚಂದ್ರಗುತ್ತಿ ಗೇರುಸೊಫ್ಸೆ ಮೂಡಬಿದರೆ ಇವೆಲ್ಲಾ ಜೈನ ರಾಜ್ಯ 
ಗಳು. ಇಲ್ಲಿ ಅನೇಕ ಮಂದಿ ಜೈನ ಯತಿಗಳೂ ಕವಿಗಳೂ ಆಗಿ ಹೋಗಿರು 


ಬಿಳಗಿಯ ಮಹಾ ಕವಿಗಳು. ೬೩ 


ವರು. ಶೃತಕೀರ್ತಿ ದೇವನು ಭಟ್ಟಾಕಲಂಕದೇವನ ಗುರು ಪರಂಪರೆಗೆ 
ಸೇರಿದ ಪೂರ್ವ ಗುರುವಾಗಿಯೂ ಅಗ್ಗಳನು ಶೃತಕೇರ್ತಿಯ ಶಿಷ್ಯನಾ 
ಗಿಯೂ ಇವನ ಪ್ರೇರಣೆ ಮೇರೆಗೆ ಕಾವ್ಯ ರಚನೆ ಮಾಡಿ ಬಿಳಗಿ ರಾಜಾ 
ಸ್ಥಾನದಲ್ಲಿ ಹೆಸರು ಪಡೆದವನಾಗಿಯೂ ಇರುವದರಿಂದ ಬಿಳೆಗಿಯವನೇ 
ಆಗಿರಬಹುದೆಂದು ಹೇಳಲು ಅನಕಾಶವಿದೆ. 
ಭಟ್ಟಾಕಲಂಕ ದೇನಃ--ಕರ್ನಾಟಕ ಶಬ್ದಾನುಶಾಸನ ಪ್ರಣೇತೃ 
ವಾದ ಇವನ ವಿಷಯವು ಶಾಸನಗಳಲ್ಲಿ ಅಗ್ಗಳನಿಗಿಂತಲೂ ಹೆಚ್ಚಾಗಿ ಸೂಚಿ 
ತವಾಗಿದೆ. ಬಿಳಗಿ ರಾಜ್ಯವನ್ನು ಶಾಲೀವಾಹನ ಶಕ ೧೫-೫ ರಲ್ಲಿ ಆಳುತ್ತಿ 
ದ್ಹವನು “ ಬಿಳಗಿಯ ವೀರಪ್ಪೊಡೆಯರ ಕುಮಾರರಾದ ರಂಗಸ್ಪ ರಾಜೊಡೆ 
ಯರ ಕುಮಾರರು ಘಂಟೊಡೆಯರು ತಮಗಭ್ಯುದಯ ನಿಶ್ರೇಯಸ ಸುಖ 
ಪ್ರಾಪ್ತಿ ನಿಮಿತ್ತವಾಗಿ ” ಇತ್ಯಾದಿ ಶಾಸನ ವಾಕ್ಯಗಳಿಂದ ಘಂಟೇಂದ್ರ 
ನೆಂದು ಸ್ಪಷ್ಟ ಪಡುತ್ತದೆ. ಭಟ್ಟಾಕಲಂಕದೇವನು ಗ.ರುವಾಗಿದ್ದದು ಈತ 
ನಿಗ. ಈ ಭಟ್ಟುಕಲಂಕನ ಪ್ರೇರಣೆಯ ಮೇರೆಗೆ ಬಿಳಗಿಯ ರತ್ನತ್ರಯ 
ಚೈ ತ್ಯಾಲಯದ ಮುಂದಿನ ರಂಗುಮಂಓಷ ಮುನಿವಾಸ ಚಂದ್ರ ಶಾಲೆ 
ಗಳು ಘಂಟೇಂದ್ರನಿಂದ ಕಟ್ಟಿ ಸಲ್ಪಟ್ಟಿವು. ಇದು ಶಾಸನದ ಈ ವಾಕ್ಯಗಳಿಂದ 
ವ್ಯಕ್ತವಾಗುತ್ತದೆ. “ರತ್ನತ್ರಯ ಚೈತ್ಯಾಲಯಕ್ಕೆ ನಾವು ನಮ್ಮ ವಂಶ 
ಪರಂಸರೆಯೆ ಪರಮಗುರುಗಳಾದ ಸ್ವಸ್ತಿ ಶ್ರೀಮದ್ರಾಜಗುರು ಗುರುಮಂಡ 
ಲಾಚಾರ್ಯ ಮಹಾವಾದಿ ವಾದೀಸ್ವರರಾಯನವಾದಿ ಪಿತಾಮಹ ಸಕಲ 
ವಿದ್ವದ್‌ ಜನ ಚಕ್ರವರ್ತಿಗಳುಂ ಬಲ್ಲಾಳರಾಯ ಜೀವರಕ್ಷಾ ಪಾಲಕರು. 
ದೇಶಿಕ ಗಣಾಗ್ರಗಣ್ಯರನ್ಸ ಶ್ರೀಮತ್‌ ಭಟ್ಟಾಕಲಂಕ ದೇವರುಗಳ ಉಪ 
ದೇಶದಿಂದ ರಂಗಮಂಟಪ ಮುನಿವಾಸ ಚಂದ್ರಶಾಲೆ ಮೊದಲಾದ ಕೆಲಸ 
ಗಳನ್ನೂ ಶಿಲಾಮಯವಾಗಿ ಗೆಯಿಸಿ ಸಂಪೂರ್ಣಮಾಡಿ......... ಇತ್ಯಾದಿ. 
ಇದಲ್ಲದೆ ಈ ಎರಡು ಶಾಸನಗಳನ್ನೂ ಕನ್ನಡ ಮತ್ತು ಸಂಸ್ಕೃತ ಭಾಷೆ 
ಗಳಲ್ಲಿ ಗದ್ಯ ಪದ್ಯಾತ್ಮಕವಾಗಿ ಬಕೆಸಿದನನು ಭಟ್ಟಾಕಲಂಕನೇ ಎಂಬುದು 
ಶಾಸನದ ಮುಂದಿನ ವಾಕ್ಯಗಳಿಂದ ಗೊತ್ತಾಗುತ್ತದೆ. 
| ಶ್ರೀಮಜ್ಜೈ ನಮತಾಬ್ಬ್ಧಿ ಸೋಮನೆನಿನೀ ಘಂಟೀಂದ್ರನುಂ ಸದ್ಗುಣ 
ಪ್ರೇಮ ಶ್ರೀಯಕಲಂಕ ದೇವಮುನಿಯುಂ ತಚ್ಛಿಷ್ಯನುದ್ಯದ್ಭುಧ ॥ 
ಸ್ತೋಮಾರಾಧಿನ ಪಾದಪದ್ಮನೆನಿಪೀ ಭಟ್ಟಾಕಲಂಕಾರ್ಯನುಂ 
ಕ್ಷಮಂ ಬಾಳ್ಕೆ ಧರಿತ್ರಿಗಕ್ಕೆ ವಿಜಯಂ ಭದ್ರಂ ಶುಭಂ ಮಂಗಳಂ। 


೬೪ ಶಿವಾನುಭವ. 


ವರ ಸಂಶ್ನತ ಕರ್ನಾಟಿಕ । 
ವೆರಡರೊಳಂ ಗದ್ಯ ಪದ್ಯ ವಾಜ್ಮಯ ಮಾಲಾ ॥ 
ವಿರಚಿತೆಯಾದೀ ಶಾಸನ । 
ನೆರಡಂ ಭಟ್ಟಾಕಲಂಕಯತಿ ಬರೆಯಿಸಿದೆಂ ॥ 
ಮೇಲ್ಕಂಡ ಈ ಎರಡು ಪದ್ಯಗಳಲ್ಲಿಯೂ ಘಂಟೀದ್ರನ ಗುರುವೂ 
ಅಕಲಂಕನ ಶಿಷ್ಯನೂ ಆದ ಭಟ್ಟಾಕಲಂಕನು ಈ ಎರಡು ಶಾನಿನಗ 
ಳನ್ನೂ ಬರೆಯಿಸಿದಂತೆ ಅರ್ಥವಾಗುವದಿಲ್ಲವೇ? 
ಇದಲ್ಲದೆ ಶಾಸನಗಳಲ್ಲಿ ಭಟ್ಟಾಕಲಂಕನ ಗುರು ಪರಂಪರೆಯನ್ನೂೂ 
ಇವನ ವಿದ್ಯಾ ಸಾಮರ್ಥ್ಯವನ್ನೂ ಗುಣ ವರ್ಣನೆಯನ್ನೂ ಬಹುಮಟ್ಟಿಗೆ 
ಮಾಡಿದೆ. ಕನಿಚರಿತ್ರೆಯಲ್ಲಿ ಇನನ ವಿಷಯದಲ್ಲಿ ಪ್ರಸ್ತಾಪಿಸುವಾಗ ಬಿಳ 
ಗಿಯ ಶಾಸನದಲ್ಲಿನ ಕಂಗತಿಗಳನ್ನೇ ಹೇಳಿದ್ದಾರೆ. ಅದರೆ ಕವಿಚತೈಯಲ್ಲಿ 
ಈಶನ ಸಮಕಾಲೀಕರನ್ನು ಹೇಳುವಾಗ “ಘಂಪೇಂದ್ರ” ಎಂದು ಬರೆದಿ 
ದ್ದಾರೆ. ಇದು ತಪ್ಪ “ ಘಂಟೇಂದ್ರ ಎಂದಿರ ಬೇಕು. ಈತನ ಹೆಸರು 
ಶಾಸನಗಳಲ್ಲಿ ಹಲವು ಬಾರಿ ಬಂದಿದೆ ನಾವು ಹಿಂಧೆ ಉಪಯೋಗಿಸಿರುವ 
ಶಾಸನದ ಪದ್ಯ ಗದ್ಯುಗಳಲ್ಲಿಯೂ ಈ ಹೆಸರು ಬಂದಿರುವುದನ್ನು ವಾಚ ಕರು 
ನೋಡ ಬಹುದು. 
ಇವನು ಕ್ರಿ. ಶ. ೧೬೦೪ ರಲ್ಲಿದ್ದಂತೆ ಕವಿಚರಿಕೆಯಲ್ಲಿ ಊಹಿಸಿದ್ದಾರೆ. 
ಇದು ಸಯಃಕ್ತಿಕನಾಗಿದೆ. ಹೇಗೆಂದರೆ ಶಬ್ದಾನುಶಾಸನವನ್ನು ಬರೆದು 
ಮುಗಿಸಿದ ಕಾಲವನ್ನು (ಶಾ. ಶ. ೧೫೨೬ನೇ ಶುಭಕೃತ್ಸಂವತ್ಸರವನ್ನು) 
ಕವಿಯೇ ತಿಳಿಸಿರುವನು. ಅಲ್ಲದೆ ಇದಕ್ಕಿಂತ ಮೊದಲು ಶಾ. ಶ. ೧೫೧೫ರ ಪ್ರಿ 
ಆಂದರೆ ಇವನ ಗ್ರಂಥ ನಿರ್ಮಾಣಕ್ಸಿಂತ ೧೧ ವರ್ಷ ಪೂರ್ವದಲ್ಲಿಯೇ ಬಿಳ 
ಗಿಯ ಶಾಸನವನ್ನು ಬರೆಯಿಸಿರುವನು. ಈ ಕಾರಣಗಳಿಂದ ಇವನ ಜೀನಿತ 
ಕಾಲವು ನಿರ್ವಿವಾದವಾಗಿದೆ. 


ಘಂಟೀಂಗ್ರನು ತನ್ನ ಕುಲಗುರುವಾದ ಇವನಿಗೆ ಅನೇಕ ದಾನ 
ಧರ್ಮಗಳನ್ನು ಕೊಟ್ಟಿಂತೆ ಶಾಸನಗಳಲ್ಲಿ ಉಕ್ತವಾಗಿದೆ. ಲೇಖನ ವಿಸ್ತಾರದ 
ಭಯದಿಂದ ಇಲ್ಲಿ ಅದನ್ನೆಲ್ಲಾ ಸೂಚಿಸಿಲ್ಲ. ಭಟ್ಟಾಕಲಂಕನು ತನ್ನ ಸೂತ್ರ 
ಗಳಿಗೆ ಲಕ್ಷಗಳನ್ನು ಕೊಡುವಾಗ ಅಗ್ಗಳ ದೇವನ ಪದ್ಯಗಳನ್ನೂ ಉದಾ 
ಹರಿಸಿರುವುದು ಯುಕ್ತವಾಗಿಯೇ ಇದೆ. 


ಬಿಳಗಿಯ ಮಹಾ ಕವಿಗಳು. ೬೫ 


ಇದುವರೆಗೆ ನಾವು ಚರ್ಚಿಸಿದ ವಿಷಯಗಳಿಂದ ಭಟ್ಟಾಕಲಂಕನು 
ನಿಶೃಂಶಯವಾಗಿಯೂ ಬಿಳಗಿಯವನೆಂದು ತಿಳಿದು ಬರುವದು. ಇದಲ್ಲದೆ 
ಇವನಪೂರ್ವಿಕನಾದ ಅಗ್ಗಳದೇವನು ಇಂಗಳೇಶ್ವರದವನೆಂದು ಹೇಳುವುದ 
ಕಂತ ಬಿಳಗಿಯವನೆಂದು ಹೇಳಲು ಕಾರಣಗಳು ವಿಪುಲವಾಗಿ ಸಿಗುತ್ತವೆ. 
ಈಗಿನ ವಾತಾವರಣದಲ್ಲಿ ಈ ತೆರದ ಚರ್ಚಾಸ್ಪದ ಲೇಖಗಳನ್ನು 
ಬರೆಯುವುದು ಸುಲಭಸಾಧ್ಯವಲ್ಲ. ಇಂತಹ ಲೇಖನಗಳಿಗೆ ಆಧಾರಗಳೂ 
ಅನುಕೂಲಗಳೂ ಬಹಳ ಬೇಕಾಗುತ್ತವೆ. ಇದಲ್ಲದೆ ಸಿಕ್ಕಿದ ಅಲ್ಪಸ್ವಲ್ಪ 
ಆಧಾರಗಳಿಂದ ನಿಷಯ ನಿರ್ಧರ ಮಾಡಹೋಗುವುದು ಸಾಹಸದ ಮಾತೇ. 
ಆದರೂ ಸಿಕ್ಕಿದಷ್ಟ ವಿಷಯಗಳನ್ನು ಮಾರೆಮಾಜದೆ ಪ್ರಕಟಸಿದರೆ ಇಂದಿಲ್ಲ 
ಮುಂದೆಯಾದರೂ ಯಾವನಾದರೂ ಮಹಾನುಭಾವನಿಂದಾದರೂ ಸರಿ 
ಸಟ್ಟೀತೆಂಬ ಹಂಬಲಿಕೆಯಿಂದ ಈ ಪುಟ್ಟಿ ಲೇಖನವನ್ನು ಬರೆಯಲಾಯಿತು. 
ಕಂದಃ--ಭಟ್ಟಾಕಲಂಕ ಕವಿಗಂ । 
ನೆಟ್ಟನೆ ಜಸಮಾಂತಸುಕವಿಯಗ್ಗಳನಿಗುಂ Wl 
ಕಟ್ಟಕ್ಕರೆಯಿಂ ನಮಿಸೆಂ ॥ 
ತೊಟ್ಟನೆ ಶಿರಬಾಗಿ ಲೇಖನಾಂತ್ಯದೊಳೀಗಳ್‌ ॥೧॥ 


೬೬ ಶಿನಾನುಭನ. 


ಆಂಗ್ಲಕವಿವರ್ಡ್ಗನರ್ಥನಮತ್ತು ಲಿಂಗವಂತ ಕನಿಗಳ 
ಭಾಷಾ ಪದ್ಧತಿಗಳು 


[ ಲೇಖಕಃ- ಆರ್‌, ಬಿ. ಆಲಬಾಳ ಬಿ, ಏ ಸಿದ್ಧೇಶ್ವರ ಹೈಸ್ಕೂಲ ವಿಜಾಪುರ ] 


SD 0c 


ಆಂಗ್ಲ ಕವಿ ಉಯಿಲಿಯಂ ವರ್ಡ್ಸವರ್ಥನು ೧೭೭೦ನೇ ಇಸವಿಯಲ್ಲಿ 
ಕಂಬರಲಂಡವೆಂಬ ಪ್ರಾಂತದಲ್ಲಿ ಹುಟ್ಟಿ ೧೮೫೦ ನೇ ಇಸಿವಿಯವರೆಗೆ 
ಸುಮಾರು ೮೦ ವರ್ಷ ಬಾಳಿದನು. ಇವನ ತಾಯಿ ತಂದೆಗಳು ಬಹಳ 
ಧರ್ಮಿಷ್ಠರಿಗ್ದರು. ಆದರೆ ಇವನು ಚಿಕ್ಕವನಿರುವಾಗ ತಾಯಿ ತಂದೆಗಳು 
ತೀರಿದ್ದರಿಂದ ವರ್ಡ್ಸವರ್ಥನಿಗೆ ಹಾಗ್ವಹೆಡ್‌ ಎಂಬ ಊರನ್ಲಿ ತನ್ನ ಅಜ್ಜನ 
ಮನೆಯಲ್ಲಿ ಇರುವಭಾಗ ಬಿತ್ತು. 

ಈ ಪ್ರನೇಶವ್ರು “ಎನ್ನಿ ನೋಡಿದಡಲ್ಲಿ ಗಿರಿಗನ್ಚರಂಗಳುಂ, ಎಲ್ಲಿ ನೋಡಿ 
ದಡಲ್ಲಿ ಪರಿವಕುಲ್ಯಂಗಳುಂ, ಎಲ್ಲಿ ನೋಡಿದಡಲ್ಲ ಕಾಸಾರ ವಿಸರಮುಂ, 
ಎಲ್ಲಿ ನೋಡಿದಡಲ್ಲಿ ಸಣ್ಮೆಸೆನ ಪೊಸಬನಂ'' ಎಂಬಂತೆ ಸಣ್ಣ ಸಣ್ಣ ಗುಡ್ಡ 
ಗಳಿಂದಲೂ ವನೋಪವನಗಳಿಂದಲೂ ಹೊಳೆ ಹಳ್ಳಗಳಿಂದಲೂ ಕೆರೆ 
ಬಾನಿಗಳಿಂದಲೂ ಬಹು ರವ.ಣೀಯವಾಗಿತ್ತು ಮತ್ತು ಈ ಹೆಳ್ಳಿನಾಡದ 
ಜನರು ನಡೆ ನುಡಿಗಳಿಂದ ಸೌಮ್ಯರಾಗಿದು, ಸ್ವತಂತ್ರ ವೃತ್ತಿಯವರಿದ್ದರು. 
ಈ ಪ್ರಕಾರ ಸೃಷ್ಟಿ ಸೌಂದರ್ಯವನ್ನು ಸರ್ವ ರೀತಿಯಿಂದ ಬೀರುವ ಈ 
ಹಳ್ಳಿ ಎಡದಲ್ಲಿ ವರ್ಡ್ಸನರ್ಥನು ತನ್ನ ಶಾಲೆಯ ಗೆಳೆಯ್ಕಕೊಂದಿಗೆ ಆಟ 
ನೋಟಿಗಳಲ್ಲಿ ಕಾಲವನ್ನು ಕಳೆಯತ್ತಿದ್ದನು. ಇಂಥ ಸ್ವತಂತ್ರ ವಾತಾವರ 
ಣದಳ್ಳಿದ್ದು ಸೌಮ್ಯ ಸ್ವಭಾವದ ಸಾಧ:ರಣ ಜನರಲ್ಲಿ 'ಬೆಳೆನನ್ದರಿಂದುಂಟಾದ 
ಇನನ ಮನೋವೃತ್ತಿಯು, ಮುಂದೆ ಸ್ಥಿತ್ಯಂತರಗಳಲ್ಲಿ ಬದಲಾಗದೆ ಇನನ 
ಕನಿತೂಶಕ್ತಿಗೆ ವಿಶೇಷ ಚಾಲನೆಯನ್ನು ಕೊಟ್ಟರುವದು. ವಾಡಿಕೆಯಾಗಿ 
ಹಳ್ಳಿವಾಡದ ಜನರು ತಮ್ಮ ಪೂರ್ವ ಪರಂಸತಿಗೆ ಅನುಸರಿಸಿ ನಡೆಯುವರು. 
ಅವರ ನೀತಿ ನಡಾನಳಿಗಳಲ್ಲಿ ಅದಲು ಬದಲುಗಳಾಗುನದು ಬಹಳ 
ಕಡಮೆ. ಇದ್ದದ್ದನ್ನು ಸದ್ದಿಲ್ಲದೆ ಸಾಗಿಸುವರು. ಸಾಮಾನ್ಯವಾಗಿ ಇಂಥ 
ಸಾತ್ವಿಕ ಸರಣಿಯಲ್ಲಿ ಅವರು ಸರಿದಾಡುತ್ತಾರೆ. ಇಲ್ಲಿ ಕಂಡುಕೊಂಡ 
`ಸರಲ ವೃತ್ತಿಯೇ ಅವನ ಕವಿತಾಶಕ್ತಿಗೆ ಮುಖ್ಯ ಕಾರಣವಾಗಿರುವದು. 


ಆಂಗ್ಲೆಕವಿ ವರ್ಡ್ಸವರ್ಥನ ಮತ್ತು ಲಿಂಗನಂಶ ಕನಿಗಳ ಭಾಷಾ ಪದ್ಧತಿಗಳು, ೬೬ 


ಮುಂಜಿ ದೇಶ ಸಂಚಾರ ಮಾಡಿದರೂ ಹೆಚ್ಚಿನ ಶಿಕ್ಷಣ ಹೊಂದಿದರೂ 
ಶಿಷ್ಟರ ಸಹವಾಸ ಮಾಡಿದರೂ ಅವನ ಈ ಸಾದಾವೃತ್ತಿಯಲ್ಲಿ ಎಷ್ಟೂ 
ಹೆಚ್ಚಕಡಿಮೆಯಾಗಲಿಲ್ಲ. ಕೇಂಬ್ರಿಜ್‌ ಕಾಲೇಜ ಸೇರಿ ಹೆಚ್ಚಿನ ಪರೀಕ್ಷೆ 
ಯಲ್ಲಿ ತೇರ್ಗಡೆ ಹೊಂದಿದನು. ಆಗ್ಲೆ ಅಂದರೆ ಸುಮಾರು ೧೭೯೦ ರಲ್ಲಿ 
ನ್ನ ದೇಶದಲ್ಲಿ ರಾಜ್ಯಕ್ರಾಂತಿಯಾಗಿ, ಗೊಂದಲವೆದ್ದು, ಜನರು 
ಸ್ರತಂತ್ರತೆಯ ಹೆಸರಿನಿಂದ ಬಡಿದಾಡಹತ್ತಿದರು. ಮತ್ತು ಪ್ರಜಾಸತ್ತಾ 
ತ್ಮಕ ರಾಜ್ಯಕ್ಕೆ ಪ್ರಾರಂಭವಾಯಿತು. ಈ ಕ್ರಾಂತಿಯು ಲೋಕ ಕಲ್ಲಾ 
ಣಕ್ಕೆ ಉದ್ಭನಿಸಿರುವದೆಂದು ಮೊದಲು ವರ್ಡವರ್ಥನ ನಂಬುಗೆಯಾ 
ಯಿತು. ಆದರೆ ಜನರ ತಮ್ಮ ಪೂರ್ನ ಪರಂಪರೆಯನ್ನು ಬಿಟ್ಟು ಪಾಶಹ 
ರಿದ ಪಶುಗಳಂತೆ ಕುಣಿದಾಡಿ, ಅನ್ಯಾಯ ಅನಾಚಾರಗಳನ್ನು ಮಾಡುವ 
ದನ್ನು ನೋಡಿ ಅವನ ಮನಸ್ಸ) ತಿರುಗಿತು. ಸರ್ವತಂತ್ರ ಸ್ಪತಂತ್ರತೆಯೆಂದರೆ 
ಬಟ್ಟ ಬಯಲೆಂದು ಅವನ ಮನವರಿಕೆಯಾಯಿತು. 

ಮುಂದೆ ಗೃಹಸ್ಥಾಕ್ರಮ ಕೈಕೊಂಡು ಹಲಕೆಲವು ವ್ಯವಸಾಯಗಳಿಗೆ 
ಕೈನೀಡಿದರೂ ಅವನ ಪ್ರಪಂಚವು ಸರಿಯಾಗಿ ಸಾಗಲಿಲ್ಲ. ಆದರೆ ಒಬ್ಬ ಸರ 
ದಾರನಿಂದ ಧನ ಸಹಾಯವಾಗಿ ಒಂದು ವಿಶಿಷ್ಟ ನೌಕರಿಯು (8) 
Collector} ಸಿಕ್ಕನಂತರ ಅವನ ಪ್ರಪಂಚವು ಅಬಾಧಿತವಾಗಿ ಸಾಗಿತು, 
ವರ್ಡ್ಸವರ್ಥನು ಅನೇಕ ಕಾವ್ಯಗಳನ್ನು ಬರೆದಿದ್ದಾನೆ. ಒಟ್ಟಿಗೆ ಅವನ ಗ್ರಂಥ 
ಸಮುದಾಯವು ಮೂವತ್ತಕ್ಕೆ ನೀರುವದು. ಅವುಗಳಲ್ಲಿ ೨-೩ ಮಹಾ 
ಕಾವ್ಯಗಳು; ಉಳಿದವುಗಳು ಖಂಡಕಾವ್ಯಗಳಿರುವವು. ಮಹಾ ಕಾವ್ಯಗಳಲ್ಲಿ 
ಇನನ ಗತಿಯು ಅಷ್ಟು ಇದ್ದಿದ್ದಿಲ್ಲ; ಆದರೆ ಖಂಡ ಕಾವ್ಯಗಳಲ್ಲ ಇವನ 
ಖ್ಯಾತಿಯು ಬಹಳವಿರುವದೆಂದು ಬಲ್ಲವರು ಅಭಿಪ್ರಾಯ ಪಡುತ್ತಾರೆ. 
ಇನನ ೮- ೧೦ ಕೃತಿಗಳು ಇಂಗ್ಲೀಷ ಭಾಷೆಯಲ್ಲಿ ಸರ್ವೋತ್ಫೃಷ್ಟಗಳೆಂದು 
ಪಂಡಿತರು ಪ್ರತಿಪಾದಿಸುತ್ತಾರೆ. 

ಇವನ ಕವಿತಾಮಿತ್ರನು ಕೊಲಿರಿಜ್ಜನೆಂಬ ಇನ್ನೊಬ್ಬ ಕನಿಯು, ಇವ 
ನಾದರೂ ಇಂಗ್ಲೀಷ ವಾಜ್ಮಯದಲ್ಲಿ ಹೆಸರ:ದ ಕನಿಯು. ಇಬ್ಬರು ಕೂಡಿ 
( Lyrical Ballads ) ಎಂಬ ಸರಸ ಕವನಗಳನ್ನು ಬರೆಯ ತೊಡಗಿದರು. 
ಕೆಲವು ಅಂಶದಿಂದ ಇಬ್ಬರಲ್ಲಿ ಮತಭೇದಗಳಾದರೂ ಇಬ್ಬರ ಸರಣಿ ಕೂಡಿ 
ಸಾಗಿತು. ಒಬ್ಬರಿಗೊಬ್ಬರು ಉಕ್ತಿೀಜನ ಕೊಟ್ಟು ಒಬ್ಬರನ್ನೊಬ್ಬರು ಅನುಕ 
ರಣ ಮಾಡುವದರಿಂದ ಅವರವರ ವ್ಯೃಂಗಗಳು ತುಂಬಿಬಂದವು. ಡೊರಾಧಿ 


ಳು 
pq 
೧) 


೬೮ ಶಿವಾನುಭವ. 


ಎಂಬವಳು ವರ್ಡ್ಸವರ್ಥನ ತಂಗಿಯು, ಅವಳು ಯಾವಾಗಲೂ ಅಣ್ಣ 
ನನ್ನು ಹಿಂಬಾಲಿಸುತ್ತ ಅವನ ಕವಿತಾ ರಚನೆಗೆ ಸಹಕಾರಿಯಾಗುತ್ತಿದ್ದಳು. 
ಅವಳು ಅಷ್ಟು ಕಲಿತವಳಲ್ಲ, ಕವಿತ್ರಿಯಲ್ಲ, ಆದರೆ ವಾಗ್ದೇವಿಯ ದೂತಿ 
ಯಂಕೆ ಮೌನದಿಂದ ಅವನ ಕವನಗಳಿಗೆ ಸ್ಫೂರ್ತಿಯನ್ನುಂಟು ಮಾಡುತ್ತಿ 
ದ್ವಳು. ಪ್ರಪಂಚದಲ್ಲಿ ಇದ್ದೂ ಇಲ್ಲದಂತೆ, ಪ್ರಶಾಂತ ಸ್ಥಳದಲ್ಲಿ ಪರಮಾರ್ಥ 
ವನ್ನು ಹಾಡಿ ಹರಿಸಿ, ನರಮಾರ್ಥವನ್ನು ಬಯಸುವ ವರ್ಡ್ಸವರ್ಥನ ಕೃತಿ 
ಗಳು ಬಹು ಅಂಶದಿಂದ ವೀರಶೈವರ ಗ್ರಂಥಗಳ ನೆನಹನ್ನು ತಂದು ಕೊಡು 
ತ್ತವೆ. 

{Duty ) ಕರ್ತವ್ಯವೆಂಬ ಕಾವ್ಯದಲ್ಲಿ, ಮನುಷ್ಯರು ಈ ಕರ್ಮ 
ಭೂಮಿಯಲ್ಲಿ ತ್ರಿಕರಣ ಪೂರ್ನಕವಾಗಿ ನಿಷ್ಕಾಮ ಕರ್ಮವನ್ನು ಮಾಡ 
ಬೇಕೆಂದು ಒಳ್ಳೇ ಭಕ್ತಿಭಾವದಿಂದ ಹೇಳಿದ್ದಾನೆ. ಲಂಡನ್ನ ಪಟ್ಟಣದ 
ಮೇಲೆ ಒಂದು ಕವನ ಮಾಡಿರುವನು. ಯಾವತ್ತು ಕಲಾಕೌಶಲ್ಯಗಳಿಂದ 
ಪಂಡಿತರಿಗೂ ಪಾಮರರಿಗೂ ತವರು ಮನೆಯಾಗಿ ಸರ್ವಾಡಂಬರದಿಂದ 
ಮೆಕೆಯುವ ಈ ಲಂಡನ್ನ ಪಟ್ಟಣದ ವೈಭವವು ವರ್ಡ್ಸವರ್ಥನನ್ನು ವಿಸ್ಮಯ 
ಗೊಳಿಸಲಿಲ್ಲ. ಒಂದು ಪ್ರಸಂಗದಲ್ಲಿ ಬೇರೆ ರೀತಿಯಿಂದ ಇದು ಆತನಿಗೆ 
ಆನಂದವನ್ನು ಕೊಟ್ಟಿ ಶು. ಇಂಗ್ಲಂಡ ಮುಂತಾದ ಶೀತಕಟಬಂಧ ದೇಶಗ 
ಳಲ್ಲಿ ಬೆಳಗು ಮುಂಜ:ನೆ ಅರಣೋದಯ ವು ೩-೪ ತಾಸುಗಳ ಪರ್ಯಂತರ 
ವರ್ಷದಲ್ಲಿ ಕೆಲಕಾಲ ಇರುವದು ಇಂಥ ನಸ:ಕಿನನ್ಲಿ ವರ್ಡ್ಸ ವರ್ಥನು 
ಒಂದು ದಿವಸ ತಿರುಗಾಡಲಿಕ್ಕೆ ಹೋಗಿ ತಿರು? ಬರುವಾಗ್ಗೆ, ಯಾವಾಗಲೂ 
ಗಲಭೆಯಿಂದ ತುಂಬಿತುಳುಕುವ ಲಂಡನ್ನ ಪಟ್ಟಿಣವು ಸ್ತಟ್ಟವಾಗಿ ಗಾಢನಿದ್ರೆ 
ಯಲ್ಲಿದ್ದಂತೆ ತೋರಿತೆಂದು ವರ್ಣಿಸಿದ್ದಾನೆ. ತಾತಸ್ವಲಿಕವಾಗಲಿ, ಅಂಥ 
ಶಾಂತತೆಯಲ್ಲಿ ಆ ಪಟ್ಟಣವು ಅವನಿಗೆ ಕಂಗೊಳಿಸಿತು, ಆದರೆ ಅದರ ವೈನ 
ವವು ಅವನಿಗೆ ವಿಸ್ಮಯ ಗೊಳಿಸಲಿಲ್ಲ. ಬಾಲಕೇಳೀ ವರ್ಣಿಸುವ ಮತ್ತೊಂದು 
ಕಾವ್ಯದಲ್ಲಿ, ಸಾತ್ವಿ ಕವೃತ್ತಿಯನ್ನು ಸುರಿಸುತ್ತಿರುವ ಬಾಲಕನು ಬುದಿ 
ಬಂತನು, ಗುಣವಂತನು, ಎಂದು ವರ್ಣಿಸಿದ್ದಾನೆ. ಸ್ವರ್ಗದಿಂದ ಅಡೇ 
ಇಳಿದು ಬಂದದ್ದರಿಂದಲೂ ಸ್ರನಂಚ ಸರಿಚಯವು ಇನ್ನೂ ಆಗದೆ ಇರುವ 
ದರಿಂದಲೂ ಅವನೇ ಪುಣ್ಯವಂತನೆಂದು ಕವಿಯು ಭಾನಿಸಿದ್ದಾನೆ ಅರಿಯೆ 
ನೆಂಬುವದು ಅರಸುತನವೆಂಬ ಬಾಲಭಾವವನ್ನು ಬಲಪಡಿಸಿದ್ದೂನೆ. (The 
Happy warrior) ವರವೀರನೆಂಬದರ್ಲ್ಲಂತೂ ಕವಿಯು ಸರ್ಯಾಯ 


ಅಂಗ್ಲಕನಿ ವರ್ಡ್ಗವರ್ಥನೂ ಲಿಂಗವಂತ ಕವಿಗಳ ಭಾಷಾ ಪದ್ಧತಿಯೂ. ೬೯ 


ದಿಂದ ಅಷ್ಟಾವರಣಗಳ ತತ್ವಗಳ ವಿವೇಚನೆ ಮಾಡಿದಂತೆ ನವಗೆ ಭಾಸ 
ವಾಗುತ್ತದೆ. ಸಂಸಾರವೆಂಬ ಸಂಗ್ರಾಮದಲ್ಲಿ ಶೀಲಗಳ ಕವಚ ತೊಟ್ಟು 
ವೀರವೃತ್ತಿಯಿಂದ ಕಾದಾಡ ಬೇಕಾಗುವದೆಂದು ವಿಶದವಾಗಿ ಇಲ್ಲಿ ವಿವರಿ 
ಸುತ್ತಾನೆ. 

ಇನ್ನು ವಿಶೇಷ ಸಾಮ್ಯದ ಸಂಗತಿಯೆ.೦ದಕ್ಕಿ ಭಾಷಾ ರೀತಿಯ್ಕು 
ಅಥವಾ ಶೈಲಿಯು. (Lyrical Ballads) ಸರಸ ಕವನಗಳೆಂಬ ಗ್ರಂಥದ 
ಮುನ್ನುಡಿಯಲ್ಲಿ ಕಾವ್ಯ ಶೈಲಿ ಸಂಬಂಧವಾಗಿ ಉದ್ಗಾರ ತೆಗೆದಿರುವನು. 
"" ಕಾವ್ಯಂ ರಸಾತ್ಮಕಂ ವಾಕ್ಯಂ” ಎಂಬಂತೆ ರಸವು ಕಾವ್ಯಕ್ಕೆ ಪ್ರಾಣವಾಗಿ 
ರುವದೆಂದು ಹೇಳಿದ್ದುನೆ; ಆದರೆ ಅಲಂಕಾರಗಳ ಅವಶ್ಯಕಕೆ ಅಸ್ಟೊಂದು 
ಇರುವದಿಲ್ಲ. ತನ್ನ ಸರಲ ವೃತ್ತಿಗನು ಸರಿಸಿ, ಸರಲವಾದ, ಸಂಸವಾದ 
ಭಾಷೆಯು ಕಾವ್ಯದ ಅಂಗವೆಂದು ಪ್ರತಿಪಾದಿಸಿದ್ದಾನೆ. ಕ್ಲಿಷ್ಟ ಪದಗಳ 
ಯೋಜನೆ ಕೃತ್ರಿಮ ಕಾವ್ಯದ ಲಕ್ಷಣ ವೆನಿಸುವದು. ಆದ್ದರಿಂದ ಗದ್ಯದಂತೆ 
ಪದ್ಯದಲ್ಲಿ ಸುಲಭ ಶೈಲಿ ಇಟ್ಟು ಪ್ರಸಾದ ಗುಣವನ್ನು ಪ್ರಕಟ ಗೊಳಿಸುವದು 
ಕವಿಯ ಮುಖ್ಯ ಹೇತುವಾಗಿರಬೇಕು. ಆದ್ದರಿಂದ ಗದ್ಯ ಪದ್ಯಗಳಿಗೆ ಛಂದ 
ಸನ ಹೊರ್ತು ಯಾವತರದ ಅಭ್ಯಂತರ ವಿರಲಾರದೆಂದು ಸರಸವಾಗಿ 
ವಿವೇಚನೆ ಮಾಡಿದ್ದಾನೆ. ಪಂಡಿತರಿಗೂ ಪಾಮರರಿಗೂ ಕವಿತೆಗಳು ಸುಲ 
ಭಸಾಧ್ಯಗಳಾಗಬೇಕು. ಮೊಟ್ಟಿಮೊದಲು ಭಾಷಾಶೈಲಿಯಲ್ಲಿ ಸುಲಭತಿ 
ಯನ್ನುಂಟು ಮಾಡಿದವರು ೧೮ನೇ ಶತಮಾನದ ಗದ್ಯ ಗ್ರಂಥಕಾರರು, 
ಮುಂದೆ ಕಾಲ ಪರಿಸ್ಥಿತಿಗನುಸರಿಸಿ ಕಾವ್ಯದಲ್ಲಿ ಸಹ ಪ್ರಸಾದಗುಣದ ಪ್ರಾದು 
ರ್ಭಾವವು ಆಗ ತೊಡಗಿತು. ಆದರೆ ಭಾಷಾ ಸುಲಭಕೆಯ ಬಗ್ಗೆ ಅನೇಕ 
ವಿರೋಧಿಗಳ ಮುಂದೆ ವರ್ಡ್ಸವರ್ಥನು ಬಹಳವಾಗಿ ಹೋರಾಡಿದನೆಂಬು 
ವದು ಆತನ ಚಂತ್ರೆಯಿಂದ ಗೊತಾಗುತ್ತದೆ. 

ಇನ್ನು ವೀರಕೈೈವ ಕವಿಗಳ ವಿಷಯವಾಗಿ ವಿಚಾರ ಮಾಡಿದಕೆ 
ಅವರಾದರು ಇವನಕಿಂತ ೬೦೦ ವರ್ಷಗಳ ಮೊದಲು (Plain Living 
& High Thinking) ಶುದ್ಧ ಆಚಾರ ಮತ್ತು ಉದಾತ್ತನಿಚಾರವೆಂಬ ಈತನ 
ತತ್ವಕೃನುಸರಿಸಿ, ತಮ್ಮ ನಡೆನುಡಿಗಳಲ್ಲಿ ಸುಲಭ ಶೈಲಿಯನ್ನು ಹೊಂದ 
ಲಿಕ್ಫೈ ಬಹು ಪ್ರಯತ್ನ ನಟ್ಟಿರುವರು. ಕರ್ನಾಟಕ ಭಾಷೆಯ ಪುರಸ 
ರ್ತರು ಜೈನರು, ಲಿಂಗಾಯತರು ಮತ್ತು ಬ್ರಾಕ್ಮಣರು. ಉಳಿದ ಭಾಷೆ 
ಗಳಂತೆ ಕನ್ನಡದಲ್ಲಿ ಸಹ ಮಾರ್ಗ ದ್ವಯಗಳಾಗಿರುವವು. 


೭೦ ಶಿವಾನುಭವ. 


««ಶಬ್ದಾರ್ಥೌ ಕಾವ್ಯಂ” ಎಂಬ ಕಾವ್ಯ ಲಕ್ಷಣಕ್ಕನುಸಂಸಿ, ಕೆಲವು 
ಕವಿಗಳು ಶಬ್ದ ಸ್ವಾರಸ್ಯಕ್ಕೆ ಹೆಚ್ಚ ಮಹತ್ವ ಕೊಟ್ಟಕ್ಕೆ ಕೆಲವರು ಅರ್ಥ 
ಗೌರವಕ್ಕೆ ಹೆಚ್ಚ ಮಹತ್ವ ಕೊಡುವರು. ಈ ಪ್ರಕಾರ ಸಂಸ್ಕೃತದಲ್ಲಿ 
ವೈದರ್ಭೀ, ಗೌಡೀ ಎಂಬ ಮುಖ್ಯ ಇಷಾರೀತಿಗಳಿರುವನ್ನ. ಅದರಂತೆ 
ಇಂಗ್ಲಿಷದಲ್ಲಿ Natural, Artificial, (ಸಹಜ, ಕೃತ್ರಿಮ) ಎಂಬ ಎರಡು 
ಭೇದಗಳು ಕಂಡುಬರುತ್ತವೆ. ಗೌಡೀ ಅಥವಾ ಸಿಂ ಅಂದರೆ 
ಶಬ್ದ ವಿಶಿಷ್ಟ ಕಾವ್ಯವು; ವೈದರ್ಭೀ ಅಥವಾ Natural ಅಂದರೆ ಅರ್ಥ 
ವಿಶಿಷ್ಟ ಕಾವ್ಯವು. ೧ ನೇದರಲ್ಲಿ ಕೃತ್ರಿನಃ ಕವಿತ್ವ ಕಾಣುವದರಿಂದ ಕನಿ 
ಸ್ಫವೆನಿಸುತ್ತದೆ. ೨ ನೇದರನ್ಲಿ ಸಹಜ ಕವಿತಾ ಶಕ್ತಿ ಒಡ ಮೂಡುವ 
ದರಿಂದ ಈ ರೀತಿಯಲ್ಲಿ ಬರೆದ ಕಾವ್ಯವು ಉತ್ತಮನೆನಿಸ ತ್ತದೆ. ಒಂದು 
ಕೈಮಿತ್ತಿಕವು, ಇನ್ನೊಂದು ನೈಸರ್ಗಿಕವು. ಅದರೆ ಉತ್ಕೃಷ್ಟಾರ್ಥಗಳಂದ 
ಕೂಡಿದ ಉತ್ಕೃಷ್ಟ ಪದಯೋಜನೆಯು ಉತ್ಕೃಷ್ಟ ಕಾವ್ಯವೆಂದು ಕೊಲಿ 
ರಿಜ್ಜನ ಮತವಿರುತ್ತದೆ. ಇದು ಹಾಲು ಮೇಲಿನ ಕೆನೆಯಂತೆ ಅಸರೂ 
ಪನಾಗಿ ಅಲ್ಲಲ್ಲಿಗೆ ಕಾವ್ಯಗಳಲ್ಲಿ ಕಂಡುಬರುವದು. ಅದರಂತೆ ಕನ್ನಡದಲ್ಲಿ 
ನೋಡಲಾಗಿ ದಕ್ಷಿಣೋತ್ತರ ಮಾರ್ಗಗಳೆಂದು ಚ್ಛೈನ ವೀರಶೈವ ಶೈಲಿ 
ಗಳು ದೃಷ್ಟಿಗೋಚರವಾಗುತ್ತವೆ. ಪ್ರಚಾರದಲ್ಲಿ ಒಂದಕ್ಕೆ ಹಳೆಗನ್ನಡ 
ನೆಂತಲೂ ಇನ್ನೊಂದನ್ನೆ ಹೊಸಗನ್ನಡನೆಂತಲೂ ಅನ್ನುವರು. ಮೇಲಿ 
ನಂತೆ, ಈ ಭಾಷಾರೀತಿಗಳಲ್ಲಿ ಶ್ರೇಷ್ಠವಾವುದು, ಕನಿಷ್ಠವಾವುದೆಂದು 
ಹೇಳಲು ಕಷ್ಟ ಸಾಧ್ಯವಿರುವದು. ದಕ್ಷಿಣ ಮಾರ್ಗವೆಂದತೆ ಕೇವಲ 
ಕಾವ್ಯ ಮಾಗ್ಗವೆಂದು, ಆರಂಭದಿಂದ ೧೨ ನೇ ಶತಮಾನದತನಕ 
ಸುಮಾರು ೧೦೦೦ ವರ್ಷ ಕನ್ನಡಿಗರು, ವಿಶೇಷವಾಗಿ ಜೈನರು ಈ ರೀತಿ 
ಯಲ್ಲಿ ಮಹಾ ಕಾನೃಗಳನ್ನು ಬರೆದಿದ್ದಾರೆ. ಈ ಸರಣಿಯಲ್ಲಿ ಸಂಸ್ಕತ 
ಶಬ್ದಗಳು ಬಹಳ; ಉದ್ದುದ್ದ ಸಮಾಸಗಳು ತುಂಬಿವೆ; ಬಳಿಕೆಯಲ್ಲಿ 
ಲ್ಲದ ಹಳೇ ಶಬ್ದಗಳು ಹೇರಳವಾಗಿ ಕಾಣುವವು, ಶಬ್ದ ಸ್ವಾರಸ್ಯದಿಂದಲೂ 
ಅರ್ಥ ಗೌರವದಿಂದಲೂ, ಓಜಸ್ಸು ಮಾಧುರ್ಯಾದಿ ಗುಣಗಳಿಂದಲೂ 
ತುಂಬಿ ಹರಿಯುತ್ತಿದ್ದರೂ ಪ್ರಸಾದ ಗುಣವು ಸ್ಪಷ್ಟವಾಗಿ ಪ್ರಕಟವಾ 
ಗುವದಿಲ್ಲ. ಓದಿದ ಕೂದಲೇ ಅರ್ಥವು ಮನಸ್ಸಿನಲ್ಲಿ ಮೂಡುವದಿಲ್ಲ. 

೧೨ ನೇ ಶತಮಾನದಿಂದ ಜೈನರ ಪ್ರಾಬಲ್ಯವು ಕಡಿನೆಯಾಗುತ್ತ 
ಹೋದದ್ದರಿಂದ ವೀರಶೈವರು ಮುಂದುವರಿಯಹತ್ತಿದರು. ಅಂಥ ಧರ್ಮ 


ಆಂಗ್ಲೆಕನಿ ವರ್ಡ್ಸವರ್ಥನ ಮತ್ತು ಲಿಂಗವಂತ ಕವಿಗಳ ಭಾಷಾ ಪದ್ಧತಿಗಳು. ೬೧ 


ಯುಗದಲ್ಲಿ ಧರ್ಮದ ಅವನತಿಯೆಂದರೆ ಸರ್ವ ಪ್ರಕಾರದ ಹಾನಿಯೆ 
ನಿಸಿತು, ಧರ್ಮವು ಹಿಂದೂ ಜನರಿಗೆ ಮೂಲಾಧಾರವಾಗಿರುವದು. 
ಈ ಸಮಯಕ್ಕೆ ಬಸವನು ಅವತರಿಸಿ ವೀರತೈವ ನತನನ್ನು ವೃದ್ಧಿಗೊ 
ಳಿಸಹತ್ತಿದನು. ಧರ್ಮಧೀರನೂ ರಾಜ್ಯಪುರುಷನೂ ವ್ಯನಹಾರ ಚತು 
ರನಣ ಆದ ಬಸವಣ್ಣನು ಧಾರ್ಮಿಕ ಔದ್ಯೋಗಿಕ ಸಾಮಾಜಿಕ ಸುಧಾ 
ರಣೆಗಳನ್ನು ಮಾಡಕೊಡಗಿದನು. ಆದ್ದರಿಂದ ಇಡೀ ಹಿಂದುಸ್ತಾನನಲ್ಲಿ 
ರುವ ಏಕತ್ವವು, ವಿನಿಧತೆಯು, ವೈಚಿತ್ರ್ಯವು ಸಂಗ್ರಹವಾಗಿ ವೀರಕೈ 
ವರಲ್ಲಿ ಒಡೆದು ಕಾಣುವವು. ""ಸಾಮಾನ್ಯಂ ಏಕಂ ಅನೇಕಗತಂ” 
ಎಂಬ ನಯಣ್ಯಯಿಕರ ನ್ಯಾಯದಂತೆ ಬಸವಣ್ಣನ ದೃಷ್ಟಿ ಬಿತ್ತು, ವೇದಾಂತ 
ವೆಂಬ ಮುಗಿಲು ಮುಟ್ಟಿವ ಮಾವಿನ ಹಣ್ಣನ್ನು. ಪಂಗ್ತಿ ಪ್ರಸಂಚ 
ವಿಲ್ಲದೆ ವೈದಿಕರಿಗೆ ವೇದ ಬಾಹಿರರಿಗೆ, ಹೊಲೆಮಾನಿಗರಿಗೆ ಸನನಾಗಿ 
ಉಸ್ಸೆಸಿದನೆಂದರೆ ಅತಿಕಯೋಕ್ತಿಯಾಗಲಿಕ್ಕಿಲ್ಲ. ದೇಶದ ಏಕೀಕರಣದ 
ಪ್ರನ್ನಿದಲ್ಲಿ ಬುದ್ಧನು ೧ ನೇಯವನು, ಬಸವನು ೨ ನೇಯವನು, 
ಎಂದು ನೂವು ನಿರ್ನಿನಾನನಾಗಿ ಹೇಳಬಹುದು. ಧರ್ಮದ ತತ್ವ 
ಗಳು ಸಾಮಾನ್ಯ ಜನರಿಗೆ ಸಹಜವಾಗಿ ತಿಳಿಯಬೇಕೆಂದು ಅಚ್ಚ 
ಗನ್ನಡ ಶಬ್ದಗಳು ಉತ್ತಿ ಬೀಳಹೆತ್ತಿದವು. ವಾಜ್ಮಯದಲ್ಲಿ ವ್ಯವ 
ಹಾರದ ಮಾತುಗಳು ಸೇರಸತ್ತಿದವು. ಗದ್ಯ ಪದ್ಯಗಳ ನಡುವಿನ ಅಂತ 
ರವು ಕಡಿನೆಯಾಗಿ ಅವು ಸಮ ಸಮಾನ ಕಾಣಹತ್ತಿದವು. ವಃನಕಾ 
ರರು ಹುಟ್ಟಿದ 5, ಅವರ ವಚನಗಳು ಹುಟ್ಟಿಸವು. ಈ ಪ್ರಕಾರ ವರ್ಡ್ಸ 
ವರ್ಥನು ಹುಟ್ಟಿ ವದಕ್ಕಿಂತ ಪೂರ್ವದಲ್ಲಿ ೬೦೦ ವರ್ಷಗಳ:ಚೆಗೆ ಅವನ 
ತತ್ವಗಳು ನಮ್ಮಸ್ಸಿ ತಲೆದೋರಿದವು. ೧೮ ನೇ ಶತಮಾನದ ಇಂಗ್ಲಂಡದೆ 
ದೇಶದ ಗದ್ಯ ಗೃಂಥಕಾರರಂಕೆ ನರ್ಮು ವಚನಕಾರರು ಭಾಷಾ ಸುಲಭ 
ತೆಯ ಪ್ರಶ್ನವನ್ನ ಸಂಪೂರ್ಣ ಬಿಸಿಸಿ ಬಿಟ್ಟಿರು. ಮುಂಡೆ ಕವಿಗಳು 
ಸಹ ಈ ಸುಲಭವಾದ ಕೈಲಿಯನ್ನು ಅನುಸರಿಸಹೆತ್ತಿದರು. 4ಷಟ್ಟಿದಿಗಳೆ 
ಡೆಬಿಡದೆ ರೋಂಕರಿಸದಿರ್ಸವೇ ವಿದೃತ್ಸಭಾನೀರೇರುಹಾಕರದೊಳು' 
ಎಂಬಂತೆ ಸುಲಭ ಶೈಲಿಗೆ ಅನುಶೂಸನಾದ ಸುಲಭ ಛಂದಸ್ಸುಗಳು 
ಹೊರಬಿದ್ದವು; ಹಾಡುಗಳೂ ಕೀರ್ತನೆಗಳೂ ಕೇಳಿಸಹತ್ತಿದವು. ವಾಜ್ಮ 
ಯವೂ ನೃವಹಾರನೂ ತಾಕಲಾಡಿ ಉತ್ತರ ಮಾರ್ಗದ ಉಗಮವಾ 
ಯಿತು. ಶಿಸ್ಟ ಸಮ್ಮತರಾದ ದಕ್ಷಿಣ ಮಾರ್ಗದಲ್ಲಿ ಕನಿಗಳು ಕನಿಗಳ 


೭೨ ಶಿವಾನುಭವ. 


ಕಾಣಹತ್ತಿದರು. ಸರ್ವ ಸಮ್ಮತವಾದ ಉತ್ತರ ಮಾರ್ಗದಲ್ಲಿ ವಿಶೇಷ 
ವಾಗಿ ಮೆರೆಯಹತ್ತಿದರು. ನವರಸಗಳಿಂದಲೂ ದಶಗುಣಗಳಿಂದಲೂ 
ಅಷ್ಟಾದಕಪದಾರ್ಥಗಳಿಂದಲೂ ಅನೇಕ ಅಲಂಕಾರಗಳಿಂದಲೂ ಇದ 
ರಲ್ಲಿಯೂ ಕಾವ್ಯಗಳು ಕಂಗೊಳಿಸಹತ್ತಿದವು. ರಾಘವಾಂಕ, ಸೊಮಾ 
ರಾಧ್ಯ, ವಿರೂಪಾಕ್ಷ ಪಂಡಿತ ಮೊದಲಾದವರು ವೀರಶೈವರಲ್ಲಿ ಘನ 
ಸಂಡಿತರು. ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ಒಳ್ಳೇ ನಿಶಾರದರು. ದಿಗ್ವಿ 
ಜಯಾರ್ಥವಾಗಿ ಬಂದ ಅನೇಕ ಪಂಡಿತರನ್ನು ಗೆದ್ದು ಅದ್ವಿ ತೀಯರೆಂದು 
ಹೆಸರಾದವರು. ಇವರ ಕನ್ನಡ ಕೃತಿಗಳನ್ನು ಹೋಂಗೆ ಸಂಸೆ ಕೈತವನ್ನು 
ಷುರೆತರೋ ಏನೋ is ಅವುಗಳಲ್ಲಿ ಪ್ರಸಾದವು ಚನ್ನಾಗಿ 
ಕನ್ನಡಿಸಿರುವದು. ಜೈನ ಶೈ ಜೈನರ ಕೂಡ ಹೋಯಿತು. ವೀರಶೈವ 
ಶೈಲಿ ಬಳಿಕೆಯಲ್ಲಿ ತ ಸ ಲಿಂಗಾಯತರು, ಬ್ರಾಹ್ಮಣರು 
ಈ ಶೈಲಿಯನ್ನು ಈಗ ಅನುಸರಿಸುವರು. ಆದ್ದ ರಿಂದ ವ್ಯವಹಾರದಲ್ಲಿ ಯೂ 
ಅದರಂತೆ ವಾಜ್ಮಯದಲ್ಲಿಯೂ ಪ್ರಾಸಾದಿಕ” ಭಾವದಿಂದ ಕರ್ನಾಟಕದ 
ಏಕೀಕರಣಕ್ಕೆ ಕೈ ಕೊಟ್ಟವರು ವೀರತ್ಸೈನಕೀಯೆಂದು ನಾವು ವಿಶದವಾಗಿ 
ಹೇಳಬಹುದು. 


ಶ್ರೀ ಬಸವರಾಜನವರತ್ಸನತಾಲಾ. ೭೩ 
ಶ್ರೀ ಬಸನರಾಜನನರತ್ನಮಾಲಾ. 
NAR 


(ಶಕೆ ೧೮೪೯ ನೇ ಪ್ರಭನನಾಮ ಸಂ॥ ವೈಶಾಖ ಶುದ್ಧ ೩ ಬುಧನಾರದಿವಸ 
ನಿಜಾಪುರ ಶೇಪರ್ಡಹಾಲಿನಲ್ಲಿ ಬಸನಜಯಂತಿಯೆ ಉತ್ಸನದ ಬಗ್ಗೆ ರಾ। ಸ್ಕಾ 
ಫ. ಗು. ಹಳಕಟ್ಟಿ ಇವರ ಅಧ್ಯಕ್ಷತೆಯ ಕೆಳಗೆ ಕೂಡಿದ ಸಭೆಯಲ್ಲಿ ಪಂ॥ ಬಸ 
ವರಾಜ ಶಾಸ್ತ್ರಿಗಳು ಕೋಡಿಕೊಪ್ಪ ಇವರಿಂದ ನಿರ್ಮಿಸಲ್ಪಟ್ಟ ಈ ಶ್ಲೋಕಗಳು 
ದ್ವಿತೀಯ ಶಂಭು ಬಸವ ಸಚಿವಗೆ ಭಕ್ತಿಯಿಂದ ಅರ್ನಿಸಲ್ಪಟ್ಟನು.) 

ಕಲ್ಯಾಣಂ ಶಿವಭಕ್ತಿರತ್ನಸದನಂ ಮುಕ್ತ್ಯಂಗನಾದರ್ಪಣಂ। 
ಕಲ್ಯಾಪೂರಿತಚಾರುಚಂದ್ರವದನಂ ನಿತ್ಯಂ ಚರಾರಾಧನಂ ॥ 
ಕಲ್ಯಾಣೇ ಗುರುಲಿಂಗಜಂಗಮಕೃತೇ ದಾಸತ್ವಮಾಸಾದಿತಂ | 
ಕಲ್ಯಾಣಾಖ್ಯಸುರಾಧಿವಾಸ ಬಸವಂ ಭಕ್ತಾವತಂಸಂ ಭಜೇ ॥೧॥ 
ಗರ್ವಾರಣ್ಯಧನಂಜಯಂ ಸವಿನಯಂ ಧರ್ಮಾಬ್ಬಿ ಚಂದ್ರೋದಯಂ 
ಸರ್ವಪ್ರಾಣಿಸುಖಾಲಯಂ ಶಿವಮಯಂ ದುರ್ಭಾಗ್ಯ ಭಾಗ್ಯೋದಯ:ಂ ॥ 
ಶರ್ವಧ್ಯಾನ ಪರಾಯಣಂ ಶುಭನಯಂ ಭಾಗಸ್ಯಬ್ಬಭಾನೂದಯಂ । 
ಕಲ್ಯಾಣಾಖ್ಯಪುರಾಧಿವಾಸಬಸವಂ ಭಕ್ತಾವತಂಸಂ ಭಜೇ ॥ ೨॥ 
ಲಿಂಗಾಂಗೈ ಕೃಸುಜಂಗಮಾವೃತಗೃಹಂ ಲಿಂಗಾಂಗಬೋಧಪ್ರದಂ 1 
ರಂಗಾಜೀವನಿನಿರ್ನಿತ ಪ್ರತಿಕೃತಿ ಪ್ರಾಣಪ್ರದಾನಪ್ರಭುಂ ॥ 
ಗಂಗಾಂಬಾಗಲಹಾರ ಮಂಗಲಮಣಿಂ ಸದ್ಭಕ್ಕಚಿಂತಾಮಣಿಂ [ 
ಕಲ್ಯಾಣಾಖ್ಯ ಸುರಾಧಿನಾಸಬಸವಂ ಭಕಾ,ವತಂಸಂ ಭಜೇ ॥೩॥ 
ದಿಷ್ಟೇಲಾಗತಕೋಟಕುಪ್ಯನಿಚಯಂ ಫಿರ್ದಿಷ್ಟಸನ್ಮಾರ್ಗಕಂ | 
ದಿಷ್ಟಾಂತರ್ಗತದುರ್ಲಿಪಿಸ್ರಶಮನ ಪ್ರಾನೀಣ್ಯಪ್ರಾಪ್ತೋನ್ನತಿಂ 1 
ದೃಷ್ಟ್ವಾ ಪೂ ಸಮಸ್ತವಸ್ತುಮಲಿನಂಮಾಹಾತ್ಮ್ಯಸಂಗೋಸನಂ | 
ಕಲ್ಯಾಣಾಖ್ಯ ಪುರಾಧಿವಾಸ ಬಸವಂ ಭಕ್ತಾವತಂಸಂ ಭಜೇ ॥೪॥ 
ಭೂಪಾಸ್ಥಾನವಿಭೂಷಭಾಷಣಚಣಂ ನಿರ್ಮಾನಿನಂ ಜ್ಞಾನಿನಂ। 
ಗೋಸೀಪೀನಸತತ್ಸಯೋಧರಧರಂ ಪಾಪಾಲಿರಕ್ಷಾಕರಂ ॥ 
ಪಾಪಾವೇಸ್ಟಿತ ಬಿಜ್ಜಲೇಂದ್ರನೃನತಿಂ ಪಾಪೇನ ದೂರೀಕೃತಂ | 
ಕಲ್ಯಾಣಾಖ್ಯ ಪುರಾಧಿವಾಸ ಬಸವಂ ಭಕ್ತಾವತಂಸಂ ಭಜೇ ॥೫॥ 


೭೪ ಶಿವಾನುಭವ. 


Wi ೯ ವಿನಿರ್ಮಿತ ಪ್ರಸಂಚರಚನಂ ಸಂಚಾನನಾಂತಃಸುರಂ । 
ಸಂಚಾಸ್ಟ್ರಾರಿ ಸಮಾನಭೂತಿರುಚಿರಂ ಪಂಚಾಸ್ತ್ರ್ಯ ಹೃದಿ, .. i} 
ಸಂಚಾಚ ಚಾರ್ಯಕೃ ತಂ ಸನಾತನಮತಂ ಸರ್ವಂ ಸ ಂಟೀಕ್ಕ ತಂ। 
ಕಲ್ಯಾಣಾಖ್ಯ ಸೋಪಾ? ಬಸವಂ ಭಕ್ತಾ ವ ಭಜೇ 1 
ಸನ್ಲೀಲೋಲ್ಲಸಿತಾಲ್ಲವ/ಪ್ರಭುನರ ಪ್ರಾಸ್ಕೋಪದೇಶಾದಿಕಂ । 
ನಲ್ಲನ್ನ ಕ್ರ ರಸಾಮೃ ತಾರ್ದ್ರಿತತನುಂ ಲೀಲಾಬ್ದ ಮಾಲಾಗಲಂ॥ 
ಪವರ ವಮುಲಹೆಸಃ ನೀಲಾಂಬಿಕಾ ವಬ್ಬಭಂ | 
ಾಣಾಖ್ಯ ಪುರಾಧಿನಾಸ ಬಸವಂ ಭಕ್ತ್ವಾವತಂಸಂ ಭಜೇ ॥೭ 
ಮಾಚಿಃ Wk ಮುಖ ಶರಣಾನ್ವೇಷ್ಟ್ರಿ ತಂ ಶ್ರೇಷ್ಠ ದೇವ 
ರೇಚಯ್ಯಾದಿ ಮು ಥಗಣನ2ಾಂಘ್ರ್ಯರ್ಚನಾಸಕ್ತ್ಕ ಭಾವಂ॥ 
ಭೂಚಕ್ರಾಚ್ನಾ ರಿತ ನನರತ್ನೂಭ ಮುಗ್ಗಾ ರ್ಯಜೀವಂ । 
ಕಲ್ಯಾಣಾಖ್ರ ಸ ತ! ಬಸವಂ ಭಕ್ಷ ವತಂಸಂ ಭಜೇ ॥೮॥ 
ಸರ್ವೇಷ್ವ ಭ್ಯುದಯ್ಸೆಸಿ ಮಂತ್ರಿ ಪದವೀ ಮಧ್ಯಾಸ್ಯ ಬುದೌಘಸಂ 
ಗರ್ವಾಸಕ್ಕ ಕುಯುಕ್ತಿಯುಕ್ತ 81 ನ ವ್ಯೂಹಾದ್ದಿ ್ರಿ ಸಂದಾರಣಂ | 
ಸರ್ನ್ವಾಧಾರ ಧಂಧೆ ದ್ರ ಸಚಿವಂ ತ್ರಿ ಸಂಗಮೇಶ್ಯೈಕ್ಯಗೆಂ | 
ಕಲ್ಪ್ರಾಣಖ್ಯ ತಯ ಬಸವಂ ಭಕ್ತಾವತಂಸಂ ಭಜೇ ॥೯॥ 
Ro ನನಭಕ್ಕಿ ಸ್ಫೂತರತ್ನಸ್ರ ಸಜಾ ಯೋ! 
ಸತಿ ಯ.ದಿವ; :ನುಷ್ಯಃ ಪ್ರಾ ತರುತ್ತಾ ಯ ನಿ ॥ 
ಪ ಶಿವ ಸಮೀಪಂ ಚೈಹಿಕಂ ಸರ್ವಸೆ ಗೌಖ್ಯಂ ] 
ವನುರ ಬಸವೇನ ಗೆ ಕತಾ ಪ್ರತ್ನರತ್ತ್ಪೈಃ (೧೦೫ 


ವೀರಶೈವ ಧರ್ಮ ಗ್ರಂಥ ಪ್ರಸಾರಕ ಸಂಘ ನಿಜಾಪುರ. ಸ 


ನೀರಶೈನ ಧರ್ಮ ಗ್ರಂಥ ಪ್ರಸಾರಕ ಸಂಘ 
ವಿಜಾಪುರ. 


«ವೀರಶೈವ ಧರ್ನು ಗ್ರಂಥ ಪ್ರಸಾರಕ ಸಂಘ ವಿಜಾಪುರ” ಎಂಬ 
ಹೆಸರಿನಿಂದ ಒಂದು ಸಂಸ್ಥೆಯು ವಿಜಾಸುರದಲ್ಲಿ ಸ್ಥಾಪಿಸಲ್ಪಟಿ ಸಂಗ 
ತಿಯ ಬಗ್ಗೆ ಶಿವಾನುಭವದ ಹಿಂದಿನ ಸಂಚಿಕೆಯಲ್ಲಿ ಮಾಡಿದ ಉಲ್ಲೇ 
ಖವು ವಾಚಕರ ನೆನಸಿನಲ್ಲಿ ಇರಬಹುದು. ಈ ಸಂಘವು ಈ ವರೆಗೆ 
ಮಾಡಿದ ಕಾರ್ಯಗಳನ್ನು ನಾವು ಇಲ್ಲಿ ವಿವರಿಸುತ್ತೇವೆ. 

ಗ್ರಥ ಪ್ಲ ಕಟಿನೂ ಕಾಯಗ?ಿವನ್ನು ಕೈಕೊಳ್ಳುವ ವ ಪೂರ್ವದಲ್ಲಿ 
ಗ್ರ ಂಥಗಳನ್ನು ಗೊತ್ತು ಹಚ್ಚೆ ,ನದೂ, ಸಂಗ್ರ ಹಿಸುವದೂ, ಅತ್ಯಾವಶ್ಯಕವಾ 
ಬಗ ಈಕಾಯ ೯ವನ್ನು ನಾವು ಈಗ ಫೈಕೊಂಡಿದ್ದು, ಇದರಲ್ಲಿ ಕೆಳಗೆ 
ಕಾಣಿಸಿದ ಸಭ್ಯ ಗೃಹಸ್ಥರು ನಮಗೆ ಮಹತ್ವದ ಸಹಾಯವನ್ನು ಮಾಡಿರು- 
ವರು. 

(೧) ತ್ರೀಮಜ್ಜಗದ್ಗರು ವ.ರುಳ ಸಿದ್ಧ ದೇಶಿಕೇಂದ್ರ ಮಹಾ ಸ್ವಾಮಿ 
ಗಳು ಉಜ್ಜಿನಿ ಇವರು ಲಿಂಗಲೀಲಾವಿಲಾಸ ಎಂಬ ಗ್ರಂಥವನ್ನು ಕಳಿಸಿ 
ರುವರು 

(೨ ಮಿ ಬಿ. ಬಸವಾರಾಧ್ಯ ಬಿ. ಎ. ಬಿ.ಎಲ್‌ ಬೆಂಗಳೂರ ಇವರು 


ಸ್ವಹಸ್ತಾಕ್ಷರದಿಂದ ಬರೆದ ಕೆಲವು ವಚನ ಗ್ರಂಥಗಳನ್ನು ಕಳಿಸಿದ್ದಾರೆ. 
(೩) 9೫: ರಾ! ಮಂಜಸ್ಪ ಹರ್ಡೇಕರ ಇವರು ತಮ್ಮ ಪ್ರವಾಸ 


ದಲ್ಲಿ ಹತ್ತರಕಿ ಮತ್ತು ನಿಡಗುಂದಿ ಈ ಗ್ರಾಮಗಳಲ್ಲಿ ತಮಗೆ ಸಿಕ್ಕ 
ಗ್ರಂಥಗಳನ್ನು ಕಳಿಸಿರುವರು. 

(೪) ಮಿ. ಟಿ. ಎಚ್‌. ಎಮ್‌. ಸದಾಶಿವಯ್ಯ ಎನನ. ಏ ಇವರು 
ಮದ್ರಾಸ ಓರಿ ಎಂಟಿಲ್‌ ಲಾಯಬ್ರರಿಯಲ್ಲಿ ಕೆಳಗೆ ಕಾಣಿಸಿದ ಆಗಮ ಗ್ರಂಥ 
ಗಳಿರುವವೆಂದು ನಮಗೆ ತಿಳಿಸಿರುವರು. ಅವು ಯಾನವೆಂದರೆಃ-ಕಾಮಿಕ, 
.ಮಕುಟಿ, ಯೋಗಜ, ಪಾರಮೇಶ್ವರ, ಸುಪ್ರಭೇದ, ವಾತುಲ್ಕ ವೀರ, 
ವೀಂಲಾಗಮ ರಹಸ್ಯ, ಸಕಲಾಗಮ "ಸಂಗ್ರಹ, ನ abe 

(೫) ಇಸೇ ಮೇರೆಗೆ ಪೌಷ್ಯರಾಗಮವು ಶ್ರೀವ:ನ್ಲಿರಂಜನ ಜಗ 
ದ್ಲುರು ತ್ರೀಗುರುಸಿದ್ಧಸ್ವಾಮಿಗಳು ಹುಬ್ಬಳ್ಳಿ ವ:ಹಾ ಸ್ವಾವಿ:ಗಳವರ 
ಮಠದಲ್ಲಿ ಇದ್ದಹಾಗೆ ತಿಳಿಯುತ್ತದೆ, 


೭೬ ಶಿವಾನುಭವ. 


(೬) ರಾಃ ರಾ| ಮಡಿನಾಳಪ್ಪಾ ಅಂಗಡಿ ಸಾ| ಕೊಂಡಗುಳಿ ತಾ| 
ಸಿಂದಿಗಿ ಇವರು ಪ್ರಭುದೇವರ ಭೊಧಸರ ನಚನ ಎಂಬಗ್ರಂಥವನ್ನು 
ಕಳಿಸಿರುವರು. 

(೭) ರಾ। ರಾ। ಬಸಲಿಂಗಪ್ಪ ಕಿಜೆಗಿ ಸಾ| ಬಾಗಲಕೋಟ ಇವರು 
ಸ 1 | ಕಳಿಸಿರುವರು. 

(೮) ಮಿ. ಅಂದಾನೆಪ್ಪ ಶೆಟ್ಟ ಬಿ. ನಿ. ಅಥಣಿ ಇವರು ಅನೇಕ ಗ್ರಂಥ 
ಗಳುಳ್ಳ ಒಂದು ಕಟ ನ್ನೇ ತ 

(© ರಾ। ರಾ। ಮಡಿವಾಳೆಪ)ು ಸಾಸನೂರ ಮಾಸ್ತರ ಕಲಕೇರಿ 
ಇವರು ಕಡಕೋಳ ಮಡಿವಾ ತಯ್ಯನವರ ವಚನಗಳನ್ನು ಕಳಿಸಿರುನಣು. 

(೧೦) ಇದೇ ಗ್ರಂಥವನ್ನು ರಾ॥ ರಇ॥ ಬಸರ ಕೆಂಭಾವಿಸಾ। ಕೋಡ 
ಗುಳಿ ಇವರು ಕಳಿಸಿದ್ದಲ್ಲದೆ ತಮಗೆ ಮೊಗಲಃಯಿ:ಯಲ್ಲಿ ದೊರಿದ 
ನಾಲ್ಕಾರು ಗ್ರಂಥಗಳನ್ನು ತಂದು ಕೊಟ್ಟಿರುವರು, 

(೧೧) ರಾ) ೦೫1 ಈಶ್ವರಪ್ಪ ಸೌದ್ರಿ ಸಇಕೀನ ಆದವಾನಿ ಈ ಮಹ 
ನೀಯರ ಹತ್ತರ ಅನೇಕ ಗ್ರಂಥಗಳಿದ್ದು ಅವರು ಅವುಗಳ ಪಟ್ಟಿಯೊಂದನ್ನು 
ನಮ್ಮ ಕಡೆಗೆ ಕಳಿಸಿದ್ದಾರೆ. ಅವುಗಳಲ್ಲಿ ನಮಗೆ ಅವಶ್ಯ ಇದ್ದ ಗ್ರಂಥ 
ಗಳನ್ನು ಕೇಳಿದಾಕ್ಷನೇ ಪೋಷ್ಟಿನಿಂದ ಕಳಿಸುತ್ತ ಬಂದಿದ್ದಾರೆ. 

(೧೨) ಶ್ರೀಲಿಂಗ ನಂದ ಶರಣ ಸಾ॥ ಗುಂಡಗುರ್ಕಿ ಜ್ಯಾ ಕಲಬುರ್ಗಿ 
ಈ ಮಹಾನು ಭಾವರು ನಮಗೊ ಪ್ರರ ಕೆಲವು ವಚನ ಗ್ರಂಥಗಳನ್ನು 
ಬರೆದು ಕಳುಹಿಸಲು ಮುಂದಾಗಿದ್ದಾರೆ. 

(೧೩) ಬಾಗಲಕೆಣಟಿಯಲ್ಲಿ ಯ ತೆಂಗಿನ ಮಠದಲ್ಲಿ ಅನೇಕ ಗ್ರಂಥ 
ಗಳು ಇದು ಅವುಗಳಲ್ಲಿ ನಮಗೆ ಅನವಶ್ಯ ಬಿನ್ನ ಕೆಲವು ಗ್ರಂಥಗಳನ 
ಕರು ಸಿದ್ಹಾಕೆ. 

(೧೪) ಶ್ರೀಶಿನಯೋಗ ಮಂದಿರದ ಗ್ರಂಥಾಲಯದಿಂದ ನನಗೆ ಬಹಳ 
ಸಹಾಯನಾಗುತ್ತಲಿದೆ. ನಾವು ಈಗ ಬಸನೇಕ್ವರನ ವಚನಗಳನ್ನು ಅತೀ 
ಶುದ್ಧವಾಗಿ ಎರಡನೆಯ ಅವೃತ್ತಿ ಅಚ್ಚ ಹಃಕುವ ಬಗ್ಗೆ ನಿಶೇಷತರದ 
ಪ್ರಯತ್ನಗಳು ನಡೆಯ ಮಿಸಿದ್ದೇವೆ. ಅವ್ನರಿಂದ ಕೆಲವು ಬಸವೇಶ್ವರ ವಚನ 
ಗ್ರಂಥಗಳನ್ನು ಮಂದಿರದವರು ಕಳಿಸಿದ್ದಾರೆ. 

(೧೫) ಮಿ ಎಸ್‌. ನಂಜುಂಡಾರಾಧ್ಯ ಕ್ಲಾರ್ಕ ಭದ್ರಾವತಿ ಜಿ| ಶಿವ 


ಮೊಗ್ಗು ಇವರು ತಮ್ಮಲ್ಲಿಯ ಷಟ್ಟ ಲಿ ಸಂಬಂಧದ ಮೂರು, ನಾಲ್ಗು 
2 


A 


ವೀರಕೈ ವ ಧರ್ಮ ಗ್ರಂಥಪ್ಪ ರೈಸಾರಕ ಸಂಘ ನಿಜಾಪುರೆ. ೭೭ 


ಗ್ರಂಥಗಳನ್ನು ಕಳಿಸಿರುವರು. 

(೧೬) ತ್ರೀ. ಅನ್ನದಾನಿ ಸ್ವಾಮಿಗಳು ಮು॥ ಆಂಬೂರ ಜಿಲ್ಲಾ 
ನಾರ್ಥಅರ್ಕಾಟಿ ಇವರು ತಮಲ್ಲಿ ಇದ್ದ ಪದ್ಯ ಸಂಗ್ರಹೆಗಳನ್ನು ಕಳಿಸಿ 
ರುವರು, 

(೧೭) ಶಿ ಮೂ| ಬುದ್ಧಯ್ಯ ಸುರಾಣಿಕ ಇವರು ಬೀಳಿಗಿ ಪೇಠಾ 
ದಲ್ಲಿ ತಮಗೆ ಸಿಕ್ಕು ಗ್ರಂಥಗಳನ್ನು ಮೇಲಿಂದ ಮೇಲೆ ಕಳಿಸುತ್ತಲಿದ್ದಾರೆ. 

(೧೮) ಶಿ ಮೂ ಮುರಗಯ್ಯನವರು ಮಾಸ್ತರ ಮು॥ ತೇರಗಾವ 
ಜಿ| ಕಾರವಾರ ಇವರು ತಮ್ಮಲ್ಲಿದ್ದ ನಾಲಸ್ವಾರು ಗ್ರ ಂಥಗಳೆನ್ನು ಕಳಿಸಿರುವರು. 

(೧೯) ಮಿ. ಕೃ ಸ್ಟರಾವ್‌ ಕನಬ್ರಾಳ್‌ ವಕೀಲಗುಲಬುರ್ಗಾ ಇವರು 
ತವ್ಮಲ್ಲಿದ್ದ ವಚನ "ಸಂಧವನ್ನು ಕಳಿಸಿದ್ದೂರೆ. ಅಲ್ಲದೆ ತಮ್ಮ ಭಾಗದ 
ಆನೇಕ ಐತಿಹಾಸಿಕ ಶೋಧಗಳನ್ನು ನಡೆಯಿಸಿದ್ದಾರೆ. 

(೨೦) ಮಿ ಬೆನಗಲ್‌ ರಾಮರಾವ ಎಮ್‌. ಏ. ಕನ್ನಡ & ಟ್ರುನ್ಸಶೇ 
ಟರ ಮದ್ರಾಸ ಇವರು ಮದ್ರಾಸ ಓರಿ ಎಂಟಲ್‌ ಲಾಯಬ್ರರಿಯಲ್ಲಿಯ 
“ಬೀಳೆಗ ಅರಸತ ನಂಶಾನಳಿ” ಎಂಬ ಗ್ರಂಥನನ್ನು ನಕಲು ಮಾಡಿಸಿ ಅತಿ 
ಪರಿಶ್ರಮದಿಂದ ಶುದ್ಧಗೊಳಿಸಿ ಶಿವಾನುಭವದಲ್ಲಿ ಅಚ್ಚು ಹಾಕಿಸುಕ್ತಲಿ 
ದ್ದಾರೆ. ಅದು ಈಗ ಶಿವಾನುಭನದಲ್ಲಿ ಅಚ್ಚುಗುತ್ತಲಿದೆ. 

(೨೧) ರಾ। ರಾಃ ಆಲೂರ ವೆಂಕಟರಾಯರು ಹರಳಯ್ಯ ಮಧುವ 
ರಸರ ಒಂದು ಕಾವ್ಯವನ್ನು ಕಳಿಸಿದ್ದಾರೆ. 

(೨) ವೇದಾಂತ ಸಾರ ವೀರಕ್ಛೆ ನ ಚಿಂತಾಮಣಿ ಎಂಬ ಸಂಸ ಸ್ಭೃಕ 
ಗ್ರಂಥವು ಗೋಕಾನಿಯಲ್ಲಿ ದೊರೆದ್ಟೆ ಅದರ ಉತ್ತರಾರ್ಥ ಕ್ಸ. ಸ 
ರಾ. ಬಾ. ಮಾರನ ಇವರು ಅಚ್ಚ ಹಾಕಿದ್ದು ಅದರ ಪೂರ್ವಾರ್ಧ ವನ್ನು ಅಚ್ಚು 
ಹಾಕುವದು ಅವಶ್ಯವಿದೆ. 

ಈ ಮೇರೆಗೆ ಗ್ರಂಥ ಶೊಧನೆಯ ಕಾರ್ಯವು ಈ ಅವಧಿಯಲ್ಲಿ ಆಗಿ 
ರುತ್ತದೆ. ಇದೇ ಮೇರೆಗೆ ಇತಿಹಾಸ ಸಂಶೋಧನ ಕಾರ್ಯಕ್ಕೋಸ್ಕರವೂ 
ಕೆಳಗೆ ಕಾಣಿಸಿದಂತೆ ಪ್ರಯತ್ನಗಳಾಗಿವೆ. 

(೧) 0 ರಾ।ಃ ಗೊಲ್ಲಾಳ ಸೂಜಾರಿ ಸು ಕಲಕೇರಿ ಇವರು ಸುರ 
ಪೂರ ತಾಲೂಕಿನಲ್ಲಿ ಏವೂರ, ಮತ್ತು ಮುದನೂರ ಗ್ರಾ ಮಗಳಲ್ಲಿ ಯ ಮತ್ತು 
ಕಲಕೇರಿಯಲ್ಲಿಯ ಶಿಲಾಶಾ ಸನಗಳನ್ನು ಓದಿ ಗ ನಮ್ಮ ಕಡೆಗೆ ಕಳಿ 
ಸಿದ್ದಾರೆ. 

ಎ 


ಸ್ರ ಶಿವಾನುಭವ. 


(೨) ಶಿ ಮೂ ರಾಚಯ್ಯ ಹಿರೇಮಠ ಪಾರ್ಶ್ವವಾಡ ಇವರು ಕಿತ್ತೂರ 
ಸಂಸ್ಥಾನದ ಕಾಗದ ಪತ್ರಗಳು ಸಿಗಬಹುದಾದ ಸ್ಥಳಗಳನ್ನು ತಿಳಿಸಿದ್ದಾರೆ. 

(೩) ರಾ। ರಾ। ಮಲ್ಲಪ್ಪ ಸಜ್ಜನ ಸಾಕೀನ ಹೂಲಿ. ತಾ| ಸವದತ್ತಿ 
ಇವರು ತಮ್ಮ ಭಾಗದಲ್ಲಿರುವ ಶಿಲಾಲೇಖ ಮೊದಲಾದವುಗಳನ್ನುಸಂಗ್ರಹಿಸಿ 
ಕಳಿಸಿ ಕೊಡಲು ಒಪ್ಪಿಕೊಂಡಿದ್ದಾರೆ. 

(೪) ರಾ; ರಾಃ ಚನಮಲ್ಲಸ್ಪ ಗಲಗಲಿ ಮು। ಹಲಸಂಗಿ ಇವರು ಶಿಲಾ 
ಲೇಖಗಳನ್ನು ಓದುವ ಕಾರ್ಯದಲ್ಲಿ ಸಹಾಯವಾಗಲು ಅಭಿವಚನವನ್ನು 
ಕೊಟ್ಟಿ ಸುವರು. 

(೫) ಸೇ ಮೇರೆಗೆ ನೇ ಚಂದ್ರಶೇಖರ ಶಾಸ್ತ್ರಿಗಳು ಮು। ಯಾದ 
ಗಿರಿ ಇವರು ತಮ್ಮ ಭಾಗದಲ್ಲಿಯ ಶಿಲಾಶಾಸನಗಳ ನಕಲುಗಳನ್ನು ಸೂ) 
ಹಿಸಲು ಒಪ್ಪಿರುವರು. 

ಶಿಲಾಶಾಸನಗಳ ನಕಲು ಮಾಡಲಿಕ್ಕೆ ಒಂದು ವಿಶೇಷ ತರದ ಬ್ರಶ್‌ 
ಮತ್ತು ಮಸೀ ಹೆಚ್ಚವ ಗಾದಿ ಬೇಕಾಗಿದ್ದು ಅವುಗಳನ್ನು ಮದ್ರಾಸದ 
ಲ್ಲಿಯ ಒಂದು ಕಂಪನಿಯಿಂದ ತರಿಸಿದ್ದೇವೆ. ಅವು ಈಗ ಬಂದಿದ್ದು 
ಅವುಗಳು ಈ ಕಾರ್ಯ ಮಾಡುವಂಥವರ ಉನಯೋಗಕ್ಕೆ ಕೊಡಲ್ಪ 
ಡುವವು. 

ಮೇಲ್ಕಂಡ ವಿವರಣೆಯಿಂದ ಕರ್ನಾಟಕದ ಎಲ್ಲ ಕಡೆಯ ಭಾಗದ 
ಜನರು ದಕ್ಷಿಣಕ್ಕೆ ಮದ್ರಾಸ ಆಂಬೂರನಿಂದ ಉತ್ತರಕ್ಕೆ ಕಲಬುರ್ಗೆವರೆಗೆ 
ಮತ್ತ ಪೂರ್ವಕ್ಕೆ ಆದವಾನಿಯಿಂದ ಪಶ್ಚಿಮಕ್ಕೆ ಕಾರವಾರದ ವರೆಗೆ ಅನೇಕ 
ವಹಾನುಭಾನರು ನಮ್ಮ ಈ ಕಾರ್ಯದಲ್ಲಿ ಸಹಾನುಭೂತಿಯನ್ನು ವಹಿಸಿ 
ನಮಗೆ ಅತ್ಯಂತವಾಗಿ ಸಸಾಯ ಮಾತ.ತ್ತಲಿಸಿವದು ಕೂಡಲೇ ಗೊತ್ತಾ 
ಗುತ್ತದೆ. ಈ ಮಹನೀಯ.ರಳಉ ರಕಾರವನ್ನು ಎಷ್ಟು ಬಣ್ಣಿಸಿದರೂ ಅಲ್ಪವೇ 
ಸರಿ. ಇದೇಮೇರಿಗೆ ಅನೇಕ ಮಹನೀಯರು ತಮ್ಮ ಶೋಧಗಳನ್ನು 
ಶಿನಾನುಭವನಲ್ಲಿ ಪ್ರಕಓಸುತ್ತಲಿದ್ದಾರೆ. ಈ ಮೇರೆಗೆ ಧರ್ಮಗ್ರಂಥ 
ಸಂಗ್ರಹ ಮತ್ತು ಇತಿಹಾಸ ಸಂಶೋಧನ ಈ ಪ್ರಯತ್ನಗಳು ಈಗ ಮೆಲ್ಲಗೆ 
ಯಶಸ್ಸನ್ನು ಹೊಂದುತ್ತ ನಡೆದಿರುತ್ತವೆಂಬನು ವಾಚಕರ ನಿದರ್ಶನಕ್ಕೆ 
ಬರಬಹುದು. ಶಿವಾನುಭವವು ಯಾವ ಪಕ್ಷಕ್ಕೂ ಹೊಂದಿದ್ದು ಇರುವದಿಲ್ಲ. 
ಸ್ವತಂತ್ರ ವಿಚ:ರ ಮತ್ತು ಶೋಧ ಇವುಗಳಿಂದ ಕೂಡಿಕೊಂಡು ಸಮಂಜ 
ಸವಾಗಿ ಬರೆದ ಯಾವ ಲೇಖಗಳಿಗಾದರೂ ಈ ಪತ್ರಿಕೆಯಲ್ಲಿ ಇಂಬುದೊ 


ನೀರತೈವ ಧರ್ಮು ಗ್ರಂಥ ಪ್ರಸಾರಕ ಸಂಘ ವಿಜಾಪುರ. ೭೯ 


ರೆದಿರುತ್ತದೆ. ಆದರೆ ಲೇಖಗಳಲ್ಲಿ ಕಾಣಿಸಿದ ವಿಚಾರಗಳಿಗೆ ಲೇಖಕರೇ 
ಜವಾಬುದಾರರು ಹೊರ್ತು ಅವುಗಳಿಗೆ ಸಂಪಾದಕರು ಜವಾಬುದಾರರಲ್ಲ 
ಎಂಬದನ್ನು ಇಲ್ಲಿ ಹೇಳುವದು ಅವಶ್ಯವಿದೆ. 

ಆದಕೆ ಸಂಘದ ಉದ್ದೇಶವು ಕೊನೆಗಾಣಬೇಕಾದರೆ ಫಂಡಿನ ಸಹಾ 
ಯವು ಅತೃವಶ್ಯನು. ಇಲ್ಲದೆ ಹೋದರೆ ನಾವು ಮಾಡುತ್ತಲಿರುವ ಕಾರ್ಯ 
ಗಳೆಲ್ಲವೂ ಅಲ್ಲಿಯೇ ಕುಂಠಿತವಾಗಿ ಹೋಗುವ ಸಂಭವವನಿ. ಅದರಂತೆಯೇ 
ಶಿವಾನುಭವ ಪತ್ರಿಕೆಯನ್ನು ಕಾಯುವದೂ ಅವಶ್ಯನು. ಇಲ್ಲದಿದ್ದರೆ, ಈ ಪ್ರಯ 
ತ್ಸೆಗಳ ಜೀವವೇ ನಷ್ಟವಾಗುವದು. ಈ ಪತ್ರಿಕೆಯು ಈ ಎಲ್ಲ ಫ್ರಯತ್ನಗ 
ಳನ್ನು ಕೇಂದ್ರೀ ಕರಿಸುವ ಕಾರ್ಯವನ್ನು ಮಾಡುತ್ತಲಿದೆ. 

ಆದ್ದರಿಂದ ವೀರಶೈನ ಸಮಾಜದ ಸುರೋವೃದ್ಧಿ ಯನ್ನು ಅಪೇಕ್ರಿಸು 
ವವಕೆಲ್ಲರೂ ಸಂಘದ ಕಾರ್ಯಕ್ಕೆ ಲಕ್ಷ ಕೊಡಬೇಕೆಂದು ನಮ್ಮ ಸವಿನಯ 
ಸೂಚನೆ ಇದೆ. ಈ ವಿಷಯದಲ್ಲಿ ಕೆಲವು ಮಹನೀಯರು ನಮಗೆ ಬಹಳ 
ಸಹಾಯ ಮಾಡುತ್ತಲಿದ್ದಾರೆ. ಸಂಘವು ಸ್ಥಾಪಿತವಾದಬಳಿಕ ರಾ। ರಾ। 
ಗಂಗಾಧರಪ್ಪ ಸಾಬೋಜಿ ಸಾಕೀನ ಬೆಳಗಾವ ಇವರು ೫೦೦ ರೂಪಾಯಿ 
ಗಳ ವರೆಗೆ ಹಣವನ್ನು ಕೊಡಲು ಒಪ್ಪಿದ್ದಾರೆ. ಮತ್ತ ರಾ। ರಾ|ನ್ಹಿ. ಬಿ. 
ಹಾಲಭಾವಿ ಸಬಜಜ್ಜ ವಿಜಾಪುರ ಇವರು ೧೦೦ರೂಪಾ ಸಿ: ರೋಖ ನಮಗೆ 
ಕೊಟ್ಟಿರುತ್ತಾರೆ. ಕಿ। ಮೂ; ಬಿ. ಶಿವಮೂರ್ತಿ ಶಾಸ್ತ್ರಿಗಳು ಕೀರ್ತನಕಾರ ಸಾ॥ 
ತುಮಕೂರ ಇವರು ತಾವು ಹೋದಲ್ಲೆಲ್ಲ ಶಿವಾನುಭನಕ್ಕೆ ಅನೇಕ ವರ್ಗಣೀ 
ದಾರರನ್ನು ಕೂಡಿಸಿ ಕೊಟ್ಟಿರುತ್ತಾರೆ. ಇವರು ನಮಗೆ ಮಾಡುತ್ತಿರುವ ಸಹಾ 
ಯವು ಬಹಳವಾಗಿದೆ. ಈ ಯಾವತ್ತು ಸಭ್ಯ ಗೃಹಸ್ಥರಿಗೆ ನಾವು ಬಹಳ ಆಭಾ 
ರಿಯಾಗಿದ್ದೇನೆ, ಇವರಂತೆಯೇ ಎಲ್ಲರೂ ನಮಗೆ ನೆರವಾಗಬೇಕೆಂದು ನಾವು 
ಸವಿನಯ ಪೂರ್ವಕ ಪ್ರಾರ್ಥಿಸುತ್ತೇವೆ. ಸಂಘದ ನಿಯಮಗಳು ಯಾರಿಗೆ 
ಬೇಕೋ ಅವರು ನಮಗೆ ತಿಳಿಸಿದಲ್ಲಿ ಅವುಗಳನ್ನು ಕಳಿಸಿಕೊಡುತ್ತೇನೆ. 


ತಾ|| ೧೦ ೬-೨೭ ಫ ಗು.ಹಳಕಟ್ಟ. 
ಚೇರಮನ್‌ 


ಶಿವಾನುಭವ ಗ್ರೆಂಥೆಮಾಲಾ ನೆಂ॥ ೧೨ 





ಸಂಗನ ಬಸವೇಶ್ವರ 
ವಚನಗಳು. 


ಸಂಪಾದಕರು 


ರಾ॥ ಸಾ॥ ಫೆ. ಗು. ಹಳಕಟ್ಟಿ 
ಬಿ. ಭಿ. ಎಲ್‌ ಎಲ್‌, ಬಿ. ವಕೀಲ. 


ಬೆರೆ ೧೦ ಆಣೆ. 


ಪ್ರಸ್ತಾವನೆ. 
~~) — 


ವೀರಶೈವರಲ್ಲಿ ಪ್ರಚರಿತವಿರುವ ಆಚಾರಗಳಲ್ಲಿ ಗರ್ಭಿತಾರ್ಥವಿದ್ದು, 
ಅವು ಅತ್ಯಂತ ಭಾವನಾಮಯವಾಗಿರುತ್ತವೆ. ಇವುಗಳ ಮರ್ಮವನ್ನು 
ಅರಿಯಲು ಸಂಗನಬಸನೇಶ್ವರ ವಚನವು ಬಹಳ ಉಸಯುಕ್ತವಿದೆ. 
ಈಗಿನ ದಿವಸಗಳು ವಿಚಾರ ಪ್ರಾಧಾನ್ಯವಾದವುಗಳು. ಜನರು ವಿಚಾ 
ರಕ್ಕೆ ಯಾವದು ಸಮರ್ಪಕವೋ ಅದನ್ನೇ ಅನುಸರಿಸುವವರಾಗಿರುವರು. 
ಆದ್ದರಿಂದ ಈ ಪ್ರವೃತ್ತಿಗೆ ಅನುಗುಣವಾಗಿಯೇ ಧಾರ್ಮಿಕ ತತ್ವಗಳ ವಿವೇ 
ಚನೆಯು ಅವಶ್ಯವು ವೀರಸ್ಸಿವ ಆಚಣೆಗಳ ಬಗ್ಗೆ ಜನ 
ರಲ್ಲಿ ನಾನಾವಿಧ ಕುತ್ಸಿತ ವಿಚಾರಗಳು ವಾಡಿಕೆಯಾಗಿರುತ್ತವೆ. ಈ ಸ್ಥಿತಿ 
ಯನ್ನು ದೂರ ಮಾಡಬೇಕಾದಕಿ ಅವುಗಳ ನಿಜವಾದ ಮರ್ಮವನ್ನು 
ಕಂಡು ಹಿಡಿದು ಅವುಗಳನ್ನು ಪ್ರಸಾರ ಪಡಿಶುವದೇ ಯೋಗ್ಯ ಮಾರ್ಗವು. 
ವಚನಕಾರರು ತಮ್ಮಳಾಕ್ತಿಗಳನ್ಲಿ ವೀರಶೈವಾಚಾರಗಳ ಮರ್ಮಗಳನ್ನು 
ತಿಳಿಸಲಿಕ್ಕೆ ಮೇಲಿಂದಮೇಲೆ ಪ್ರಯತ್ನಿಸಿದ್ದು ಕಂಡುಬರುತ್ತದೆ. ಆದರೆ 
ವಚನಗ್ರಂಥಗಳ ಅಭ್ಯಾಸವು ಇತ್ತಿತ್ತ ನೀರಶೈವ ಸಮಾಜದಲ್ಲಿ ನಿಂತು 
ಹೋಗಿರುವದರಿಂದ ಇವುಗಳು ಜನರಿಗೆ ತಿಳಿಯದೆ. ಹೋಗಿವೆ. ವೀರ 
ಶೈವರಲ್ಲಿ ಅಷ್ಟು ವರಣಗಳು ಅತ್ಯಂತ ಮಹತ್ವವಾದ ಆಚಾರ ವಿಷಯಕ 
ವಿಷಯಗಳು. ಇವುಗಳ ಬಗ್ಗೆ ಇತ್ತೀಚಿಕೆ ಅನೇಕ ಪುಸ್ತಕಗಳು ಬರೆ 
ಯಲ್ಪಟ್ಟನೆ. ಆದರೆ ಈ ಆವ3ಣಗಳ ಸ್ಥೂಲ ಕ್ರಮಗಳು ಮಾತ್ರ ಅವು 
ಗಳಲ್ಲಿ ಹೆಚ್ಚಾಗಿ ನಿರ್ದೇಶಿಸಲ್ಪಟ್ಟಿದ್ದು ಕಂಡು ಬರುತ್ತದೆ ಹೊರ್ತು ಅವು 
ಗಳ ಮರ್ಮಗಳನ್ನು ತಿಳಿಸುವ ಬಗ್ಗೆ ಪ್ರಯತ್ನಗಳಾದದ್ದು ತೋರಿಬರು 
ವದಿಲ್ಲ. ಅಷ್ಟುವರಣಗಳ ಆಂತರ್ಯ ವಿಚಾರಗಳು ಈ ಅಚ್ಚ ಹಾಕಿದ 
ಸಂಗನಬಸವೇಶ್ವರ ವಚನಗಳಲ್ಲಿ ವಿಶೇಷವಾಗಿ ಬಂದಿವೆ. ಇದರಲ್ಲಿ 
ದೀಕಿವಿವಿಧಿಯ ತತ್ವಗಳು, ಎಂಟು ಆವರಣಗಳ ವಿಚಾರಗಳು, ಸಮಾ 
ಧಿಯ ವಿಧಗಳು, ನವಲಿಂಗಪೂಜೆಯ ಕ್ರಮವು, ಅಂತ್ಯವಿಧಿ ಮೊದಲಾದ 


೨ 


ಅನೇಕ ಮಹತ್ವದ ವಿಷಯಗಳ ಬಗ್ಗೆ ಮಾರ್ಮಿಕ ವಿಚಾರಗಳು ಬಂದಿವೆ. 
ಓದುವನರಿಗೆ ಈ ವಿಚಾರಗಳು ಕ್ಲಿಷ್ಟವಾಗಿ ಕಾಣಬಹುದು. ಇದಕ್ಕೆ ಕಾರ 
ಣವು ಷಟ್‌ಸ್ಥಲದ ವಿಚಾರಗಳ ಬಗ್ಗೆ ಅವರಲ್ಲಿರುವ ಅಜ್ಞಾನವೇ 
ಮುಖ್ಯವಿರುತ್ತದೆ. ಆದಕೆ ಈ ವಿಚಾರಗಳ ತಿಳುವಳಿಕೆಯಾದೊಡನೆಯೇ 
ಈ ಗ್ರಂಥದಲ್ಲಿಯ ಅಷ್ಟಾವರಣ ವಿಚಾರಗಳೂ ಅವರಿಗೆ ಸುಲಭವಾಗಹ 
ತ್ತುತ್ತವೆ. ಆದ್ದರಿಂದ ವಾಚಕರು ಈ ಗ್ರಂಥವನ್ನು ನಿರಾಕರಿಸದೆ, ಓದಿ 
ಅಭ್ಯಾಸ ಮಾಡಿ ಅದರಲ್ಲಿಯ ವಚನಗಳ ಮರ್ಮವನ್ನು ತಿಳಿಯಲಿಕ್ಕೆ 
ಯತ್ನಿಸಬೇಕೆಂದು ನನ್ನ ಸೂಚನೆ ಇದೆ. ಈ ಗ್ರಂಥದ ಒಂದೇ ಪ್ರತಿಯು 
ನನಗೆ ದೊರೆತದ್ದರಿಂದ ಇದರ ಶುದ್ಧ ಪ್ರತಿಯನ್ನು ಮಾಡಿ ಅಚ್ಚು ಹಾಕು 
ವದು ನನಗೆ ದುಸ್ತರವಾಯಿತು. ಸಂಸ್ಕೃತ ಶ್ಲೋಕಗಳು ಅಶುದ್ಧವಾ 
ಗಿರುತ್ತವೆ. ಈ ಎಲ್ಲ ಸಂಗತಿಗಳು ಅಸರಿಹಾರ್ಯವಾದವುಗಳಾಗಿವೆ. ಆದ 
ರಿಂದ ವಾಚಕರು ಈ ಬಗ್ಗೆ ಕ್ಷಮಿಸಬೇಕೆಂದು ನನ್ನ ವಿನಂತಿ ಇಡೆ. 
ಈ ವಚನದ ಗ್ರಂಥಕಾರನು ಯಾರು ಮತ್ತು ಯಾವಾಗ್ಗೆ ಇದ್ದನು ಎಂಬ 
ದನ್ನು ನಿಶ್ಚಿತವಾಗಿ ತಿಳಿಯಲು ಸಾಧ್ಯವಿಲ್ಲ. ಆದರೂ ಈ ವಿಷಯಗಳನ್ನು 
ತಿಳಿಸತಕ್ಕ ಕೆಲವು ವಚನಗಳು ಈ ಗ್ರಂಥದಲ್ಲಿ ಬಂದಿವೆ.ಅವುಗಳನ್ನು ವಾಚ 
ಕರು ವಿಚಾರ ಮಾಡಿ ಈ ವಿಷಯಗಳ ನಿಧಾ”ರ ಮಾಡುವ ಭಾರವನ್ನು 
ಅವರ ಕಡೆಗೆ ಬಿಡುತ್ತೇನೆ. 


ವಿಜಾಪುರ 7 
೧೪-೪-೨೭ | ಫ. ಗು. ಹಳಕಟ್ಟಿ 


| 4 ಸಂಗನಬಸವೇಶ್ವರ ವಚನಗಳು. ೫೧ 


ಜ್ಯೋತಿ ಚಿದ್ಭನ ಮಹಾಲಿಂಗವ ಪ್ರಮಾಣಿಸಿ ನೋಡಿಹೆನೆಂದೆವರಿಗೆ ಅತ್ಯ 
ತಿಷ್ಕದ್ಹಶಾಂಗುಲವಾಗಿರ್ಪುದು ನೋಡಾ ಸಂಗನಬಸವೇಶ್ವರಾ. ೆ 


ಮಂತ್ರ ಮಹಾತ್ಮೆ. 


0 ೨. ಶ್ರೀಮಹಾಮಂತ್ರ ಜಸಿಸಿದಾಶಂಗೆ ಮರ್ತ್ಯಲೋಕ ಮೊದಲಾಗಿ 
ಆನಲೋಕದಲ್ಲಿ ಹೋದರೂ ಸಮಸ್ತ ಲಿಂಗಭೋಗ ದೊರೆವುದಯ್ಯ. 
ಮಹಾಮಂತ್ರವ ಜನಿಸಿದಾತಂಗೆ ಸಮಸ್ತ ಲೋಕದಲ್ಲಿ ಸತ್ಯ ಸಾತ್ವಿಕ 
ಪರೋಪಕಾರ ಸುಗುಣ ದೊರೆವುದಯ್ಯ. ಶ್ರೀನುಹಾಮಂತ್ರವ ಜಸಿಸಿದಾ 
ಶಂಗೆ ಸಾರ ಸದ್ಭಕ್ತಿ ದೊರೆವುದಯ್ಯ. ಕ್ಷಮೆ ದಮೆ ಶಾಂತಿ ಸೈರಣೆ ಸತ್ಯಿ 
ಯಾಜ್ಞಾನ ಸದಾಚಾರ ದೊರೆವುದಯ್ಯ. ಶೀಮಹಾಮಂತ್ರವ ಜಹಿಸಿದಾ 
ತಂಗೆ ನಿಜ ಶಿವಯೋಗ ದೊರೆವುದಯ್ಯ. ಅದೆಂತೆಂದೊಡೆ “ಅಪವಿತ್ರ ಪವಿ 
ತ್ರೋವಾ ಸರ್ವವಸ್ತು ಗತೋಪಿವಾ। ಸ್ಮರೇನ್ನಮಃ ಶಿವಾಯೇತಿ ಪಾಸ 
ಪ್ರಲೀಯತೇ॥೧॥ ಸಪ್ತಕೋಟ ಮಹಾಮುಂತ್ರ ಉಪಮಂತ್ರ ಸ್ವನೇಕತಃ। 
ಮಹ್ಯಂ ನಮಃ ಶಿವಾಯೇತಿ ಮಂತ್ರ ಸ ರೋಚ್ಯತೆ॥ ಎಂದುದಾಗಿ ಮಹಾ 
ಮಂತ್ರವೆ ಸಕಲ ಕಾರಣಕ್ಕೆ ಮೂಲ ಚೈತನ್ಯ ನೋಡಾ ಸಂಗನಬಸೆ 
ವೇಶ್ವರಾ. 


———— 


ಅಥೋ ಕುಂಡಲಿ. 


೧. ಅಯ್ಯಾ ಪ್ರವೃತ್ತಿ ಮಾರ್ಗದಲ್ಲಿ ಚರಿಸುವಲ್ಲಿ ಅಧೋ ಕುಂಡೆ 
ಲಿಯ ಭೇದನೆಂತೆಂದೊಡೆ ದ್ವಾದಶ ಕಮಲಂಗಳೇ ಅಂಗವಾಗಿರ್ಪುವಯ್ಯ. 
ಷೋಡಶ ಮದಂಗಳೇ ಪ್ರಾಣವಾಗಿರ್ಪುವಯ್ಯ. ಸಪ್ತ ವ್ಯಸನಂಗಳೇ ಸಂಗ 
ವಾಗಿರ್ಪುವಯ್ಯ. ದುರ್ಗುಣಂಗಳೇ ವಸ್ತ್ರಾಭರಣವಾಗಿರ್ಪುವಯ್ಯ. ಅನಾ 
ಚಾರಂಗಳೇ ನಡೆ ನುಡಿಯಾಗಿರ್ಪುವಯ್ಯ. ಅಸತ್ಯವೇ ವಾಹನವಾಗಿರ್ಪು 
ವಯ್ಯ. ಕುಭಾವಂಗಳೇ ಹಿತ ಮಾತೆಯಾಗಿರ್ಪುವಯ್ಯ. ಕುಚಿತ್ತಗಳೇ 
ಬಂಧು ಬಳಗವಾಗಿರ್ಪುವಯ್ಯ. ಕುಬುದ್ಧಿಗಳೇ ಒಡಹುಟ್ಟಿದವರಾಗಿರ್ಪ 
ವಯ್ಯ. ದುರಹಂಕಾರಗಳೇ ನೆಂಟರಾಗಿರ್ಪುವಯ್ಯ. ಕುಮನನೆ ಸ್ತ್ರೀಯ 
ಳಾಗಿರ್ಪಳಯ್ಯ. ಅಜ್ಞಾನವೇ ಮಂದಿರವಾಗಿರ್ಪುದಯ್ಯ. ದುರ್ಭಾವವೇ 


೫೨ ಶಿವಾನುಭವ. i 


ಆಹಾರವಾಗಿರ್ಪೆದಯ್ಯ. ಅರಿಸಡ್ವರ್ಗವೇ ದೈವವಾಗಿರ್ಪುದಯ್ಯ. ಷಡ್ಭಾವ 
ವಿಕಾರಗಳೇ ಅವಯವಗಳಾಗಿರ್ಪವಯ್ಯ. ಆಶೆಯೇ ಧನಧಾನ್ಯವಾಗಿರ್ಪು 
ದಯ್ಯ. ಇಂತು ಸಂಸಾರವೆಂಬ ಪಾಶದಲ್ಲಿ ಜನ್ಮ ಜರೆಮರಣಂಗಳಿಂದ 
ತಿರುಗುವ ಜೀವನೇ ಅಥೋ ಕುಂಡಲಿ ಸರ್ಪನೆನಿಸುವನಯ್ಯ. ಆ ಸರನೆ 
ಮೂಲಾಹಂಕಾರನೆಂಬ ಪಟ್ಟಣವ ರಚಿಸಿ ಜಿಹ್ವಾಲಂಪಟ ಗುಹ್ಯಾಲಂಸ 
ಟಿದಲ್ಲಿ ಮುಳು ಮುಳುಗಿ ತೇಲುತಿರ್ಪುದು ನೋಡಾ ಸಂಗನಬಸವೇಶ್ವರಾ. 


ಊರ್ಧ್ವ ಕುಂಡಲಿ. 


೧. ಅಯ್ಯಾ ನಿವೃತ್ತಿ ಮಾರ್ಗದಲ್ಲಿ ಚರಿಸುವ ಊರ್ಧ್ವಕುಂಡಲಿ 
ಭೇದವೆಂತೆಂದೊಡೆ ಕಿಂಕುರ್ವಾಣ ಭಕ್ತಿಯೆ ಅಂಗವಾಗಿರ್ಪುದಯ್ಯ. ಸಚ್ಚಿ 
ದಾನಂದವೇ ವಸ್ತ್ರಾಭರಣವಾಗಿರ್ಪುದಯ್ಯ. ಸನ್ಮಾರ್ಗಾಚಾರಂಗಳೆ ನಡೆ 
ನುಡಿಯಾಗಿರ್ಪವಯ್ಯ. ಸುಸತ್ಯವೆ ವಾಹನವಾಗಿರ್ಪುದಯ್ಯ. ದಯಾಂತಃ 
ಕರಣವೇ ಪಿತಮಾತೆಯಾಗಿರ್ಪುದಯ್ಯ. ಸುಚಿತ್ತವೇ ಬಂಧುಬಳಗವಾಗಿ 
ರ್ಪುದಯ್ಯ. ಸುಬುದ್ಧಿಗಳೇ ಒಡಹುಟ್ಟಿದರಾಗಿರ್ನವಯ್ಯ. ನಿರಹಂಕಾ 
ರವೇ ನೆಂಟರಾಗಿರ್ಪುವಯ್ಯ. ಸುಮನನವೆ ಶ್ತ್ರೀಯಳಾಗಿಪ್ಪುದಯ್ಯ. ಸುಜ್ಜಾ 
ನವೇ ಮಂದಿರವಾಗಿರ್ಪುದ ಖ್ಯ. ಸದ್ಧಾವವೆ ಆಹಾರವಾಗಿರ್ನ್ಷುದಯ್ಯ. 
ನಿತ್ಯ ನಿಜವೆ ದೈವವಾಗಿರ್ನುದಬ್ಯ. ನಿರಾಶೆಯೆ ಅವಯವಂಗಳಾಗಿರ್ಪು 
ದಯ್ಯ. ನಿಕಕಾಮ್ಯಗಳೇ ಧನಧಾನ್ಯಗಳಾಗಿರ್ಪುವಯ್ಯ. ಇಂತು ನಿಃಸಂಸಾ 
ರವೆಂಬ ಅನಿರಳಾನಂದದಿಂದ ಸದ್ದುರೂಪಾವಸ್ಥೆಯ ಮಾಡುವ ಸಜ್ಜೀ 
ವನೇ ಊರ್ಧ್ವಕುಂಡಲಿ ಸರ್ಪನಯ್ಯ. ಆ ಸರ್ವನೆ ಮಾಯಾ ಪ್ರಪಂಚವ 
ಹೇವರಿಸಿ, ಅನಂತ ಮುಖದಿಂದ ನಿರ್ಮಾಯ ಸ್ವರೂನವಾದ ಮಹಾ 
ಪ್ರಮಥ ಗಣಂಗಳತ್ತಭಿಮುಖವಾಗಿರ್ನದಯ್ಯ. ಈ ಸರ್ಪಂಗೆ ಬೇಕು 
ಬೇಡೆಂಬ ಜಿಹ್ವಾಲಂಸಟಿ ಗುಹ್ಯಾಲಂಸಟವಿಲ್ಲ ನೋಡಾ ಸಂಗನಬಸವೇ 
ಶ್ವರಾ. 


ಮಧ್ಯ ಕುಂಡಲಿ. 


೧. ಅಯ್ಯಾ ಇನ್ನು ಪ್ರವೃತ್ತಿ ನಿವೃತ್ತಿ ಅಧೋಕುಂಡಲಿ ಊರ್ಧ್ವಕುಂ 
ಡಲಿಗಳೆಂಬ ಉಭಯ ಮಾರ್ಗವ ಶಿವಾಜ್ಞೆಯಿಂದ ತೀರ್ಚಿಸಿ ಶಿವಯೋಗ 
ಶಿವಾಚಾರ ಶಿವಭಕ್ತಿ ಶಿವಾನಂದ ಪರಿಣಾಮದಲ್ಲಿ ಚರಿಸುವ ಮಧ್ಯಕುಂಡಲಿ 


ಸಂ ಗನಬಸವೇಶ್ವರ ವಚನಗಳು ೫೩ 


ಸ್ವರೂಸವಾದ ಮಹಾ ಶೇಷನ ಭೇದವೆಂತೆಂದೊಡೆ ಪೋಡಶವರ್ಣವೇ 
ಆಂಗವಾಗಿರ್ನುದಯ್ಯ. ಸರ್ನಾಚಾರ ಸಂಪತ್ತಿನಾಚರಣೆಯೆ ಪ್ರಾಣವಾಗಿ 
ರ್ಪುದಯ್ಯ. ಚತುರ್ದಶ ಪ್ರಣವಂಗಳೇ ತತ್ಸಂಗವಾಗಿರ್ಪುದಯ್ಯ. ಭಕ್ತಿ 
ಜ್ಞಾನ ವೆ ಮೈ ರಾಗ್ಯ ಷಟ್ಟ ಎಲಿವೇ ವಸ್ತ್ರಾಭರಣವಾಗಿರ್ಸುದಯ್ಯ. ಹರಗುರು 
ವಾಕ್ಯವೇ ನಜಿನುಡಿಯ್‌ಗಿರ್ಪುದಯ್ಯ. ಪಂಚಾಚಾರಂಗಳೇ ವಾಹನವಾ 
ಗಿರ್ನದಯ್ಯ. ಕರಣ ವಿನಯ ಸಮತೆ ಶುದ್ಧ ಸಿದ್ಧ ಪ್ರಸಿದ್ಧವೆ ಪಿತಮಾತೆ 
ಯಾಗಿರ್ಪುನಯ್ಯ. ಚತುರ್ವರ್ಣವೇ ಮೊದಲಾಗಿ ಐವತ್ತೆರಡು ವರ್ಣಂ 
ಗಳೆ ಬಂಧು ಬಳಗವಾಗಿರ್ಪುದಯ್ಯ. ಷಡಕ್ಷರ ಮಂತ್ರ 'ಮೊದಲಾಗಿ 
ನೂಕಿಂಟು ಮಂತ್ರ ಮಾಲಿಕೆಯೆ ಒಡಹುಟ್ಟಿ ದವರಾಗಿರ್ಪುದಯ್ಯ. ಸಪ್ತ 
ಕೋಟ ಮಹಾಮಂತ್ರಂಗಳೆ ನೆಂಟರಾಗಿರ್ಪುದಯ್ಯ. ಷೋಡಶ ಭಕ್ತಿಗಳೆ 
ಅರ್ಧಾಂಗಿನಿಯಾಗಿರ್ಸುದಯ್ಯ. ನೂರೆಂಟು ಸಕೀಲು ಮೊದಲಾಗಿ ಸಮಸ್ತ 
ಸಕೀಲಂಗಳೆ ಮಂದಿರವಾಗಿರ್ಸುದಯ್ಯ. ಸ್ವಾ ನುಭವ ಸೂತ್ರವೆ ನಿಜನೈಸ್ಕೆ 
ನಿರ್ಲಜ್ಜೆ ನಿರಾಶವೆಂಬ ನಿಃಪ್ರಸಂಚನೆ ನಧಾನ್ಯವಾಗಿರ್ಸುದಯ್ಯ. ಇಂತು 
ನಿಃಕಳಂಕ ಪರಮಾನಂದವೆಂಬ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ಅವಿ 
ರಳ ಪರಂ ಜ್ಯೋತಿ ಸ್ವರೂಪದಿಂದ ಕನ್ನಡಿಯ ಪ್ರತಿಬಿಂಬದಂತೆ ಇಹಪರಂ 
ಗಳೆಂಬ ಅಧೋಕುಂಡಲಿ ಊರ್ವ್ವಕುಂಡಲಿ ಎಂಬ ಉಭಯ ಮಧ್ಯದಲ್ಲಿ 
ನೆಲಿಸಿರ್ಸ ಪರತತ್ವವೆ ಶಿವಭಕ್ತನೆಂಬ ಮಧ್ಯ ನಾಮವುಳ್ಳ ಮಹಾ ಶೇಷ 
ಕೋಡಾ ಸೂಗ್ಟ್ಸ ವೇಶ್ವ ರಾ. 


ಶಿವಯೋಗ. 


೧. ಅಯ್ಯಾ ಇನ್ನು ಹಠಯೋಗವ ಮರೆದು ಶಿವಯೋಗದಲ್ಲಿ ನಿಂದ 
ಭೇದವೆಂತೆಂದೊಡೆ, ಆ ನಿಲುಕಡೆಯ ಶ್ರೀಗುರು ಕಟಾಕ್ಷೆಯಿಂದ ನಿರೂಪಿ 
ಸುವೆವು ಕೇಳಯ್ಯ, ವರಕುಮಾರ ದೇಶಿಕೋತ್ತಮನೆ. ವಾಮ ಭಾಗದ 
ಚಂದ್ರನಾಳ ಚಂದ್ರನೇತ್ರ ವಾಮಕರಣ ದ್ವಾರಂಗಳು ಮೂರು ಈಡಾ 
ನಾಡಿ ಎನಿಸುವದಯ್ಯ. ದಕ್ಷಿಣ ಭಾಗದ ಸೂರ್ಯನಾಳ ಸೂರ್ಯನೇತ್ರ 
ದಕ್ಷಿಣಕರ್ಣ ದ್ವಾರಂಗಳು ಮೂರುಪಿಂಗಳನಾಡಿ ಎನಿಸುವದಯ್ಯ. ಅಧೋ 
ದ್ವಾರ ಗುಹ್ಯದ್ದಾರ ಜಿಹ್ವಾದ್ವಾರ ಇವು ಮೂರು ಸುಷುಮ್ಮ ನಾಡಿ ಎನಿ 
ಸುವಡಯ್ಯ. ಮಣಿಪೂರಕ ವಿಶುದಿ ದ್ಧ ಬ್ರಹ್ಮ ಇವು ಧಕ್ಷ ಇಪ್ಪತ್ತೆರಡು 
ಸಾವಿರನಾಡಿಗಳಿಗೆ ಮೂಲ ಸೂತ್ರವಾದ ಮಧ್ಯ ನಾಡಿ ಎನಿಸುವದಯ್ಯ, 


೫೪ ಶಿವಾನುಭವ. 


ಇಂತೀ ದಶ ದ್ವಾರಂಗಳಲ್ಲಿ ಚರಿಸುವ ಮನ್ಮಥ ವಿಕಾರನುಂ ಗುರೊಪಾವ 
ಸೈಯಂ ಜನ ಮಾಡಿ ತನ್ನ ಸತ್ಯವೆ ಮುಂದಾಗಿ ತನ್ನ ನಡೆನುಡಿಗಳ 
ತನ್ನ ತಾನೆ ವಿಚಾರಿಸಿ ಸದ್ಗುರು ಲಿಂಗ ಜಂಗಮದಿಂದ ಶಿವದೀಕ್ಷೆಯ 
ಪಡೆದು, ಲಿಂಗಾಂಗ ಸಂಬಂಧಿಯಾಗಿ ಆ ಲಿಂಗ ಚೈತನ್ಯ ಸ್ವರೂಪವಾದ 
ಪಾದೋದಕ ಪ್ರಸಾದ ಮಂತ್ರದಿಂದ ಆ ತ್ರಿವಿಧ ನಾಡಿಗಳು ಟಾ 
ದ್ವಾದಶ ನಾಡಿಗಳೇ ಕಡಿಯಾದ ಸಮಸ್ತ ನಾಡಿಗಳು ಪವಿತ್ರ ಸ್ವರೂಪವಾಗಿ 
ಸರ್ವಾವಸ್ಥೆ ಯಲ್ಲಿ ಚಿದ್ದ ದನ ಮಹಾಲಿಂಗವ ಅಷ್ಟ ವಿಧಾರ್ಚ ಸ ಷೋಡಕೋ 
ಪಚಾರವಸೊಡಗೂಡಿ EE ಆಚ ರಭ್ರಷ್ಟ ಕ್ರಿಕರಣಗ 
ಳಿಂದ ಸೋಂಕದೆ ಅಂಗಕರಣಂಗಳಾಗಿ ಸತ್ಟ್ರಿ ಯೆ ಜ್ಞಾ ಗ ಪ್ರಭಾ 
ವಿಸಿ ಶ್ರೀಗುರು ಲಿಂಗ 1 ಪಾಡೋದಕ ಪ್ರ ಸಾದ ವಿಭೂತಿ ರುದ್ರಾಕ್ಷಿ 
ಮಂತ್ರ ಸದಾಚಾರ ಸ ಕ್ತಿ ಕಿ ಸಕ್ರಿಯ ಸಮ್ಯಜ್ಞಾನ ಸದ್ವರ್ತನೆ ಎಂಬ ಚಿದ್ಕೆ 
ಶ್ವರ್ಯದಲ್ಲಿ ಸಂತೃಪ್ತರಾಗಿ ನಿಂದ ನಿಲುಕಡೆಯಲ್ಲಿ ಪೂರ್ಣ ಸ್ವರೂಪ ನಿಜ 
ಜೋಗಿಗಳ ನಿಮ್ಮ ಶರಣರು ನೋಡಾ ಸಂಗನಬಸ ವೇಶ್ವ ರಾ. 

೨. ಅಯ್ಯಾ ನಾದನಾಳೆಂಗಳಂ ಬಲಿದು ಪರಿಪೂರ್ಣ ಚಿಜ್ಜೋತಿ 
ರ್ಲಿಂಗ ಧ್ಯಾನದಲ್ಲಿ ನಿಂದು ನಿಜಸೃದಯ ಚಿದ್ಭಾವ ದೃಕ್ಸಿನಿಂವ ನವಲಿಂಗಂ 
ಗಳ ನಿರೀಕ್ಷಿಸಿ ಸುಚಿತ್ತ ಸುಬುದ್ಧಿ ನಿರಹಂಕಾರ ಸುಮನ ಸುಜ್ಞಾನ ಸದ್ಭಾ ವ 
ನಿರುಪಾಧಿಕ ನಿಃಕಳಂಕ ನಿರಾಲಂಬ ಹೆಸ್ತದಿಂದರ್ಚಿಸಿ ಎರಡಳಿದು ra 
ವಯ ಸಮಾಧಿಯಲ್ಲಿ ಕೂಡುವ ನಿಜದಿರವ ನೋಡಾ ಸಂಗನಬಸನೇಶ್ವರಾ. 





ನವಲಿಂಗ ಪೂಜೆ. 

೧. ಅಯ್ಯಾ ತಾರಕಾಕೃತಿ ಮೊದಲಾದ ನವಾಕೃತಿಗಳು ವಕಾರಪ್ರ ಣವ 
ಮೊದಲಾಗಿ ನವಪ್ರಣವಗಳು ಭ್ರ ಮರನಾದ A. ಅವತಾರಗಳು 
ಆಧಾರಚಕ್ರ ಬೋಲಾ ಗಿ ನವಚಕ್ರಗಳು ಸನೀತವರ್ಣ ಮೊದಲಾಗಿ ನವವ 
ರ್ಣಗಳು ಭಕ್ತಸ ಸಲ ಮೊದಲಾಗಿ ನವಸ್ಥಲಗಳು ಸ್ಥೂಲತನು ಮೊದಲಾಗಿ 
ನವತನುಗಳು ಸುಚಿತ್ರ ಹಸ್ತ ಮೊದಲಾಗಿ ನವಹೆಸ್ತಗಳು ಆಚಾರಲಿಂಗನೇ 
ಮೊದಲಾಗಿ ನವಲಿಂಗಗಳು ಘ್ರಾಣಮುಖ ಮೊದಲಾಗಿ ನವಮುಖಗಳು 

ದ್ಧಾಭಕ್ತಿ ಮೊದಲಾಗಿ ನವಭಕ್ತಿಗಳು ಗಂಧಪದಾರ್ಥ ಮೊದಲಾಗಿ ನನ 
ಪದಾರ್ಥಗಳು ಸುಗಂಧ ಪ್ರಸಾದ ಮೊದಲಾಗಿ ನವಪ್ರಸಾದಗಳು ಬ್ರಹ್ಮ 


ಸಂಗನಬಸವೇಶ್ವರ ವಚನಗಳು. ೫೫ 


ಪೂಜಾರಿ ಮೊದಲಾಗಿ ನವಪೂಜಾರಿಗಳು ಬ್ರಹ್ಮನಧಿಪೇನತೆ ಮೊದಲಾಗಿ 
ನವ ಅಧಿದೇವತೆಗಳು ಕರ್ಮಸಾದಾಖ್ಯ ಮೊದಲಾಗಿ ನವಸಾದಾಖ್ಯಗಳು 
ಸತ್ತುಲಕ್ಷಣ ಮೊದಲಾಗಿ ನವಲಕ್ಷಣಗಳು ಪರನೆಂಬ ಸಂಸ್ಣೆ, ಮೊದಲಾಗಿ 
ನವಸಂಜ್ಞೆಗಳು ಪೂರ್ವದಿಕ್ಳು ಮೊದಲಾಗಿ ನವದಿಕೃಗಳು ಖುಗ್ಬೇದ ಮೊದ 
ಲಾಗಿ ನನವೇದಗಳು ಚಿತ್ಸೃಥ್ವಿ ಮೊದಲಾಗಿ ನವ ಅಂಗಗಳು ಜೀವಾತ್ಮ 
ಮೊದಲಾಗಿ ನವ ಆತ್ಮರು ಕ್ರಿಯಾಶಕ್ತಿ ಮೊದಲಾಗಿ ನನಶಕ್ತಿಯರು ನಿವೃ 
ಕ್ರಿಕಲೆ ಮೊದಲಾಗಿ ನವಕಲೆಗಳು ಇಂತು ೨೪ ಸಕೀಲಂಗಳು ನವವಿಧ 
ತೆರದಿಂದ ೨೧೬ ಸಕೀಲ ಮೊನಲಾಗಿ ಸಮಸ್ತ ಕ್ಷೇತ್ರಂಗಳನೊಳಕೊಂಡು 
ಎನ್ನ ಆಣುಚಕ್ರವೆಂಬ ಪರಮ ಕೈಲಾಸ ಚಿನಾಕಾಶ ಮಂಡಲದ ಚೌಕ 
ಮಂಟಪದ ನವರತ್ನಖಚಿತ ಶೂನ್ಯ ಸಿಂಹಾಸನದ ಪೀಠದಲ್ಲಿ, ಮೂರ್ತಿ 
ಗೊಂಡಿರ್ಪ ಪಾತ್ರರ ನಿಜಜಂಗಮರಿಂಗ ಸ್ವರೂಪ ಸರ್ವ ಚೈತನ್ಯಸ್ತ್ವರೂ 
ಪವಾದ ಅಣು ಲಿಂಗಜಂಗಮನೆ ಪರತತ್ಚ ನಿಃಕಲ ಪರಬ್ರಹ್ಮ ಮೂರ್ತಿ 
ಲಿಂಗಜಂಗಮ ಪ್ರಸಾದವೆಂದು ತನುತ್ರಯ ಮನತ್ರಯ ಭಾವತ್ರಯ ಆತ್ಮ 
ತ್ರಯ ಪ್ರಾಣತ್ರಯ ಗುಣತ್ರಯ ಅವಸ್ಥಾತ್ರಯ ತತ್ವತ್ರಯ ಹಂಸತ್ರ 
ಯಂಗಳ ಪೂರ್ಣ ಮಡಿಮಾಡಿ ನಿರ್ನಾಮವೆಂಬ ಜಲದಿಂದ ಮಜ್ಜನಕ್ಕೆ 
ಕೆದು ನಿಃಕಾರಣನೆಂಬ ಗಂಧವ ಧರಿಸಿ ನಿಕಸಂಗೆನೆಂಬಕ್ಷತೆ ಯನಿಟ್ಟು ನಿ8ಪ 
ರಿಪೂರ್ಣವೆಂಬ ಪುಷ್ಪದ ಮಾಲೆಯ ಧರಿಸಿ ನಿರುಪಾಧಿಕವೆಂಬ ಧೂಪವ 
ಬೀಸಿ ನಿಃಕಳೆಯೆಂಬ ಜ್ಯೋತಿಯ ಬೆಳಗಿ, ನಿರಾಳವೆಂಬ ವಸ್ತ್ರವ ಹೊದಿಸಿ 
ಪರಮನಿಜಾಭರಣವ ತೊಡಿಸಿ ಶೂನ್ಯವೆಂಬ ನೈವೇದ್ಯವ ನರ್ಪಿಸಿನಿರವಯ 
ತಾಂಬೂಲವನಿತ ಇಂತು ಅಣುಲಿಂಗಜಂಗಮ ಪ್ರಸಾದಕ್ಕೆ ಅಸ್ಪ ವಿಧಾ 
ರ್ಚನೆಯ ಮಾಡಿ ಅನಂತಕೋಟಿ ಸೂರ್ಯ ಚಂದ್ರುಗ್ನಿ ಪ್ರಭೆಯಂತೆ ಬೆಳ 
ಗುವ ಅಣುಲಿಂಗಜಂಗಮ ಪ್ರಸಾದವನ್ನೆ ಅನುಮಿಷದೃಷ್ಟಿಯಿಂ ನಿರೀಕ್ಷಿಸಿ 
ಉನ್ಮನೆಯ ಗೃಹದಲ್ಲಿ ಸಂತೋಸಗೊಂಡು ಆ ಅಣುಲಿಂಗಜಂಗನು ಪ್ರಸಾದ 
ಪೂಜೆಯ ಸಮಾಪ್ತವ ಮಾಡಿ ಅನಂತಕೋಟ ಮಹಾಮಂತ್ರಂಗಳಿಂದ 
ನವ.ಸೃರಿಸಿ ಆ ಶಣುಲಿಂಗಜಂಗಮ ಪ್ರಸಾದವೇ ತಾನೆಂದರಿದು ಎರಕತ್ವದಿಂ 
ನಿಶ್ಚಲಚಿತ್ತಷೋಳ್ಕೂಡಿ ಉಭಯವಳಿದು ಇಹೆಪರಂಗಳಹೊದ್ದದೆ ಕನ್ನ 
ಡಿಯ ಪ್ರತಿಬಿಂಬದಂತೆ ಸರ್ವಸಂಗ ಪರಿತ್ಯಾಗನಾಗಿ ನಿಜಾಚರಣೆಯಲ್ಲಿ ಆಚ 
ರಿಸಬಲ್ಲಾ ಶನೇ ದಶವಿಧ ಲಿಂಗಜಂಗಮಸಂಗಭಕ್ತಿಪ್ರಸಾದವುಳ್ಳ ಅನಾದಿ 
ಅಖಂಡ ಚಿಜ್ಜೋತಿ ಸದ್ಭಕ್ತಿಜಂಗಮ ನೋಡಾ ಸಂಗನಬಸವೇಶ್ವರಾ. 


೨. ಅಯ್ಯಾ ನಿರಂಜನಾಕೃತಿ ವ್ಯಂಜನ ಹಕಾರ ಪ್ರಣವ ಮಹಾನಾದ 
ಪಶ್ಚಿ ಮಚಕ್ರ ಅಖಂಡ ಮಹಾಜ್ಯೋತಿರ್ವರ್ಣ ನಿರಾತಂಕಸ್ಥಲ ನಿರ್ಮುಕ್ಕಿ 
43 ನಿರ್ಮಾಯಹಸ್ತ ನಿರಂಜನಲಿಂಗ ಪಕಶ್ಚಿ ಮಮುಖ ಆನ್ರಮಾಣಭಕ್ತಿ 
ಅವಿರಳ ಪದಾರ್ಥ ಅವಿರಳ ಪ್ರಸಾದ ಪರಮೇಶ್ವರ ಪೂಜಾರಿ ಪರಮೇಶ್ವರ 
ನಧಿದೇವತೆ ನಿಶ್ಚಲ ಸಾದಾಖ್ಯ ಚಕ ಬ ಲಕ್ಷಣ ಅವಿರಳವೆಂಬ 
ಸಂಜ್ಞೆ ನಿರಾಳವಿಕ್ಕು ಅಗಮ್ಯವೇದ ಶಿವಯೋಗಿಯೆ ಅಂಗ ಚಿನುಮಯಾತ್ಮ 
ನಿರವಯಶಕ್ತಿ ಅನಂತಕಲೆ ಇಂತು ೨೪ ಸಕೀಲಂಗಳನೊಳಕೊಂಡು ಎನ್ನ 
ಪಶ್ಚಿಮ ಚಕ್ರವಾದ ಮಹಾ ಮೇರು ಪರ್ವತನೆಂಬ ಕ್ಷೇತ್ರದಲ್ಲಿ ಮೂರ್ತಿ 
ಗೊಂಡಿರ್ದ ನಿಜಮೋಕ್ಷ ಕರ್ತ್ಯುಸ್ವ ರೂಪವಾದ ಕಸಲ ಶಾಂಭವ 
ಮೂರ್ತಿಲಿಂಗನೆಂದು ಹಂಸ ತ್ರಯನ ಮಡಿಮಾಡಿ ನಿರ್ಭಾನ ಜಲದಿಂ 
ಮಜ್ಜನಕ್ಕೆರೆದು ET ಗಂಧವ ಧರಿಸಿ ನಿರ್ಜಡನೆಂಬ ಅಕ್ಷತೆಯ 
ನಿಟ್ಟು ನಿರ್ದ್ವಂದ್ವವೆಂಬ ಪುಷ್ಪದ ಮಾಲೆಯ ಧರಿಸಿ ನಿರ್ಲಜ್ಜೆಯೆಂಬ 
ಧೂಪವ ಬೀಸಿ ನಿರಾಲಂಬನೆಂಬ ಜ್ಯೋತಿಯ ಬೆಳಗಿ ನಿರವಯನೆಂಬ 
ವಸ್ತ್ರವ ಹೊದ್ದಿಸಿ ನಿಸ್ಸೃಹನೆಂಬ ಆಭರಣವ ತೊಡಿಸಿ-ನಿರಾಳವೆಂಬ ನವೇ 
ದ್ಯವ ನರ್ಪಿಸಿ ನಿರ್ವಾಣವೆಂಬ ತಾಂಬೂಲವರಿತ್ತು. ಇಂತಿ ನಿರಂಜನ 
ಲಿಂಗಕ್ಕೆ ಅಷ್ಟವಿಧಾರ್ಚನೆಯಂ ಮಾಡಿ ಸಹಸ್ರಕೋಟ ಸೂರ್ಯರ ಪ್ರಭೆ 
ಯಂತೆ ಬೆಳಗುವ ನಿರಂಜನ ಲಿಂಗವನು ಕಂಗಳುತುಂಬಿ ನೋಡಿ ಮನ 
ದಲ್ಲಿ ಸಂತೋಷಗೊಂಡು ಆ ನಿರಂಜನ ಲಿಂಗದ ಪೂಜೆಯ ಸಮಾಪ್ತವ 
ಮಾಡಿ ಮಹಾಜ್ಞಾ ನ ಜಸವೆಂಬ ದ್ವಾದಶ ಪ್ರ ಪ್ರಣವ ಮಂತ್ರಗಳಿಂದ ನಮ 
ಸೃರಿಸಿ ಆ ನಿರಂಜನ ಲಿಂಗವೆ NE ಕೂಡಿ ಎರಡಳಿದು ನಿಜಾಂತ 
ರ್ಯಾಮಿಯಾಗಿ ಆಚರಿಸಬಲ್ಲಾತನೆ ಅಪ್ಪ ಪ್ರಮಾಣ ಭಕ್ತಿಯನುಳ್ಳ ನಿಜ 
ನೋಕ್ಷಸ್ತ ರೂಸ ನೋಡಾ ಸಂಗನಬಸವೇಶ್ವ ರಾ. 
| ಹಿ ಅಯ್ಯಾ ನಿಶ್ಯೂನ್ಯಾಕೃತಿ ಕ್ಷಕಾರ ಪ್ರಣವ ದಿವ್ಯನಾದ ಶಿಖಾ 
ಚಕ್ರ ಮಹಾಜ್ಯೋತಿರ್ವರ್ಣ ನಿರಾಲಂಬಸ್ಥಲ ಚಿನ್ಮಯ ತನು ನಿರಾಳಹಸ್ತ 
ಶೂನ್ಯ ಲಿಂಗ ಉನ್ಮನಿ ಮುಖ ನಿರಹಂಕಾರ ಭಕ್ತಿ ಪರಿಪೂರ್ಣ ಪದಾರ್ಥ 
ಪರಿ ಪೂರ್ಣ ಪ್ರಸಾದ ಪರಶಿವ ಪೂಜಾರಿ ಪರಶಿವನಧಿ ದೇವತೆ ಅವಿರಳ 
ಸಾದಾಖ್ಯ ಅಗಮ್ಯನೆಂಬ ಲಕ್ಷಣ ನಿರ್ಮಾಯವೆಂಬ ಸಂಜ್ಞೆ ದಿವ್ಯನಾದ 
ಘೋಷ ದಿಕ್ಕು ಮನೋರ್ಲಯ ವೇದ ಚಿಚ್ಚ ಂದ್ರನೆಂಬ ಅಂಗ ದಿವ್ಯಾತ್ರ ಸ 


ಸಂಗನಬಸವೇಸ್ವರ ವಚನಗಳು. ೫೭ 


ನಿಭ್ರಾಂತಿ ಶಕ್ತಿ ಅನಂತಕಲೆ ಇಂತು ೨೪ ಸಕೀಲಂಗಳನೊಳಕೊಂಡು 
ಎನ್ನ ಶಿಖಾಚಕ್ರನೆಂಬ ಹೇಮಾದ್ರಿ ಎಂಬ ಕ್ಷೇತ್ರದಲ್ಲಿ ಮೂರ್ತಿಗೊಂಡಿರ್ದ 
ಶಿವಮಂತ್ರ ಶಿಕ್ಷ ಕರ್ತು ಸ್ವರೂಪವಾದ ಶೂನ್ಯಲಿಂಗವೇ ಹರಣೈಶ್ವರ್ಯ 
ಲಿಂಗವೆಂದು ಕರಣತ್ರಯವ ಮಡಿಮಾಡಿ ಅನುಪಮ ಜಲದಿಂ ಮಜ್ಜನ 
ಕೈಕೆದು ಚಂದ್ರ ನಿವೃತ್ತಿಯಾದ ಗಂಧವ ಧರಿಸಿ ವಿರಳವಳಿದು ಅವಿರಳದಕ್ಷೆ 
ತೆಯನಿಟ್ಟು ಅಲ್ಲಿಯ ತ್ರಿದಳಂಗಳನೆ ಪುಷ್ಪದ ಮಾಲೆ ಎಂದು ಧರಿಸಿ 
ಅಲ್ಲಿಯ ಕಮಲ ಸದ್ವಾಸನೆಯ ಧೂಸವನರ್ಚಿಸಿ ಅಲ್ಲಿಯ ಮಹಾಜ್ಯೋತಿ 
ರ್ವರ್ಣವೆ ಕರ್ಪುರದ ಜ್ಯೋತಿ ಎಂದು ಬೆಳಗಿ ಅಲ್ಲಿಯ ನಿಸಂಸಾರಾವಸ್ಥೆಯೇ 
ನವೀನ ವಸ್ತ್ರವೆಂದು ಹೊದ್ದಿಸಿ ಸದಾನಂದವೆಂಬ ಆಭರಣವ ತೊಡಿಸಿ ಪರಿ 
ಪೂರ್ಣನೆಂಬ ನೈವೇದ್ಯವನರ್ಪಿಸಿ ನಿರಹಂಕಾರವೆಂಬ ತಾಂಬೂಲವ ನಿತ್ತು 
ಇಂತೀ ಶೂನ್ಯ ಲಿಂಗಕ್ಕೆ ಅಷ್ಟವಿಧಾರ್ಚನೆಯಂ ಮಾಡಿ ಶತ ಕೋಟ 
ಸೂರ್ಯರ ಪ್ರಭೆಯಂತೆ ಬೆಳಗುವ ಶೂನ್ಯ ಲಿಂಗವನು ಕಂಗಳು ತುಂಬಿ 
ನೋಡಿ ಮನದಲ್ಲಿ ಸಂತೋಷಗೊಂಡು, ಆ ಶೂನ್ಯ ಲಿಂಗದ ಪೂಜೆಯ 
ಸಮಾಸ್ಮಿಯಂ ಮಾಡಿ ಜ್ಞಾನಜಪನೆಂಬ ದ್ವಾದಶಪ್ರಣವ ಮಂತ್ರಂಗಳಿಂ 
ನಮಸ್ಕರಿಸಿ ಆ ಶೂನ್ಯ ಲಿಂಗವೆ ತಾನೆಂದು ಕೂಡಿ ಎರಡಳಿದು ನಿಃಸಂಸಾ 
ರಿಯಾಗಿ ಆಚರಿಸ ಬಲ್ಲಾತನೆ ನಿರಹಂಕಾರ ಭಕ್ತಿಯನುಳ್ಳ ನಿರಾತಂಕ 
ನೋಡಾ ಸಂಗನಬಸವೇಶ್ವರಾ. ತ 
/ ೪. ಅಯ್ಯಾ ನಿಃಕಲಾಕೃತಿ ಓಂಕಾರ ಪ್ರಣವ ಭ್ರಮರನಾದ ಬ್ರಹ್ಮಚಕ್ರ 
ಜ್ಯೋತಿರ್ವರ್ಣ ನಿಃಕಳಂಕಸ್ಥಲ ಚಿದ್ರೂಪ ತನು ಸ್ವತಂತ್ರ ಹಸ್ತ ನಿಃಕಳಂ 
ಕಲಿಂಗ ಬ್ರಹ್ಮೆರಂದ್ರ ಮುಖ ಸದ್ಭಾವಭಕ್ತಿ ಪರಮಾನಂದ ಪದಾರ್ಥ ಪರ 
ಮಾನಂದ ಪ್ರಸಾದ ಶ್ರೀಗುರು ಪೂಜಾರಿ ಶ್ರೀಗುರು ಅಧಿದೇವತೆ ಅಗಮ್ಯ 
ವೆಂಬ ಲಕ್ಷಣ ಅಪ್ರಮಾಣವೆಂಬ ಸಂಜ್ಞೆ ಹೃತ್ಯಮಲ ದಿಕ್ಟು ಧನುರ್ವೇದ 
ಚಿತ್ಸೂರ್ಯನೇ ಅಂಗ ಮಹಾ ಆತ್ಮ ಅನಾಮಯ ಶಕ್ತಿ ನಿರ್ವಂಚಕ ಕಲೆ 
ಇಂತು ೨೪ ಸಕೀಲಂಗಳನೊಳಕೊಂಡು ಎನ್ನ ಬ್ರಹ್ಮರಂಧ್ರ ಚಕ್ರದ ರಜ 
ತಾದ್ರಿಯೆಂಬ ಕ್ಷೇತ್ರದಲ್ಲಿ ಮೂರ್ತಿಗೊಂಡಿರ್ದ ಶಿವದೀಕ್ಸ್ಟಾ ಸ್ವರೂಪವಾದ 
ನಿಃಕಲಲಿಂಗನೇ ರಜತೇಶ್ವರ ಲಿಂಗವೆಂದು ಗುಣತ್ರಯವ ಮಡಿ ಮಾಡಿ 
ಸ್ವತಂತ್ರವಾದ ಅಕ್ಷತೆಯನಿಟ್ಟು ಅಲ್ಲಿಯ ಕಮಲ ಸದ್ವಾಸನೆಯೆ ಧೂಸವ 
ಬೀಸಿ ಅಲ್ಲಿಯ ಜ್ಯೋತಿರ್ವರ್ಣವೆ ಕರ್ಪುರ ಜ್ಯೋತಿಯ ಬೆಳಗಿ, ಅಲ್ಲಿಯ 
ನಿಕಳಂಕಾವಸ್ಥೆಯೆ, ನವೀನ ವಸ್ತ್ರನೆಂದು ಹೊದ್ದಿಸಿ ನಿರಾಕಾರವೆಂಬ 


೫೮ ಶಿವಾನುಭವ. 


ಆಭರಣವ ತೊಡಿಸಿ ಪರಮಾನಂದವೆಂಬ ನೈನೇದ್ಯವನರ್ನಿಸಿ ಸದ್ಭಾವ 
ವೆಂಬ ತಾಂಬೂಲವಿತ್ತು, ಇಂತೀ ನಿಃಕಳಂಕ ಲಿಂಗಕ್ಕೆ ಅಷ್ಟವಿಧಾರ್ಚ 
ನೆಯಂ ಮೂಡಿ ದಶಕೋಟಿ ಸೂರ್ಯರ ಪ್ರಭೆಯಂತೆ ಬೆಳಗುವ ನಿಃಕಳಂಕ 
ಲಿಂಗವನು ಕಂಗಳು ತುಂಬಿ ನೋಡಿ ಮನದಲ್ಲಿ ಸಂತೋಷಗೊಂಡು ಆ 
ನಿಃಕಳ ಲಿಂಗಪೂಜೆಯ ಸಮಾಪ್ತನ ಮಾಡಿ ಕ್ರಿಯಾ ಜಪನೆಂಬ ದ್ವಾದಶ 
ಪ್ರಣವ ಮಂತ್ರಂಗಳಿಂದೆ ನಮಸ್ಕರಿಸಿ ಆ ನಃಕಳ ಲಿಂಗಪೂಜೆಯ ಸಮಾ 
ಪ್ರವ ಮಾಡಿ ಕ್ರಿಯಾ ಜಪವೆಂಬ ದ್ವಾದಶಪ್ರಣವ ಮಂತ್ರಂಗಳಿಂದೆ ನಮ 
ಸ್ಫರಿಸಿ ಆ ನಿಃಕಳ ಲಿಂಗವೆ ತಾನೆಂದರಿದು ಕೂಡಿ ಎರಡಳಿದು ಸ್ವತಂತ್ರನಾಗಿ 
ಆಚರಿಸ ಬಲ್ಲಾತನೆ ಸದ್ಭಾವ ಭಕ್ತಿಯನುಳ್ಳ ನಿ8ಕಳಂಕ ನೋಡಾ ಸಂಗನ 
ಬಸವೇಶ್ವರಾ. 

” ೫ ಅಯ್ಯಾ ಜ್ಯೋತಿರಾಕೃತಿ ಓಂಕಾರ ಪ್ರಣವ ಸಿಂಹಾಸನದ 
ಆಜ್ಞಾಚಕ್ರ ಮಾಣಿ ಕೃ್ಯವರ್ಣ ಐಕ್ಯಸ್ಥಲ ಶುದ್ಧತನು ಸದ್ಭಾವಹಸ್ತ ಮಹಾ 
ಲಿಂಗ ಹೃದಯವೆಂಬ ಮುಖ ಸಮರಸಭಕ್ತಿ ತೃಪ್ತಿ ಪದಾರ್ಥ ಸುತೃಪ್ತಿ 
ಪ್ರಸಾದ ಮಹಾದೇವ ಪೂಜಾರಿ ಮಹಾದೇವನಧಿದೇವತೆ ಮಹಾಸಾದಾಖ್ಯ 
ಅಖಂಡನೆಂಬ ಲಕ್ಷಣ ಮಹವೆಂಬ ಸಂಜ್ಞೆ ಪಾತಾಳದಿಕ್ಟು ಗಾಯತ್ರೀ 
ವೇದ ಆತ್ಮನೇಲಿಂಗ ಜ್ಞಾನಾತ್ಮ ಚಿಚ್ಛಕ್ತಿ ಶಾಂತಾತೀತೋತ್ತರ ಕಲೆ ಇಂತು 
4೪ ಸಕೀಲಂಗಳನೊಳಕೊಂಡು ಎನ್ನಾಜ್ಞಾಚಕ್ರವೆಂಬ ತ್ರಿಕೂಟ ಸಂಗಮ 
ಕ್ಷೇತ್ರದಲ್ಲಿ ವೂರ್ತಿಗೊಂಡಿರ್ದ ಬೋಧಾ ಸ್ವರೂಸವಾದ ಮಹಾಲಿಂಗವೇ 
ಸಂಗಮೇಶ್ವರ ಲಿಂಗವೆಂದು ಅವಸ್ಥಾತ್ರಯವ ಮಡಿ ಮಾಡಿ ಸಂತೋಷ 
ವೆಂಬ ಜಲದಿಂ ಮಜ್ಜನಕ್ಕೆರೆದು €ತ್ಮನಿವೃತ್ತಿಯಾದ ಗಂಧವ ಧರಿಸಿ 
ಭಾವ ಸ ಸ್ಫಾವವಾದಕ್ಷತೆಯನಿಟ್ಟು ಅಲ್ಲಿಯ ದ್ವಿದಳಂಗಳನೆ ಪುಷ್ಪದ ಮಾಲೆ 
ಎಂದು ಧರಿಸಿ ಅಲ್ಲಿಯ ಕಮಲ ಸದ್ವಾಸನೆಯ ಧೂಪವ ಬೀಸಿ ಅಲ್ಲಿಯ 
ಮಾಣಿಕ್ಯ ವರ್ಣವೇ ಕರ್ಪುರ ಜ್ಯೋತಿ ಎಂದು ಬೆಳಗಿ ಅಲ್ಲಿಯ ನಿರಾವ 
'ಸ್ಥೆಯೆ ನನೀನ ವಸ್ತುವೆಂದು ಹೊದ್ದಿಸಿ ನಿರ್ಮಲವೆಂಬ ಆಭರಣವ ತೊಡಿಸಿ 
ಸುತೃಪ್ತಿ ಎಂಬ ನೈವೇದ್ಯವನರ್ಪಿಸಿ ಸಮರಸವೆಂಬ ತಾಂಬೂಲವನಿತ್ತು 
"ಇಂತೀ ಮಹಾಲಿಂಗಕ್ಕೆ ಅ್ಟವಿಧಾರ್ಚನೆಯಂ ಮಾಡಿ ಕೋಟಿ ಸೂರ್ಯರ 
'ಪ್ರಭಿಯಂಕಿ ಬೆಳಗುವ ಮಹಾಲಿಂಗವ ಕಂಗಳು ತುಂಬಿ ನೋಡಿ ಮನ 
`ದಲ್ಲಿ ಸಂತೋಷಗೊಂಡು ಆ ಮಹಾಲಿಂಗ ಪೂಜೆಯ ಸಮಾಸ್ತವ ಮಾಡಿ 
“Uo Lo ಓಂ ಓಂ ಓಂ ಎಂಬ ಓಂಕಾರ ಷಡ್ವಿಧ ಮಂತ್ರಂಗಳಿಂದ ನಮ 


ಸಂಗನಬಸವೇಶ್ವರ ವಚೆನಗಳು. ರ್ಕ 


ಸೃರಿಸಿ ಆ ಮಹಾಲಿಂಗವೇ ತಾನೆಂದರಿದು ಕೂಡಿ ಎರಡಳಿದು ನಿತ್ಯ ತೃಪ್ತ 
ನಾಗಿ ಆಚರಿಸ ಬಲ್ಲಾತನೆ ಸಮರಸ ಭಕ್ತಿಯನುಳ್ಳ ಲಿಂಗೈಕ್ಯ ನೊಡಾ 


ಸಂಗನಬಸವೇಶ್ವ ರಾ. 


/,ಓ. ಅಯ್ಯಾ ದರ್ಪಣಾಕೃತಿ ಯಕಾರ ಪ್ರಣವ ನಾದ ವಿಶುದ್ಧಿ 
ಚಕ್ರ ಕಪೋತ ವರ್ಣ ಶರಣಸ್ಥಲ ಆನಂದ ತನುವು ಸುಜ್ಞಾನ ಹೆಸ್ತ 
ಪ್ರಸಾದಲಿಂಗ ಶ್ರೋತೃ ಮುಖ ಆನಂದ ಭಕ್ತಿ ಶಬ್ದಸದಾರ್ಥ ಸುಶಬ್ದ 
ಪ್ರಸಾದ ಸದಾಶಿವ ಪೂಜಾರಿ ಸದಾಶಿವನಧಿದೇವತೆ ಶಿವಸಾದಾಖ್ಯ ಪರಿ 
ಪೂರ್ಣವೆಂಬ ಲಕ್ಷಣ ಅನಾದಿವತ್ತುನೆಂಬ ಸಂಸ್ಥೆ ಊರ್ಧ್ವದಿಕ್ಟು ಅಜಪ 
ವೇದ ಆಕಾಶವೆಂಬ ಆಂಗ ಶುದ್ಧಾತ್ಮ ಪರಾಶಕ್ತಿ ಶಾಂತಾತೀತ ಕಲೆ ಇಂತು 
೨೪ ಸಕೀಲಂಗಳನೊಳಕೊಂಡು ಎನ್ನ ಚ ಚಕ್ರನೆಂಬ ಅವಿಮುಕ್ತ 
ಕ್ಷೇತ್ರದಲ್ಲಿ ಮೂರ್ತಿಗೊಂಡಿರ್ವ ಈಳನ ಸ್ವರೂಪವಾದ ಪ್ರಸಾದಲಿಂಗವೆ 
ವಿಕ್ಸನಾಥ ಲಿಂಗವೆಂದು ಭಾವತ್ತಯವ ತ ಕ್ಷಮೆಯೆಂಬ ಜಲದಿಂ 
ಮಜ್ಜನಕ್ಕೆರೆದು ಗಗನ ನಿವೃತ್ತಿ ಯಾದ ಗಂಧವ ಧರಿಸಿ ಜ್ಞಾನ ಸುಜ್ಞಾನ 
ವುದಕ್ಷತೆಯನಿಟ್ಟಿ, ಅಲ್ಲಿಯ ಪೋಡಶವಳಂಗಳನೆ ಪ ಷ್ಟ್ರದ ಮಾಲೆ 
ಎಂದು ಧರಿಸಿ ಅಲ್ಲಿಯ ಕಮಲ ಸದ್ವಾಸನೆಯ ಮ ಜು ಅಲ್ಲಿಯ 
ಕಪೋತ ವರ್ಣವೆ ಕರ್ಪುರಜ್ಯೊ ತ ಬದು ಬೆಳಗಿ, ಅಲ್ಲಿಯ ತೂರ್ಯಾ 
ಕೀತಾವಸ್ಥೆಯೆ ನನೀನ ವಸ್ತ್ರನೆಂದು ಹೊದಿಸಿ ನಿರ್ಮದವೆಂಬಾಭರಣವ 
ತೊಡಿಸಿ ಸುಶಬ್ದವೆಂಬ ನೈವೇದ್ರವನರ್ನಿಸಿ ಆನಂದವೆಂಬ ತಾಂಬೂಲವ 
ನಿತ್ತು ಇಂತೀ ಪ್ರಸಾದಲಿಂಗಕ್ಕೆ ಅಷ್ಟವಿಧಾರ್ಚನೆಯಂ ಮಾಡಿ ಕೋಟ 
ಸೂರ್ಯರ ಪ್ರಭೆಯಂತೆ ಬೆಳಗುವ ಪ್ರಸಾದ ಲಿಂಗವನ್ನು ಕಂಗಳು ತುಂಬಿ 
ನೋಡಿ ಮನದಲ್ಲಿ ಸಂತೋಷಗೊಂಡು ಆ ಪ್ರಸಾದಲಿಂಗದ ಪೂಜೆಯ 
ಸಮಾಪ್ತವ ಮಾಡಿ ಓಂ ಯಾಂ ಯಾಂಯಾಂ ಯಾಂಯಾಂ ಯಾಂ 
ಎಂಬ ಯಕಾರ ಷಡ್ವಿಧ ಮಂತ್ರಂಗಳಿಂದ ನಮಸ್ಕರಿಸಿ ಆ ಪ್ರಸಾದಲಿಂಗವೆ 
ತಾನೆಂದರಿದು ಕೂಡಿ ಎರಡಳಿದು ನಿರ್ಮೋಹಿಯಾಗಿ ಆಚರಿಸ ಬಲ್ಲಾ ತನೆ 
ಆನಂದ ಭಕ್ತಿಯನುಳ್ಳ ಶಿವ ಶರಣ ನೋಡಾ ಸಂಗನಬಸವೇಶ್ವರಾ. 


೭. ಅಯ್ಯಾ ಅರ್ಧೆ ಚಂದ್ರಾಕೃತಿ ವಕಾರಪ್ರಣವ ಮೇಘನಾದ ಅನಾ 
ಹತಚಕ್ರ ಮಾಂಜಿಷ್ಟವರ್ಣ ಪ್ರಾಣಲಿಂಗಿಸ್ಥಲ ನಿರ್ಮಲತನು ಸುಮನ 
ಹಸ್ತ ಜಂಗಮಲಿಂಗ ತ್ವಕ್ಕೆಂಬ ಮುಖ ಅನುಭಾವಭಕ್ತಿ ಸ್ಪರ್ಶನಪದಾರ್ಥ 


೬೦ ಶಿವಾನುಭವ. 


ಸುಸ್ಪರ್ಶನ ಪ್ರಸಾದ ಈಶ್ವರಪೂಜಾರಿ ಈಶ್ವರನಧಿಬೇವತೆ ಅಮೂರ್ತಿ 
ಸಾದಾಖ್ಯ ನಿತ್ಯವೆಂಬ ಲಕ್ಷಣ ಲಿಂಗಕ್ಷೇತ್ರವೆಂಬ ಸಂಜ್ಞೆ ದಕ್ಷಿಣದಿಕ್ಕು ಅಥ 
ರ್ವಣ ನೇದ ವಾಯುವೆ ಅಂಗ ನಿರ್ಮಲಾತ್ಮ ಆದಿಶಕ್ತಿ ಶಾಂತಿಕಲೆ ಇಂತು 
೨೪ ಸಕೀಲಂಗಳನೊಳಗೊಂಡು ಎನ್ನ ಅನಾಹತ ಚಕ್ರನೆಂಬ ಹಿಮವತ್ವೇ 
ದಾರ ಕ್ಷೇತ್ರದಲ್ಲಿ ಮೂರ್ತಿಗೊಂಡಿರ್ದ ಯಜನ ಸ್ವರೂಪವಾದ ಜಂಗಮ 
ಲಿಂಗವೆ ಹಿಮಗಿರೀಶ್ವರನೇದು ಪ್ರಾಣತ್ರಯವ ಮಡಿಮಾಗಿ, ಶಾಂತಿ 
ಯೆಂಬ ಮಜ್ಜನಕ್ಕೆರೆದು ವಾಯು ನಿವೃತ್ತಿಯಾದ ಗಂಧವ ಧರಿಸಿ ಅನ್ಲಿಯ 
ಕಮಲ ಸದ್ರಾಸನೆಯ ಧೂಪವ ಬೀಸಿ, ಅಲ್ಲಿಯ ಮಾಂಜಿಷ್ಟ ವರ್ಣವೆ 
ಕರ್ಪುರ ಜ್ಯೋತಿಯೆಂದು ಬೆಳಗಿ, ಅಲ್ಲಿಯ ತೂರ್ಯಾವಸ್ಥೆಯೆಂಬ 
ವಸ್ತ್ರವ ಹೊದ್ದಿಸಿ ನಿರ್ಮೋಹವೆಂಬ ಅಭರಣವ ತೊಡಿಸಿ ಸುಸ್ಪರ್ಶನ 
ವೆಂಬ ನೈವೇದ್ಯವನರ್ಪಿಸಿ ಅನುಭಾವವೆಂಬ ತಾಂಬೂಲವನಿತ್ತು ಇಂತೀ 
ಜಂಗಮಲಿಂಗಕ್ಕೆ ಅಷ್ಟವಿಧಾರ್ಚನೆಯಂ ಕೋಟ ಸೂರ್ಯರಂತೆ ಬೆಳಗುವ 
ಜಂಗಮ ಲಿಂಗವನ್ನು ಕಂಗಳು ತುಂಬಿ ನೋಡಿ ಮನದಲ್ಲಿ ಸಂತೋಷ 
ಗೊಂಡು ಆ ಜಂಗಮ ಲಿಂಗದ ಪೂಜೆಯ ಸಮಾಪ್ತವ ಮಾಡಿ ಓಂ ವಾಂ 
ವಾಂವಾಂವಾಂವಾಂವಾಂ ಎಂಬ ವಕಾರ ಹಪಡ್ವಿಧ ಮಂತ್ರಂಗಳಿಂದ 
ನಮಸ್ಕರಿಸಿ ಆ ಜಂಗಮ ಲಿಂಗವೆ ತಾಷೆಂದರಿದು ಕೂಡಿ ಎರಡಳಿದು ನಿಃ 
ಪ್ರಪಂಚಮಾಗಿ ಆಚರಿಸ ಬಲ್ಲಾತನೆ ಅನುಭಾವ ಭಕ್ತಿಯನುಳ್ಳ ಲಿಂಗ 
ಪ್ರಾಣಿ ನೋಡಾ ಸಂಗನಬಸವೇಶ್ವರಾ. 

೮. ಅಯ್ಯಾ ಕುಂಡಲಾಕೃತಿ ಶಿಕಾರಪ್ರಣವ ಭೇರಿನಾದ ಮಣಿಪೂ 
ರಕ ಚಕ್ರ ಹರಿತವರ್ಣ ಪ್ರಸಾದಿಸ್ಥಲ ಕಾರಣ ತನು ನಿರಹಂಕಾರ ಹಸ್ತ 
ಶಿವಲಿಂಗ ನೇತ್ರವೆಂಬ ಮುಖ ಸಾವಧಾನಭಕ್ತಿ ರೂಪುಸದಾರ್ಥ ಸುರೂಪು 
ಪ್ರಸಾದ ರುದ್ರಪೂಜಾರಿ ರುದ್ರನಧಿದೇವತೆ ಮೂರ್ತಿಸಾದಾಖ್ಯ ಆನಂದ 
ವೆಂಬ ಲಕ್ಷಣ ಶರೀರಸ್ಥವೆಂಬ ಸಂಜ್ಞೆ ಉತ್ತರದಿಕ್ಕು ಸಾಮವೇದ ಅಗ್ನಿಯೆ 
'ಅಂಗ ಪರಮಾತ್ಮ ಇಚ್ಛಾಶಕ್ತಿ ವಿಧ್ಯಾಕಲೆ ಇಂತು ೨೪ ಸಕೀಲಂಗಳನೊ 
ಳಕೊಂಡು ಎನ್ನ ಮಣಿನೂರಕ ಚೆಕ್ರವೆಂಬ ಪಂಪಾ ಕ್ಷೇತ್ರದಲ್ಲಿ ಮೂರ್ತಿ 
ಗೊಂಡಿರ್ದ ನಿರೀಕ್ಷಣ ಸ್ವರೂಪನಾದ ಶಿವಲಿಂಗವೆ ಶೀನಿರೂಪಾಕ್ಷಲಿಂಗ 
ವೆಂದು ಆತ್ಮತ್ರಯ ಮಡಿಮಾಡಿ ಪರಮಾನಂದನೆಂಬ ಜಲದಿಂ ಮಜ 
ನಕ್ಕೆಕೆದು ಅಗ್ನಿ ನಿವೃತ್ತಿಯಾದ ಗಂಧವ ಧರಿಸಿ ಅಹಂಕಾರ ನಿರಹಂಕಾರ 
ಅಕ್ಷತೆಯನಿಟ್ಟು, ಅಲ್ಲಿಯ ದಶದಳೆಂಗಳನೆ ಪುಷ್ಪದ ಮಾಲೆಯೆಂದೃ 


ಸಂಗನಬಸವೇಶ್ವರ ವಚನಗಳು. ೬೧ 


ಧರಿಸಿ ಅಲ್ಲಿಯ ಕಮಲ ಸದ್ದಾಸನೆಯ ಧೂಪವ ಬೀಸಿ ಅಲ್ಲಿಯ ಹರಿತ 
ವರ್ಣವೆ ಕರ್ಪುರ ಜ್ಯೋತಿಯೇದು ಬೆಳಗಿ, ಅಲ್ಲಿಯ ಸುಷುಪ್ತಾವಸ್ಥೆ 
ಯೆಂಬ ವಸ್ತ್ರವ ಹೊದ್ದಿಸಿ ನಿರ್ಲೋಭವೆಂಬ ಆಭರಣವ ತೊಡಿಸಿ ಸುರೂಪು 
ವೆಂಬ ನೈವೇದ್ಯವನರ್ಪಿಸಿ ಸಾವಧಾನನೆಂಬ ತಾಂಬೂಲವರಿಶ್ತು, ಇಂತೀ 
ಪರಶಿವಲಿಂಗಕ್ಕೆ ಅಷ್ಟವಿಧಾರ್ಚನೆಯಂ ಮಾಡಿ ಕೋಟ ಸೂರ್ಯರ 
ಪ್ರಭೆಯಂತೆ ಬೆಳಗುವ ಪರಶಿವಲಿಂಗವನ್ನು ಕಂಗಳು ತುಂಬಿ ನೋಡಿ 
ಪುನಃ ಸಂತೋಷಗೊಂಡು, ಆ ಸರಶಿನಲಿಂಗ ಪೂಜೆಯ ಸಮಾಸಪ್ತವ 
ಮಾಡಿ ಓಂಶೀಂಶೀಂಶೀಂಶೀಂಶೀಂಶೀಂ ಎಂಬಶಿಕಾರ ಷಡ್ವಿಧ ಮಂತ್ರಂ 
ಗಳಿಂದ ನಮಸ್ಕರಿಸಿ ಆ ಪರಶಿವನ ಲಿಂಗವೇ ತಾನೆಂದರಿದು ಕೂಡಿ ಎರಡ 
ಳಿದು ನಿಃಕಳಂಕನಾಗಿ ಆಚರಿಸ ಬಲ್ಲಾ ತನೆ ಸಾವಧಾನ ಭಕ್ತಿಯನುಳ್ಳ 
ಪ್ರಸಾದಿ ನೋಡಾ ಸಂಗನಬಸನೇಶ್ವರಾ. 

7. ೯. ಅಯ್ಯಾ ದಂಡಕಾಕೃತಿ ಮಕಾರಪ್ರಣವ ಘಂಟಾನಾದ ಸ್ವಾಧಿ 
ನಚಕ್ರ ಶ್ವೇತವರ್ಣ ಮಹೇಶ್ವರಸ್ಥಲ ಸೂಕ್ಷ್ಮತನು ಸುಬುದ್ಧಿಹಸ್ತ ಗುರು 
ಗೆ ಜಿಹ್ರೆಮುಖ ನೈಸ್ಕಿಕಾಭಕ್ತಿ ರಸಪದಾಥೇ ಸುರಸಪ್ರಸಾದ ವಿಷ್ಣಪೂ 
ಜಾರಿ ವಿಷ್ಣವಧಿದೇವತೆ ಕರ್ತುಸಾದಾಖ್ಯ ಚಿತ್ತುವೆಂಬ ಲಕ್ಷಣ ಗೂಢ 
ನೆಂಬ ಸಂಜ್ಞೆ ಪಶ್ಚಿಮದಿಕ್ಕು ಯಜುರ್ವೇದ ಅಸ್ಪುವೆಂಬ ಅಂಗ ಅಂತ 
ರಾತ್ಮ ಜ್ಞಾನಶಕ್ತಿ ಪ್ರತಿಷ್ಠಾಕಲೆ ಇಂತು ೨೪ ಸಕೀಲಂಗಳನೊಳಕೊಂಡು 
ಎನ್ನ ಸ್ವಾಧಿಷ್ಠಾನ ಚಕ್ರವೆಂಬ ಸೇತುಬಂಧ ಕ್ಷೇತ್ರದಲ್ಲಿ ಮೂರ್ತಿಗೊಂಡಿರ್ಪ 
ಮಂತ್ರ ಮೂರ್ತಿಸ್ವರೂಪವಾದ ಗುರುಲಿಂಗವೇ ರಾಮೇಶ್ವರಲಿಂಗವೆಂದು 
ಮನತ್ರಯವ ಮಡಿಮಾಡಿ ಸರಿಣಾಮನೆಂಬ ಜಲದಿಂ ಮಜ್ಜನಕ್ಕೆರೆದು 
ಅಪ್ಪು ನಿವೃತ್ತಿಯಾದ ಗಂಧವಧರಿಸಿ ಬುದ್ಧಿ ಸುಬುದ್ಧಿಯಾದ ಅಕ್ಷತೆಯನಿಟ್ಟು, 
ಅಲ್ಲಿಯ ಷಟ್ಸ್ಟಿಲಂಗಳನೇ ಪುಷ್ಪದ ಮಾಲೆಯೆಂದು ಧರಿಸಿ ಅಲ್ಲಿಯ 
ಕಮಲ ಸದ್ವಾಸನೆಯ ಧೂಪವ ಬೀಸಿ ಅಲ್ಲಿಯ ಶ್ವೇತವರ್ಣವೆ ಕರ್ಪುರದ 
ಜ್ಯೋತಿಯೆಂದು ಬೆಳಗಿ ಅಲ್ಲಿಯ ಸ್ವಪ್ಪಾವಸ್ಥೆಯೆಂಬ ವಸ್ತ್ರವ ಹೊಡ್ದಿಸಿ 
ನಿಃ&ಕ್ರೋಧವೆಂಬ ಆಭರಣವ ತೊಡಿಸಿ ಸುರುಚಿಯೆಂಬ ನೈವೇದ್ಯವ ಸಮ 
ರಿಸಿ ನೈಷ್ಮೆಯೆಂಬ ತಾಂಬೂಲವನಿತ್ತು, ಕೋಟಸೂರ್ಯರ ಪ್ರಭೆಯಂತೆ 
ಬೆಳಗುವ ಗುರುಲಿಂಗ ಮೂರ್ತಿಯನು ಕಂಗಳುತುಂಬಿ ನೋಡಿ ಮನದಲ್ಲಿ 
ಸಂತೋಷಗೊಂಡು, ಆ ಗುರುಲಿಂಗ ಪೂಜೆಯ ಸಮಾಪ್ತಿಯ ಮಾಡಿ ಓಂ 
ಮಾಂಮಾಂಮಾಂಮಾಂಮಾಂಮಾಂ ಮಕಾರ ಷಡ್ವಿಧ ಮಂತ್ರಂಗ 


೬೨ ಶಿವಾನುಭವ. 


$ತಕೆ ನಮಸ್ಕರಿಸಿ ಆ ಲಿಂಗವೆ ತಾನೆಂದರಿದು ಕೂಡಿ ಎರಡಳಿದು ನಿಶ್ಚಿಂತ 
ದಿಂದ ಬೆರಸಬಲ್ಲಾತನೆ ನೈಸ್ಠಿಕಾಭಕ್ತಿಯು ಳ್ಳ ವೀರಮಾಹೇಶ್ವರ ನೋಡಾ 
ಸಂಗನಬಸನೇಶ್ವರಾ. 

೨1 ೧0, ಅಯ್ಯಾ ತಾರಕಾಕೃತಿ ನಕಾರಪ್ರಣವ ವೇಣುನಾದ ಆಧಾರಚೆಕ್ರ 
ಪೀತವರ್ಣ ಭಕ್ತಸ್ಥಲ ಸ್ಥೂಲತನು ಸುಚಿತ್ತಹಸ್ತ ಆಚಾರಲಿಂಗ ಘ್ರಾಣ 
ಮುಖ ಶ್ರದ್ಧಾಭಕ್ತಿ ಗಂಧಪದಾರ್ಥ ಸುಗಂಧಪ್ರಸಾದ ಬ್ರಹ್ಮಪೂಜಾರಿ 
ಬ್ರಹ್ಮನಧಿದೇವತೆ ಕರ್ಮಸಾದಾಖ್ಯ ಸತ್ತುವೆಂಬ ಲಕ್ಷಣ ಪರನೆಂಬ ಸಂಸ್ಥೆ 
ಪೂರ್ವದಿಕ್ಳು ಖುಗ್ರೇದ ಸೃಥ್ವಿಯೇ ಅಂಗ ಜೀವಾತ್ಮ ಕ್ರಿಯಾಶಕ್ತಿ ನಿವೃತ್ತಿ 
ಕಲೆ ಇಂತು ೨೪ ಸಕೀಲಂಗಳನೊಳಕೊಂಡು ಎನ್ನಾಧಾರಚಕ್ರನೆಂಬ 
ಶ್ರೀಕೈಿಲ ಕ್ಷೇತ್ರದಲ್ಲಿ ಮೂರ್ತಿಗೊಂಡಿರ್ದ ಪಂಚಾಚಾರಸ್ವರೂಸವಾದ 
ಆಚಾರಲಿಂಗವೆ ಮಲ್ಲಿಕಾರ್ಜುನ ಲಿಂಗನೆಂದು ತನುತ್ರಯವ ಮಡಿಮಾಡಿ 
ಶಿವಾನಂದಜಲದಿಂ ಮಜ್ಜನಕ್ಕೆರೆದು ಪೃಥ್ವಿ ನಿವೃತ್ತಿಯಾದ ಗಂಧವಧರಿಸಿ 
ಚಿತ್ತ ಸುಚಿತ್ತವಾದ ಅಕ್ಷತಿಯನಿಟ್ಟ ಅಲ್ಲಿ ಚತುರ್ದಳಗಳನೆ ಪುಸ್ಪದ 
ಮಾಲೆಯೆಂದುಧರಿಸಿ ಅಲ್ಲಿಯ ಕಮಲ ಸದ್ವಾಸನೆಯ ಧೂಪ ಬೀಸಿ ಅಲ್ಲಿಯ 
ಪೀತವರ್ಣವ ಕರ್ಪುರದ ಜ್ಯೋತಿಯೆಂದು ಬೆಳಗಿ ಅಲ್ಲಿಯ ಜಾಗ್ರಾವಸ್ಥೆ 
ಯೆಂಬ ನನೀನ ವಸ್ತ್ರವ ಹೊಡ್ದಿಸಿ ನಿಃಕಾಮವೆಂಬ ಆಭರಣವ ತೊಡಿಸಿ 
ಸುಗಂಧವೆಂಬ ನೈವೇದ್ಯವನರ್ಸಿಸಿ ಶ್ರದ್ಧೆಯೆಂಬ ತಾಂಬೂಲವನಿತ್ತು 
ಇಂತು ಪಂಚಾಚಾರಮೂರ್ತಿ ಆಚಾರಲಿಂಗಕ್ಕಷ್ಟವಿಧಾರ್ಚನೆಯ ಮಾಡಿ 
ಕೋಟಸೂರ್ಯರ ಪ್ರಭೆಯಂತೆ ಬೆಳಗುವ ಆಚಾರಲಿಂಗವನ್ನು ಕಂಗಳ 
ಶುಂಬಿ ನೋಡಿ ಮನದಲ್ಲಿ ಸಂತೋಷಗೊಂಡು ಆಚಾರಲಿಂಗದ ಪೂಜೆಯ 
ಸಮಾಪ್ತವ ಮಾಡಿ ನಾಂನಾಂನಾಂ ನಾಂನಾಂಎಂಬ ನಕಾರ ಷಡ್ವಿಧ 
ಮಂತ್ರಗಳಿಂದ ನಮಸ್ಕರಿಸಿ ಆ ಲಿಂಗವೆ ತಾನೆಂದರಿದು ಕೂಡಿ ಎರಡಳಿದು 
ನಿಬ್ಬೆರಗಿನಿಂದಾಚಂಸ ಬಲ್ಲಾತನೆ ಶ್ರದ್ಧಾಭಕ್ತಿಯನುಳ್ಳ ಸದ್ಭಕ್ತ ನೋಡಾ 
ಸಂಗನಬಸವೇಶ್ವರಾ- 


is 


ಸರ್ವಾಚಾರ ಸಂಪತ್ತಿನಾಚರಣೆ. 


೧. ಇಂತೀ ಅಷ್ಟಾನರಣವ ಸದ್ಗುರು ಮುಖದಿಂದ ಚಿದಂಗ ಚಿದ್ರನ 
ಲಂಗದೆ ಮಧ್ಯದಲ್ಲಿ ಸಂಬಂಧವಿಟ್ಟು ಏಕಲಿಂಗ ನಿಷ್ಕಾಪರತ್ವದಿಂದ ಸ್ಪೂಲ 
[2 


ಸಂಗನಬಸವೇಸ್ವರ ವಡನಗಳು. ಬ 


ಕಂಥೆಯ ಧರಿಸಿ.ಸತ್ಕಾಯಕ ಸಶ್ಟ್ರ್ರಿಯೆ ಸಮ್ಯಜ್ಞಾನ ಸಗ್ಭಕ್ತಿ ಸದಾಚಾರ 
ಸನ್ನಿಹಿತರೇ ನೂತನಗಣಂಗಳೆನಿಸುವರು ನೋಡಾ, ಅದರಿಂದ ಮೇಲೆ 
ಚಿದಂಗ, ಚಿತ್ಛ್ರಾಣಾಂಗ, ಚಿನ್ಸನಲಿಂಗ, ಚಿತ್ಛ್ರಣಲಿಂಗವ ಸದ್ಗರು 
ಮುಖದಿಂ ಸಂಬಂಧವಿಟ್ಟ ಆ ಲಿಂಗದ ಮಧ್ಯದಲ್ಲಿ ಸಾಕಾರ ನಿರಾಕಾರ 
ವಾದ ಷೋಡೆಶ ವರ್ಣವಮಾಡಿಕೊಂಡು ಸೂಕ್ಷ್ಮತನುವೆಂಬ ಕಂಥೆಯ 
ಧರಿಸಿ ಕಂಗಳಾಲಯದ ಜ್ಯೋತಿರ್ಲಿಂಗದ ಮಧ್ಯದಲ್ಲಿ ವ:ನ ಮುಳುಗಿಸು 
ವರೆ ಆದಿ ಗಣಂಗಳೆನಿಸುವರು ನೋಡಾ. ಅದರಿಂ ಮೇಲೆ ಚಿ್ಯನ ತ್ರಿವಿ 
ಧಾಂಗ್ಕ ಚಿಗ್ರನ ತ್ರಿವಿಧಲಿಂಗವ ಸದ್ಗುರು ಮುಖದಿಂ ಸಂಬಂಧಿಸಿಕೊಂಚು 
ಆ ಲಿಂಗಾಂಗ ಮಧ್ಯದಲ್ಲಿ ಬೆಳಗುವ ಪರಂಜ್ಯೋತಿರ್ಲಿಂಗ ಮಧ್ಯದಲ್ಲಿ 
ಇವ ಮುಳುಗಿ ಬಚ್ಚಬರಿಯಾನಂದದಲ್ಲಿ ಪರಿಪೂರ್ಣಾನಂದದಿಂದಾಚರಿಸು 
ವರೆ ಅನಾದಿ ಗಣಂಗಳೆನಿಸುವರು ನೋಡಾ. ಅದರಿಂ ಮೇಲೆ ಚಿರ್ಭನ 
ಅಷ್ಟಾಂಗ ಮಧ್ಯದಲ್ಲಿ ಚಿದ್ಧನ ಅಷ್ಟಲಿಂಗಗಳ ಸದ್ಗುರು ಮುಖದಿಂ ಧರಿಸಿ 
ಆ ಲಿಂಗಾಂಗ ಮಧ್ಯದಲ್ಲಿ ಅರವತ್ತುನಾಲ್ಕು ತೆರದ ವರ್ಣವ ಸಂಬಂಧವ 
ಮಾಡಿಕೊಂಡು ತಮ್ಮ ಸರ್ವಾಂಗದಲ್ಲಿ ಅಷ್ಟಕಮಲಗಳ ಕಂಡು, ಆ ಕಮ 
ಲಮಧ್ಯದಲ್ಲಿ ನೆಲಿಸಿರ್ನ ಚತುರ್ವಿಧ ಬಿಂದುಲಿಂಗ, ನಡ್ತಿಧ ಧಾತುಲಿಂಗ 
ದಶವಿಧಕ್ಷೇತ್ರಲಿಂಗ ದ್ವಾದಶ ವಿಕೃತಿಲಿಂಗ, ಷೋಡಶ ಕಳಾಲಿಂಗ ದ್ವಿವಿಧ 
ವಿದ್ಯಾಲಿಂಗ ಸಹಸ್ರ ಶಿವಕಳಾಲಿಂಗ ತ್ರಿವಿಧ ವಿನೇಕಲಿಂಗ ಇಂತು ಅಷ್ಟವಿಧ 
ಕಮಲದ ಮಧ್ಯದಲ್ಲಿ, ನೆಲಿಸಿರ್ಪ ಆಷ್ಟವಿಧ ಲಿಂಗಗಳ ಅಷ್ಟವಿಧ ಹಸ್ತಂಗ 
ಳಿಂದ ಅಷ್ಟವಿಧಾರ್ಚನೆ ಷೋಡಶೋಪಚಾರಂಗಳ ಮಾಡಿ, ಎರಡಳಿದು 
ಏಕರೂಪವಾಗಿ ನಿರವಯ ಕಂಥೆಯ ಧರಿಸಿ, ಪರತತ್ವ ಜ್ಯೋತಿರ್ಮಯ 
ಲಿಂಗದೊಳಗೆ ಉರಿಯುಂಡ ಕರ್ಪುರದಂತೆ ಸಮರಸನಾದರು ನೋಡಾ. 
ಅವರಾರೆಂದೊಡೆ, ರುದ್ರಗಣಂಗಳು, ಶಿವಗಣಂಗಳು, ದೇವಗಣಂಗಳು 
ನಾಗಗಣಂಗಳು, ಶಾಂಭವಗಣಂಗಳು ಮುಂತಾದವರು ಬಯಲೊಳಗೆ 
ಮಹಾಬಯಲು ಬೆರೆದಂತಾದರು ನೋಡಾ. ಸರ್ವಾಚಾರ ಸಂಪತ್ತಿನಾಚ 
ರಣೆ ಯನಿಾಇಚರಿಸುವರೆ ನಿರವಯ ಗಣಂಗಳೆನಿಸುವರು ನೋಡಾ ಸಂಗನ 
ಬಸವೇಶ್ವರಾ. 
೨. ಅಯ್ಯಾ ನಿಃಕಲ ಪರಶಿವತತ್ವ ಮಹಾಘನ ಚಿದಾವರಣ ಸ್ವರೂಪ 
ಮಹಾಘನ ಪರಶಿವಲಿಂಗವ ಸದ್ಗುರು ಮುಖದಿಂ ತಮ್ಮ ಭಾವ' ಮನಹೃ 
ದಯ ಶ್ರೋತೃತ್ಪಕ್ಕು ನೇತ್ರ ಜಿಸ್ವಫ್ರಾಣ ಕರಕಂಜ ಮಧ್ಯದಲ್ಲಿರಿಸಿ ಪರಿ 


೬೪ ಶಿವಾನುಭವ. 


ಪರಿಯಿಂದರ್ಚಿಸಿ, ನಿರ್ವಂಚಕತ್ವದಿಂದ ಅರ್ಥ ಪ್ರಾಣಾಭಿಮಾನಂಗಳ 
ಸಮರ್ಪಿಸಿ, ಸರ್ವಾಚಾರ ಸಂಪತ್ತಿನಾಚರಣೆಯಲ್ಲಿ ಚಿತ್ತದಿಂದ ನಿಂದ 
ಮಹಂತ ಸದ್ಭಕ್ತ ಶಿವಶರಣನಿರ್ದ ಲೋಕವೆ ರುದ್ರರೋಕ, ಶಿವಲೋಕ, 
ನಾಗಲೋಕ, ದೇವಲೋಕ, ಶಾಂಭವಲೋಕವಯ್ಯ. ಆತನ ಭಕ್ತಿಪ್ರಿಯಕೆ 
ರುದ್ರಗಣಂಗಳು, ಶಿವಗಣಂಗಳ, ದೇನಗಣಂಗಳು, ನಾಗಗಣಂಗಳು, 
ಶಾಂಭವ ಮಹಾಪ್ರಭುಗಣಂಗಳು ನೋಡಾ. ಆಶನಿರ್ದ ಊರೇ ಶಾಂಭನ 
ಪುರ, ಉಳುವೆ, ಮಹಾಕಲ್ಯಾಣವಯ್ಯ. ಆತನ ಗೃಹವೇ ಶಿವಮಂದಿರ 
ವಯ್ಯ, ಶಿವಕ್ಷೇತ್ರ ವಯ್ಯ. ಆತನ ನಡೆನುಡಿ ಕ್ರಿಯಾಚಾರದಲ್ಲೊಡೆನೆರದ 
ಸಪ್ಕಿ,ಯಾ ಶಕ್ತಿಯೆ ನಾಗಕನ್ನೆ, ದೇವಕನ್ನೆ, ರುದ್ರಕನ್ನೆಯಯ್ಯಾ. ಆತನ 
ಅರ್ಚನಾರ್ಪಣ ಸ್ಥಲವೆ ಮಹಾಘನ ಶೂನ್ಯ ಸಿಂಹಾಸನ ನೋಡಾ. ಆತನ 
ಚರಣದಿಂದಡಿ ಇಟ್ಟಿ ಜಲವೇ ದೇವಗಂಗೆ, ಶಿವಗಂಗೆ, ಪರಮಗಂಗೆ, 
ನಿಜಪಸಾವನಗಂಗೆ, ಪರಿಪೂರ್ಣಗಂಗಾಸ್ಪರೂಪವಾದ ಮಹಾಗಂಗೆ ತೀರ್ಥ 
ನೋಡಾ. ಆತನು ದಯವಿಟ್ಟು ಪರುಷದೃಷ್ಟಿಯಿಂ ನೋಡಿದ್ದು, ತಟ್ಟಿ 
ಮುಟ್ಟು ಸೋಂಕುಗಳೆಲ್ಲ ನಿಜಮೋಕ್ತಸ್ತರೂಸನೋಡಾ. ಸದೃಕ್ಕ ಶಿವ 
ಶರಣ ಸಂಗವು ಎನಗೂ ನಿನಗೂ ನಿಜಮೋಕ್ಷಮಂದಿರನೋಡಾ ಸಂಗನಬ 
ಸವೇಶ್ವರಾ. 


——— 


ಸಮಾಧಿಯ ವಿಧಗಳು. 


- ೧, ಅಯ್ಯಾ ಪರಮಾರಾಧ್ಯ ಸಚ್ಚಿದಾನಂದ ಮೂರ್ತಿ ಶ್ರೀಗುರುಜೀ 
ವನೇ ಸಕಲ ಪ್ರಮಥಾರಾಧ್ಯ. ಗಣಸಮೂಹನೆಲ್ಲ ಸರ್ವಾಚಾರ ಸಂಪತ್ತಿನ 
ಆಚರಣೆಯನಾಚರಿಸಿ ಮುಗಿದ ಮೇಲೆ ಸಮಾಧಿಸ್ಥರಾದ ನಿಲುಕಡೆಯ 
ಕರುಣಿಸಬೇಕಯ್ಯ ಸ್ವಾಮಿಕೇಳಯ್ಯ, ಅನಾದಿ ಶರಣನೇ ಎಂದು ಕಲ್ಯಾಣ 
ಪೆಟ್ಟಿಣದನುಭಾವ ಮಂಟಪದಲ್ಲಿ ಬಸವ ಮೊದಲಾದ ಸಕಲ ಪ್ರನ:ಥಗ 
ಣಂಗಳು ಪರಶಿವಮೂರ್ತಿ ಪ್ರಭ:ಸ್ವಾಮಿಗಳು ಬೆಸಗೊಳ್ಳಲು, ಆಗ ಮಹಾ 
ಪ್ರಭುಸ್ವಾನಿಗಳು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮನ ಮುಖವಚ 
ನದಲ್ಲಿ, ಸಕಲ ಪ್ರಮಥರ್ಗೆ ನಿರೂಪಮು ಕೊಡುತಿದ್ದರು ನೋಡಾ. ಆ 
ನಿಲುಕಡೆಯ ವಿಚಾರವೆಂತೆಂದೊಡೆ, ಪ್ರಥಮದಲ್ಲಿ ಘಟ್ಟಿವಾಳ ನೂರೊಂದು 
ವಿರಕ್ತ ಅಜಗಣ್ಣ ತಂದೆಗಳು ಅಕ್ಕನಾಗಲಿ ಮಹಾದೇವಿ ನೀಲಲೋಟಚಕೆ 


ಸಂಗನಬಸವೇಶ್ವರ ವಚನಗಳು, ೬೫ 


ಮುಕ್ತಾಂಗನೆ ಮೊದಲಾದ ಕರಣರ್ಗೆ ನಿರವಯ ಸ್ಥಲಕ್ಕೆ ಕಾರಣವಾದ 
ಶೂನ್ಯಲಿಂಗ:ನುಭಾವವ ಬೋಧಿಸಿ ೨೧೬ ಸಕೀಲು ಮೊದಲಾದ ಸಕೀಲವ 
ನರ:ಸಿ ಆ ಆರಸ್ಮರ ಕುಂಡಲಿ ಶೂನ್ಯಲಿಂಗೋದ್ಧರಣಿ ಚಿದಂಬರ ಮೊದ 
ಲಾದ ಚತುರ್ವಿಧ ಉದ್ಧರಣಿಯ ಕರುಣಿಸಿ ನಿರ್ವಾಣ ಸಮಾಧಿಯ ಸಥವ 
ತೋರಿದರು ನೋಡಾ. ದ್ವಿತೀಯದಲ್ಲಿ ಬಸವ ಚನ್ನಬಸವ ಸಿದ್ಧರಾಮ 
ಮೊದಲಾದ ಶರಣರ್ಗೆ ನಿರಾಲಂಬಸ್ಥಲಕ್ಕೆ ಕಾರಣವಾದ ನಿಃಕಳಂಕಲಿಂಗಾ 
ನುಭಾವವ ಬೋಧಿಸಿ ೨೧೬ ಸಕೀಲು ಮೊದಲಾದ ಸಮಸ್ತ ಸಕೀಲವ 
ನರುಸಿ ಅಷ್ಟಾವರಣ ಜ್ಞಾನಚಕ್ರ ನೂರೆಂಟು ಪ್ರಣನ ಆನಾದಿಜಂಗಮ 
ಮೊದಲಾದ ಚತುರ್ವಿಧ ಉದ್ಭರಣೆಯ ಕರುಣಿಸಿ ಸಚ್ಚಿದಾನಂದ ಸಮಾ 
ಧಿಯ ಪಥವ ತೋರಿದರು ನೋಡಾ. ತೃತೀಯದಲ್ಲಿ ಮರುಳಶಂಕರ ನಿಜ 
ಗುಣ ಚನ್ನಮಲ್ಲದೇವರು ಮೊದಲಾದ ಶರಣರ್ಗೆ ನಿಜೈಕ್ಯಸ್ಥಲಕ್ಕೆ ಕಾರಣ 
ವಾದ ಮಹಾಲಿಂಗಾನುಭಾವವ ಬೋಧಿಸಿ ಸಮಸ್ತ ಮಿಶ್ರ ಸಕೀಲವನರುಸಪಿ 
ಅನಾದಿಭಕ್ತ ಗೋಮುಖ ಶಾ”ಭವೀ ಮಹಾಲಿಂಗೋದ್ದರಣೆ ಮೊದಲಾದ 
ಚತುರ್ವಿಧ ಉದ್ಭರಣೆಯೆ ಕರುಣಿಸಿ ನಿರವಯ ಸಮಾಧಿಯ ಪಥವ 
ತೋರಿದರು ನೋಡಾ. ಚತುರ್ಥದಲ್ಲಿ ಸಮಸ್ತ ಜಂಗಮಾಕೃತಿಯ ಧರಿ 
ಸಿದ ಶರಣರ್ಗೆ ನಿಜ ಶರಣಸ್ಸಲಕ್ಕೆ ಕಾರಣನಾದ ಪ್ರಸಾದಲಿಂಗಾನುಭಾವವ 
ಬೋಧಿಸಿ, ಸಗುಣ ನಿರ್ಗುಣ ಮೊದಲಾದ ಸಮಸ್ತ 'ಸಕೀಲವನರುಸಿ 
ಷಡ್ಸ ್ರಹ್ಮವೃಷಭ ಮಗುಟಿ ಮೂರ್ತಿ ಉದ್ಧರಣೆ ಮೊದಲಾದ ಚತು 
ರ್ವಿಧ ಉದ್ಧರಣೆಯ ಕರುಣಿಸಿ, ನಿಜಶಿವ ಸಮಾಧಿಯ ಪಥ ನತೋರಿದರು 
ನೋಡಾ. ಪಂಚಮದಲ್ಲಿ ರೇವಣಸಿದ್ಧ ಮರುಳಸಿದ್ದ ಏಕೋರಾಮ ಪಂಡಿ 
ತಾರಾಧ್ಯರು ಮೊದಲಾದ ಶರಣರ್ಗೆ ನಿಜಪ್ರಾಣಲಿಂಗಿಸ್ಸಲಕ್ಕೆ ಕಾರಣವಾದ 
ಜಂಗಮಲಿಂಗಾನುಭಾವವ ಬೋಧಿಸಿ, ನೂರೆಂಟು ಸಕೀಲ ಮೊದಲಾದ 
ಸಮಸ್ತ ಸಕೀಲವನರುಪಫಿ ತತ್ವ ಪಂಚೀಕರಣ ಲಿಂಗಸಂಚೇಕರಣ ಮಂತ್ರ 
ಪಂಚೀಕರಣ ಬಸವೋದ್ಧರಣೆ ಮೊದಲಾದ ಚತುರ್ವಿಧ ಉದ್ದರಣೆಯ 
ಕರುಣಿಸಿ ಬಯಲ ಸಮಾಧಿಯ ಪಥವ ತೋರಿದರು ನೋಡಾ. ಷಷ್ಠಮ 
ದಲ್ಲಿ ನಮಃಶಿನಾಯದೇವರು ಷಡಕ್ಷರಾಂಕ ಗಣದಾಸಿವೀರಣ್ಣಗಳು 
ಹಳ್ಳಯ್ಯ ಮೊದಲಾದ ಶರಣರ್ಗೆ ನಿಜಪ್ರಸಾದಿಸ್ಥಲಕ್ಕೆ ಕಾರಣವಾದ ಶಿವೆ 
ಲಿಂಗಾನುಭಾವವ ಬೋಧಿಸಿ ೯೬ ಸಕೀಲು ಮೊದಲಾದ ಸಮಸ್ತ ಸಕೀಲ 
ವನರುಪಿ ಫನಚಕ್ರ ಅಂಗ ಷಡಕ್ತರಲಿಂಗ ಷಡಕ್ಷರ ಪಂಚಮೂರ್ತಿಮೊದ 


ಓಓ ಶಿವಾನುಭವ. 


ಲಾದ' ಚತುರ್ಸಧ ಉದ್ಭರಣೆಯ ಕುರುಣಿಸಿ ಗೋಳಕ ಸಮಾಧಿಯ 
ಪಥವ ತೋರಿದರು ನೋಡಾ. ಸಪ್ತಮದಲ್ಲಿ ಪಂಚಾಕ್ಷರ ಕಲಿಗಣನಾ 
ಥೊಡೆಯರು, ಚಿಲುಮೆ ಅಗ್ಗಣಿಯ ಭಕ್ತರು ಮೇಲುಪಾವಡದ ಭಕ್ತರು 
ಸಮೇತವಾದ ಅಚ್ಚಪ್ರಸುದಿ ನಿಚ್ಛಸ್ರಸಾದಿ ಸಮಯಸ್ರಸಾದಿ ಮೊದಲಾದ 
ಶರಣರ್ಗೆ ಸಿದ್ಧವೀನ ಮಾಹೇಕ್ವರಸ್ಥಲಕ್ಕೆ ಕಾತರ! ಗುರುಲಿಂಗಾನು 
ಭಾವವ ಬೋಧಿಸಿ ೬೬ ಸಕೀಲು ಮೊದಲಾದ ೧೦೫ ಸಕೀಲು ಕಡೆಯಾಗಿ 
ಸಮಸ್ತ ಸಕೀಲವನರ:ಪಿ ಮೂಲ ಷಡಕ್ಷರ ಕಾಯಾರ್ಪಣ ೧೮ ತೆರದರ್ಪಣ 
ಮೊದಲಾದ ಚತುರ್ನಿಧಉದ್ದರಣೆಯ ಕರುಣಿಸಿ ಗೋಮುಖ ಸಮಾಧಿಯ 
ಪಥವ ತೋರಿದರು ನೋಡಾ, ಅಷ್ಟಮದಲ್ಲಿ ವರ್ತಿಸುವ ಮಸಣಯ್ಯ 
ಚಿಕ್ಕಮಾದಯ್ಯಗಳು ಕದಿರಿ ರೇಮಯೃನು ರಾಘವಾಂಕ ಮೊದಲಾದ ಶರ 
ಣರ್ಗೆ ಸಗ್ಯಕ್ತಿಶ್ಸಲಕ್ಕೆ ಕಾರಣವಾದ ಆಚಾರರಿಂಗಾನುಭಾವನ ಬೋಧಿಸಿ 
ಷಡಿ ಸಿಧ ಸಕೀಲು ಮೊದಲಾದ ಸಮಸ್ತ ಸಕೀಲವನರುನಿ ೪೮ ತೆರದರ್ನಣ 
೬೬ ದವ ಣ ೧೦೮ ತೆರದರ್ಶ್ಪಣ ೨೧೬ ತೆರದನರ್ಣ ಮೊದಲಾಗಿ ಚತು 
ರ್ವಿಧ ತರು ಕರುಣಿಸಿ ಸಹಜ ಕ್ರಿಯಾ ಸಮಾಧಿಯ ಪಥವ ತೋರಿ 
ದರು ನೋಡಾ. ಇಂತೀ ಅಷ್ಟವಿಧಶ್ಯಲ ಸಂಬಂಧದಿಂದ ಆಯಾಯಲಿಂಗಾ 
ನುಭಾವವ ಬೋಧಿಸಿ ಆಷ್ಟವಿಧ ಸಮಾಧಿಯ ಬೋಧಿಸಿದರು ನೋಡಾ. 
ಅದರ ವಿಚರವೆಂತೆಂದೊಡೆ, ೩೦೮ ಪಾದ ಮೃತ್ತಿಕೆಯ ತೆಗೆವಂಥಾಡ್ಜೇ 
ಸಹಜ ಕ್ರಿಯಾಸಮಾಧಿ ಎನಿಸುವದು. ೨೯೬ ಪಾದ ಮೃತ್ತಿಕೆಯ ತೆಗೆ 
ದೆಂಥಾದ್ದೀ ಗೋಮುಖ ಸಮಾಧಿ ಎನಿಸ:ನನು. ೨೯೦ ಪಾನ ಮೃತ್ತಿ ಕೆಯ 
ತೆಗೆದಂಥಾದ್ದೇ ಗೋಳಕ ಸಮಾಧಿ ಎನಿಸುವದು. ಹರಗುರು ವಚನೋಕ್ತಿ 
ಪ್ರಮಾಣದಿಂದ ತಮ್ಮ ತಾನೆ ಅವಸಾನದ ವೇಳೆಯನರಿದು ನಿರಾಶಕತ್ವ 
ದಿಂದ ಸರ್ವಾಂಗ ಪರಿತ್ಯಾಗರಾಗಿ ದಿಗಂಬರ ಲೀಲೆಯ ಧರಿಸಿ ಪರಿಣಾಮ 
ತರವಾದ ಏಕಾಂತವಾಸಕ್ಕೆ ಹೋಗಿ, ತಗ್ಗು ತೆವರು ಇಲ್ಲದಂಥ ಭೂಮಿ 
ಯಾದರೂ ಸರಿಯೇ ಸಮತಳವಾದ ಬಂಡಿಯಾದರೂ ಸರಿಯೇ ಕಲ್ಲಹಿಟ್ಟಿ 
ನಿಂದಾದರೂ ಮಳಲಾದರೂ ಬಳಹದಿಂದಾದರೂ ಸರಿಯೆ. ಗೋಳಕ 
ಸಮಾಧಿಯ ಆಕಾರವ ರಚಿಸಿ ಆಯಾಯ ಸ್ನಾ ನದಲ್ಲಿ ಪ್ರಣವವ ಸ್ಥಾಪಿಸಿ 
ಅನಾದಿ ಪರಶಿವಲಿಂಗವ ಉಭಯ ಕರ ಮಧ್ಯದಲ್ಲಿ ASN ಅನಾದಿ 
ಮೂಲ ಪ್ರಣವ ಧ್ಯಾನದಿಂದ ಪ್ರಥಮ ಸೋಪಾನವಿಡಿದು ಹೋಗಿ ತ್ರಿಕೋ 
ಹೆಯ ಮಧ್ಯದಲ್ಲಿ ಪದ್ಮಾಸನ ಬಲಿದು ಮೂರ್ತವಮಾಡಿ ಅಂತರಂಗದಲ್ಲಿ 


ಶಿವಾನುಭವ, ೬೭ 


ಬೆಳಗುವ ಜ್ಯೋತಿರ್ಲಿಂಗವ ಅನುಮಿಷಸ್ಥುನಕ್ಕೆ ತಂದು ಮೂರ್ತವ 
ಮಾಡಿಸಿ, ಕ್ಷೀರ ಕ್ಷೀರವ ಬೆರೆದಂತೆ ಚಿದ್ಧನಸ್ವರೂಪವಾದ ಇಪ್ಟಲಿಂಗವು 
ನಿರಂಜನ ಜಂಗಮಸ್ವರೂಪವಾದ ಪ್ರಾಣಲಿಂಗದಲ್ಲಿ ಶಿಖಿಕರ್ಪುರದ ಹಾಗೆ 
ಬಯಲಪ್ಪುದು ಬಯಲ ಸಮಾಧಿ ಎನಿಸುವದು. ಇವು ನಾಲ್ಕು ಕ್ರಿಯಾಸ್ತ್ರ 
ರೂಪವಾದ ಸಮಾಧಿಗಳೆನಿಸುವವು ನೋಡಾ. ಅಷ್ಟತನುವಿನಲ್ಲಿ ೬೪ ತರದ 
ವರ್ಣವನರಿದು ಅಂಗವ ಮಾಡಿಕೊಂಡು ದ್ವಾದಶೇಂದ್ರಿಯಂಗಳಲ್ಲಿ ೧೪೪ 
ತರದ ಸರ್ವಾಚಾರ ಸಂಸತ್ತಿನ ಆಚಾರಂಗಳನರಿದು ಪ್ರಾಣವಮಾಡಿ 
ಕೊಂಡು, ೧೮ ಕರಣ ಚಕ್ರಂಗಳಲ್ಲಿ ೧೨೪ ಚಕ್ರಂಗಳ ಸ್ವಸ್ತರೂಪ ನಿಲುಕ 
ಡೆಯ ತಿಳಿದು ಸ್ವಾನುಭಾವದ ಸೂತ್ರದ ವಿಚಾರವರಿದು ಮೇಲಾದ 
ಜ್ಯೋತಿರ್ಮಂಡಲವ ಕಂಡು ಆ ಮಂಡಲದಲ್ಲಿ ಮೂರ್ತಗೊಂಡಿರುವ 
ನಿರಂಜನ ಜಂಗಮ ವಿರಾಟಮೂರ್ತಿಯ ಇರವ ತಿಳಿದು, ಆ ಮೂರ್ತಿಯೊ 
ಳಗೆ ಉರಿ ಉಂಡ ಕರ್ಪುರದಂತೆ ಆಂಗ ಪ್ರಾಣಭಾವ ಆತ್ಮಂಗಳೇನೂ 
ತೋರದೆ ಗುರುಲಿಂಗಜಂಗಮ ಭಕ್ತನೆಂಬ ನವಪ್ರಣವಂಗಳೇ ಪಾದೋದಕ 
ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಶರಣನೆಂಬ ೧೮ ಪ್ರಣವಂಗಳೊಳಗೆ 
ಕೊಡಿ, ವಾಚಾತೀತ ಮನೋತೀತ ಭಾವಾತೀತ ವರ್ಣಾತೀತವಾ 
ದಂಥಾದ್ದೇ ನಿರ್ವಾಣ ಮೊದಲಾದ ನಿರವಯವಂತ್ಯವಾದ ಚತುರ್ವಿಧ 
ಸಮಾಧಿ ಎನಿಸುವದು ನೋಡಾ ಗುಹೇಶ್ವರಲಿಂಗಕ್ಕೆ ಕಾಣಿರಣ್ಣಾ ಶಾಂತ 
ಗಣಂಗಳೇ ಎಂದು ಪ್ರಭುಸ್ವಾಮಿಗಳು ಕಲ್ಯಾಣ ಪಟ್ಟಣದಅನುಭಾವ 
ಮಂಟಪದೊಳಗೆ ನಿರ್ಲಜ್ಜ ಶಾಂತಲಿಂಗೇಶ್ವರನ ಮುಖವಚನದಲ್ಲಿ ಸಕಲ 
ಪ್ರಮಥರ್ಗೆ ಬೋಧಿಸುತಿರ್ದರು ನೋಡಾ. ಅದೇಪ್ರಸಾದವ ಬಳಿವಿಡಿದು 
ಗುಮ್ಮಳಾಪುರದಲ್ಲಿ ಸರಮಾರಾಧ್ಯರು ಆಚರಿಸಿ ಶೂನ್ಯವಾದರು ನೋಡಾ 
ಸಂಗನ್ನಬಸವೇಶ್ವರಾ. 

"೨. ಹರಹರಾ ಶಿವಶಿವಾ ಜಯಜಯಾ ಕರುಣಾಕರ ಮತ್ತಾಣನಾಥ 
ಮಹಾಪ್ರಭು ಚಿದ್ಧನ ಶ್ರೀಗುರು ಲಿಂಗ ಜಂಗಮ ನಿಮ್ಮ ಶರಣ ಗಣಂಗ 
ಳೆಲ್ಲ ನಿರವಯ ಸಮಾಧಿಯಲ್ಲಿ ಹೋದ ಮಾರ್ಗವ ನಿಮ್ಮ ಕರುಣಾಕಟಾಕ್ಷೆ 
ಯಿಂದ ದಯವಿಟ್ಟು ರಕ್ಷಿಸಯ್ಯಾ ತಂದೆ ಕೇಳಯ್ಯ. ವರಕುಮಾರ ದೇಶಿ 
ಕೇಂದ್ರನೇ ಶಿವಗಣಂಗಳೆಲ್ಲ ಪರಶಿವ ಲಿಂಗಕ್ಕೂ ತಮಗೂ ಭಿನ್ನವಿಲ್ಲದೆ 
ಅಭಿನ್ನ ಸ್ಪರೂಪದಿಂದೆ ಎರಡಳಿದು ಏಕರಸವಾಗಿ ಪುಷ್ಪ ಪರಿಮಳದಂತೆ 
೫೨ ಕೋಶ ಬಂಗಾರ ತೆರದೀ ಪಂಚಾಗ್ನಿಗಳ ಮೂಲ ಚಿತ್‌ ಸ್ವರೂಸವಾದ 


೬೮ ಸಂಗನಬಸವೇಶ್ವರ ವಚನಗಳು. 


ಚಿದಗ್ನಿಯಲ್ಲಿ ಸಮರಶವ ಮಾಡಿ ಸರ್ವಾಚಾರ ಸತ್ಕಾಯ ಕ ಸತ್ರಿಯೆ 
ಸಮ್ಯಜ್ಞಾ ಇನ ಸದ್ಭಕ್ತಿಯೇ ದ್ವಿತೀಯ ಕೈಲಾಸ ವೆಂದು ಸತ್ಯ ನದೆನುಡಿಯೆ 
ನಿಜ rp ತನ್ನ. ದೀಕ್ಸ್‌ pd ೯ವಾದ ಗುರು ಮೊದಲಾಗಿ 
ಸಮಸ್ತವೆಲ್ಲ ಶಿವಪದಕ್ಕೆ ಯೋಗ್ಯವಾಗಿ ಬಂದವರ ಒಡಗೂಡಿ ಯೋಗ್ಯ 
ವಾಗದವರ ತ್ಯಜಿಸಿ ಪರಿಪೂರ್ಣ ಪರಂಜ್ಯೋತಿ ಸ ಸ್ತಂಭಾಕಾರವೆಂಬ ನಿಷ್ಕಲ 
ಪರಶಿವ ಬಿಂದು ಸ ರೂಪವಾದ ಕೋಡಶ ವರ್ಷ್‌ ಚಿಪ್ಪಿಳಗಿನೊಳಗೆ ಉರಿ 
ಕುರ್ಸ್ಪರವಂತೆ ಶಿವಸಮಾಧಿ ಸಲ್ಲಿ ಬೆರೆದು ಹೋದರು ನೋಡಾ. ಆಚಾ 
ರವೇ ಪ್ರಾಣವಾಗಿ ಸಕಲ ಪ್ರಮಥ ಗಣವೆಲ್ಲಾ ಚಿದ್ಯನ ಮಹಾಲಿಂಗದಲ್ಲಿ 
ಕೂಟಸ್ಥರಾದರು ನೋಡಾ ಸಂಗ ನಬಸವೇಶ್ವರಾ. 





ಅಂತ್ಯನಿಧಿ 


೧. ಆಯ್ಯಾ ಇನ್ನು ವಿಭೂತಿ ವೀಳೆಯದ ಸಮಾಧಿ ವಿಸ್ತಾರದ 
ನಿರ್ಣ ಯವ ಪೇಳುತಿರ್ದಫೆವು ನೋಡಾ. ಆ ವಿಚಾರವೆಂತೆಂದೊಡೆ, ಹಿಂಡಿ 
ಹೇಳಿದ ವಸ್ತು ನಿರವಯ ನಿಲುಕಡೆಯ ತನ್ನೆ ಸ್ವಾನುಭಾವದಿಂದರಿದ ಶರ 
ಣನು ತನ್ನವಸಾನಕಾಲದ ಎಚ್ಚರಿಕೆಯನರಿದು ತನ್ನಾಚಾರ ನಡೆನುಡಿಗೆ 
ಸನ್ಮತ ಹರ ಗುರು ವಚನಕ್ಕೆ ಒಪ್ಪಿಗೆಯಾಗಿ ಆ ಪ್ರಮಥಗಣಾರಾಧ್ಯ 
ಭಕ್ತ ಮಾಹೇಶ್ವರಕೊಡಗೂಡಿ ಅಭಿವಂದಿಸಿ ಶರಣು ಹೊಕ್ಕು ಕರುಣ 
ಕೃಪೆಯ ಬೆಸಗೊಂಡು ಆ ಗಣಸಮೂಹ ಮೂರ್ತಿಗಳು ದಯಾಂತಃಕ 
ರುಣ ಹುಟ್ಟಿ, ಗೋವು ಮಲಗುನಷ್ಟು ಧರಣಿಯ ನವಪಾದ ಉದ್ದ ಸಂಚ 
ಪಾದ ಅಗಲ ಗೋಮಯ ಗೋಮೂತ್ರ ಗೋಕ್ಷೀರ ಗೋದಧಿ ಗೋಫೃತ 
ಗೋರೋಜನವೆಂಬ ಷಡ್ಗವ್ಯವ ಸದ್ಗುರು ಲಿಂಗ ಜಂಗಮದ ವೃತ್ತಸ್ಥಾನ 
ತಾರಕಾಕೃತಿಯಿಂದ ಮಾಡಿದ ಧೂಳ ಪಾದೋದಕದೊಳಗೆ ಸಮ್ಮಿಶ್ರವ 
ಮಾಡಿ ಸಮ್ಮಾರ್ಜನೆ ಗೈದು ಧವಳವರ್ಣ ಮೊದಲಾದ ಪಂಚವರ್ಣದ 
ಪಾಷಾಣದೊಳಗೆ ರಜತ ಹೇಮ ಮಾೌಕ್ತಿಕ ಹೆವಳ ಪಂಚಲೋಹಂಗಳ 
ಕೂಡಿಸಿ ಬಟ್ಟು ಮಾಡಿ ನೂರೆಂಟು ಮನೆಯುಕ್ತವಾದ ರಂಗವಲ್ಲಿಯ ರಚಿಸಿ 
ಅದರೊಳಗೆ ನೂರೆಂಟು ದಳಾಕ್ಷರಂಗಳನೆ ತುಂಬಿ, ಗುರು ಪಾದೋದಕ 
ಮಿಶ್ರವಾದ ಭಸ್ಮಮಂ ತಳೆದು ಪುಸ್ಪ ಪತ್ರಿಗಳನ್ನು ರಚಿಸಿ ರೋಮಶಾ 


ಶಿವಾನುಭವ. ೬೯ 


ಯಾಗಲಿ, ನಾರಮಡಿಯಾಗಲಿ, ಪಟ್ಟ ಪಟ್ಟಾವಳಿಯಾಗಲಿ ಆಸನವ 
ರಚಿಸಿ ಆ ಲಿಂಗೈಕ್ಯಂಗೆ ಘನಮಾರ್ಗದ ಎಚ್ಚರವು ಹುಟ್ಟಿಸುವದೀ ಆಸ್ತ 
ಲಕ್ಷಣ ನೋಡಾ. ಆ ಶರಣನು ಗಣವಾಕ್ಯವ ಲಾಲಿಸಿ ಎಚ್ಚರದಳಿದು 
ಪಾದೋದಕ ಪ್ರಸಾದವ ಮುಗಿದು ನಿಜನೈಸ್ಕೆಯಿಂದ ಮಂತ್ರ ಮೂರ್ತಿ 
ಶಿವ ಗಣಂಗಳಿಗೆ ಸಾಷ್ಟಾಂಗ ಪ್ರಣಿತನಾಗಿ ಆ ಸಿಂಹಾಸನದ ಮೇಲೆ ಭಾವ 
ಲಿಂಗ ಲೀಲೆಯಂತಾಳಿ ಸುಯಿಧಾನದಿಂದೆ ತ್ರ್ಯಕ್ಷರ, ಪಂಚಾಕ್ಷರ, ಷಡಕ್ಷರ 
೩೬ ಪ್ರಣಮಸ್ಮರಣೆಯಿಂದ ತನ್ನ ಕರಸ್ಫಲದಲ್ಲಿ ಚಿದ್ರನ ಇಷ್ಟ ಮಹಾ 
ಲಿಂಗವ ಮೂರ್ತವ ಮಾಡಿಸಿಕೊಂಡು, ಇರುವಂತಿಗೆ, ಸೇವಂತಿಗೆ, ಮಲ್ಲಿಗೆ, 
ಜಾಜಿ, ಕರವೀರ, ಸುರಹೊನ್ನೆ, ಸಂಪಿಗೆ, ಪುಷ್ಪ, ಮರುಗ ಪಚ್ಚಿದವನ 
ಬಿಲ್ವ ಪತ್ರ ಮೊದಲಾದ ಸಮಕ್ತ ಪತ್ರಿ ಪುಷ್ಪುಂಗಳಂಧರಿಸುತ್ತ ಅಷ್ಟ 
ವಿಧಾರ್ಚನೆ ಷೋಡಶೋಪಚಾರದಿಂದ ಸಾಕಾರ ನಿರಾಕಾರದರ್ಚನೆಗಳ 
ಮಾಡುತ್ತ ಆ ಚಿಫ್ಫನ ಇಷ್ಟ ಮಹಾ ಲಿಂಗವನ್ನು ಮನ ಒಲಿದು ಕಂಗಳೆ 
ತುಂಬಿ ನೋಡುತ್ತೆ, ಭಕ್ತ, ಮಾಹೇಶ್ವರ, ಶರಣ ಗಣಾರಾಧ್ಯರು ಬಂದರೆ 
ಶರಣಾರ್ಥಿ ಸ್ವಾಮಿ ಎಂದು ಮಜ್ಜನವ ಮಾಡಿ ಸ್ನಾನ, ಧೂಳನ, ಧಾರ 
ಣಂಗಳಿಂದ ಅಷ್ಟ ವಿಧಾರ್ಚನೆ ಸೋಡಶೋಸಚಾರವ ಕೈಕೊಳ್ಳಿ ಎಂದು, 
ಅಭಿವಂದಿಸಿದಲ್ಲಿ ಆಗಣಾರಾಧ್ಯರು ಅರ್ಪಿತಾವಧಾನಂಗಳ ಮಾಡುತ್ತ ಸದ್ಗಂ 
ಧಗಳಂ ಧರಿಸಿ ಪುಷ್ಪದ ಹಾರ ಹೀರಾವಳಿಗಳಂ ಧರಿಸುತ್ತ, ಪಟ್ಟು ಪಟ್ಟಾ 
ವಳಿಗಳಂಧರಿಸುತ್ತ ಮಹಾ ಚಿದ್ರನ ಶಿವಕರಣ ಗಣಾರಾಧ್ಯ ಭಕ್ತ ಮಾಸೇ 
ಶ್ವರರು ಗುರುವಾಕ್ಯ ಪ್ರಮಾಣನಾಗಿ ನಡೆದು ನುಡಿದು, ಆಚರಿಸಿ ಬಯ 
ಲಾದ ಮಹಿಮರ ಕಥಾ ಪ್ರಸಂಗಮಂ ಓದಿ ಅನುಭಾವವ ಮಾಡುತ್ತ 
ಶೋಧನಂಗಳ ಮಾಡದೆ, ಮಂಗಳ ಮಹೋತ್ಸವ ತೋರಣ ಪಾದಪೂಜೆ 
ಗಳಿಂದ ಶೋಭಿಸುತ್ತಿರಲು, ಆ ಮೇಲೆ ಆಪ್ತರಾದ ಭಕ್ತ ಗಣಂಗಳು ಕೂಡಿ 
ಒಂದೇ ಒಡಲಾಗಿ ಭಕ್ತನಾದೊಡೆ ಜಂಗಮ ಪಾದ ದಳತೆಯಿಂದ ಸಮಾ 
ಧಿಯ ಮಾಡುವದು. ಸ್ವಯ, ಚರ, ಪರ ಜಂಗಮ ಮೂರ್ತಿಗಳಾದರೆ 
ಆಸಮಯವರಿತು ಸಾಕಾರ ಲೀಲೆಯುಳ್ಳಲ್ಲಿ ಆ ನಿಜೈೆಕ್ಕರ ಪಾದದಳತೆ 
ಯಿಂದಲೇ ಸಮಾಧಿಯ ಮಾಡುವದು. ಆ ಸಮಾಧಿಯ ಮಾಡುವ ವಿಚಾ 
ರವೆಂತೆಂದೊಡೆ, ಊರ ಮಧ್ಯದಲ್ಲಿ ಲಿಂಗ ಮುದ್ರಾಂಕಿತವಾದ ಮಠಮನಕೆ 
ಗಳಾದರೂ ಸರಿಯೆ, ಭಕ್ತಿ ಮುಖದಿಂದ ಬಂದರೂ ಸರಿಯೇ, ಆ ಸಲಕ್ಕೆ 
ಲಿಂಗ್ಮಮುದ್ರಾಂಕಿತವ ಮಾಡಿ, ಸಮಾಧಿಯ ರಚಿಸುವದೆ, ಆಚರಣೆ 


೭೦ ಸಂಗನಬಸವೇಶ್ವರ ವಚನಗಳು. 


ನೋಡಾ! ಶಿವಾಧೀನವಾದ ಅರಣ್ಯ ಸ್ವರೂಪ ನಿರುಪಾಧಿಕ ಸ್ಥಲವಾದೊಡೆ 
ಭಕ್ತ ಮಾಹೇಶ್ವರರು ಕೂಡಿ ಒಂದಾಗಿ ಆ ಸ್ಥಲವ ವಿಚಾರಿಸಿ ಶರಣು 
ಹೊಕ್ಕು ಸಮಾಧಿ ಸೈಹವ ರಚಿಸುವದಕ್ಕೆ ನಿರೂಸವ ಬೆಸಗೊಂಡು, ಗುದ್ದ 
ಲಿಯ ಹಾಕುವದು. ಆ ಮೇಲೆ ಸಮಾಧಿಯ ರಚಿಸಿ ಸಾರಣೆಯ ಮಾಡಿ, 
ಧೂಳಪಾದೋದಕ ಮೊದಲಾದ ಮಾರ್ಗಕ್ರಿಯಾ ಸಮ್ಮಾರ್ಜನಗಳ 
ಮಾಡಿ, ಪಂಚವರ್ಣದ ಹಿಟ್ಟಿನಿಂದ ರಂಗವಲ್ಲಿಯಂ ಸಿಂಗರಿಸಿ ಆಯಾಯಿ 
ಸ್ಥಾನದಲ್ಲಿ ಲಿಂಗ ಮುದ್ರಾಂಕಿತವ ಮಾಡುವಡೆ ಸಂಬಂಧ ನೋಡಾ. 
ಇಂತೀ ಸಮಾಧಿಯ ಮಾಡುವಷ್ಟರೊಳಗೆ ಆ ಭಕ್ತ ಮಾಹೇಶ್ವರಕೊಸ್ಪಿ 
ಗೆಯಿಂದ ವಿಭೂತಿ ವಿಳೆಯವಾದ ಶಿವಶರಣನು ನವವಿಧ ಲಿಂಗ 
ಗಳ ತನ್ನೊಳಗೆ ಮಾಡಿಕೊಂಡು, ನಿರಂಜನ ಜಂಗಮವ ಬೆರಿಸುವ 
ವಿಚಾರವೆಂತೆಂಜೊಡೆ, ಪ್ರಥಮದಲ್ಲಿ ವರಚೌಕ ಮಧ್ಯದ ಮಹಾನಾದ 
ವಿಭ್ರಮಣೆಯಾದುದೇ ನಿರಂಜನ ಲಿಂಗ ಬಯಲು ನೋಡಾ. ದ್ವಿತೀ 
ಯದಲ್ಲಿ ಮಂತ್ರಧ್ಯಾನದ ಉಲುಹಡಗುವದೇ ಶೂನ್ಯ ಲಿಂಗ ಬಯಲು 
ನೋಡಾ. ತೃತೀಯದಲ್ಲಿ ಬ್ರಹ್ಮರಂದ್ರದಲ್ಲಿ ಬಾರಿಸುವ ತಾಳು ನಿಲ್ಲುವದೆ 
ನಿಷ್ಫಳಂಕ ಲಿಂಗ ಬಯಲು ನೋಡಾ! ಚತುರ್ಥದಲ್ಲಿ ನೇತ್ರದ ಪ್ರತಿಬಿಂಬ 
ವಡಗುವದೆ, ಮಹಾಲಿಂಗದ ಬಯಲು ನೋಡಾ. ಪಂಚಮದಲಿ ಪಾದೋ 
ದಕ ಪ್ರಸಾದದಲ್ಲಿ ಸಂತೃಪ್ತಿಯಾದುದೇ ಪ್ರಸಾದಲಿಂಗ ಬಯಲು ನೋಡಾ. 
ಷಷ್ಮಮದಲ್ಲಿ ಹೃದಯ ಕಮಲದಲ್ಲಿ ಚರಿಸುವ ಮೂಲ ಮಾರುತನ 
ಉಲುಹು ಅಡಗುವದ್ಕೆ, ಜಂಗಮ ಲಿಂಗದ ಬಯಲು ನೋಡಾ. ಸಪ್ತ 
ಮದಲ್ಲಿ ಪಂಚಾಗ್ನಿಗಳ ಉಲುಹಡಗಿ ತಣ್ಣಗಾಗುವದೇ, ಶಿವಲಿಂಗದ 
ಬಯಲು- ಅಷ್ಟಮದಲ್ಲಿ ದಶನಾಡಿಗಳು ಒಬ್ಬುಳಿಯಾಗಿ, ಸುಮ್ಮನಾಗು 
ವದೇ ಗುರುಲಿಂಗದ ಬಯಲು ನೋಡಾ. ಇಂತು ಶರಣನು ಸಾಕಾರ 
ವಾದ ಅಷ್ಟ ವಿಧಲಿಂಗಗಳನು ತನ್ನೊಳಗು ಮಾಡಿಕೊಂಡು ತಾನು ಇಷ್ಟ 
ಮಹಾಂಲಿಗದ ಹೃತ್ಯ ಮಲದಲ್ಲಿ ಗೋಪ್ಯದಿಂದ ಮೂರ್ತಗೊಂಡಿರಲು, 
ಆ ಸಮಯದಲ್ಲಿ ಸಾಕಾರವಾದ ಭಕ್ತ ಮಹೇಶ್ವರ ಶರಣಗಣಂಗಳೆಲ್ಲ 
ಈ ಶರಣನು ಲಿಂಗದಸ್ಪ್ಸಿ ಬಯಲಾದನು ಎಂದು, ಆ ಲಿಂಗ ಶರಣನ 
ಬಳಸಿನಸ್ಸ ಆಚ್ಛಾಧಿಸಿಕೊಂಡಿರುವ ಶುದ್ಧ, ಸಿದ್ಧ, ಪ್ರಸಿದ್ಧ, ಕಂಥೆಯನು 
ಗುರುಲಿಂಗ ಜಂಗಮ ಪಾದೋದಕ ಮೊದಲಾಗಿ ಪಂಚಾಭಿಸೇಕಂಗ 
ಳಿಂದ ಸ್ನಾನವ ಮಾಡಿಸಿ ಕ್ರಿಯಾಭಸಿತವ ಸ್ನಾನ, ಧೂಳನ, ಧಾರಣವ 


ನಂಗೆನೆಬಸೆವೇಶ್ವರೆ ವಚನಗಳು. ೭ 


ಮಾಡಿಸಿ, ಮಂಟಿಪವ ರಚಿಸಿ, ಒಂದಾಸನದಲ್ಲಿ ಅಶ್ರಯೆದಿಂದೆ ಮೂರ್ತ 
ಮಾಡಿಸಿ ಶಿವಲಾಂಛನ ಧವಳ ಪಟ್ಟಿ ಪಟ್ಟುನಳಿ ರುದ್ರಾಕ್ಷ ಮಾಕ್ಷಿಕ 
ಪುಷ್ಪದ ಹಾರ ಹೀರಾವಳಿ ಪರಿಮಳಂಗಳಿಂದ ಆಲಂಕರಿಸಿ ತಳಿರು ತೋರ 
ಣಗಳ ರಚಿಸಿ, ಧೂಪದೀಪಾರತಿ ನಾದ ಪೂಜಾ ಸ್ತೋತ್ರಂಗಳಿಂದ ಜಂಗಮ 
ಮೂರ್ತಿಗೆ ಮುಂದುಗೊಂಡು ಪುಷ್ಪುಂಜಲಿಗಳಂ ಮಾಡಿ ಶರಣಗಣ 
ಭಕ್ತ ಮಾಹೇಶ್ವರ ವೈಭವದಿಂದ ಆ ಸಮಾಧಿಯ ಸವಿಪಕ್ಕೆ ತಂದು 
ಲಿಂಗೈಕ್ಯವಾದ ಶರಣನ ನಡೆನುಡಿಯಾಚರಣೆಯ ವೃತ್ತಾಂತಮಂ ಉಫೆ 
ಡಿಸಿ, ಪದವು ಮುಂದುಗೊಂಡು ಪುಷ್ಪುಂಜಳಿಯಂ ಮಾಡಿ, ಆತಿ ಸಂತೋ 
ಷದಿಂದ ಸಮಾಧಿಗೆ ಪಾದೋದಕವ ಹಾಕಿ ಭಸ್ಮವ ತಳೆದು, ಪುಷ್ಪ 
ಪತ್ರಿಗಳ ರಚಿಸಿ ಲಿಂಗೈಕೃವಾದ ಶರಣನ ಸಮಾಧಿಯ ಮಧ್ಯಮಂಟಪ 
ದಲ್ಲಿ ಮೂರ್ತವ ಮಾಡಿಸಿ, ಚೀಲವ ತೊಡಿಸಿ ಸರ್ವಾಂಗಕ್ಕೆ ಪ್ರಣವ 
ಸಂಬಂಧವಾದ ತಗಡ ಸಂಬಂಧಿಸಿ, ಪೂರ್ವದಂತೆ ಪುಷ್ಪಾಂಜಲಿಯಂ 
ಮಾಡಿ, ಸುಯಿಧಾನದಿಂದ ಗರ್ಭ ಗೃಹ ತ್ರಿಕೋಣೆಯಲ್ಲಿ ಪದ್ಮಾಸನ 
ದಿಂದ ಮೂರ್ತವ ಮಾಡಿಸಿ, ಕರಸ್ಥಾನ ಪರಿಯಂತರ ವಿಭೂತಿ ಪಕ್ರಿ 
ಪುಸ್ಪಂಗಳ ಪವಿತ್ರತೆಯಿಂ ತುಂಬಿ, ಮುಖಕಮಲವ ತೆರೆದು, ಜಂಗಮ 
ಮೂರ್ತಿಗಳ ಪಾದವಿಡಿದು, ಅಪ್ಟವಿಧಾರ್ಚ್ಛನೆ ಷೋಡಶೋಪಚಾರದಿಂದ 
ರ್ಚಿಸಿ ಮಹಾಹರುಷದಿಂದ ನಿರವಯ ಶಾಂಭವಪುರಕ್ಕೆ ದಯಮಾಡಯ್ಯಾ 
ಎಂದು ಪುಷ್ಪುಂಜಲಿಯಂ ಮಾಡಿ, ಮುಖಕಮಲವ ಬಾಸಣಿಸಿ, ಕವಾಟ 
ಬಂಧನವ ಮಾಡಿ, ಮುಂದಣ ಸಮಾಧಿಗೆ ವೃತ್ತಿಕೆಯ ಶೋಧಿಸಿ ತುಂಬು 
ವದು. ಆ ಮೇಲೆ ಜಂಗಮದೆ ಪಾದವಿಡಿದು ಪೂಜಿಸಿ, ಉಫೇ ಉಫೇ 
ಎಂದು ಉಫ್ಫೃಡಿಸಿ ಸಮಾಪ್ತಿಯ ಮಾಡಿ, ಹಸ್ತ ಪಾವುಡಗಳ ಗಣಸಮೂ 
ಹೆಕ್ಕೆ ಸಮರ್ಪಿಸಿ, ಆಸ್ಫಲನ ಸಾಕಾರಕ್ಕೆ ತಂದು ಗದ್ದುಗೆಯ ಮಾಡಿ, ಭಸ್ಮ 
ಘುಟಿಕೆ ಹಾವುಗೆ ದಂಡಾಗ್ರವನಿಟ್ಟು ಪೂಜಿಸಲಾಗದು, ಅಥವಾ ಗುರು 
ವಾಕ್ಯ ಮಾರಿ ಪೂಜಿಸಿದವರಲ್ಲಿ ಗುರುತ್ತವಿಲ್ಲ ಆವರ ಜಂಗಮವೆಂದು 
ತೀರ್ಥ ಪ್ರಸಾದವಕೊಳಲಾಗದು ಕಾಣಾ. ಗುಹೇಶ್ವರ ಲಿಂಗಕ್ಕೆ ಸಲ್ಲದ 
ಗೊತ್ತು ನೋಡಾ! ಶಾಂತಲಿಂಗ ಗಣಂಗಳೇ ಎಂದು ಪ್ರಭುಸ್ವಾಮಿಗಳು 
ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮನ ಮುಖ ವಚನದಿಂದ ಸಕಲ 
ಪ್ರಮಥರ್ಗೆ ನಿರೂಪಮಂ ಕೊಡುತಿರ್ದರು ನೋಡಾ ಸಂಗನಬಸವೇಶ್ವರಾ. 





ಪನಲಿಂಗನ ವಚನಗಳು. 





೧ ಎನ್ನಾತ್ಮನಡೊಂದು ಅರಸುತನದೆ ಅನ್ಯಾಯವ ಕೇಳಯ್ಯ 
ಗುರುವೇ, ಪಂಚಭಕ್ಷ ಪರಮಾವೃತವ ಸದಾ ದಣಿಯಲುಂಡು, ಒಂದು 
ದಿನ ಸವಿಯೂಟ ತನ್ಪಿದರೆ ಹಲವ ಹೆಂಬಲಿಸಿ ಹಲ್ಲುಗಿರಿದು ಎನ್ನ 
ಕೊಂದು ಕೂಗುತ್ತಿದೆ ನೋಡಾ. ಶ್ವಪಚನುತ್ತಮನ ಕೂಡೆ ಸಂಕೊ 
ಲೆಯ ನಿಕ್ಕುವರೆ ಅಯ್ಯಾ? ಕಲಿಸಿ ಕಲಿಸಿ ಕೈಬೆರಳು ಮೊಂಡಾದವು. 
ಅಗಿದಗಿದು ಹಲ್ಲು ಚನ್ಸಟಾದವು. ಉಂಡುಂಡು ಬಾಯಿ ಬೀಡಾಯಿತ್ತು. 
ತನುಹಳದಾಗಿ ಅಲ್ಲಿಗಲ್ಲಿಗೆ ಕಣ್ಣು ಪುಟ್ಟಿ ತ್ತು. ಮನ ಹೊಸತಾಗಿ ಹನ್ನೆ 
ರಡು ವರುಷನ ರಾಜಕುಮಾರನಾಡೆನು. ಇನ್ನೇವೆ ನಿನ್ನೇವೆನಯ್ಯಾ? 
ಎನ್ನ ಕೇಡಿಂಗೆ ಕಡೆ ಇಲ್ಲ. ಕಾಯವಿಕಾರವೆಂಬ ಕತ್ತಲೆಗವಿಯಿತ್ತು. 
ಮನೋವಿಕಾರವೆಂಬ ಮಾಯೆ ಸೆರೆಎಡಿದಳು. ಇಂದ್ರಿಯ ವಿಕಾರವೆಂಬ 
ಹುಚ್ಚ ನಾಯಿಗಳು ಕಚ್ಚಿ ಕಚ್ಚಿ ಒದರುತ್ತಿವೆ. ಸಾವನ್ನಬರ ಸರಸ ಉಂಟೇ 
ಲಿಂಗವೆ? ಅನ್ಯಸಮಯ:ದ ಗುಮ್ಮಟನ ಕೈವಿಡಿದೆತ್ತಿಕೊಂಡು, ನಿನ್ನ ಸಮ 
ಯದ ಶಿಶುವು ಬಾವಿಯಲ್ಲಿ ಬೀಕ್ಬರೈೆ, ನೋಡುತಿರ್ಸಿರೆ ಕರುಣಿ? ಮುಕ್ತಿ 
ಗಿದು ನಯಣವಲ್ಲ ತಂದೆ. ನೀನಿಕ್ಕೆದ ಮಾಯಾ ಸೂತ್ರಮಂ ಹರಿದು 
ದಶೇಂದ್ರಿಯಂಗಳ ಗುಣವ ನಿನೃತ್ತಿಯಂ ಮಾಡಿ, ಅಂಗ ಭೋಗ ಆತ್ಮ 
ಭೋಗಂಗಳ ನಡಗಿಸಿ, ಲಿಂಗದೊಳು ಮನವ ನೆಲೆಗೊಳಿಸಿ ಎನ್ನ ಪಟ 
ದೊಳಗಣ ಚಿತ್ರದಂತೆ ಮಾಡಯ್ಯ ಘನಲಿಂಗಿಯ ಮೋಹದ ಚನ್ನಮ 
ಲ್ಲಿಕಾರ್ಜುನಾ. 

ಕಿರಿ. ಹೊರತೆಗೆ; ಶ್ವಪಚ ಹೊಲೆಯ; ಅಗಿಎ ತಿನ್ನು; ಬೀಡು ಮನೆ 
ಇನ್ನೇವೆ ಎ ಇನ್ನೇನು ಮಾಡಲಿ? ಸಾನನ್ನಬರ- ಸಾಯುವವರೆಗೆ ಸಮುಯ 
ಸಮಾಜ, ಜಾತಿ; ಗುಮ್ಮಟ ಕಲ್ಲು ಮೂರ್ತಿ, ಜಿನಪ್ರಶುಮೆ; ಪಟ. ಅರಿವೆ. 

೨, ಕಷಿ ಕಳ್ಳ ಕುಡಿದು ಕಡಲದಾಂಟುವೆನೆಂದು ಲಂಘಿಸಿ ನಡುನೀ 
ರಲ್ಲಿ ಬಿದ್ದು ಮೂನ ಮೊಸಳೆಗಾಹಾರವಾದಂತಾಯಿತ್ತಯ್ಯಾ ಎನ್ನ 


ಶಿ ಶಿವಾನುಭವ. 


ಬಾಳುವೆ. ಆದಿಯಲ್ಲಿ ನಿನ್ನ ಗರ್ಭಾಬ್ಬಿಯಕ್ಲಿ ಜನಿಸಿ ನಿನ್ನ ನೆನಹಿಲ್ಲದೆ 
ಇಷ್ಟಲಿಂಗನನರಿಯದ ಕಷ್ಟ ಜೀವಿಗಳ, ಫ್ರಾಣಲಿಂಗವನರಿಯದ ಪರಮ 
ಪಾತಕರ, ಭಾನಲಿಂಗವನರಿಯದ ಭವಕ್ಕೂ ಳಗಾದ ಹುಳುಮಾನವರ, 
ತಂದೆ ತಾಯಿ ಬಂಧು ಬಳಗನೆಂದು ಭಾವಿಸಿದ ಬಲುಪಾತಕನೆನ್ನ ನಂಡ 
ಲೆದು, ಅಮರ್ದಪ್ಪಿ ಅಗಲದ ಕಾರಣ, ನಿಂದ ಶಾವಿಗೆ ನೀರ್ವಳಿವರಯ್ಯಾ. 
ಕುಳಿತ ಠಾವಿಂಗೆ ಹೋನುವನಿಕ್ಟಿಸುನರಖಯ್ಯಾ. ನಾನು ಬಂದ ಬಟ್ಟಿ ಯೊ 
ಳಗೆ ಓರ್ವರು ಬಾರರಯ್ಯಾ. ಕಾಲ ನಾಳಿಂಗೆ ಕಾಲ್ಬುಳಿಯಾದಿನೆಯ್ಯೆ. 
ಶುನಕ ಸೂಕರಾನಿಗಳ ಬಸಿರಸ್ತಿ ಬರುವಂತೆ ಮಾಡಿ ಡಿತ್ತಯ್ಯ ಎನ್ನ ಮಾಯೆ. 
ಓರ್ವರಿಗೆ ಹುಟ್ಟಿ ಮತ್ತೋರ್ವರ ಅಸ್ಸ ಎಂಬ ನಾಣ್ಣುಡಿಯ ಗೃಷ್ಟ 
ಎನಗ: ಯಿತ್ತಯ್ಯ ಗುರುನೆ. ಈ ದೋಸಷವುಂ ಕರ.ಣವಿಂದ ಕಳೆದು, 
ಶುದ್ಧ ನಮಾಡಿ, ನಿನ್ನನೆ ಜನನಿ ಜನಕನೆಂದು, ನಿನ್ನ ಭಕ್ತರನೆ ಬಂಧು 
ಬಳಗಳೊಬ ಸಃಜ್ಞುನಮಂ ಕೊಟ್ಟು, ಜಾತ್ರತ್‌ ಸ್ವನ್ನ ಸುಷುಪ್ತಿಯಲ್ಲಿ 
ನಿನ್ನತ್ತಲೆ ಸಮ್ಮುಖಮಾಡಿ ಅಕ್ಕರಿಂದೆ ೭ಕ್ತಿಸುದಯ ಕ್ಯಾ ಘನಲಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನ. 


ಕಖ್ಸ ಸಿಂದಿ; ೮೦ಫಿಸುವ ಜಿಗಿಯು; ಹುಳುನೂನನ - ನುಲ್ಲಕೆ ಮನುಷ್ಯ; 
ಆಂಡಲೆ2 ಒತ್ತು, ತೊಂದರೆ ಕೊಡು; ಅನುರ' =ಹೆತ್ತಿಯಾಗಿರು, ಗಟ್ಟಿಯಾಗಿ 
ಹತ್ತು; ಅನುರ್ದಪ್ಪ ಇ ಗಟ್ಟಿಯಾಗಿ ಅಪ್ಪು; ಶುನಕ ಎ ನಾಯಿ; ಆಕ್ಕರುಎ ಪ್ರೀತಿ. 


೩. ಕುನ್ನಿಗೆ ರನ್ನದ ಹೆಲಣವ ಹಾಕಿದಂತೆ, ಹಂದಿಯ ತಂದು 
En pA ಶಿವ ಲಾಂಛನನ ಕೊಟ್ಟ ಕಾರಣ 
ವೇನಯ್ಯ ಗುರುವೆ? ನಾನು ಗುರು ಕೊಟ್ಟಿ ಇಸ್ಟ ರಂಗವು ಮರೆದು 
ಅನ್ಯ ಸ್ರ ನಳ್ಳಿಃ ಗಿ ಲಿಂಗದ್ರೋಹಿಯಾದೆನಯ್ಯ. ಬ ನೆಡೆನುಡಿದೆ. 
ಕೈನಿಡಿದ ಹ್ರೀಯಳ py ಖಂಡನ ಮಾಡಿಸಿ. ಒಡನಾಡಿದ ಕಡುಗೂ 
ಸನನಿರಿದು ನಂತೆ. ನಂಬಿನ ಹಳೆಸುರ ಪ್ರೂಣಸ್ವೆ ಮುನಿದೆ. ಸಶು 
ನಿನ ಶಿಶುವ ತರೆಬೊಡೆಯನಿಸ್ಸುಸೆ. ಪರಧನವ ಕದೆ. ಸರೀಯರಿ 
ಗಳುನಿಡೆ. ಭವನಿ ಹೆಣ್ಣು ಗಳ ಕೂಡುಂಡ ಬಾಯ ಹುಳುಕನಯ್ಯ ನಾನು. 
ಇಂತಸ್ಸ ಮಹಾ ಪಾತಕಂಗಳ ಮಾಡಿದ ಹೊಲೆಯ ನಿವನೆಂದು ನೀನ 
ರಿದ | ಎನಗೆ ವಿರಕ್ತಿ ಎಂಬ ಲಾಂಛನವ ಕೊಟ್ಟಿದು ಕೋನದ 
ಕರುಣವಲ್ಲದೆ, ಕೃಪೆಯಲ್ಲನಯ್ಯಾ. ಅದೇನು ಕಾರಣ ಣ ನೆಂದೊಡೆ, ಬಟ್ಟೆಯ 


ಘನಲಿಂಗನ ವಚನಗಳು. ನ 


ಬಡಿವ ಕಕ್ಕ ಬಂಟಿನ ಭೂಪಾಲ ಬೇಹನಿಕ್ಸಿ ಒಹಡಿಶರಿಸಿನಾಳೆ ಶೂಲಕ್ಕೆ 
ತೆಗಿಸುವರೆ ಇಂದು ಆ ಕಳ್ಳ ಒಂಟಿಂಗೆ, ಪುನುಗು ಜವ್ವದಿಯ ಲೇಸಿಸಿ, 
ಸುವ್ವಿನ ದಂಡೆ, ಕೊರಳು ಮಂಡೆ ಉರದೊಳಗೆ ಅಡ್ಡಹಾಕಿ, ಹಾಲು 
ತುಪ್ಪ ಹಣ್ಣುಗಳ ಉಣಕೊಟ್ಟ, ಅಡಿಗಡಿಗೆ ಅಡಿಕೆಲೆಯ ಮೆಲಕೊಟ್ಟು, 
ವೀರವಂದದ ಹರೆ ಕಹಳೆಯಂ ಅವನ ಮುಂದೆ ಸಂಭ್ರಮಿಸುವ ಬರಿಯ 
ಉಪಚಾರದಂತೆ, ನಾನು ಮಾಡಿದ ಸರ್ವಪ್ರೋಹಕ್ಕೆ ನಿನ್ನ ಮನ 
ನೊಂದು ಎನ್ನ ನೆಕ್ಕಲ ನರಕಕ್ತೆ ನೂಂಕುವದಕ್ಕೆ ಕೊಟ್ಟ ಸಟಿಜು ಉಪ 
ಚಾರದ ಲಾಂಛನವಲ್ಲದೆ ದಿಟಿಪೊಲವಲ್ಲವಯ್ಯಾ ದೇವನೇ. ನಾನು ಮುಂದ 
ನರಿಯದ ಅಂಧಕನಯ್ಯ. ನಿನ್ನ ಬಾಗಿಲ ಕಾಯ್ವ ಗೊಬ್ಬನಯ್ಯ. ನಿನ್ನ 
ಕುದುರೆಯ ಕಾವ ಗೋಸನಯ್ಯ. ನಿನ್ನ ಚಮ್ಮಾನ್ರಗೆಯ ಹೊತ್ತು ಬದು 
ಕುವ ಬೋವರ ಲೆಂಕನಯ್ಯ. ನಿನ್ನೆ ಪಡಿಗವ ಹಿಡಿವ ದಿಂಡೆಯಯ್ಯಾ. 
ನೀನುಗುಶ್ತ ತಾಂಬೂಲವನುಂಬ ಥಿನ್ನುದಿಯ ಹಳೆಯನಯ್ಯ. ನಿನ್ನಂಗಣ 
ದಲ್ಲಿ ಬೊಗಳುವ ಶ್ವಾನನಯ್ಯಾ. ನಿನ್ನ ಮನೆಯ ನಡೆಸೊಡರ ಸ್ಕಾ. ಎನ್ನ 
ತಪ್ಪ ಕಾಯಯ್ಯಾ. ಕಾಯಯ್ಯಾ. ಶಿನಥೋ ಶಿವಥಧೋ ಘನಲಿಂಗಿಯ 
ಮೋಹದ ಚನ್ನ ಮಲ್ಲಿಕಾರ್ಜುನ. 


ಹಲ್ಲಣ ಎಥಡಿ; ಅಂದಣ- ಪಲ್ಲಕ್ಕಿ; ಲಾಂಛನ- ಗುರುತು; ಕೆಡೆ- ದುಷ್ಟ; 
ಕೂಪ- ಸ್ನೇಹಿತ; ಹಳೆಯ ಹಳಬ, ಪರಿಚಾರಕ, ಪಶು ಎಅಕಳು; ಅಳುಪು 
ತೊಂದರೆ ಕೊಡು; ಬೇಹು ಸುದ್ದಿ, ಗುಪ್ತಸುದ್ದಿ; ಪುನುಗು ಕಸ್ತುರಿ; ವೀರ 
ವಂದವ ಶೌರ್ಯವನ್ನು ಉಗ್ಗಡಿಸುವ್ಯ ಹರೆ. ನಗಾರಿ; ಎಕ್ಕಲ ಇ ದೊಡ್ಡ, ಘೋರ 
ಗೋಪವ ದನಕಾಯುವವ; ಚವನ್ಮಾಸ್ರಗೆ - ತೊಗಲಿನ ಮಚ್ಛೆ, ಬೋನ ಭೋಯಿ 
ಲೆಂಕ= ಸೇವಕ; ಪಡಿಗ. ಪೀಕದಾನಿ; ಸೊಡರು ಎ ದೀಪ; ದಿಂಡೆ- ದಾಸಿ, ಒರಟು 
ಹೆಂಗಸಂ. 

೪. ಕೇಳು ಕೇಳಯ್ಯಾ ಆತ್ಮನೇ ಎರಡು ಪ್ರಕಾರದ ಆದಿ ಮಧ್ಯಾವ 
ಸಾನವ. ತಿಳಿದು ತಿಳಿದು ನೋಡು. ಕೆಡಬೇಡ, ಕೆಡಬೇಡ. ತಂಡೆಯ ದೆಸೆ 
ಯಿಂದ ತಾಯಿಯ ಯೋನಿ ಚಕ್ರದಲ್ಲಿ ಬಂದುದೇ ಆದಿ. ಹೊನ್ನು, ಹೆಣ್ಣು, 
ಮಣ್ಣು ನನ್ನದೆಂದು ಹಿಡಿದು ಷಟ್ಕರ್ಮವನಾಚರಿಸಿ ಸುಖದುಃಖಗಳಲ್ಲಿ 
ಮುಳುಗಿಪ್ಪುದೇ ಮಧ್ಯ. ಅಂತಕನ ಕೈಯಿಂದ ಅರಿದು ಸಣ್ಣಿಸಿಕೊಂಡು 
ಭವಕ್ಕೆ ನೂಂಕಿಸಿ ಕೊಂಟುದೇ ಅವಸಾನ. ಇದನರಿದು ಇನಕ್ಕೆ ಹೇಯ 
ಮಂಮಾಡು. ಮತ್ತೆ ಆದಿ ಮಧ್ಯಾವಸಾನಮಂ ತಿಳುಹುವೆನು. ನಾನು. 


೪ ಶಿವಾನುಭವ. 


ಮಹಾಲಿಂಗದ ಗರ್ಭಾಬ್ಬಿ ಯಲ್ಲಿ ಬಂಡೆನೆಂಬ:ದೇ ಆದಿ. ಲೋಕದ ವ್ಯವ 
ಹಾರವ ಸಾಕು ಮಾಡಿ ಇಷ್ಟ ಲಿಂಗದಲ್ಲಿ ಕೈಸೆ ಯಾಗಿ, ಪ್ರಾಣಲಿಂಗದಲ್ಲಿ 
ಪರಿಣಾಮಿಯಾಗಿ, ಕುಕ್ಕಿ Ws ಭಿಕ್ಷೆ ಸೀತಕ್ಕೆ ರಗಟಿಯಾಗಿ, ಸೋಕ್ಷ ಕಾಮಿ 
ಯಾಗಿಪ್ಪುದೇ ಮಧ್ಯ. ತನುವ ಬಿಡುವಲ್ಲಿ ಮನವ ಪರಬ್ರಕ್ಕಕ್ಕಿ ಸಮರ್ಪ 
ಣೆಯ a ಜನನ ಮರಣವ 13 ಅವಸಾನ. ಇದನರಿದು ಇದಕ್ಕೆ 
ಮೆಚ್ಚಿ ಲಿಂಗವನೆ ಸಾಧಿಸು, ವೇಧಿಸು. ಇಂತಲ್ಲದೆ ಕನಿಯ ಕೈಯ್ಯ ಕನ್ನ 
ಡಿಯಂತೆ ಕುಣಿದರೆ ಕುಣಿದು, ಏಡಿಸಿದರೆ ಏಡಿಸಿ, ಹೆಲುಗಿರಿದರೆ ಹಲುಗಿ 
ರಿದ, ಮನವಾಡಿದಂತೆ ನೀನಾಡಬೇಡ. ಮನವಾಡಿದಂತೆ ಅಡಿದವಂಗೆ 
ಭಕ್ತಿ ಎಲ್ಲಿಯದು, ಜ್ಞಾನವೆಲ್ಲಿಯದು, ವೆರಾ ಗ್ಯವೆಲ್ಲಿಯದು, ವಿರಕ್ತಿ ಎಲ್ಲಿ 
ಯದು, "ಮುಕ್ತಿ ಎಲ್ಲಿಯದಯ್ಯಾ ಘನಲಿಂಗಿಯ ಮೋಹದ ಚನ್ನ ಮಕ್ಲಿಕಾ 
ರ್ಜುನಾ, 

ಆವಸಾನ- ಅಂತ್ಯ; ಸಣ್ಣಿಸು- ಅರಿಯು; ಹೇಯ ತಿರಸ್ಕಾರ, ಹರಿ 
ಣಾವಿಂ- ಆನಂದ ಪಡುವವ; ವೇಧಿಸು2ಎ ಹೊಡೆ, ಕೂಡು; ಏಡಿಸು- ನಿಂದಿಸು 

೫. ಎಲೆ ಕರುಣಿ ಜನನಿಯ ಜಠರಕ್ಕೆ ಎನ್ನ ತರಬೇಡವಯ್ಯಾ. 
ತಂದರೆ ಮುಂದೆ ತಾಪತ್ರಯಕ್ಕೊಳಗಾದ ತರಳೆಯ ದುಃಖದ ಬಿನ್ನಸವ 
ಕೇಳಯ್ಯಾ. ಆಚಾರ Sank ಕರೂಪವಾ ದ ಘ್ರಾಣ, ಗುರುಲಿಂಗಸ್ತರೂಪ 
ವಾದ ಜಿಹ್ವೆ, ಶಿವಲಿಂಗಸ ್ರರೂನವಾದ ನೇತ್ರ, ಜಂಗಮಲಿಂಗಸ್ಟರೂಸ 
ವಾದ ಶ್ರೋತ್ರ, ಜಹಾ ರೂಪವಾದ ಪ್ರಾಣ, ಸಂಚಬ್ರ ಬ್ರಹ್ಮ ಸ್ವರೂಪ 
ವಾದ ತನು, ಇಂತಿವೆಬ್ಲವು ಇ ಸರಬ್ರಹ್ಮ ಸ್ವ ರೂಪ ತಾನೆಯಾಗಿ, 
ಅನೆಯರೂಪ ತಾಳಿ ಹಾಳುಗೇರಿಯ ಹೊಗುವ Ba ಭವದಲ್ಲಿ 
ಎಂತು ನುಸುಳುವೆನಯ್ಯಾ? ಹೇಸಿ ಹೇಡಿ ಗೊಂಡೆನಯ್ಯಾ, ನೊಂದೆನಯ್ಯಾ, 
ಬೆಂದೆನಯ್ಯಾ, ಬೀಗಿವರಿದು ನಿಂದುರಿಡೆನಯ್ಯಾ. ಎನ್ನ ಮೊರೆಯ 
ಕೇಳಯ್ಯಾ ಮಹಾಲಿಂಗವೇ. ಎನ್ನ ಭವಕ್ಕೆ ನೂಂಕಬೇಡವಯ್ಯ್ಯಾ, ನಾನು 
ಅನಾದಿಯಲ್ಲಿ ಭೋಗಕ್ಕಾಸೆ ಮಾಡಿದ ಫಲದಿಂದೆ, ಅಂದಿಂದ ಇಂದುಸರಿ 
ಯಂತರ, ನಾನಾಯೋನಿಯಲ್ಲಿ ಬಂದು' ನಾಯಿ ಉಣ್ಣದ ಓಡಿನಲ್ಲಿ ಉಂಡು 
ನರಕೋಟಲೆ ಗೊಂಡೆನಯ್ಯಾ. ಎನಗೆ ಹೊನ್ನು ಬೇಡ, ಹೆಣ್ಣು ಜೀಡ್ಕ 
ಮಣ್ಣು ಬೇಡ, ಭೋಗವು ಬೇಡ, ಭಕ್ತಿಯು ಬೇಡ, ಫಲವು ಬೇಡ ನಿಮ್ಮ 
ಶೀಪಾದವ ನೊಡಗೂಡಲು ಬೇಡ, ಎನಗೆ ಪುರುಷಾಕಾರವು ಬೇಡ 
ವಯ್ಯಾ. ಎನ್ನ ಮನ ಒಪ್ಪಿ ಪಂಚೈವರು ಸಾಕ್ಷಿಯಾಗಿ ನುಡಿಪುತಿಸ್ಲೆನಯ್ಯಾ. 


ಘನಲಿಂಗನ ವಚನಗಳು. ೫ 


ನಿಮ್ಮಾಣೆ, ಎನಗೋದು ಕರುಣಿಸಯ್ಯ. ತಂದೆ ಡೋಹರ ಕಕ್ಕಯ್ಯ 
ಮಾದರ ಚನ್ನಯ್ಯ ಅಂಬಿಗರ ಚೌಡಯ್ಯ ಇಂತಪ್ಪ ಶಿವಶರಣರ ಮನೆಯ 
ಬಾಗಿಲ ಕಾವ ಶುನಕನ ಮಾಡಿ ಎನ್ನ ಫಿರಿಸಿಯ್ಯಾ ಘನಲಿಂಗಿಯ ಮೋಹದ 
'ತನ್ನಮಲ್ಲಿಕಾರ್ಜುನಾ. 

ಬಿನ್ನಪ ಪ್ರಾರ್ಥನೆ; ಕುಳಿ ಎತಗ್ಗು; ಒತ್ತು - ಸಾವಿೂಸ್ಯ; ಹೇಡಿಗೊಳ್ಳು - 
ಅಂಜು; ಆಸಹ್ಯಪಡು; ಮೊರೆ ದುಃಖ; ಓಡು ಎ ಮಣ್ಣಿನ ಪಾತ್ರೆ, ಡೋಣಿ; 
ಕೋಟಲೆ ಎ ತೊಂದರೆ, 

೬. ಆದಿ ಅನಾದಿಯಿಂನತ್ತಣ ದೂರಕ್ಕೆ ದೂರ ಭಾನನಿರ್ಭಾವಕ್ಕೆ 
ಬಾರದಿರ್ದ ನಿಃಕಲ ಪರಬ್ರಹ್ಮನೇ, ಮುನ್ನ ನೀನು. ಶಾಖೆ ದೋರ:ವಲ್ಲಿ 
ನಿನ್ನೊಳಂಕುರಿಸಿ ನಾನು ತಾಮಸ ಮುಸುಂಕೆ ಜನನ ಮರಣಕ್ಕೊಳ 
ಗಾಗಿ ಎಂಬತ್ತು ನಾಲ್ಗು ಲಕ್ಷ ಪ್ರಾಣಿಗಳ ಗರ್ಭದಿಂಬಂದು ಒಮ್ಮೆ ಮಾನ 
ವನಸ್ಸಂದಿಂಗೆ ನಾನುಂಡ ಮೊಲೆಹಾಲು ಸಪ್ತ ಸಮುದ್ರಕ್ಕೆ ಸರಿ ಇಲ್ಲವಯ್ಯಾ. 
ಇಂತಪ್ಪ ಮಾನವ ಜನ್ಮದಲ್ಲಿ ಬಂದು ಬಂದುದು ಗಣಿತಕ್ಕೆ ಬಾರನಖಯ್ಯಾ. 
ಈ ಜನ್ಮದಲ್ಲಿ ನಾನು ನಿಂಡೋತ್ಪತ್ಯದಕ್ತಿಯೇ ಶರಣಸತಿ ಲಿಂಗಪತಿ ಎಂಬ 
ಜ್ಞಾನ ತಲೆದೋರಿ ಶರಣುವೆಣ ಣ್ಹೂಗಿ ಹ.ಟ್ವದೆನಯ್ಯಾ. ಎನಗೆ ನಿನ್ನ ಬಯಕೆ 
ಎಂಬ ಸಿಂಗರದ ಸಿರಿಯು ಮುಡಿಯಾಯಿತ್ತು. ಎನಗೆ ನಿನ್ನೆ ನೋಡುವೆ 
ನೆಂಬ ಮುಗುಳ್ಳ್ಕೊಲೆ ಮೂಡಿದವು. ಎನಗೆ ನಿನ್ನೊಳು ನುಡಿಯಬೇಕೆಂಬ 
ಉರುವಣೆಯ ಸಂಸದದ ಜವ್ವನ ಕುಡಿವರಿರು.ತ್ತು. ಎನಗೆ ನಿನ್ನ ನೊಲಿಸ 
ಬೇಕೆಂಬ ಸಂಭ್ರವ.ದ ಕಾಂಚೀ ಧ:ಮ, ಕಟಿ ಸೂತ್ರ, ನೇವುರ ನಿಡಿಗೊಂಡಿ 
ಹನೆಂಬಆಭರಣ ಅನುಲೇಸ ನ ವಸ್ತ್ರ ೦ಗಳೆನಗೆ ಆನಂತ. ಭಕ್ತಿ 
ಎಂಬ ವಿರಹಾಗ್ನಿ ಎನ್ನ ಕೃದಯ ಕಮಲದಲ್ಲಿ ಬೆಳೆದು ಬೀಗಿ ಬೇರುವ 
ರಿದು ನಿಂದಲ್ಲಿ ನಿಲ್ಲಲೀಸದಯ್ಯಾ, ಕುಳಿತಲ್ಲಿ ಕುಳ್ಳಿರಲೀಸದಯ್ಯಾ, ಮನದಲ್ಲಿ 
ಮನೋಹರ ವಪ್ಪುದಯ್ಯಾ. ಅಂಗ್ರ ಮನ, ಪ್ರಾಣ, ನೇತ್ರ ಚಿತ್ತಂಗ 
ಳೊಳು ಪಂಚ ಮುಖನೆಂಬ ಪಂಚ ಬಾಣಂಗಳು ನೆಲೆಗೆಟ್ಟ ವಯ್ಯಾ. ನಾನ: 
ಧರೆಯೊಳುಳಿವುದರಿದು. ಪ್ರೇಮದಿಂ ಬಂದು ಕಣ್ತುಂಬಿ ನೋಡಿ ಮನ 
ವೊಲಿದು ಮಾತಾಡಿ ಕರುಣದಿಂ ಕೈವಿಡಿದು ಅಕ್ಕರಿಂದಾಲಿಂಗಿಸಿ ದಿಟ್ಟಿಸಿ 
ಲಲ್ಲೆವಾತಿನಿಂ ಗಲ್ಲವ ಪಿಡಿದು ಪುಷ್ಪ ಪರಿಮಳದಂತೆ ನಾನೀನೆಂಬ ಉಭ 
ಯವಿಲ್ಲದಂತೆ ಕೂಡೆನ್ನ ಪ್ರಾಣೇಶನೇ. ಕೂಡದಿರ್ದಡೆ ಗಲ್ಲವ ಸಿಡಿ, ಗಲ್ಲವ 
ನಿಡಿಯದಿರ್ದಡೆ ಕೈನಿಡಿ ಕೈನಿಡಿಯದಿರ್ದಡೆ ಮಾತಾಡು, ಮಾತಾಡದಿ 


ಹ ಶಿವಾನುಭವ. 


ರ್ದಡೆ ನೋಡು, ನೋಡದಿರ್ದಡೆ ಬ್ಲಾ ಬಾರದಿರ್ದಡೆ ಕ್ರಮಥ ಗಣಂಗಳೊ 
ಡನೆ, ನಿನ್ನವಳೆಂದು ನುಡಿ, ನುಡಿಯದಿರ್ದಡೆ ನಿನ್ನ ಮನದಲ್ಲಿ ನಿನ್ನವಳೆಂದು 
ಭಾವಿಸು, ಭಾವಿಸದಿರ್ದಡೆ ಪುಣ್ಯ ಕಣ್ಣೆಕೆಯದು, ಕರ್ಮ ಕುಂತಿಯ 
ಪದ್ದು ಕಾಮ ಕೈದುಗೊಂಬ, ಕಾಲ ಕಲಿಯಸ್ಪ, ಭವಕ್ಕೆ ಬಲ್ಮೆ ದೋರು 
ವುದು, ಇಂತಿವರು ಎನಗೆ ಅವಾಂತರದೊಳಗಾದ ಹಗೆಗಳಯ್ಯ. ಇನರೆನ್ನ 
ತಿಂದು ತೇಗಿ ಹಿಂಡಿ ಹಿಪ್ಪೆಯಂ ಮಾಡಿ, ನುಂಗಿ ಉಗುಳು ಹಿಂದಣ 
ಬಟ್ಟಿಗೆ ನೂಂಕುವರಯ್ಯಾ. ಹೋಗಲಣಇಜುವೆನ ಹ್ಯಾ. ಹೋದರೆ ಚಂದ್ರ 
ಸೂರ್ಯಾದಿಗಳುಳ್ಳನ್ನಕ್ಕರ ನಿನ್ನ ನೆನೆವ ಮನಕ್ಕೆ ನಿನ್ನ ಕೊಂಡಾಡುವ 
ಬಾಯಿಗೆ ನಿನ್ನ ನೋಡುವ ಕಂಗಳಿಗೆ ಸೆರೆ ಸಂಕೊಲೆ ಸುಪ್ಪುದಯ್ಯಾ. 
ಇಂತಿವಂ ತಿಳಿದು ನಿನ್ನ ಮನಸೊಳು ನನ್ನವಳೆಂದರೆ ದಿವಾ ರಾತ್ರಿಯುಳ್ಳನ್ನ 
ಕೃರ ಎನ್ನ ಮನ ಜಿಹ್ಪೆನೇತ್ರಂಗಳಿಗೆ ಬಂಧನಂಗಳೆಂಬುವು ಮುಂಮಗೆಡು 
ವವಯ್ಯಾ. ನಿನ್ನ ನೆನೆನೆನೆದು ಎನ್ನ ಮನ ಬೀಗಿ ಬೆಳೆದು ತಳಿರಾಗಿ 
ಹೂಮಿಡಿ ಗೊಂಬುದಯ್ಯಾ. ನಿನ್ನ ಹಾಡಿ ಹಾಡಿ ಜಿಹ್ವೆ ಅಮೃತಸಾಗರ 
ದೊಳೋಲಾಡು ತಿಪ್ಪುದಯ್ಯಾ. ನಿನ್ನ ನೋಡಿ ನೋಡಿ ಕಂಗಳು ನಿಜ 
ಮೋಕ್ಷ ವಡೆವುದಯ್ಯಾ. ನಾನು ಈರೇಳು ಭುವನಕ್ಕೆ ಬರುವಹಾದಿ ಹಾಳ 
ಪ್ಪುದಯ್ಯಾ. ಶತ್ರುಗಳೆನಗೆ ಮಿತ್ರರಪ್ಪರಯ್ಯಾ. ಭವದ ಬಳ್ಳಿ ಅಳಿವುದು, 
ಕಾಲನ ಕಲಿಕೆಡುವುದು. ಕಾಮಕೈದು ಖಂಡಿಸುವುದು. ಕರ್ಮದ ಕಾಂತಿ 
ಕರಗುವದು. ಪುಣ್ಯದ ಕಣ್ಣು ಬಣ್ಣ ನಿಗೆಡುವುದಯ್ಯಾ. ನಿನಗೊಲಿದವರ 
ನಿನ್ನಂತೆ ಮಾಡು. ಕೃಪಾಕರನೆ ನಿನಗೆ ಮೆಚಿ ಸಿ ದೆನಯ್ಯಾ. ನಿನ್ನ ಮೆಚ್ಚಿಸಿ 
ಕೊಳಲರಿಯದ ಮುಗ್ಗ ವೆಣಿ ಸಿನ ಪತಿ ಭಕ್ತೆ ಯಂ ಸಾಧಿಸುವ ಎನ್ನ ವಸ್ಥೆ ನ 
ಲಾಲಿಸು. ನಿನ್ನ ಶ್ರೀಪಾದ ಸದ್ಮರೊಳಗೆನ್ನ. ಒಡಗೂಡಿಸು. ಎನ್ನ ಬಿನ್ನ ಸಮಂ 
ಪಾಲಿಸು ಘನಲಿಂಗಿಯ ಮೋಹದ ಚನ್ನ ಮಲ್ಲಿಕಾರ್ಜುನಾ. 
ಜವ್ವನ ಎ ಯೌವ್ವನ, ಪ್ರಾಯ; ಕುಡಿವರಿ ಎ ಹಬ್ಬು; ಕಾಂಚೀಧಾಮ ಎನಡ 
ಸಟ್ಟ, ನೈವುರೆಆ ಕಾಲಂದುಗೆ; ಬೀಗು ಎ ಹೆಚ್ಚಾ ಗು; ಲಲ್ಲೆ ಸಾತ ಪ್ರೀತಿಯ 
ಮಾತು; ಕೈದು - ಶಸ್ತ್ರ; ಬಲ್ಮೆ- ಬಲುವು, ಜೋರು; ಅವಾಂತರೆ ಇ ಮಧ್ಯದಲ್ಲಿ; 
ತಳಿರು ಎ ಚಿಗರು; ಓಲಾಡು ಇ 'ಹರಿದಾಡು; ಈರೇಳು =ಹದಿನಾಲ್ಕು; 
೩. ಎಲೆ, 'ಮನ ಬುದ್ಧಿ ಚಿತ್ತಹಂಕಾರವೆಂಬ ಚತುರ್ನಿಧ ಎನ್ನ 
ಮಂತ್ರಿ ಪ್ರಧಾನರು ಕೇಳಿರಯ್ಯಾ. ನಾನು ಕೆಟ್ಟ ಭ್ರಷ್ಟ ಠ್ರನಾಗಿ ಹೋದ 
ಕರ್ಮ ದಂಡಲೆಯ ಬಗೆಯ. ನಾನು ಸ ಸ್ವರ್ಗ ಮರ್ತೃ ಪಾತಾಳದೊಳಗುಳ್ಳ 


ಘನಲಿಂಗನ ವಚನಗಳು. ಫೆ 


ಜಭೋಗರಾಜ್ಯಕ್ಕೆ ಅರಸಾಗಿ ಅನಂತಕಾಲ ಪಟ್ಟಿವನಾಳಿ ಎನ್ನ ಚತುರಂಗ 
ಬಲಕ್ಕೆ ಬೇಡಿದ್ದ ತನ್ಪದೀವ ಕಂದಾಯಮಂ ಕೊಟ್ಟು ಕೊಟ್ಟು, ನಷ್ಟ 
ವಾಗಿ ಎನಗೆ ಎರಡು ನಾಲ್ವತ್ತೆರಡು ಲಕ್ಷದೆ ಭವರಾಟಿಣದ ಖಯಣಬಿನ್ತಿತ್ತು. 
ಆ ಖುಣಕೃಂಜಿ ಭೋಗರಾಜ್ಯಮಂಬಿಟ್ಟಿ ದಂದ್ರನಾಡೆನು. ಎನಗೆ ನೀವು 
ಮಾಡುವ ರಾಜ್ಯಕಾರ್ಯದ ಮಣಿಹವ ನಿಮಗೆ ತೆಗೆಯಿತ್ತು. ಎನ್ನೆ ನಂಬಿ 
ಕೆಡಬೇಡ, ಕೆಡಬೇಡ. ನಿಮ್ಮ ಪೂರ್ವಾಶ್ರಯಕ್ಕೆ ನೀವು ಹೋಗಿ. ಎಲೆ 
ಅಜ್ಜನ ತಮಕ್ಕೆ ಜ್ಯೋತಿ ಪ್ರಕಾಶವನುಫ ಸವ್ಯಜ್ಞುನವೇ, ನೀನು 
ಕೇಳಯ್ಯಾ. ಆತ್ಮನು ಜ್ವಾನಸ್ವರೂನನೆಂದು ವೇದಾಗಮಂಗಳು ಶೃತಿ 
ಸಾರ.ತ್ತಿವೆ. ನಾನು ಜೀವಾತ್ಮಮಂ ಅಳಿದು, ಶರಣತ್ತಮಂ ಕೈನಿಡಿನಿ. 
ಎನ್ನೊಳಗೆ ನೀನು ನನೆಯೊಳಗಣ ಪರಿಮಳದಂತೆ ಹೆದುಗಿಪ್ರೆಯಾಗಿ, 
ನೀನು ನಾನೆ ಗೋಳೆಕಾಕಾರ ಸ್ತರೂಸವಾನ ವಿಕಲ ಬ್ರಹ್ಮದಲ್ಲಿ ಗವ 
ಯವಾದ ಸಹೋದರರು. ಎನ್ನ ಎಂಟಿ ವೀದಿಯ ಪಟ್ಟಣದ ಚೌದಾ 
ರಿಯ ಏಕಾಂತವೀದಿಯ ಸುವರ್ಣವಣ್ಣದ ಸಿಂಹಾಸನದ ಮೇಲಿಸ್ಪ 
ಮನೋನಾಥನಂ ಕಾಣಿಸಿ ನಿನ್ನ ಶ್ರೀಚರಣಮಂ ಎಂದೆಂದು ಪೂಜೆಯ 
ಮಾಡುವ ಭೃತ್ಯನೆಂದು ಭಯಭಕ್ತಿಯಿಂದ ಬಣ್ಣಿಸಿ ಎನ್ನ ಮಾಯಾ 
ಪಾಶಮಂ ಸುಡುವಂತೆ ಒಲವನ.ಂಟಿಿಮಾಡು. ಚಿದಾಕಾಶದಲ್ಲಿ ಆರು 
ಮೂರಾಗಿ, ಮೂರು ಒಂದಾಗಿ, ಎರಡು ವೀದಿಯ ಮಾಣಿಕ್ಯಪುರದ 
ಸಂಗಮ ಸ್ಹಲವೆಂಬ ಅರಮನೆಯಲ್ಲಿ ನೆಲಿಸಿಪ್ಪ ಮಹಾರಾಯನ ಮುಂದೆ 
ಎನ್ನೆಸಿಕ್ಸಿ ನಿನ್ನ ಆದಿ ಅನಾದಿಯ ಹಳೆ ಖುನೆಂದು ಬಿನ್ನಸಂಗೈ ನು ಕರುಣ 
ರಸಮಂ ತುಂಬಿರಿಸಿ ಎನಗೆ ಮುಕ್ತಿ ರಾಜ್ಯಮಂ ಕೊಡುವಂತೆ 
ಸಂಧಾನಮಂ ಮಾಡಿ ಆ ಮುಕ್ತಿ ರಾಜ್ಯಕ್ಕೆ ಪಟ್ಟಿಮಂ ಕಟ್ಟಿಸಿ ಅಭಯ 
ಹಸ್ತಮಂ ಕೊಡಿಸಿ, ಎನ್ನ ಎಂಭತ್ತುನಾಲ್ಕ ಲಕ್ಷ ಭವರಾಟಣದ ಖಣನ 
ತಿನ್ನುವಂತೆ ಮಾಚಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾಜು೯ನಾ. 

ರಾಟಿಣ ಎ ರಾಟಾಳ, ಚಕ್ರ; ಮುಣಿಹ- ಮಹತ್ವದ ಕಾರ್ಯ; ನನೆ ಮೊಗ್ಗು 
ಸಂಧಾನ ಎ ವ್ಯವಸ್ಥೆ; ಆಂಡಲೆಎ ತೊಂದರೆ, ತ್ರಾಸ; ವೀದಿಎ ಬೀದಿ, ದಾರಿ 

೮. ಏನೆಂಬೆನೇನೆಂಜಿನಯ್ಯಾ? ಮತಿಗೆಟ್ಟ, ಮಾನನ ಲೋಕಕ್ಕೆ 


ಬಂದೆ. ಬಂದ ಬಂವಿನಲ್ಲಿಯೇ ಭವವೆಂಬ ಭೂಪತಿ ಎನ್ನ ಸೆರೆವಿಡಿದು 
ಕಾಲ ಕಾಮನ ವಶಕ್ಕೆ ಕೊಟ್ಟನಯ್ಯಾ. ಕಾಲಂಗೆ ಕಾಯವ ದಂಡವ 


ಇ ಶಿವಾನುಭವ. 


Ko 


ತೆತ್ತುದು ಲೆಕ್ಕನಿಲ್ಲ. ಮನಸಿಜಂಗೆ ಮನನ ದಂಡನ ತೆತ್ತುದು ಲೆಕ್ಕವಿಲ್ಲ. 
ಹೋದಿಹೆನೆಂದಕೆ ಒಳಕಾವಲರು ಹೊರಕಾವಲರು ಹೋಗಲೀಸರು. ನನ್ನ 
ಸೆಕೆಯ ನಾನು ಬಿಡಿಸಿಕೊಂಡು ಹೋದಿಹೆನೆಂದರೆ, ನಾನು ದರಿನ್ರ 
ನಯ್ಯಾ. ಎನ್ನ ಸೆಕೆಯ ಬಿಡಿಸಿಕೊಳ್ಳಿರಯ್ಯಾ ಬಸಖಾದಿ ಪ್ರಮಥರಿರಾ 
ನಿಮ್ಮ ಸೆರೆಗೊಡ್ಡಿ ಬೇಡಿಕೊಂಬೆನಯ್ಯಾ. ಭಕ್ತಿಗೆ ಭಂಡಾರವಾಗಿಪ್ಪ ಸಂಗ 
ನಬಸವಣ್ಣಿ, ಎನಗೆ ಹಾಗ ತೂಕ ಭಕ್ತಿಯ ಕೊಡಯಖ್ಯಾ. ಸ್ರನಾನವ 
ಚಿತ್ಸಿಂಡ ಸ್ವರೂಪವಾಗಿಸ್ಪ ಚನ್ನಬಸನಣ್ಣ, ಸ್ವ ಹಾಗ ತೂಕ ಜ್ರ ಜ್ಞಾನ ನವ 
ಕೊಡಯ್ಯಾ. ಮಾಯಾ ಕೋಳಾ ಹನಪ್ಪ ಅಲ್ಲಮ ಪ್ರಭುವೇ, ಎನಗೆ 
ಹಾಗ ತೂಕ ವೈರಾಗ್ಯವ ಕೊಡಯಖ್ಯಾ. ಬೆಟ್ಟದ ಗುಂಡ ತಂದು ಇಷ್ಟ 
ಲಿಂಗದಲ್ಲಿ ಐಕ್ಕವ ಮಾಡಿದ ಗಟ್ಟಿವಾಳ ME ಎನಗೆ ಹಾಗ ತೂಕ 
ಲಿಂಗವ ಕೊಡಯ್ಯಾ, ಇವು ನಾಲ್ಕು ಹಾಗ ಕೂಡಿದಲ್ಲಿಯೇ ಮನ 
ಲಿಂಗದಲ್ಲಿ ಅಂದಣವಪ್ಪುದು. ಮನ ಲಿಂಗದಲ್ಲಿ ಅಂದಣನಾದಲ್ಲಿಯೇ 
ಎನಗೆ ಚಂದ್ರಾಯುಧ ದೊರೆಕೊಂಬುದು. ಆ ಚಂದ್ರಾಯುಧಮಂ ಪಿಡಿಮ 
ಒಳಕಾವಲ ನಾಲ್ವರ ಕೊರಳ ಕೊಯ್ದು, ಹೊಂಕಾವಲೃನರ ಹುರಿ 
ಹಂಚುಮಾಡಿ ಕೂಟದೆ ಕಾವಲರ ಪಾಟಮಾಡದೆ. ಭವದ ಬಳ್ಳಿಯ 
ಕೊಯ್ದು ಕಾಲಕಾಮರ ಕಣ್ಣಕಳೆದು ಎಡಬಲದ ಹಾದಿಯ ಹೊದ್ದದೆ 
ನಡುವಣ ಸಣ್ಣ ಬಟ್ಟಿಗೊಂಡು ಬಂದು ರತ್ನಾಚಲವನೇರಿ ಅಲ್ಲಿಪ್ಪ 
ಲಿಂಗಮಂ ಬಲಗೊಂಡು, ನೀವಿರ್ವ ಉನ್ಮ ನಿಯಪುರಕೆ ಬಂದು ನಿಮ್ಮ 
ಪಡಿಗ ಪಾದರಕ್ಷೆಯ ಪಿಡಿದು ನಿಮ್ಮ ಬಾಗಿಲ ಕಾಯ್ದಿಪ್ಪುದಡೆ. ಎನಗೆ 
ಭಾಷೆ, ಎನ್ನ ಬಿನ್ನಪಮಂ ನೀವು ಮನವೊಲಿದು ಕರುಣಿಸುದಯ್ಯಾ. 
ಇದಕ್ಕೆ ನೀವೇ ಸಾಕ್ಷಿಯಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 


ತೆತ್ತು - ಕೊಡು; ಪಾಟ - ನೆಲಕ್ಕೆ ದಬ್ಬೋಣ, ನಾಶ; ಅಚಲ ಕರ್ವಕ್ಕ 
ಬಲಗೊಳದ ಎ ನಮಸ್ಕರಿಸು; 


೯. ನಿತ್ಯವಾಗಿಪ್ಪ ಪರಮಾತ್ಮನು ಅನಿತ್ಯವಾಗಿಪ್ಪ ದೇಹದೊಡನಾಡಿ 
ಜೀವನಾಗಿ ಹೋಗುತ್ತಿದೆ ನೋಡಾ. ನಿತ್ಯ ಅನಿತ್ಯದ ಸಂದನಿಕ್ಕಿದ ಸಮ 
ರ್ಥರಾರಯ್ಯ? ಇದಕ್ಕೆ ಅನ: ಕೂಲವಾಗಿ ಮಾಡಿದವರು ಮತ್ತೊಬ್ಬ ನಿರುಂ 
ಬೆಂದು ನಿನ್ನ ಮನದಲ್ಲಿ ತಿಳಿಯಬೇಡಾ. ಅದು ತನಗೆ ತಾನೆ ಹಾಡಿ 


ಘನಲಿಂಗನ ವಚನಗಳು. [a 


ಕೊಂಡಿತ್ತು. ಅದು ಹೇಗೆಂದೆಣಡೆ, ಆತ್ಮನು ಭೋಗವೆಂಬ ಸೂಜಿಯ 
ಹಿಡಿದು ಆ ಸೂಜೆಗೆ ಮೂರೊಂದು ಕರಣ pe ಮೂರು ಇಂದ್ರಿ 
ಯಂಗಳೆಂಬ ನವಸೂತ್ರವನೇಂಸಿ ತನು ವ.ನನ ಸ ಸೇರುವೆಯನು 
ಮಾಡಿ ಕಟಿದಾರಮಂ ಟ್ಟ ಸಂದರಿಯ os ತನಗೆ ತಾನೆ 
ಹೊಲುಕೊಂಡಿತ್ತು. ಇದ ಬಿಚ್ಚಿ ಬೇರೆ ವಾಡುವ ಪರಿಯಾವುದಯ್ಯಾ? 
ಭೋಗವೆಂಬ ಸೂಜಿಯ ವನ್ನು ನಾಲು ಕರಣ ಐದಿಂದ್ರಿಯನೆಂಬ 
ಒಂಬತ್ತು ದಾರವ.ಂ ತುಂಡು ತುಂಡಿಗೆ ಹರಿಯಲೆೊಡನೆ, ತರು ಪ್ರಕೃ 
ತಿಯ ಕೂಡಿತ್ತು. ಪ್ರಾಣ ಪ ಪರಬ್ರಹ್ಮವ ಕೂಡಿತ್ತು ಕಾಣಾ ಘನಲಿಂಗಿಯ 
ಮೋಹದ ಚನ್ನ ಮಕ್ಷಿಕಾರ್ಜುನಾ. 

ಸಂದು- ಪದರು. ಸೂತ್ರ- ದಾರ. ಸಂಚ_ ಕೊಟಿ. ಪ್ರಕೃತಿ= ವಸ್ತುವಿನೆ 
ನರೂಲ ಸ್ವರೂಪು 

೧೦. ಮೂರೈದು ತನುವಿಡಿದ ನರಗುರಿಗಳೆಲ್ಲ ಭಕ್ತರಪ್ಪರೆ? ಅಲ್ಲಲ್ಲ. 
ನಮ್ಮ ಶಿವ ಭಕ್ತರ್ಗೆ ಸದ್ಗೋಷ್ಠಿ ಸದಾಚಾರಂಗಳೇ ಪಾದಂಗಳು. ಗುರುವೇ 
ಸಲತನು, ಲಿಂಗವೇ ಸೂಕ್ಷ್ಮ ತನು, ಜಂಗಮವೇ ಕಾರಣ ತನು, ಸಮ್ಯ 
ಜ್ಞುನವೇ ಕೀರ್ಥ ಪ್ರಸಾದ ನೇತ್ರಂಗಳು ಇಂತಪ್ಪ ತನುವಿಡಿದು ತಾವು 
ಊರಿಗೆ ಹೋಗುವಂತೆ ಮುಕ್ತಿಪುರಕ್ಕೆ ಹೋಗಿ, ನೊಸಲ ಕಣ್ಣು ಪಂಚ 
ಮುಖ ದಶಭುಜ ಉಮಾ ವಲ್ಲಭನಃದ ಪರಶಿವನ ಓಲಗದ ಗಣಂಗಳ 
ಮಧ್ಯದಲ್ಲಿ ಓಲಾಡುತಿಪುರಯ್ಯ ನಮ್ಮವರು. ಇಂತಪ್ಪ ಸ್ಸ ತನುವಿಡಿಯದ ಅಜ್ಜಾ 
ನಿಗಳು ಕಿರುಬಟ್ಟಿಯಲ್ಲಿ ಹರಿದು, ಕಂಗೆಟ್ಟ ಕಾ ಡಹೊಕ್ಕು ಕಣ್ಣ ಕಾಣದೆ 
ಕಮರಿ ಬಿದ್ದು, ಬಳಲುತಿನ್ಸರಿದೇನಯ್ಯ 00031 ಮೋಹದ ಚನ್ನ 
ಮಲ್ಲಿಕಾರ್ಜುನಾ. 

ಗೋಷ್ಠಿ ನುಡ, ನೊಸಲು- ಹಣೆ, ಓಲಗ ದರಬಾರ, ಕಿರುಎ ಸಣ್ಣ 
ಕಮರಿ ನೆಲದಲ್ಲಿಯ ಬಿರುಕು, ತಗ್ಗು 

:೧೧. ಆರು ಬಣ್ಣದ ಹದಿನೈದು ದೇಹೆದ ಕೋಡಗ ಒಂದು ರತ್ನವ 
ಮೆಟ್ಟಿಕೊಂಡು, ಒಂದು ರತ್ನವ ಹಿಡಿದುಕೊಂಡು, ಮತ್ತೊಂದು ರತ್ನವ 
ಮರೆ ಮಾಡಿಕೊಂಡು, ಮೇಲು ಪರ್ವತದ ಶಿಖರವನೇರಿತ್ತು ನೋಡಾ. 
ಅದಕ್ಕೆ ತಾನಿರ್ದ ಪಂಚವರ್ಣದ ಪಟ್ಟಣವ ಹಾಳುಮಾಡಿ, ಆ ಪಟ್ಟಿಣದ 
ಪ್ರಜೆ ಪರಿವಾರಂಗಳ ಕೈಕಾಲ ಕೊಯ್ದು, ಮಂತ್ರಿ ನಾಲ್ವರ ಕಡಿ ಖಂಡವ 
ಮಾಡಿ, ಪ್ರಾಣ ಸ್ನೇಹಿತರಸ್ಪ ಸಂಗಾತಿಗಳ್ಳೆವರ ಕಣ್ಣ ಕಳೆದು, ಒಡಹೈ 

2 


೧೦ ಶಿವಾನುಭವ, 


ಬ್ಬದರಿಬ್ಬರ ತಲೆಯೊಡೆಯ ನಿಕ್ಕಿ, ತನ್ನಿಂದ ತಾನೇ ಸತ್ತಿತ್ತು. ಭಕ್ತಿ ಎಂಬ 
ಬಿಲ್ಲ ಹಿಡಿದು ನಿರಹಂಕಾರವೆಂಬ ತಿರುಹನೇರಿಸಿ, ಉರಿಯ ಬಾಣದಲೆಚ್ಚ 
ಮರ್ಕಟಿನ ಕೊಂದು ಆ ರತ್ನಂಗಳ ತಕ್ಕೊಂಡು ಸೂರೆಯ ಬಟ್ಟಾತನೀಗ 
ಲಿಂಗಕ್ಕೆ ಸಲೆ ಸಂದ ರರಣನಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 
ಕಡಿಖಂಡ- ತುಂಡಾದ ಮಾಂಸ್ಕ ಸಂಗಾಶಿಎ ಜೋಡಿಗ್ಯ ತಿರುಹ- ಬಾಣದ 
ಹೆದ್ಕೆ ಸಂದ - ಸೇರಿದ 
೧೨. ಎಲೆ ತಂಗಿ, ಶರಣಸತಿ ಲಿಂಗಪತಿಯಾದ ಪತಿವ್ರತಾ ಭಾವದ 
ಚಿನ್ನ ನಿನ್ನ ನಡೆನುಡಿಯಲ್ಲಿ ಹೊಗರುದೋರುತ್ತಿದೆ. ನಿನ್ನ ಪೂರ್ವಾಸರವಾ 
ಪುದಮ್ಮ? ಸುತ್ತೂರು ಸಿಂಹಾಸನದ ಪರ್ವತ ದೇವರ ಶಿಷ್ಟರು ಭಂಡಾರಿ 
ಶಿಷ್ಟರು ಕೂಗುಲೂರ ನಂಜಯ್ಯ ದೇವರು, ಆ ನಂಜಯ್ಯ ದೇವರ ಕರಕ 
ಸ ಮಲದಲಿ ಉದಯವಾದ ಶರಣು ವೆಣ ಯ ನಾನು. ಎನ್ನ ಗುರುವಿನ ಗುರು 
ಎನ್ನ ಶರಣು ಮಾಡಿದರು. ಆ ತೋಂಟಿದಾರ್ಯನು, ತನ್ನ ಕೃಪೆ ಎಂಬ 
ತೊಟ್ಟಿಲೊಳಗೆನ್ನ ಮಲಗಿಸಿ, ಪ್ರಮಥ ಗಣಂಗಳ ವಚನ "ಸ ಸೂಪಾರ್ಥ 
ತು ಹಾಲು ತುಪ್ಪಮಂ ಸದಾ ದಣಿಯಲೆರೆದು, ಅಕ್ಕರಿಂದ ರಕ್ಷಣ್ಯಮಂ 
ಮಾಡಿ ಘನಲಿಂಗಿದೆ-೦ಬ ನಾಮಕರಣಮಂ ಕೊಟ್ಟು ಪ್ರಾ ಯ ಸಮ 
ರ್ಥೆಯಂಮಾಡಿ ಸತ್ಯ ಸದಾಚಾರ ಜ್ಞಾ ನಕ ಕ್ರ ಜ್‌ ದಿವ್ಯಾಭರಣಂಗಳಂ 
ತೊಡಿಸಿ ಅರುಹೆಂಬ ಬಣ್ಣವ ನರಿವಿಡಿಮಡಿಸಿ, ಅರ್ಥಿಯ ಮಾಡುತಿಸ್ಸ ಸಮ 


ಯದಲ್ಲಿ ನನಲ ಮೋಹದ ನ್ನ ಮಫ್ಲಿಹಾರ್ಯನೆ ನರೆ ನಾನಾ 


ಗಜೇಕೆಂದು ೀಡ ಕಳುಹಲು ಎಮ್ಮವರು ಅವರಿಂಗೆ ಮಾತನಿಕಿ ದರಮ್ಮಾ 
ಹೊಗರು ಪ್ರ ಕಾಶ. 
ಇಚ್ಛೆ, ಪ್ರೀತಿ. 


೧೩. ಇನ್ಸೇವೆ`ನಿನ್ಸೇವೆ ಕೆಲೆ ತಂದೆ? ಹೆಣ್ಣು ಬಾಲೆಯ ಮೊರೆಯ 
ಕೇಳಯ್ಯಾ. ಮುನ್ನ ಹುಟ್ಟಿದ ಒಂಬತ್ತು ಮಕ್ಕಳ ನಗೆ ನುಡಿಯ ಕೇಳಲಾರೆ. 
ಮನೆಯ ಗಂಡನ ಬೆಡಗು, ಬಿನ್ನಾಣವ ನೋಡಲಾರೆ. ಎನ್ನ ಸಿರಿಯಲ್ಲಿ 
ನಾನು ಓಲಾಡಲಾರೆ. ಎನಗೊಂದು, ಮಗುನ ಕೊಡಯ್ಯ ಗುರುವೇ. ಆ 


ನಿರಿನಿಡಿಮ ವ್ಯವಸ್ಥೆಯಿಂದ. ಅರ್ಥಿ- ಬೇಡಿಕೆ 


ಘನಲಿಂಗನ ವಚನಗಳು, ೧೧ 


ಮಗುವಿನ ಕೈಯ್ಯಿಂದ ಎನ್ನ ಗಂಡನ ತಲೆಯೊಡೆಯನಿಕ್ಕಿಸು. ಮಕ್ಕಳ 
ಕೊರಳಥಿರಿಸು. ಎನ್ನ ದಂಡವ ಕೊಳ್ಳಿಸು. ಪಟ್ಟಣಕ್ಕೆ ಹೋಹ ಹಾದಿ 
ಮೂರು ಬಟ್ಟೆ ಕೂಡಿದ ಮಧ್ಯದಲ್ಲಿ ಮಣಿಹವ ಮಾಡುತಿರ್ಪ್ಸ್ಸ ಕೈಕಾಲಿ 
ಲದ ಮೋಟಿಂಗೆ ಮೆಚ್ಚಿ ಮರುಳಾದ ಪತಿವ್ರತೆಯಯ್ಯಾ ನಾನು. ಎನ್ನು 
ಕೊಂಡು ಹೋಗಿ ಅವನಿಗೆ ಮದುವೆಯ ಮಾಡಯ್ಯಾ ಘನಲಿಂಗಿಯ 
ಮೋಹದ ಚನ್ನ ಮಲ್ಲಿಕಾರ್ಜುನಾ. 

ಬೆಡಗು ಎ ಸೌಂದರ್ಯ. ಬಿನ್ನಾಣ - ವಿಜ್ಞಾನ, ಜ್ಞಾನ, ಜಾಣತನ. 

೧೪. ಎಮ್ಮ ತಂದೆಯ ಬಸಿರಲ್ಲಿ ಬಂದಳೆಮ್ಮವ್ವೆ. ಎನ್ನ ತಂಗಿಯ 
ರಿಬ್ಬರು ಹೆಂಡರಾದರೆನಗೆ, ಎನ್ನ ಸತಿಯರು ಎನ್ನ ಮದವಳಗಿತ್ತಿಯಮಾಡಿ 
ಎಮ್ಮಸ್ಸಗೆ ಮದುವೆಯ ಮಾಡಿದರು. ಎನ್ನ ಗಂಡನ ಮನೆಯ ಒಡವೆಯ 
ಉಗುರು ಕಣ್ಣಿನಲೆತ್ತಿ ಒಗತನವ ಮಾಡುವೆನು, ಎಮ್ಮಕ್ಕನ ಕೈಯಿಂದ 
ಎನ್ನ ಗಂಡನ ಹೆಂಡತಿ ಎನಿಸಿಕೊಂಬೆನು. ಎನ್ನ ಗಂಡ ಅಳಲಿ ಅಳದೆ 
ಹೋಗಲಿ. ಪತಿಭಕ್ತಿಯ ಬಿಡೆ ಕಾಣಾ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 

ಒಗತನ= ನಡವಳಿಗೆ; ಅಳಲು ದುಃಖಪಡು 


೧೫. ದೇವಾ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ 
ಮರ್ತ್ಯಲೋಕಕ್ಕೆ ಬಂದು ಮಾನವ ಜನ್ಮವ ಕಂಡೆ. ಆ ಮಾನವ ಜನ್ಮಕ್ಕೆ 
ಗುಣಾಕ್ತರಜ್ಞೆಯಾದಂತೆ ಲಿಂಗ ಬಂದುದ ಕಂಡೆ. ಎನಗಿದು ಚೋದ್ಯ 
ವಯ್ಯಾ. ಎನಗಿದು ವಿಸರೀತವಯ್ಯಾ. ಇದಕ್ಕೆ ನುಡಿದಂತೆ ನಡಿಸು, ನಡೆ 
ದಂತೆ ನುಡಿಸು. ನುಡಿನಡೆಗೆ ಭಿನ್ನವಾದರೆ ನಿಮ್ಮ ಶರಣರೊಪ್ಪರು. ನಿಮ್ಮ 
ಶರಣರೊಪ್ಪದಲ್ಲಿಯೇ, ನೀನೊಫ್ಸೆ. ನೀನೊಪ್ಪದಲ್ಲಿಯೇ ಎನಗೆ ಬಂದಿತ್ತು 
ಹಿಂದಣ ಭವದ ಹೆಮ್ಮಾರಿ. ಅದಕ್ಕೆ ನಾನಂಜುವೆನಯ್ಯಾ, ನಾನಳಕು 
ವೆನಯ್ಯಾ. ನುಡಿನಡೆ ಎರಡಾಗದಂತೆ ನಡಿಸಯ್ಯಾ ಘನಲಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನಾ. 

ಕಂಬಳ ಎ ಕೊಲಿ, ಗುಣಾಕ್ಷರಜ್ಜಿ ಉತ್ತಮವಾದುದನ್ನು ತಿಳಿಯುವದು, 
ಚೋದ್ಯ ಎ ಆಶ್ಚರ್ಯ 

೧೬. ಅರ್ಥದ ಮೇಲೆ ಆಶೆಯುಳ್ಳನ್ನಕ್ಕರ ಮರ್ತ್ಯ ಲೋಕದ ಮಹಾ 
ಜಂಜರಿ ಬಿಡದಯ್ಯ. ನಾನು ಮರ್ತ್ಯಲೋಕದ ಹಂಬಲ ಹರಿದು, ನಿನ್ನೆ 


೧೨ ಶಿವಾನುಭವೆ, 
ನಂಬಿ ನೆಚ್ಚಿದನೆಂಬುದಕ್ಕೆ ಪ್ರತ್ಯಕ್ಷಮಂ ತೋರುತಿರ್ಪೆ ನೋಡಯ್ಯ 
ಲಿಂಗವೇ. ಅನರ್ಫ್ಯವಾದ ಮುತ್ತು ರತ್ನಂಗಳ ಹೊಂಗೊಡದಲ್ಲಿ ತುಂಬಿ 
ನಾನಿದ£ ಏಕಾಂತ ವಾಶಕ್ಕೆ ಉರುಳಿ ಬರಲು ಹಾವ ಕಂಡ ಮರ್ಕಟ 
ನಂತೆ ನಾನು ಅಡ್ಡ ಮುಖವ ನಿಕ್ಕಿದೆನು. ನಿನಗೊಲಿವ ಶರಣನೆ ದೆ ಭಾವಿಸಿ 
ಎನ್ನ ಮರ್ತ್ಯಲೋಕದ ಸಂಕೊಲೆಯ ತರಿದು ನಿನ್ನಗಣಂಗಳ ಒಳಗು 
ಮಾಡು. ಅದಲ್ಲದೆ ಅದರ ಮೇಲೆ ನಾನು ಕಿಂಚಿತ್ತು ಆಸೆ ಮಾಡಲೊಡನೆ, 
ಚಂದ್ರ ಸೂರ್ಯಾದಿಗಳುಳ್ಳನ್ನಕ್ಳ ಎನ್ನ ಹಂದಿ ನಾಯಿ ಬಸುರಲ್ಲಿ ಹಾಕವಿದ್ದೆ 
ಯಾದರೆ ನಿನಗಲ್ಲನು ಪ್ರಭುವಿನಾಣೆ. ಆಳಿನನಮಾನ ಆಳ್ಚಂಗೆ ತಠ್ಪದಯ್ಯ 
ಘನಲಿಂಗಿಯ ಮೋಹೆದ ಚನ್ನಮಲ್ಲಿಕಾರ್ಜುನಾ. 

ಜಂಜರಿ ವ ತೊಂದರೆ; ಸಂಕೊಲೆ ಎ ಬೆ:ಡಿ; ಆಳ್ತ = ಅರಸು, ಒಸೆಯ. 

೧೭. ಎನ್ನಂತರಂಗದಲ್ಲಿ ಕುಮಂತ್ರ ಕುಡಿವರಿದಭೇದವ ನಿನ್ನೊಡನೆ 
ಮರೆಯಿಲ್ಲಡೆಆಡುತಿಸ್ಪೆನಯ್ಯಾ. ಒಡೆಯನೇ ಜಾಗ್ರಾವಸ್ಥೆ ಯಲ್ಲಿ ಲೋಕೋ 
ಪಚಾರ ಬಿಡದು. ಜಿಹ್ವಾಲಂಸಟಿತನ ಉಡುಗದು. ಸುಖ ದುಃಖಕ್ಕೆ ಎನ್ನ 
ಮನ ಅಳುತ್ತ ನಗುತ್ತ ಇದ್ದ ಬಳಿಕ ಎನಗೆ ಇಷ್ಟಲಿಂಗದ ಪೂಜೆ ಎಲ್ಲಿ 
ಯದೋ? ಸ್ಪನ್ನಾವಸ್ಥೆ ಯಲ್ಲಿ ಬ್ರಹ್ಮಾಂಡಸೊಳಗುಳ್ಳ ಕಡೆ ಮೊದಲಿಲ್ಲದ 


ವ 
ದುರ್ನಿಕಾರ ಸ್ವಸ್ನದಲ್ಲಿ ಹೆ೨ದುಡುವ `ಜೀವಂಗೆ ಪ್ರಾಣಲಿಂಗದ ಪೂಜೆ 
ಎಲ್ಲಿಯದೋ? ಸುಷುಪ್ತಾವಸ್ಥೆ ಯಲ್ಲಿ ಲಿಂಗವ ಕೂಡಿ ಮೈಮರೆದಿರದೆ ಕನ 
ಸಿನ ಸ್ತ್ರೀಯ ಕೂಡಿ ಆನಂದಿಕುವ ಕಾಮನಿಕಾರಿಗೆ ಭಾವಲಿಂಗ ಪೂಜೆ 


ಎಲ್ಲಿಯದೋ? ಈ ಪ್ರಕಾರದ ದುರ್ಗುಣಂಗಳ ನಾನು ಮರೆಮಾಡಿ 


ಕೊಂಡು ಶರಣನೆಂದು ವಚನಂಗಳ ಹಾಡಿದ ಗೀತ _ ತಿಂಗಳ ಬೆಳಗಿನ 
ಸಿರಿಯ ಕಂಡು ನಾಯಿ ಹರುಷಂಗೊಂಡು ಳಿಟಿ) ಬೊಗಳಿದಂತಾ 
ಯಿತ್ತು. ಅದೇನು ಕಾರಣವೆಂದೊಡೆ ನೀನೆನ್ನಂಗದ ಮೇಲಕ್ಕೆ ಬಂಡೆ 


'ಹೌಬಾಸಂತೋಸೆಕ್ಕ್‌ಗ್ಸ ಕಾಣ ಕರ್ಹಕಸ ಹಾಂತತ್ತಾತ ನುಡಿ 








ದಂತೆ ನಡೆ ಇಬ್ಬ ಇದು ಕಾರಣ ಎನ್ನ ಮನದ ಕಾಳಿಕೆಯಂ ಕರುಣದಿಂಡೆ 
ಕಳೆದು, ಅವಸ್ಥಾತ್ರಯಂಗಳಲ್ಲಿ ನಿನ್ನ ಅಗ್ರಿ ಅಗಲದಿಸ್ಸಂತೆ ಎನ್ನ ಪರಮ 
ಕಾಸ್ಕೆಯ ಮಾಡಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಕುಮುಂತ್ರವ ದುಷ್ಪರಿಚಾರ; ಕುಡಿನರಿಎ ಹಬ್ಬು; ಉಡುಗು - ಕಡಿಮೆ 
ಯಾಗು; ತಿಂಗಳ. ಚಂದ್ರ; ಕಾಳಿಕೆ. ಮಾಲಿನ್ಯ; ಕಾಸ್ಕೆಎ ಸ್ಫಳೆ ಸ್ಥಿ ತಿ;ಸರೆವುಷ 
ಶ್ರೇಸ್ಮ 


ಘನಲಿಂಗನ ವಚನಗಳು. ೧೩ 


೧೮. ಭಕ್ತಿ. ಜ್ಞಾನ, ವೈರಾಗ್ಯ ತನ್ಪದೆ ಷಟ್‌ಸಲ ಮಾರ್ಗದಿರವು 
ಶಸ್ಪದೆ, ಜ್ಞಾನಕ್ರಿಯೆಗಳಲ್ಲಿ ಪ್ರೇಮ ತನ್ಪದೆ, ಶರಣಸತಿ ಲಿಂಗಸತಿಯಾದ 
ಭಾವ ತಪ್ಪದೆ, ಇಷ್ಟ ಪ್ರುಣ ಭಾವಲಿಂಗದ ಪೂಜೆ ತದ್ರದೆ, _ಸಸ್ತಿಧ 
ಲಿಂಗಂಗಳಲ್ಲಿ ಅರ್ಪಿಶಾವಧಾನ ತ್ಪಪೆ, ತೀರ್ಥ ಪ್ರಸಾದದಲ್ಲಿ ಒಯ್ಯಾರ” 
ಶಕ್ಬದೆ, ಮಂತ್ರಂಗಳ ಒಡತೆರೆದು ಲಿಂಗ ಸಂಧಾನ ತರದೆ, ಹಿಡಿದೆ 
ವ್ರತನೇಮಂಗಳಲ್ಲಿ ನಿಷ್ಠೆ ತನ್ಪಷಿ, ನಡೆದಂತೆ ನುಡಿದು ನುಡಿದಂತೆ 
ನಡೆವ ಭಾಷೆ ತನ್ಪದೆ, ದ್ವೈತಾ ದ್ವೈತವ ನೂಂಕಿ, ಬರಿಯ ಫರಾ 
ಗೃವನೊಸ್ಸಗೊಳ್ಳದೆ, ನಿಜವಿರಕ್ತಿಯ ಹೆಣಲಬು ತಪ್ಪೆ, ಪಂಚೈವ 
ಕೊಂದಾಗಿ ಸವ್ಯೋನ್ಮುೃಕ್ತಿಗೆ ಮನವಿಟ್ಟಿ ಆರ್ಥಿಯಿಂದ ಆಚರಿಸುವರಯ್ಯ 
ನಿಮ್ಮು ಶರಣರು, ಘೆನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಇರವು ಎಸ್ಪಿತಿ ಒಯ್ಯಾರ ಎ ಸೌಂದರ್ಯ, 

೧೯. ಆಂಗದ ಮೇಲಕ್ಕೆ ಬಂದಾಚ:ರ ಲಿಂಗದ ಹೊಲಬನರಿಖುಷೆ. 
ಕೈಲಾಸವ ಮೇಲಿಪ್ರ ಬಾಲಕೋಟ ಸೂರ್ಯ ಪ್ರಕಾಶವನುಳ್ಳ ಶಿವನನೊಲಿಸ 
ಬೇಕೆಂದು ಒಂದು ವಸ್ತವ ಎ:ಡಿಟ್ಟ ಚೆ ಮಂದನುತಿಗಳು ನೀನು 
ಕೇರಿತೊ. ಮಹಾನೇರಶು ಪರ್ನತನೇ ಶರಣ. ಆ ಶರಣನ ಸ್ಥೂಲತನುನೇ 
ರಜತಾದ್ರಿ, ಸೂಕ್ಷ್ಮತನುವೇ ಹೇಮಾದ್ರಿ. ಕಾರಣ ತನುನೇ ಮಂದರಾದ್ರಿ. 
ಈ ಮೂರು ಪರ್ನತಂಗಳುಕ್ಳೆ ಅರಮನೆಯಲ್ಲಿ ನೆಲಿಸಿನ್ಚ ಶಿವನಾರೆಂದೊಡೆ 
ನಿರಾಕಾರ ಶೂನ್ಯ ಬ್ರಹ್ಮನೇ ಶರಣನ ಕುರಿತು, ಪಂಚನಾವಾಖೃಂಗಳ 
ನೊನಕೊಂಡು, ಸಾಕಾರತಾಗಿ ಬಂನ, ಇಸ್ಟಶಿಂಗನೇ ಶಿವನು. ಸಾಕ್ಷಿ 
ಜಿತ ಖಾನ ಲುಭಾಸ ತಟಿತಿ ಸ್ಯೀಟಿ ಸ ಸಮಸ್ರಭಾ। ತಸ್ಯೊರ್ಸ್ಯಂ ಚಶಿಖಾ 

ಸೂಕ್ಷ್ಮ ಚಿನ್ರೂಪ ಪರಮಾಕಲಾ ॥7॥ ಏನಂಭೇದ ಕಳಾದೇನಿ ಸದ್ಗುರು 
ಶಿಸ್ಯ ಮಕ್ತಕೆ ಹಸ್ತುಬ್ಬ ಮಥನಂಗ್ರೂಸ್ಯಂ। ತಸ್ಯ ಭಾವಕರೋದಿತಂ.೨) 
ಇಂತೆಂದುದಾಗಿ ಆ ಶಿವನೇ ಶಿವನು. ಆ ಶಿವನ ಧರಿಸಿಪ್ಪ ಶರಣನ 
ಕಾಯವೇ ಕೈಲಾಸ. ಇನಲ್ಲತೆ ಮತ್ತೊಂದು ಕೈಲಾಸ, ಬೇರೊಬ್ಬ ಶಿವ 
ನ:ಂಟಿ೨ಮ, ಭ್ರ ಮೆಗೊಂಡ) ಮನವನೆರಡು ಮಾಡಿಕೆಸೆಂಬುದು ಅಜ್ಞಾನ 
ನೋಡೂ. ee ಬರನ ಮಧ್ಯದಲ್ಲಿತ್ರ ಗಂಡನ ಗಂಡನ ಬಿಟ್ಟು, ಇನ್ನು ನೆರೆಮನೆಯ 
ಗಂಡಂಗೆ ವ.ನವೊಕನ ಾವಳಗತ್ತಿಗೆ ನಂ ಭಕ್ತಿ ಎಲ್ಲಿಯ” 
ಶೀಗುರುನಾಥ ಕರುಣಿಸಿ ಕೊಟ್ಟ ಕ್ರಿಯಾ ಲಿಂಗವನು ಅರ್ಚನೆ ಪೂಜನೆ 
ಯಿಂದ ಅರ್ಪಿತಾವಧಾನದಿಂದ ಧ್ಯಾನ ಧಾರಣದಿಂದ ಸಮತೆ ಸಮಾ 


೧೪ ಶಿವಾನುಭವ. 


ಧ್ಯಾನದಿಂದ, ಧ್ಯಾನ ಮೌನ ಉಪಾವಸ್ಥೆಯಿಂದ ಮುನಿಸು ಮೂದಲೆ 
ಯಿಂದ ಕಾಮಿಸಿ ಕಂಬನಿ ದುಂಬಿ ಕರಸ್ಫಲದಲ್ಲಿಪ್ಪ ಪ್ರಾಣೇಶ್ವರನ ಶ್ರೀಕರ 
ಣಕ್ಕೆ ಲಲಾಟ ಪೂಜೆಯಂ ಮಾಡಿ, ಒಲಿಸಿ ಒಡಗೂಡಿ ನಿಜಮುಕ್ತಿ 
ವಡೆ ಯದೆ ಆಕಾರವ ಮರೆದು ನಿರಾಕಾರವ ಕೂಡಿಹೆನೆಂಬ ಲೋಕದ 
ಕಾಕು ಮಾನವರಿಲ್ಲ ಕಾಲಕಾನುರಿಗೆ ತುತ್ತಾಗಿ, ಕಾಲಾಗ್ಸಿ ರುದ್ರನ 
ಹೊಡೆಗಿರ್ಚಿನೊಳಗಾದರಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾ 
ರ್ಜುನಾ. 

ಅವಧಾನ ಏಕಾಗ್ರತೆ ಉಪಾವಸ್ಥೆ ಎ ಅಭಿಲಾಷೆ ಚಿಂತೆ, ಮುನಿಸು ಎ 
ಸಿಟ್ಟಿ, ನೂದಲೆ ಎ ಉಸಹಾಸ್ಕ ಕಾಕು ಮಾನವನ ಎ ವಿಚಾರವಿಲ್ಲ ಮನುಷ್ಯ, 
ಹೊಸೆಗಿರ್ಚು ಎ ದೊಡ್ಡ ಕಿಚ್ಚು. 

೨೦. ನಿಜಗುಣ ಚಂದಿಮುರಸರು ಕರಸ್ಸಲದ ನಾಗಿದೇವರೊಳ 
ಗಾದ ಎಲ್ಲ ವಿರಕ್ತರು ಆನ ಕ್ರಿಯೆಯಲ್ಲಿ ಆಚರಿಸಿ ಲಿಂಗೈ ಕೃರಾದರೆಂದು 
ಕೆಟ್ಟಿ ನುಡಿವ ಭನಹೇತುಗಳು ನೀವು ಕೇಳಿರೊ. ಅವರು ತುಂಬಿದ 
ತೊರೆಯ ಸಂಭ್ರವುದಿಂದ ಹಾಯಿದರು. ಶಕ್ತಿಯ ಮುಂಜಿ ಹಾಲು, 
ಬೋನ, ಹಣ್ಣು, ಕಜ್ಜಾಯವಿಕ್ಕಿರಲು ಆ ಶಕ್ತಿಯ ಮಾತನಾಡಿಸಿ 
ಉಂಡರು. ವಿಷವ ಪದಾರ್ಥವೆಂದು ಕೊಡಲು ಉಂಡು ದಕ್ಕಿಸಿಕೊಂಡರು. 
ಪಜ್ಚೆಯದ ಕಡಗಮಂ ತಿರುಗುಣಿಯ ಮಡುನಿಗಿಟ್ಟ, ತಿರುಗಿ ಕರೆದು 
ಕೊಂಡರು. ಕೆಂದೆಂಗಿನ ಎಳ ನೀರ ಭಾವಾರ್ಪಣವ ಮಾಡಿದರು. 
ದೇವೇಂದ್ರನ ಭೋಗಮಂ ಬಿಟ್ಟರು. ತನುವ ನಿಲಿಸಿ, ಪ್ರಾಣವ ಕೊಂಡೊ 
ಯ್ದೆರು. ಉಂಗುಷ್ಕದಲ್ಲಿ ಧರಿಸಿದ ಲಿಂಗಮಂ ತೆಗೆಯಲು, ಆ ಲಿಂಗದ 
ಕೂಡೆ ಪ್ರುಣನ ಕಳುಹಿದರು. ಮಿಡಿವಿಲ್ಲಿನೊಳಗೆ ಲಿಂಗವ ನೆಚ್ಚು, 
ಆ ಲಿಂಗದೊಡನೆ ನಿರ್ವಯಲಾದರು. ಉಪಾಧಿಕೆಯ ಒಡಲಾಸೆಯಂ 
ಸುಟ್ಟರು, ಚಳಿ, ಮಳೆ ಎನ್ನದೆ ಅರಣ್ಯದಲ್ಲಿದ್ದರು. ಹಸಿದರೆ ಕೆಸರ 'ಮೆದ್ದರು. 
ಅವರು ಲಿಂಗಾಂಗ ರೂಢರಾಗಿ, ಲಿಂಗದಲ್ಲಿ ಐಕ್ಯವಾದರು. ನೀವು ಅವ 
ರಂತೆ ಲಿಂಗಾಂಗವ ತೋರಬೇಕು. ಅದಲ್ಲದಿರ್ದೊಡೆ, ಜ್ಞಾನ, ಕ್ರಿಯೆ 
ಗಳಿಂದಿರಬೇಕು. ಅಬ್ಬದಿರ್ದೊಡೆ ಸುನ್ಮುನಿರ್ದು ಶಿವಶರಣರ ಮನಸಿಂಗೆ 
ನಿಮಗೆ? ಆನೆ ಮದವೆದು ಸೋಮ ಬೀದಿಯ ಸ ೨, 


ಘನಲಿಂಗನ ವಚನಗಳು. ೧೫ 


ಕತತ ಮಾಟ ದಾಂಟಿದಂತೆ, ನ ಅರಸುನೆಣ್ಣು ಉಪ್ಪ ಜಗು 
ನೇರಿದಳೆಂದು ತೊತ್ತು ಶಿನ್ಪೆಯನೇರಿದಂತೆ, ಕುಮಾರ ಕುದುರೆಯನೇರಿ 


ದನೆಂದು ಗುಲಾಮ ಕುನ್ನಿಯನೇರಿದಂತ್ಕ, ಬಲಮುರಿ ಶಂಖ ಧಿಗಿಲು 
ಭುಗಿಲೆಂದು ರಂತರ *ರೆಯೊಳಗೆರಗಾರ್ಕ್ವ ಕತಾ 
ಕೊಂಬ FS ಖೂಳ ಮಾನವರ ಎನಗೊಮ್ಮೆ , ತೋರದಿರಯ್ಯ ಘನಲಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನಾ. 

ಭವಿಹೇತು ಎ ಪ್ರಪಂಚವೇ ಮುಖ್ಯ ಉದ್ದೇಶವಾಗಿದ್ದವ; ತೊರೆ ನದಿ; 
ಖಂಡೆಯ= ಕತ್ರಿ; ಬಟ್ಟ ದುಂಡನ್ನ; ನಿಡಿಎ ಒಗೆಯು; ನಿರ್ನಯಲು ಶೂನ್ಯತೆ; 
ಉಸಾಧಿಕೆ ಎ ತೋರಿಕೆ, ನಿಜವಲ್ಲದ ಸ್ಥಿತಿ, ಗುಳ್ಳೆ ಎ ಶಂಖದ ಹುಳು, ಒಂದು 
ತರದ ಮೂನು; ಮದ್ದು ಎ ಔಷಧ. 

೨೧. ಸಾಧು ಗುಣಕ್ಕೆ ಸಲೆ ಸಂದ ವಾರಣ ಬಂದು, ಹುಟ್ಟಿ ಗುರು 
ಡರ ಸಭಾ ಮಧ್ಯದಲ್ಲಿ ನಿಲ್ಲಲು, ಕೆಲದೊಳೊಬ್ಬ ಕಣ್ಣಳ್ಳಾತ ಆನೆ ಬಂದಿ 
ತ್ರೈಂದು ನುಡಿಯಲೊಡನೆ ಅತಿ ಪ್ರೇಮದಿಂದ ಕಂಗಳರು ಆ ಆನೆಯ 
ಮುಟ್ಟಿ ನೋಡಿ, ಆನೆ ಕೊಳಗದಾಕಾರವೆಂದು ಕಾಲ ಮುಟ್ಟಿದಾತ, ಆನೆ 
ಒನಕೆ ಯಾಕಾರವೆಂದು ಸೊಂಡಿಲು ಮುದ್ಚಿದಾತ್ಮ ಆನೆ ಹರಿನೆಯಾಕಾ 
ರನೆಂದು ಕುಂಭಸ್ಥಳವ ಮುಟ್ಟಿ ದಾತ್ಮ ಆನೆ ಮೊರದಾಕಾರನೆಂದು 
ಕಿವಿಯ ಮುಟ್ಟಿದಾತ, ಆನೆ ಕೋಲಾಕಾರವೆಂದು ಬಾಲವ ಹಿಡಿದಾತ್ಮ 
ಇಂತಿವರೆಲ್ಲರು ಆನೆಯ ನೆಲೆಯನರಿಯದೆ, ತಮ್ಮೊಳಗೆ ತಾವು ಕೊಂಡಾ 
ಡುತಿರ್ದರು. ಆನೆಯ ನೆಲೆಯ ಆನೆಯನೇರುವ ಪಟ್ಟದರಸು ಬಲ್ಲನ 
ಲ್ಲದೆ ಹುಟ್ಟುಗುರುಡರೇನು ಬಲ್ಲರಯ್ಯಾ? ಈ ಪ್ರಕಾರದಲ್ಲಿಪ್ಪ ಪಶು ಪ್ರಾಣಿ 
ಗಳು ನಿಜೈಕ್ಯದ ಆಚರಣೆಯನರಿಯದೆ ಮೂಗಿನಾಭರಣವ ಕೆವಿಗಿಕ್ಕಿ, 
ಕಿನಿಯಾಭರಣನವ ಮೂಗಿಗಿಕ್ಳುವಂತೆ, ನುಡಿದು ನಡೆವ್ರತಿನ್ಸರು. ಅದು ಶಿವ 
ಜ್ಞಾನಿಗಳ ಮತವಲ್ಲ. ಅದು ಹೇಗೆಂದೊಡೆ, ಪ್ರತ್ಯಕ್ಷ ಜ್ಞಾನವ ಪ್ರಮಾ 
ಣಿಸ್ಕ, ಅಪರೋಕ್ಷ ಜ್ಞಾನವ ಆಲೋಚಿಸಿ, ಸಹಜ ಜ್ಞಾನವ ಸಂಪಾದಿಸಿ, 
ಈ ಜ್ಞಾನತ್ರಯಂಗಳನೊಂದುಮಾಡಿ ಬಿಡುವ ಹಿಡಿವ ಅಚರಣೆಯ ನೆಲೆ 
ಗೊಳಿಸಿಕೊಂಡು, ಹಿಡಿದಾಚರಣೆಯಲ್ಲಿ ಪರಾಕ್ರಮಿಯಾಗಿ ಆದಿ ಆನಾದಿ 
ಮೇಲಣ ಜ್ಯೋತಿರ್ಮಯವಸಪ್ಪ ಸೂಕ್ಷ್ಮ ಲಿಂಗಮಂ ಬಿರಿಸಿ, ಭಿನ್ನವಿಲ್ಲ 


೧೬ ಶಿವಾನುಭವ. 


ದಿರ್ಹ್ನ ಆಚರಣೆಯ ವಿವರಮಂ ಮಹೇಶ್ವರ ಬಲ್ಲನಲ್ಲಪೆ, ಅಜ್ಞಾನಿ 
ಬಾಯಿ ಬಡುಕರವತಿತ್ತಬಲ್ಲರಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜನಾ. 

ನಾರಣ - ಆನೆ; ಕಂಗಳ = ಕುರುಡ; ಕೊಳಗ ಅಳೆಯುವ ಸೇರು; ಅಪ 
ರೋಕ್ಷಎ ಕಣ್ಣಿಗೆ ಅಗೋಚರ, ಪ್ರತ್ಯಕ್ನನಲ್ಲದ; 


೨೨. ಬೆಳಗು ಕತ್ತಲೆ ಎಂಬ, ಕತ್ತಲೆ ಬೆಳೆಗೆಂಬ ಪಕುಮತದನಾ 
ಖ-ಡಿಗಳು ನೀವು ಕೇಳಿರೋ. ಮಲ ಮಾಯಾ ಕರ್ಮಂಗಳು ಆತ್ಮಗೆ 
ಕೇಡಿಲ್ಲದೆ ಅನಾದಿಯಲ್ಲಿ ಉಂಟೆಂದು ನ”ಡಿಪತಿಫ್ರಿನಿ. ಕಾಮಧೇನುವಿನ 
ಗರ್ಭದಲ್ಲಿ ಕತ್ತೆಯ ಮರಿ ಹುಟ್ಟವಸೆ? ಕಲ್ಪವೃಕ್ಷವಳ ಕಾಗೆಯ ಮರಿಯ 
ಹಣ್ಣು ಬೆಳೆವುದೇ? ಪರುಷದಗಿರಿಯಲ್ಲಿ ಕಟ್ಟುವ ಮೊಳೆದೋಮಖುವುದೇ? 
ಅನಂತಕೋಟಿ ವಿಂಂಚುಗಳ ಪ್ರಭೆಯನೊಳಕೊಂಡ ಪರತಿವತತ್ವ ನಲ್ಲಿ 
ಉದಯವಾದ ಚಿದಂಶಿಕನನ್ಪ ಪರಮಾತ್ಮಂಗೆ ಆನಾದಿ ಮಲವನುಂಟು 
ಮಾಡುವ ಸಿದ್ಧಾಂತಿಯ ಅಡ್ಡವಶ್ರ್ರ ದಳ್ಲಿಸ್ಬುದು €(ಗ್ಚಗಲ ಮೂರು ಕಲ್ಲ 
ಲದೆ ಲಿಂಗವಿಲ್ಲ. ಅದೇನು ಕಾಂ ಇತೆಂಸೊಡೆ, ಇಕ್ಸುನಾಳೆ ವೂಗು 
ಮುಚ್ಚಿಕೊಂಡು ಇಕ್ಕಿದಬಳಿಕ ಉಂಬಾತ ಹೇಗುಂಬನಯ್ಯಾ. ಆತ್ಮನು 
ಅನಾದಿ ಮಲಾವರಣನೆಂದು, ನೀನೆ ಉಸುರುತ್ತಿದ್ದ ಬಳಿಕ ನಿನ್ನಂಗದ 
ಮೇಲೆ ಬರುವ ಲಿಂಗಕ್ಕೆ ಮೂಗಿಲ್ಲನಯ್ಯಾ. ಪುಣ್ಯ ಕ್ಲೇಕ್ರದಲ್ಲಿ ಲಿಂಗ 
ವಿಸ್ಸುದಲ್ಲದೆ ಹಾಳು ಕೇರಿಯಲ್ಲಿ ಲಿಂಗ ಉಟ? ಇಲ್ಲವೆಂಬುದು ನಿನ್ನ 
ನೀನೇ ತಿಳಿದು ನೋಡಾ. ಇದು ಕಾರಣ ಡ್ವ್ರೈತ ಮಾರ್ಗಕ್ಕೆ ಮುಕ್ತಿ 
ಯೆಂಬುದು ಎಂದೆಂದಿಗೂ ಸಟಿ ಹೋಗಿರಿ, ಎಂದೆನಯ್ಯ .ಘನಲಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನಾ. 

೨೩. ತಾಪತ್ರಯಂಗಳಿಗೆನ್ನನೊಳಗು ಮಾಡುವ ಕಮಃತ ತ್ರಯಂಗಳು 
ಕೆಟ್ಟ ಕೇಡ Mp ಎಲೆ ತಂಗಿ. ಕಾಯದ ಕಃ de ಸಂಚವ 
NG ಹೊನ್ನ ಬಿಟ್ಟಿಲ್ಲಿಯೆ ಸಂಚಿತ ಕರ್ಮನಾಸ್ತಿಯಾಯಿತ್ತು. 
ಸಂಚಿತ ಬಂದುದ ps ಆಗಾಗಲೆ ಅನುಭವಿಸಿ, ಲಬ್ಬವ ನುಳಿ 
ಯಲೀಯ್ಯದೆ ಭೋಗವನುಂಬ ಹೆಣ್ಣ ಬಿಟ್ಟಲ್ಲಿಯೇ ಪ್ರಾರಬ್ಧ ಕರ್ಮ 
ನಾಸ್ತಿಯಾಯಿತ್ತು. ಇಂದು ಬಿತ್ತಿ ಮುಂದಕ್ಕೆ ಮಾಡಿಕೆ ಮಣ 
ಬಿಟ್ಟಲ್ಲಿಯೇ ಆಗಾಮಿ ಕರ್ಮ ನ.ಸ್ತಿ ಯಾಖಿತ್ತು. ಸಂಚಿತ ಕರ್ಮ ನಾಸ್ತಿ 


ಬೀಳಗಿಯ ಅರಸುಗಳ ವಂಶಾವಳಿ. 


—— Om 


ವಾರ್ಧಿಕ॥ 
ಐಸೂರ ನಟ್ಟಿಣವ ನೂಶ್ವ ಭಣಪಾಲಕಂ। 

ಮೈಸಿರಿಯೊಳಾ ಮನನ ಭೋಗ (ದಲಿ; ದೇವೇಂದ್ರ । 

ನೈಸಿರಿಯೊಳಂ ಕುಬೇರನ ಗೆಲ್ಲು ಸತ್ಯಭಾಸಾಹರಿಶ್ಚಂದ್ರನೆನಿಸಿ ॥ 

ಆ ಸಂಪನಂಗಳಂ ಜಯಿ೬ ರಣನಿಜಿತ [ರಿಂ] । 

ಭಾಸುರ ಗುಣುಭರಣ ಭೂಷಿತಾಂಡಣ್ಣನೃಪ | 

ಲೇಸಾಗಿ ಧರೆಯ ಪಾಲಿಸು ರಲು ತತ್ಪುತ್ರಪಾರಿಷ್ಟಭೂಪನಾದಂ Tiel] 
ಈ ನೈಪಾಲನ ಪುತ್ರ ಮುಂಡಣ್ಣ ಒಡೆಯರೆಂ । 

ಬೀನಾಮ ವೆಸೆದಿರು [ವ] ಕಲ್ಲಪ್ಪ ಭೂಮಿಪಂ । 

ಮಾನನಿಧಿಬೋಳ ಭೂಪಾಲ ನಮ್ಮಣ್ಣನೃಸನೆನುತ ಪೆಸರ್ವಡೆದನೊರ್ವಂ॥ 

ಸೂನುಗಳ್ಳೂವರಾಗಿರಲು ಕಲ್ಲಸ ನೃಪ [0] । 

ಗಾನಿಜತನೂಜ ಮುಂಡಣ್ಣ ನರ ರಪ್ಪರೆಂ | 

ಬೀನವೀನದ ಪುತ್ರರುದಿಸಿ ಸುಖಮಿರುತಿರಲು ಮುಂಡಣ್ಣ ಭೂಪಾಲಗೆ ೨/ 
ಭೈರವ ನೃಪಾಲನುಂ ಕಲ್ಲಪ್ಪ ಒಡೆಯರುಂ । 

ವೀರನಿಧಿ ನರಸಿಂಹ ಭೂಸನತಿ ವಿಕ್ರಮನು । 

ದಾರ ಗುಣ ಮಣಿಗಣಾಭರಣ ಭೂಸಿತನು ರಣವಿಜಯಕಲಿಕಂಠೀರವ॥ 

ಧೀರನೆನೆ ಪೆಸರ್ನೆತ್ತ ಜನಿಸಿ ಮೆರೆಯುತ್ತಿರಲು । 

ವೈರಿವರ್ಗವನೊತ್ತಿ ಧರೆಯ ಪಾಲಿಸುತಿರ್ದ । 

ಭೂರಿ ನೈಭವದಿ ಧನದನನು ಜರೆವುತ್ತಲತಿ ಕಾರುಣ್ಯಕಲಿತಕೈದಯ ೩ 
ಎಂಟು ದಂಡಿಗೆಯ ಮಲೆತರಿ ಮನ್ಮೆಯರ ಗಂಡ | 

ತುಂಟಿರನು ಮರ್ದಿಸಿದ ಕದನಕಲಿಭೇರುಂಡ। 

ಲುಂಟಾಕಲೋಕ ಶಿಕ್ಷಿತ ಭಳಿರೆ ಜಗಕೆ ಕಲಿಭೀಮ ಕದನಸ್ರಚಂಡ ॥ 

ಉಂ(ಟಿ] ನಿನಗೆಣೆ ರಣಡೊಳಗೆ ವಿಜಯ ದೋರ್ದಂಡ । 

ಬಂಟರಾವುತ ಠಾಣ್ಯಗಳ ಕಟ್ಟಿದರ ಗೇಡ । 

ಕಂಟಿ [ಕ] ಗಳಿನ್ಸಿದಸತೀ ಧರೆಯ ಬಿಡದೆ ಪಾಲಿಸಿದ ಕಡು ಸುಪ್ರಚಂಡ॥೪॥ 


ತ ಶಿವಾನುಭವ. 


ಕಂದ 

ನರಸಿಂಹ ಭೂವಿ:ಸಾಲಂ । 

ನೆರೆಗೆಲ್ಲಂ ಶಸ್ತ್ರವಿಜಯನಂ ಧರೆಪೊಗಳಲ್‌ ॥ 

ಪಿರಿಡೆನಿಸಿದಶ್ವ್ರಸತಿಯಂ । 

ಭರದಿಂದಂ ಗೆಲ್ಪ ವಿಕ್ರಮ್ಛೆಕ ಸಹಾಯಂ 1೫॥ 
ಗಡಿಯೊಳ್ಚೆಯಸಂಸ್ತಂಭವ 

ನೆಡಿಸಿ [ದ] ರಣ ರಂಗ ಧೀರ ನೈತರಲಾಗಳ್‌ ॥ 

ಕಡು ಮೆಚ್ಚಿ ಕೃಷ್ಣ ಇಯಂ । 

ಬಿತನತಿ ಸಂಪ್ರೀತಿಯಿಂನ ಮನ್ನಿಸಿ ಬಳಿಕಂ (೬ 
ತನುಭವೆ ಹರಿಯಮ್ಮನುವಂ । 

ನಿನುಗುಂಡಿಯ ಮೂರು ಲಕ್ಷ ರಾಜ್ಯವ ಸಹಿತಂ॥ 

ಧನಧಾರಾಪೂರ್ವಕದಿಂ । 

ಜನಪತಿ ನರಸಿಂಹ ಭೂಮಿ [ಸತಿ] ಗಂದಿತ್ತೆಂ ॥೬॥ 
ಮುನ್ನಿನ ತನ್ನಯ ಧರೆಯಂ | 

ಸನ್ನುತ ನಿನುಗುಂಡಿ ಮೂರು ಲಕ್ಷೋರ್ವರೆಯಂ ॥ 

ಮನ್ನಿಸಿ ಪರಿಪಾಲಿಸಿದಂ । 

ಉನ್ನತ ಕಾರ್ಯಾವಲಂಬ ನರಸಿಂಹೇಂದ್ರಂ ॥೮॥ 
ನರಸಿಂಹ ಭೂಮಿಪಾಲನ । 

ವರಸುತ್ರರ್‌ ಘಂಟಿ ನೃಸತಿ ಮುಂಡಣ ಭೂಸಂ" ॥ 

ಸ್ಥಿರಮಾಗಿ ಶ್ವೇತ ಪುರದೊಳ್‌ | 

ವಿರಚಿಸಿದರ್‌ ಕೋಂಟಿ ಕೊತ್ತಳಂಗಳ ಮುದದಿಂ |೯॥ 
ಬೇಡಕಣಿ ಕುಸಾಜೆ ಕೊಂಡಲಿ | 

ಗಾಡಿಯ ಮೂಗುಂದುರಲ್ಲಿ ಕೋಂಟಿಗಳೆಂ ಕೊಂ ॥ 

ಡಾಡಲಳವಲ್ಲದಂತಿರೆ | 

ಬೇಡರ ನೆಕಿಗೆಲ್ಲು ಕಟ್ಟಿಸಿದರಾಕ್ಷಣದೊಳ್‌ ॥೧೦॥ 
ಈ ಶೀರಘಂಟಿ ಭೂನನ । 

ಪಾವನ ಸತ್ಸುತ್ರ ತಿಮ್ಮಣಾಖ್ಯ ನೃಪಾಲಂ 2 

ಭೂಮಿನುತ ನರಸ ಭೂಸಂ | 

ಗಾ ವೀರಪ್ಪೊಡೆಯರೆಂಬ ಪುಕ್ರನುಮಾದಂ ॥೧೧॥ 


ಬೀಳಗಿಯ ಅರಸುಗಳವಂಶಾವಳಿ . ಜ್ಞ 


ನೀರಪ್ಪಾಖ್ಯ ನೃಪಾಲನ | 
ನಾರೀಮಣೆ ನೀರಮಾಂಬೆಯೆಂಬಳ್ಳೆಸರಿಂ ॥ 
ಸಾರತರ ಕೃದಯರಿರ್ವರ್‌ | 
ಚಾರು ಸುಖಾಂಬುಧಿ ನಿಮಗ್ಗರಿಂತೆಸೆದಿರ್ದರ್‌ ॥೧೨॥ 
ಅಕ್ಷಯ ಲಕ್ಷಣದ ವಿರೂ | 
ಇಕ್ಷನ ದೇವಾಲ್ಯಮಂ ಕರಂ ವಿರಚಿಸಿದಂ ॥ 
ಕ್ಷೇಮವೀವುದದು ಬಿತ | 
ಕ್ರಿಸೆ ಸರ್ವರಿಗೆ ಬಿಳಿಗೆಯೊಳ್ಳಂತಸದಿಂ ॥೧೩॥ 
ವೀರಪ್ಪೊಡೆ ಯುನ ವನಿಕೆಯ । 
ವೀರನ್ಮಾಂಬಿಕೆಯ ಸುಣ್ಯ ಗರ್ಭದೊಳೊರ್ವಂ ॥ 
ಮಾರಸಮರೂಪ ನೊಗೆದಂ। 
ಭೂರ [ಮ] ಣಂ ರಂಗರಾಜನೆಂಬ ಕುಮಾರಂ 1೧೪] 
ರಂಗರಾಜೇಂದ್ರನೃಸನ | 
ರ್ಧಾಂಗಿಯು ಚೆಲುನಮ್ಮ ದೇನಿಯೆಂಬಳ್ಳೆಸರಿಂ ॥ 
ಮಂಗಳ ಮೂರ್ತಿಗಳಿರ್ವರ್‌ | 
ಸಂಗಸುಖಂ ಬಡೆದು ಧರೆಯ ಪಾಲಿಸುತಿರ್ದರ್‌ ॥೧೫॥ 
ತ ತುರುಸೆರೆಯಂ ಪಿಡಿಯುತ್ತಂ । 
ತುರುಷ್ಟ ಜನವೈದೆ ಬಂದು ಮುತ್ತಿದರಾಗಳ್‌ ॥ 
ಧುರಧೀರ ರಂಗರಾಜಂ । 
ಭರದಿಂ ತರಿದೊಟ್ಟ ಬಲವ ಚೈಸಿದನಾಗಳ್‌ ॥೧೬॥ 
ಸುತ್ತಣ ಧೊರೆಗಳ ರಾಜ್ಯವ । 
ನೊತ್ತುತ್ತಂ ಪಿರಿದು ಮಾಡಿ ಸಕಲೋರ್ವರೆಯಂ | 
ವಿತ್ತಮುಮಂ ಸಂಪಾದಿಸು । 
ತಿತ್ತಲ್ಲಿಯೆ ರಂಗರಾಜ ನಾಳುತ್ತಿರ್ದಂ ॥೧೭॥ 
ಮತ್ತೇಭ॥ 
ದಿವಿಜೇಂದ್ರಂಗೆ ಜಯಂತನೆಂತು ವಸುದೇವಂಗೆಂತು ಲಕ್ಷ್ಮೀಧವಂ | 
ಸವನಂಗಂ ಕಲಿಭೀಮನೆಂತು ಶಮನಂಗಂ ಧರ್ಮಜಂ ಮತ್ತಮಾ | 
ರವಿಗಂ ಕರ್ಣನುಪೇಂದ್ರಗಂ ಮದನನಂತೀಪುತ್ರನುಂ ಪುಟ್ಟಿದಂ । 
ಭುವನಸ್ತುತ್ಯ [ನೆ] ನಿಸ್ಸ ರಂಗನ್ಭನಗಂ ಘಂಟೀಂದ್ರ ಭೂಪಾಲಕಂ ॥೧೮॥ 


ಫಿ ಶಿವಾನುಭವ. 


ಕಂದ 
ಜಾತೋತ್ಸವದೊಳ್‌ಸಕಲರ | 
ನಾತತ ಸತ್ಯ್ರೀರ್ತಿಸಾಂದ್ರ ರಂಗ ನರೇಂದ್ರಂ॥ 
ಶ್ರೀತಿಕೈಮಿಕ್ಳು ಮನ್ನಿಸಿ । 
ದಾತಂ ನೆರೆ ನಾಮಕರ್ಮಮಂ ವಿರಚಿಸಿದಂ ॥7೯॥ 
ಬೆಳೆದಪುದೆನೆ ಮಂದಾರಂ | 
೫4 2೮ 2೮ ೫೮ 2೫೯ 
ಬೆಳೆದಪುದೆನೆ ಮೌಕ್ತಿಕಮಣಿ । 
ಬೆಳೆದಂತಾ ಘಂಟಿಭೂಪ ಬೆಳೆವುತ್ತಿದ್ದ೯ಂ ॥೨೦॥ 
ಪ್ರದ್ಯುಮ್ನನಂತಿರಿರ್ದಂ ) 
ವಿದ್ಯಂಗಳ ಪೇಳೆ ಕರಿತ ನಾಕ್ಸೊೂವಿಂದಂ ॥ 
ಸದ್ಯಃಫಲಮಾಯ್ತಿ ವನೊಳ | 
ಸಾಧ್ಯಂ ತಾನುಂಟಿ ಕಲೆಗಳನಿತರೊಳಿವಗಂ ,೨೧॥ 
ಘಟ ಪರಿಪೂರಿತ ಸುಧೆಯಂ । 
ಘಟಕ್ಕೆ ಪೊಯ್ದಂತಿರಾಯ್ತು ಶಾಸ್ರ್ರಗಳೆಲ್ಲಂ ॥ 
ನಟಿಸಿ ವಾಗ್ದೇವಿ ಇವರೊಳ” | 
ಪಟುತರಧಿಷಣಂಗಸಾಧ್ಯ ಮಾವುದು ಜಗದೊಳ್‌ ॥೨೨॥ 
ಶರನಿಧಿ ತರಂಗ ಮೇಲ । 
ಕೈರದುವುಳಿಸಂತೆ ತುರಗಲಂಥಿಸುತಿರೆ ತಾಂ॥ 
ಭರದಿಂದೇರಿದ ನಧಟಿಂ । 
ತುರಗಾರೋಹಣದೊಳೇ ತನೆಕೆ [ಸಿರಿ] ವಂತಂ ॥೨೩) 
ಹಸ್ತಿನಕರ್ಗಳವಲ್ಲದ । 
ಹಸ್ತಿಯನಂಕುಶವ ಪಿಡಿಯದಂಗುಟದಿಂದಂ, ॥ 
ನಿಸ್ತರಣದೊಳಣವುತೊತ್ತಿ ಸು । 
ರಸ್ತೋಮಂ ಪೊಗಳೆ ಮೆರೆದ ಘಂಟಿ ನೃಪಾಲಂ ॥೨೪॥ 
ಮತ್ತೇಭಃ 
ಮರಿಸಿಂಹಂ ನೆರೆಸಿಂಹ ಮಾದ ತೆರದಿಂ ಖಂಡೇಂದು ಪೂರ್ಣತ್ವಮಂ। 
ಶರಭಂ ಪಕ್ಕಗಳೇಳ್ಸೆಯಂ ಕಲಭಮುಂ ದಂತಾದಿಸತ್ವಂಗಳೆಂ | 


ಬೀಳಗಿಯ ಅರಸುಗಳ ವಂಶಾವಳಿ. ೫ 


ತರುಣಾರ್ಕಂ ನಿಜಮಧ್ಯಕಾಲದೊದವಂ ಕೈಕೊಂಡವೋಲ" ನಿಶ್ಚಯಂ । 
ಓರಿದುಂ ಯವ್ವನದಿಂದ ಮೊಸ್ಪಿದನುವೂ ಘಂಟೀಂದ್ರ ಭೂಪಾಲಕಂ ೬೬೫ 
ಸ್ರಗ್ಗರಾಃ 
ಕ್ರೋಧಾಶ್ಮ- ಪನ್ನಗೇಂದ್ರಂ ಸೆಡೆದುಕುಸುರಿದಂ ಕುರ್ಗ್ಸೆ ದಿಗ್ದಂತಿಜಾಲಂ। 
ಇಥೋದ್ಧಿನ್ನ್ನಂ ಸುಸೃಷ್ಠಂ ಕಠಿನ ಕಮಠಮಿಂತಾಯ್ತು ಮಿನ್ನೇವೆನೆಂದಿಂ । 
ತಾಧಾತೃಂ ಸೃನ್ಟಿಗೈದಂ ಸಕಲ ಧರೆಯ ನೀಂ ಶಾಳ್ದು ಸಂರಕ್ಷಿಸೆಂದಿಂ । 
ತೀಧ:ತ್ರೀನಾಥರೆಲ್ಲರ್‌ ಪೊಗಳೆ ವಹಿಸಿದಂ ಘೇಟಿರಾಡೇಂದ್ರ ಚಂದ್ರಂ೨೬॥ 
ಮತ್ತೇಭಃ 
ಅವನೀಪಾಲಕ ಮಂತ್ರಿವರ್ಗ ನಿಜದಂಡಾಧ್ಯಕ್ಷ ಸಾಮಂತರುಂ । 
ಜವ [ದೀ] ಗೆಲ್ಬಪೆವೆಂಬ ವೀರಭಟ ಸನ್ನದ್ಧಾದಿ ಸಂದೋಹಕಂ। 
ಪವಣಿಲ್ಲೆಂದೆನೆ ಬರ್ನ ಘೋಟಕಕುಲಂ ವೇತಂಡ ತಂಡಂಗಳಿಂ । 
ಭುವನೇಶಂ ಪೊರಮಟ್ಟ ಬೇಂಟಿಗೆನುತಂ ಘಂಟೀಂದ್ರ ಭೂಪಾಲಕಂ॥೨೭॥ 
ಬರೆ ದುಃಫೂತಿಕ ಗಂಧವಾಹಕಿರದಾ ಗೋಣಂ ನಿಮಿರ್ದೆತ್ತುತೂ | 
ಕೆಯಂ ಪಾದಚತುಷ್ಯದಿಂ ದೊರೆಸುತಂ ವಾಲಾಗ್ರಮಂ ನೀಡಿ ಬಾ । 
ರೆಯಲ್‌ ಮಾಕ್ತಿಕಮುತ್ತೆ ಮುಕ್ಟೊರಸುತಂ ವಾಲಾಗ್ರನುಂ ಬೆನ್ನೊಳಿ। 
ದೈತಂದುದು ಕೋಟ ಕುರ್ಕುರಗಣಂ ಕೈಕೊಂಡು ವಾಯ್ದೇಗಮಂ 
॥೨೮॥ 
ತೊಡರ್ದುಂ ಮ್ರಂಖಿಲನಾಳ ಪಟ್ಟಿ ಕಲಸದ್ಲಿ «ವಂ ದುರಾಮೋದಿಬಾ। 
ಯ್ಹಿಡೆಬಂದಾ ಮಶಕಾಳಿ ಮುತ್ತಿ ಮುಸುಕಲ್‌ ದಂತಾಗ್ರದಿಂದೌಂಕಿ ಕಾ । 
ಯ್ಸಡರುತ್ತಂ ಮಿಡಿವಾಲಮಂ ತಲೆಯೊಳಿಟ್ಟಾ ಪಾದ ಹೆಸ್ತಂಗಳಿಂ । 


ಗುಡುಗುಟ್ಟಿತ್ತಿಳೆಯಂ ಕೆರಂಕಿಮಿಡುಕಿಂ ಶಾರ್ದೂಲನೇಂ ಬಂದುದೋ 
॥೨೯॥ 


ಕಂದ॥ 
ಈಟಯ ಸುರಗಿಯ ಕುಂತದ । 
ಕಟ್ಟಿದ ಕೈವಲಗೆ ವಂಕಿದಸಿದಡಿ ಸಬಳಂ ॥ 
ತೊಟ್ಟಾ ಸರ್ಜಾಂಗದಿಂದಂ । 
ಕಟ್ಟಾಳುಗಳ್ಳೆ ದೆವಂದರತಿ ಭರದಿಂದಂ ॥೩೦॥ 
ಭಲ್ಲೆಯ ಕತ್ತಿ ಕಠಾರಿಯ । 
ಉಲ್ಲಸದಿಂ ಪಿಡಿದು ಸಾಣಮಂ ಜಡಿವುತ್ತಂ॥ 


ಶಿವಾನುಭವ, 


ಮಲ್ಲರ್ನಲಿನಲಿ ರೈತರೆ | 

ಬಿಲ್ಲಿನ ಬಿಲ್ಲಾಳ್ಗಳೊಗ್ಗಿನಿಂ ನಡೆತಂದರ್‌ ॥೩೧॥ 
ಸಣ್ಣಬಲೆ ಸರದ ಬಲೆಯಂ | 

ಕಣ್ಣಿಯ ಬಲೆ ಕಾಲಬಲೆಯ ಕಡಿನಿಡಿ ಬಲೆಯಂ ॥ 

ಬಣ್ಣವಿಸ್ಟಿಳೆಯ ಬಲೆಯಂ । 

ತಿಣ್ಣಮೆನಲ್‌ ಜಾಲಗಾರ [ಭಟ] ಕೈತಂದರ್‌ WASH 
ಮುತ್ತಿ ಮುಸುಕಿಟ್ಟ ಬಲೆಯಂ । 

ಕತ್ತಲೆ ನೆಲೆಗೊಂಡರಣ್ಯಮಂ ಸೋವುತ್ತಂ ॥ 

ಸುಳಿವುತ್ತ ಮೃಗಚಯ | 

ವತ್ತಿತ್ತಲ್‌ ಪೋಗಲಣೆದು ಕೆಡನಿದರಾಗಳ್‌ ॥೩೩॥ 


ಪೊಕ್ಸೆಚ್ಚು ಕೂರ್ಗಣೆಗಳಿಂ | 
ಮೊಕ್ಸಳ ಮೆನಲೆಸೆಯಲೆಕ್ಕಲಂ ಕೊಡಹಲೊಡಂ | 
ದಿಕ್ಕುನಿಕ್ಟಿಂಗೆ ಶರಗಳ್‌ । 
ಚೆಕ್ಕನೆ ಸಿಡಿಸಿಡಿದು ಮೃಗಕೆ ನಾಂಟಿದುವಾಗಳ್‌ ॥೩೪॥ 


ಚಂಪಕ। 
ಕೆಡೆಕೆಡೆ ಯೆಚ್ಚು ಯೆಚ್ಚು ತಿಮಿಬಂದುನು ನೆರ್ಬುಲಿ ಕಾಡ ಪಂದಿಯಂ। 


ತಡೆತಡೆದೇಣನಂ ಬಡಿದು ಮಾರ್ಮಲೆತೊತ್ತಿದ ಕಾಡ ಕೋಣನಂ | 
ಹೆಡೆನೆಡಿ ಕೋಡೊಳಿಟ್ಟೊರಸಿ ಮುಕ್ಕವ ಮೂಳನ ತೋಳ ಸೀಳನಂ । 
ಕಡಿಕಡಿ ಪೊದುದಾ ಕಡವೆ ಕಾಣದೆ ನೀಂ ಬಿಡು ಜಾಯಿಲಂಗಳಂ ।೭೫॥ 


ಸ್ರಗ್ಗರಾಃ 
ವಾಲಾಗ್ರ ಪೃಷ್ಠಮಂ ಸಂದಿಸೆ ಕಿನಿರದನೋತೃಷ್ಟವಕ್ಷಃ ಪ್ರದೇಶಂ | 


ಸ್ಥೂಲಂ ವ್ಯಾಘ್ರಾಜಿನ ಪ್ರಾನ್ರತ ನಿಜತನುಕಂ ಮತ್ತ ಮಾಯಸ್ತಷಟ್ಟಿಂ । 
ನೀಲಂ ವನ್ಯಾಲೋಲ ನಾಸಾೂಪುಟ ಮಲರೆ ಕರಂ ಕ್ರೂರದಂತಾಗ್ರಜಾಲಂ I 
ಲೀಲಾಮಾತ್ರಕ್ಕದೇಂ ಬಂದುದೊ ಪವನಜನಂ ಶ್ವಾನ ನೇಣಾವಸಾನಂ । 


ಫಂದ 


ಪಕ್ಕಗಳ ನಿಮಿರ್ದು ಸಾಳ್ವಂ 1 
ಪೊಕ್ಕೆಳಸಿ ನಖಾಗ್ರದಿಂದಿ ಪೊಯ್ದೊಡೆ ನೆಲದೊಳ” ॥ 


ಬೀಳಗಿಯ ಆರಸುಗಳ ವಂಶಾವಳಿ. ೭ 


ಮೊಕ್ಕಳಮೆನೆ ಕೆಡೆದುವು ಬೆಳ । 

ವಕ್ಕಿಗಳೊಡ್ಡಿಂಗೆ ತಾನೆ ಜವ ನಾಯ್ಕದರಿಂ ॥೩೭1 
ಗರುಡಂ ಮೇಶ್ನೈಗೆ ದೊಡನಕಿ। 

ಭರನಿಂ ಸುಳಿಸುಳಿದು ಪಕ್ಕಮಂ ನಿಮಿರುತ್ತಂ ॥ 

ನೆಕನೋಡಿ ಮುಟ್ಟ ಮೆಟ್ಟು । 

ತ್ತರೆಸಿವಿಷಕೆ ಸಕಲ ಪಕ್ಹಿ ಜಾಲಮನೆಬ್ಲಂ |೩೮॥ 
ಅತ್ತಲ್‌ ಭೈರಾದೇವಿಯ । 

ಮೊತ್ತದ ಚತ:ರಂಗ ಸೇನೆ ಬರಲತಿಭರದಿಂ ॥ 

ತತ್ತರಿದು ಕುತ್ತಿ ಕೆಡುಸಲ್‌ | 

ರಕ್ತದ ಕಡಲುರ್ಬಿ ಪರಿದುದೆತ್ತಲ್‌ ನೋಡಲ್‌ |೩೯॥ 


ಸಗ್ಗ 
ಕೈಸಿಕ್ರೆಂ ಕೆಟ್ಟಿನೋವೋ ಕುಖ.ಬಿಕುಖಬಿ ಯೆಂದಾರ್ಮ ವಸೂ 
ರ್ದು ಮತ್ತಂ। 
ಸಾಯ್ಸಾಯ್ತೊತ್ತೊತ್ತು ಸುತ್ತಂ ಸುಗಿದು ಭರದಿ ನೀಂ ಮೇನೆಯಂ ಖಡ್ಗ 
ದಿಂದಂ॥ 
ಫೊಯ್ಸೂಳ್‌ ಸೀಳ್‌ ನೆತ್ತಿ ನಿಟ್ಟು ಕ್ರಕಚ [ನಿಶಿತ] ದಂಷ್ಕ್ರುಗ್ರದಿಂ ರ್ಟ 
ಗಳ್ಗ । 


ವೈಸಿಲ್ವಿನ್ನೇನು ಮುಂಡಂ ಗೆಡಪು ಗೆಡಸೆನುತ್ತಬ್ಬರಂ ಪರ್ಬಿತೆತ್ತಂ ॥೪೦॥ 
ಕಂದ। 
ಕಲಿ ಭೀಮಂ ಕಲಿ ರಾಮಂ । 


ಕೊಲಲೆಳಸಿದ ಘಂಟಿ ನೃಪತಿಯೆಂದೆನುತೆಲ್ಲರ್‌ ॥ 
ಪಲಗರ್ಚಿ ಸೊಕ್ಕು ವನದೊಳ್‌ | 
ನೆಲಸಿದರಂತಾಯ್ತು ನಾಡೆ ಲುಬ್ಬಕ ನಿವಹಂ ॥೪೧॥ 
ಅಂತು ಬಿಡದವರ ಧಾತ್ರಿಯ । 
ನಂತರಿಪೊಡೆ ವಸ್ತು ನಾಹನಂಗಳ್ಳಹಿತಂ || 
ತಾಂ ತಡೆಯದೆ ಸಂಪಾದಿಸಿ । 
ಸಾಂತದೊಳತಿ ಹರುಷವೆತ್ತ ಘಂಟಿನೃಪಾಲಂ ॥೪೨॥ 
ಮತ್ತೇಭ॥ 
ಜನನಾಥರ್‌ಸಲಕ್ಳಿನೆ ಬಂದು ಮುದದಿಂ ರತ್ನಾದಿ ಸದ್ವಸ್ತುವಾ । 
ಹನಮಂ ಕಣ್ಣೆ ಬೆಡಂಗುನೆತ್ತ ನವ ಚಂಚದ್ರಶ್ಮಿ ವಸ್ತ್ರಂಗಳಂ॥ 


ಆ ಶಿವಾನುಭವ. 


ವಿನಯಂ ಕೈಮಿಗಲೀಯೆ ಕೈಕೊಳುತೆ ಭೇರೀ ಭೂರಿ ನಿಸ್ತಾನಮಂ । 
ಘನಮಾರ್ಗಾಂಬರ ಮೈದೆ ಬಂದನೊಲವಿಂ ಘಂಟೀಂದ್ರಭೂನಾಲಕಂ॥೪೩॥ 


ಚಂಪಕ 
ಸಕಲಧರಾಧಿನಾಥಕೊಡಗೂಡಿ ಸುಖಾರೃದ ಭೋಗಲೀಲೆಯಂ। 


ಪ್ರಕಟಿಸಿ ರಾಜ್ಯಮಂ ಬಿಡದೆ ಪಾಲಿಸುತಂತಿರೆ ರಾಯರಟ್ಟಿ ದಂ | 
ಮಕರ ಪತಾಕರೂಸ ನತಿವೇಗದೆಇಳೆಮ್ಮಡಿಗೈದೆ ಬರ್ಸುದಿ; । 
ವಿಕಸಿತ ಪದ್ಮ ನೆನೆ ಪೋದಪ ನಿಮ್ಮಡಿಘಂಟಿಭೂವರಂ ॥೪೪॥ 


ಸ್ರಗ್ಗರಾ॥ 
ಭೇರೀ ಗಂಭೀರನಾದಂ ಪರಿದು ಧರೆಯ ಪೊತ್ತಿರ್ದ ದಿಗ್ಬಂತಿಗೆಲ್ಲಂ । 


ಕ್ರೂರತ್ವಂ ಕರ್ಣಕಿತ್ತಾ ಬಧಿರತೆಯೊದವಂ ಶತ್ರುಭೂಪಾಲಕರ್ಗ್ಗಂ । 
ವೀರತ್ವಂಗುಂದಲಿತ್ತುಂ ಗತಭಯದಿರವಂ ವ್ಯೋಮದೊರ್‌ ವಜ್ರ ಭೂಷಾ। 
ಕಾರಂ ಕೂರಂದಲೆಂಬಂತೆಸೆಯೆ ತೆರಳ್ತಪಂ ವೀರಘೆಂಟೀಂದ್ರ ಭೂನಂ /೪೫॥ 
ವಚನ॥। ಪೋಸ ಸಮಯದೊಳ್‌ 
ವಾರ್ಧಿಕ॥ ಮಂತ್ರೀಶ ಪುಟ್ಟಯ್ಯ ಪಡೆನಳ್ಳ ಚೆನ್ನಯ್ಯ | 
ತಾಂತ್ರಿಕದ ಸಿರಿವಳಿಗೆ ದೊಡ್ಡ ಭದ್ರಯ್ಯನುಂ । 
ಮಂತಣದ ಪುಟ್ಟಯ್ಯ ಪಡೆವಳ್ಳ ಚೆನ್ನಯ್ಯ ಹಿರಿಯಗಿರಿಯಸ್ಪಯ್ಯ 
ಸೋಮಯ್ಯ ರುದ್ರಯ್ಯನು 1 
ಚಿಂತಿಸದೆ ಬರ್ನ ಕೊಂಡಲಿ ಮೇಲುಗಿರಿಯಪ್ಪ । 
ಪಿಂತುಳಿಯೆದಿರ್ದ ತಿಮ್ಮಯ್ಯ ವೆಂಕಪ್ಪಯ್ಯ | 
ನಂತರಿಸದೊಡವರ್ನ ನು [ಮ] ಲ್ಲಪ್ಪ ನಾಗಪ್ಪ ಯಿಡುವಸೆಯ ಸುಟ್ಟಿ 
ಯ್ಯನು (೪೬[| 
ಮರಿಶಿವಯ್ಯನು ಗುತ್ತಿ ಪುಟ್ಟಯ್ಯ ಶೇಷಪ್ಸ I 
ನೆರೆ ನಿನುಣ ಮುಟ್ಟುವಳ್ಳಿಯ ವೀರಭದ್ರಯ್ಯ । 
ದೊರೆಯ ಚಿತ್ತಕೆ ಬರ್ಪಪುಣಿಚಿ ಶಾಂತಯ್ಯನುಂ ಬರಮಯ್ಯ ತಿಪ್ಪಣ್ಣನು। 
ಸಿರಿವಂತ ದೊಡ್ಡ ತಿಮ್ಮಯ್ಯ ಮುಂತಾದವರು । 
ಉರಿವ ಕಿಚ್ಚಿನೊಳಿರ್ದ ವ್ರದ್ರೆಯ ಶಿವಯ್ಯನುಂ । 
ಸುರಪಸಮಭೋಗಾಢ್ಯ ಘಂಟೀಂದ್ರ ಭೂಪಾಲನೊಡನೆ ಬಿಂಬಿತಸಿ 


ಬರಲು ॥೪೭|| 
ನೀರಭದ್ದನ ಹರಿಗೆ ಹನುಮರೂನಿನ ಹರಿಗೆ | 


ಚಾರುಚಂದ್ರನ ಹೆರಿಗೆ ಸೂರ್ಯನಿರನಿನ ಹರಿಗೆ । 


ಬೀಳಗಿಯ ಅರಖಗಳ ವಂಶಾವಳಿ. ೯ 


ಭೇರುಂಡ ಶರಭ ಶಾರ್ದೂಲ ವೃಷ ಸಿಂಹ ಮೊದಲಾವ ವೆಳ್ನೂರು ಹೆಗೆ 


ಕ್ರೂರ 
ಕೋರಿ 


ಫಸ 


ಕಂದ; 


ಚಂಪ 


ಪಂಚಕ ಫಣಾ ಪನ್ನಗೇಂದ್ರನ ಹರಿಗೆ । 


ದಾಡೆಯ ದಾನವರ ಹರಿಗೆ ಸಾಳುವನ | 


ಲಡೆಗನ (?) ಹರಿಗೆ ವೀ [ರ] ಭೈರವ ಹರಿಸೆಕಾರತೈ ತಂದ 
ಕೊದಗಿ ॥೪೮॥ 


ಕರಿಘಟಿಸಯ.ಂ ತುರಗ ಚೆಯೆಂ। 

ವರೂಢ ಸಂಕುಳವು ವೀರಭಟಿ ಸಂಶತಿಯುುಂ॥ 

ಧರೆ ತೆರಪಿಲ್ಲದೆ ಬರೆ ಸಂ। 

ಗರಧೀರಂ ಘಂಟಿ ನೃಪತಿಯೈದಿರ್ದಾಗಳ್‌ /ರ೯॥ 
ತೊಳಗುವ ಬಿಖದಿನ ಬಾಸಿಗ। 

ಘಳಲನೆ ವರ ವೀರಕಂಕಣಂ ಪೆಂಡೆಯಮಂ ॥ 

ಚೆಳೆಕದಿ ಕರಯುಗದೊಳಗವ । 

ನಳವಡಿಸುತ ಜವದಿ ಬಂದರತಿ ಭಟಿರಾಗಳ್‌ ॥೫೦॥ 
ಗಾರ ಮೂರುತಯ್ಯನ । 

ಮೈಗೋರದ ಪುತ್ರ ಹುಚ್ಚವೆಂಕಟನೆಂಬಂ i 

ಕೈಗಳ ವಡಿಸದ ಗಿರಿಯಂ। 

ಮೈಯ್ಗೂಂತೆಸೆದಿರ್ದ ಯಲ್ಲಪಾಖ್ಯಂ ಬಂದಂ 1೫7॥ 
ಅತಿ ಬಿರದಿ ನೊಂಟಿಗಾಳಗ । 

ದಕಿಶಯದಿಂ ಮೆರೆವ ವೀರಭಟ ಸಂಕುಲಮಂ || 

ಮತಿವೆತ್ತ ನಾಯಕರ ಸಂ । 

ತತಿಯಿಂ ಮುಂಜೂಣಿವರಿದು ನಡೆದತ್ತಾಗಳ್‌ ॥೫೨॥ 
ನಚ್ಚಣಿಯರುಟ್ಟ ಹಳದಿಯ । 

ಮುಚ್ಚಿರಗಿನ ಸೀರೆ ದರ್ಪಣಂ ಜಂಬೀರಂ ॥ 

ನಿಚ್ಚಲ್ಮಾನಿನ ತೋರಣ / 

ದೆಚ್ಚರ ಮಿದರಿರವ ಕುಂಭದೊಳ್‌ನಡೆಯಿಸಿದೆರ್‌ ॥೫೩॥ 

ಕಃ 

ಕರಿತುರಗಾದಿ ವೀರಭಟಿ ಕೋಟ ವರೂಥಗಳೆತ್ತ ನೋಡಲುಂ | 


ನೆರೆದು ನಿರಾಕುಲಂ ನಡೆಯೆ ಪಾದಸಮುದ್ಧವಧೂಳಿಯಂಬರಂ | 


೧೦ ಶಿವಾನುಭನ, 


ಬರೆಗಮದೈಡೆ ಪುಷ್ಕರ ತರಂಗಿಣಿಗಾದುದು ಪಂಕಡದೇಳ್ಗೆ ಯುಂ 1 
ಕರಣಿಯ ಮುಕ್ತಿಯಿತ್ತುದರಿ ನೇತ್ರ ಸರೋಜಕೆ ಕುಟ್ಮಲತ್ವವ:ಂ ೫೪/ 


ವಃ ಇಂತು ಸಮಸ್ತಚತುರಂಗಸೇನಾಸಮನ್ವಿತಂ ರಣರಂಗ ಧೀರ 
ನೆನಿಸಿದ ಘಂಟೀಂದ್ರ ಭೂಭುಜಂ ಪೋಗಿ ತ್ರೀಮದ್ವೆಂಕಟರಾಯರ ಸನ್ನಿ 
ಧಿಯೊಳ್‌ ಕುಳಿತಿಪ್ಪಿನಂ,ಲಡ ತತ್ಸಮಯದೊಳಾರ್ಗೆಯುಮಸಾಧ್ಯಮಾದ 
ಮಂಗಳಬೊಲ್ಲನೆಂಬ ತುರುಗರತ್ನನುಂ ನೀವು ವಶಗೈವುದೆಂದು ತರಿಸಿ 
ಕೊಡಲು, ಸೋಗಿ ನೋಳ್ಪನಸರಡೊಳಂ ತುರಂಗಮಂ ದಕ್ತಿಣಃಂಗವ 
ನೀಕ್ಷಿಸಿ ದಕ್ಷಿಣಖುರದಿಂ ಧಾತ್ರಿಯಂ ಕೆತಿಮು ಭೋರೆಂದುಲಿಯೆ ಸಂತು 
ಷ್ಟರಾಗಿ ಸುವರ್ಣ ಪುಷ್ಪಾಂಜಲಿಯಂ ಮಾಡಿ ಪ್ರದಕ್ಷಿಣಂ ಗೈದು ಕೆಡರು 
ಕಾಡಣೆಯಂ ತೆಗೆಸಿ ಇಮ್ಮಡಿ ಘಂಟೀಂದ್ರ ನರೇಂದ್ರಂ ಹನ:ಮಗತಿಯಿಂದೇ 
ರಿದನದೆಂತೆನೆ ॥೫೫॥ 
ಕಂದ/ 

ಸ್ಪಂಧದೆ ರೋಮಾಳಿಯ ಬಿಡ । 
ದೆಣಂನಿಸಿ ಹಿಡಿದೆತ್ತಿ ನೆಗೆದು ಸಂಧಿಸಿ ಬೆನ್ನ: ॥ 
ಮುಂದಕೆ ಲಂಥಿಸುತಾಕ್ಷಣ । 
ದಿಂದಂ ಕಡು ಪವನಜವದೊಕಳ್ಳೆ ನಿತ್ತಾಗರ್ಳ |೫೬॥ 
ಮಹಿಯಂ ಮುಟ್ಟಿದುದಿಲ್ಲೆನೆ | 
ಬಹುಜವದಿಂದೈದಿ ಮೂರು ಯೋಜನದೆಡೆಗಂ ॥ 
ಪ್ರಹರ ಮಾತ್ರಕ್ಕೆ ಬರಲಾ । 
ಮಹಿಮೆಯ ಬಣ್ಣಿಸುವರಳೆನೆ ತುರಗಂ ಸಹಜಂ ॥೫೬॥ 

ಚಂಪಕ। 

ಶಿವಶಿವ! ಪೋದುದಿಂಕೆದು ತುರಂಗಮ ತೀಕ್ಷ್ಣಯುಗಾಂತಮಾರುತಂ। 
ಭುವನ ಜನಕ್ಕೆ ತನ್ನ ಗತಿಯಂ ಪೊಸಮಿಂಚಿನ ಸಂಚಲತ್ಪಮಂ | 
ತವೆನಿಜದೋರ್ಪ್ಸೆನೆಂದು ತುರಗಾಕೃತಿವೆತ್ತುದಿದಲ್ತೆ ನಿಶ್ಚಯಂ | 
ಕನಿನುತ ಘಂಟಿ ಭೂಮಿಸತಿಗಲ್ಲದೆ ಪೇಕ್ವೆರರಿಂಗೆ ಸಾಧ್ಯಮೇ ॥೮॥ 
ಮತ್ತೇಭ। 

ಭರದಿಂದೊತ್ತಿ ನಿಮಿರ್ದು ಸಾಯ್ಜು ಸಿಡಿಯಲ್‌ನೃತ್ಯಂಗಳಂ ಬೀರುತ್ತ | 
್ವೈರೆಯಂ ಸೋಂಕಿ ನಭಕ್ಕೆ ಲಂಘಿಸಿ ಸುರರ್ಗಾಶ್ಚರ್ಯಮಂ ತೋರುಕೀ | 


ಬೀಳಗಿಯ ಅರಸುಗಳ ವಂಶಾವಳಿ. ೧೧ 


ಧಕಿಗುಚ್ಚೈಶ್ರವವಿಂದು ಬರ್ಪುದೆನ:ಶಂ ಚಾಶ.ರೃಮಂ ತೋರುತಂ। 
ಶುರಗಂ ಕೈವಶಮಾಗೆ ಬಂದ ನೊಲವಿಂಘಂಟೀಂದ್ರ ಭೂಪಾಲಕಂ (೫೯॥ 
ನೆರೆದಟ್ಟುಲಕವೇರಿ ಗೋವುರ ಮಹಾಪ್ರಾಕಾರ ಸೌಧಾಗ್ರಮಂ। 
ತ:ರುಗಲೊ ಂಡೆವೆಯಿ?ಕ್ಟಲುಂ ಮರೆದು ಕಾಂತಾನೀಕ ಮತ್ತೆತ್ತಲುಂ। 
ಸ.ರಸೇವೀನಿಕುರುಂಬ ವೈದಿಭ-ದಿಂ ನೊಲ್ರಂತೆ ಯೊಪ್ಸುತ್ತಿರಲ್‌ । 
ಧರೆಯೆಲ್ಲಂ ತೆಂಪಿಲ್ಲೆನಲ್‌ ಪುರಜನಂ ಘಂಟೀಂದ್ರ ಭೂಪಾಲನಂ ॥೬೦॥ 
ಕಂದು 
ಸುರಸನೊ ಜಯಂಶನೋ ಮೇಣ್‌ | 
ಗಿರಿಜೇಶನ ಸಖನೊ ಸ್ಮರನೊ ಪೇಳೆಂದೆನುಶಂ ॥ 
ತರುಣಿಯರು ನೆರೆದು ತಮ್ಮೊಳ | 
ಗಿರದಾಲೋಚಿಸುತ ನೋಡಿದರ್‌ ನೃಸವರನಂ 1೬] 
ಪುರಜನ ಪರಿಜನವನಿತುಂ । 
ನೆಕೆದೊಡಕೆ ನಿವಾಳೆಯಿ. ಟ್ಟ ಪೂಜೆ ನಡಲಾಗಳ" ॥ 
ಧುರಧೀರ ಘಂಟಿ ನೃಪತಿಗೆ | 
ತರುಣಿಯರಾರತಿಯ ನೆತ್ತಿದರಸಂತೆಸದಿಂ ॥೬೨॥ 
ತೂರ್ಯತ್ರಯ ಸಂ[ರಾ] ವಂ। 
ಕಾರ್ಯ [ನಿ] ನೇದಕರ ಕಲಕಲ ಧ್ವನಿ ಸಹಿಶಂ ॥ 
ಶೌರ್ಯದೊಡನ:ಬ್ಬಿ ಬೆಳೆದನಿ । 
ವಾರೃಮೆನಲ್‌ ಪರ್ವಿದತ್ತು ಗಗನ ಮನೆಲ್ಲಂ ॥೬೩॥ 
ತೆರಳೆ। 
ತರಳ [ಹಾರ] ವ ತೊಟ್ಟು ಮಧ್ಯದೊಳಕ್ಕಿ ಕಾಂಚಿಯ ಕಂಠದೊಳ" ॥ 
ಚರಣನಂದ:ಗೆಯಿ.ಟ್ಟ ಹಸ್ತಕೆ ಪಾದಯುಗ್ಮಕೆ ಕಂಕಣಂ | 
ಪೆರೆನೊಸಲ್ಗೆ ವಿಚಿತ್ರ ಕಜ್ಜಲ ಬೊಟ್ಟು ರಾಜಿಸಿ ಬೇಗದಿಂ | 
ತರುಣಿಯುರ್ವಿಸರೀತವೃತ್ತಿಯೊಳ್ಳೆದಿ ನೋಡಿದರೀತನಂ ॥೬೪/ 
ವ। ಇಂತು ಬಂದು ರಾಜಸಭೆಯಂಪೊಕ್ಕು ಕುಳ್ಳಿ ರರೊಡನೆ ಸನ್ಮಾ 
ನದಿಂದುಡುಗೊರೆಯ ನಿತ್ಮರದೆಂತೆನೆ-- 
ಕಂದ॥ 
ಉತ್ತಮ ವಸ್ತ್ರಾಭರಣಂ । 
ಚಿಕ್ತಕೃತಿಶಯದ [ತುರಗ] ಮಂಗಳಬೊಲ್ಲಂ ॥ 


೧೨ ಶಿವಾನುಭವ, 


ರತ್ನ ಶುರಾಯಂ ಸಹಿತಂ । 
ಮುತ್ತಿನ ಸತ್ತಿಗೆಯ ಘಂಟಿ ನೈೈಪವರಗಿತ್ತಂ mL HH 
ಒದಗಿಲಿ ನಿಚಾಮಶಾಕಂ। 
ಗಿದಿರಾಗುವುದೆಂದು ಮತ್ತೆ ರಾಯರ್ಮುದದಿಂ ॥ 
ಇದೆ ವುಡುಗೊರೆಯೆನುತಿಕ್ತ೦" । 
ಕದನಕೆ ಕಲಿಭೀಮ ಘಂಟೈೆನೃಪವರಗಾಗಳ್‌ LL 
ವಃ ಆ ಸಮಯದೊಳ್‌-.- 1 


ಕಂದು 
ತನ್ನಯ ಚತುರಂಗ ut[o] | 


ಸನ್ನುತಿರಿರಾಹ.ರೊಸದು ಕೂಡಿಸಿಕೊಟ್ಟಂ॥ 
ಪನ್ನೆರಡು ಸಾಸಿರದ ತುರ | 
ಗೋನ್ನತ ಸೈಶಿಕಪದಾತಿ ಗಜ [ಘಟಿ ರಥಗಳ) ॥ ೭ 
ಬೆನ್ಟೊಳ್ಳರುತಿರೆ ಮುದದಿಂ | 
ದುನ್ನತ ಶೌರ್ಯಾವಲಂಬ ಘಂಟಿ ನೃಪಾಲಂ 1 
ಮುನ್ನೈದಿ ಪೋದ ಸ್ನನ್ಯದ | 
ಸಾನ್ನಿಧ್ಯಕ್ಕೈದೆವಂದು ಕೂಡಿದ ನಾಗಳ್‌ ॥೬೮] 
ಮಂಗಳಬೊಲ್ಲನ ನೇರಿ ತು। 
`ಂಗದ ಪೌಜಿನೊಳು ತಾಷೆ ಮುಂದೊತ್ತೆ ಕರಂ ॥ 
ತುಂಗ ತುರಂಗಂ ಜವದಿಂ। 
ಕಂಗೆಡಿಸಿದುದೊಂದು ಲಕ್ಷಕೋಟಯ ತೆರದಿಂ ॥೬೯॥ 
ಗರಿಮೂಡಿದೆರಳೆಯಂತಿರೆ | 
ತುರಗಂ ಕಣೆಗೊಂಡು ಪಾಯ್ದು ಭರದಿಂದಾಸ ೫ 
ಸರಳುಚ್ಚಿ ತಾಗಿ ಭರದಿಂ। 
ದರೆನಿಮಿಷಂ ಬಿಡದೆ ಧರೆಯ ನೆಮ್ಮಿದುದಾಗೆಳ” ॥೭೦॥ 
ನಾರ್ಥ್ಧಿಕಃ ' 
ಹಿಡಿ ಹಿಡಿಯೊ ಕಡಿ ಕಡಿಯೊ ತಡೆತಡೆಯೊ ಮುಂದೊತಿ | 
ಬಡಿ ಬಡಿಯೊ ಪೊಡೆಸೊಡೆಯೊ ಪೊಡವಿಯೊಳಗಡಿಗೆಡಹಿ ಸ 
ನಡೆ ನಡೆಯೊ ಕಡುಜವದಿ ಸಿಡಿಸಿಡಿಯೊಳಿಡುತಿಡುತ ದಡಿದಡಿಯೊಳಿಡು 


ಮಿಡುಕನೆ || 


ಶಿವಾನುಭವ 


( ತ್ರೈಮಾಸಿಕವು.) 


CS 


ಸಂಪಾದಕ 


ರಾಃ ಸಾ ಫ. ಗು. ಹಳಕಟ್ಟಿ. 


ಬಿ.ಪಿ.ಎಲ್‌ ಎಲ್‌.ಬಿ. 


ವಿಜಾಪುರ. 


೭ ನೇ ಸಂಚಿಕೆ 
ಸಿಷಟಿಂಬರ ೧೯೨೭ 


ನಿಷಯಾನುಕ್ರಮಣಿಕೆ. 


ನಿಸಯೆಗಳು. ಲೇಖಕರ ಹೆಸರು. ಪುಟ, 
೧. ವೇದವಾಜ್ಮಯ ಶ್ರೀಶಂಭ:ಲಿಂಗ ಸ್ವಾನಿಂಗಳು ಹಿರೇವ.ಕ ೧- ೭ 
ವಿಜಾಪುರ. 
೨. ಮುನಿಪುರದ ಸ್‌ ಇ | ೭-೧೦ 
ಸ್ವಾಮಿಗಳು 
4. ES, ರಾ। ಸಾ| ಫ. ಗ್ನು ಹಳಕಟ್ಟಿ ಬಿ. ಏ. ೧೧-೨೨ 


ಎಲ್‌, ಎಲ", ಚಿ. 
೪. ಇಷ್ಟಲಿಂಗದ ಅವಶ್ಯಕತೆ" $ಶಾಂತನೀರ”' ಬಬಲೇಶ್ವರ ಜಿ. ವಿಜಾಪುರ ೨೩-೨೮ 
೫. ಪ್ರಾಪಂಚಿಕನಪಶ್ಚಾತ್ತಾಪ' (ಕವಿತೆ) ೮. ಅ. ಶಿರಹಟ್ಟಿ ಮಾಸ್ತರ ೨೯-೩೦ 


ವಿಜಾಪುರ 
೬. ತಸ್‌ ರು। ಸಾ! ಫ. ಗು. ಹಳ ಸಟ್ಟ ಬಿ. ಏ. ೩೧-೪೪ 


ಎಲ್‌. ಎಲ್‌ ಬಿ. 
೭- ಹೂಲಿಯ ಪಂಚವಣ್ಣಿಗೆ ಗೆಳೆಯರ ಗುಂಪಿನ ಚೆನ್ನಮಲ್ಲ. ೪ಸ-೭೦ 
ಮಠವು 
೮. ಸ್ಪುಟವಿಸಯ ೫1. ಸಂಪಾದಕರು. ೭೧-೭೪ 
೯. ಘನಲಿಂಗನ ವಚನ ಒಂ ೧೭-೪೫ 
೧೦, ಜಬಿಳಿಗಿಯ ಅರಸುಗಳ ನಿ ಜಿ. ರುಮರಾವ. ಎ. ಎವ. ೧೩-ತ್ಮಿ೨ 
ವಂಶಾವಳಿ (ಅಪೂರ್ಣ) ಮದ್ರಾಸ. 
೧೨. ಏಕೋಕ್ಕರ ಶತಸ್ತೆಲ (ಅಪೂರ್ಣ) 4 ರ್ಪಿ-೪೪ 
—_—_———————————————————————————————— 
ಶಿವಾನುಭವ. 


ಈ ಪತ್ರಿಕೆಯು ಮಾರ್ಚ, ಜೂನ, ಸಪಟಂಬರೈ ದಿಶಂಬರ ತಿಂಗಳುಗಳ 
ಮಧ್ಯಕ್ಕೆ ಹೊರಡುತ್ತದೆ. 
ವರ್ಗಣೀ ದರ. 
ಪೋಷಕರು. ೧೦ರೂ. ೮ಆ. ಆಶ್ರಯವಾತರು, ೫ ರೂ. ೮೮. 


ವರ್ಗಣೀದಾರರು. ೩ರ ಆಆ. ಬಿಡಿಸಂಜಿಕೆ. ೧ರೂ. ೪ ಆ. 


ವಿಜಾಪುರ. ಮ್ಯಾನೇಜರ ಶಿನಾನುಭವ 
ಕಾರು ಗ ಕಾ ವಾ ನಾಂ 
ಇದನ್ನು ನಿಜಾಫುರದಲ್ಲಿ ರಃ ಸಾಗ ಫೆ, ಗ್ನು ಹಳಕಟ್ಟ ಇವರು ತಮ್ಮ ಒತಚಿಂ 
ತಕ ಪ್ರಿಂಟಂಗ ಪ್ರೆಸ್ಸಿನಲ್ಲಿ ಮುದ್ರಿಸಿದರು. ಮತ್ತು ಅವರ ವಿಚಾಪುರಲ್ಲಿ ಉಪಲೀಜಂ 
ರಜದ ಹತ್ತರ ತಮ್ಮ ೧೬೨೦(ಅ) ನೆ ೬ ಮನೆಯಲ್ಲಿ ಪ್ರ ಪ್ರಕಟಿಸಿದರು, 





ನವಕರ್ನಾಟಕ 


ವೆಂಬ 
ಹೆಸರಿನ ಒಂದು ವಾರ ೫ ಪತ್ರವು ನಿಜಾಪುರದಲ್ಲಿ 


ರಾ। ಸಾ| ಫ.ಗು. ಹಳಕಟ್ಟಿ 
ಜಿ. ಏ. ಎಲ್‌, ಎಲ್‌. ಬಿ. ವಕೀಲ 
ಇವರ ಸಂಪಾದಕತ್ವ ದಲ್ಲಿ ತೀವ್ರವಾಗಿಯೇ ಹೊರಡುವದು. ಈ ಪತ್ರಿಕೆಯ 
ಉದ್ದೇಶವು ಕರ್ನಾಟಕದಲ್ಲಿ ಐಕ್ಯತೆಯನ್ನುಂಟು ಮಾಡಿ, ನವ ಜಾಗ್ರತ್ತೆ 
ಯನ್ನು ಹುಟ್ಟಿಸುವದೂ ಸಮಾಜ ಸಂಸ್ಕರಣ, ಔಡ್ರೋಗಿಕ ಮತ್ತು ರಾಜ 
ಕೀಯ ಅಭಿವೃದ್ಧಿ, ಕರ್ನಾಟಕದ ಏಕೀಕರಣ ಇವೇ ಮೊದಲಾದ ವಿಷಯ 
ಗಳಿಗೋಸ್ಕರ ಜನ ಸಮುದಾಯದಲ್ಲಿ ಎಚ್ಚ ರಿಕೆಯನ್ನು ಹುಟ್ಟಿಸುವದೂ 
ಮುಖ್ಯವಾ ಇಗಿರುತ್ತದೆ. ಈ ಪತ್ರಿಕೆಗೆ ಎಲ್ಲ ಕರ್ನಾಟಕ ಬಂಧುಗಳು ಸುಸ್ವ್ರಾ 
ಗತವನ್ನಿತ್ತು ಸಹಾಯವನ್ನೀಯುವಿರೆಂದು ನಾವು ಹಾರೈಸುತ್ತೇವೆ. 


ವಿಜಾಪುರ. ) ಮ್ಯಾನೇಜರ 
ತಾ. ೧೫-೯-೧೯೨೭ 1 ನನಕರ್ನಾಟಕ. 


4) 


1 


A 





Ww 





NIN 


1 





KALA NNN TIN 


ಯ SENESCENT NESE 


NN 


YN, 


ಟನೆ 





ಸ್ರ 


ಬು 


ಆ 





NEE 


ಗು 


ಜನನ 








ಲೇಖಕಃ- ಶ್ರೇ ಶೆಂಭುಲಿಂಗ ಸ್ವಾಮಿಗಳು ಹಿರೇಮತ ವಿಜಾಪುರ 


ವೇದವಾಜ್ಮಯವು ಪ್ರಾಚೀನತಮ ಸ್ದಿತಿ ಬೋಧಕವಾಗಿದೆ. ವೇದಕ್ಕೆ 
ಬಾಜ್ಮಯೇತಿಹಾಸದಲ್ಲಿ ಆ ಸಬ್ರುವದು. ವೇದಮೂಲಕವಾ 
ಗಿಯೇ ಭಾರತೀಯರ ಜ್ಞಾನ, ವಿಚಾರ, ಭಾವನೆಗಳಿಗೆ ನಿಶ್ಚಿತ ಸ್ಪರೂ 
ಪವು ಪ್ರಾಪಸ್ತವಾಗಿರುವದು. ಎಷ್ಟೋ ಸಾವಿರ ವರ್ಷಗಳಿಂದಲೂ ಕೋಟ್ಯ 
ವಧಿ ಭಾರತೀಯರು ವೇದಾಕ್ಷರವನ್ನು ಈಶ್ವರೀ ವಾಣಿಯೆಂದು ಬ 
ಡುತ್ತ ಬಂದಿದ್ದಾರೆ. ಪ್ರಕೃತದಲ್ಲಿ ಉಸಲಬ್ದ್ಬರೂಸವಾದ ಭಾರತೀಯ 
ವಾಜ್ಮಯ ಪ್ರಪಂಚಕ್ಕೆ ಮೂಲಾಧಾರ ಭೂತ ವೈದಿಕ ವಾಜ್ಮಯದಲ್ಲಿ 
ಗತಿಯನ್ನು ಸಂಪಾದಿಸವ ಹೊರತು ಭಾರತೀಯರ ಆಧ್ಯಾತ್ಮಿಕ ಜೀವನ 
ಕ್ರಮ ಹಾಗೂ ಸಂಸ್ಕತಿ ಇವುಗಳ ಸಂಬಂಧವಾದ ಜಾ ್ಲಿ ನವನ್ನು ಪಡೆ 
ಮಲು ಅನ್ಯೋಪಾಯಗಳಿರುವದಿಲ್ಲ. ಆದ್ದರಿಂದ, ನಾವು” ವೇದ ವಿಷ 
ಯಕವಾದ ಪೂಜ್ಯ ಬುದ್ಧಿಯನ್ನು ಅಬಾಧಿತವಾಗಿಟ್ಟುಕೊಳ್ಳುವದು ವಿಹಿ 
ತವು. ಈಗ ಯಾವುದಕ್ಕೆ ನೇದ ಅಥವಾ ವೈದಿಕ ವಾಜ್ಮಯವೆಂದು 
ಲೋಕದಲ್ಲಿ ಪ್ರಸಿದ್ಧಿಯಿರುವದೋ ಅದರಲ್ಲಿ ಸಂಹಿತೆ-ಬ್ರಾಹ್ಮಣ-ಆರ 
ಣೃಕ ಹಾಗೂ ಉಪನಿಷತ್ತು ಎಂಬ ಮೂರುಬಗೆಯ ಗ್ರಂಥಗಳು ಅಂತ 
ರ್ಭೂತಗಳಾಗಿವೆ. ಇವುಗಳ ಬಗ್ಗೆ ಮುಂದೆ ವಿಂಗಡಿಸಿ ಬರೆಯುನೆವು. 
ಪ್ರಕೃತದಲ್ಲಿ,  ವೇದ' ಎಂಬ ಶಬ್ದದ ಅರ್ಥವೇನೆಂಬುದರ ವಿಷಯವಾಗಿ 
ವಿಚಾರಿಸುವಾ. ವೇದದಲ್ಲಿ" ನೇದ ' ಎಂಬ ಒಂದೇ ಶಬ್ದವು ಪ್ರಯೋಗಿ 


9 ಶಿನಾನುಭನ. 


ದಶೆ «ವೇದಸ್‌' ನಂಬ ಶಬವೂ ನಿರ್ಶೇಶಿಸಲಟ್ವಡೆ. ಇವೆರಡರಲ್ಲಿ 


(ವೇದ' ಶಬವು ಪುಲ್ಲಿಂಗಿಯು; "ವೇದಸ್‌' ಶಬವು ನನುಸಿಂಕ ಲಿಂಗಿಯು. 


ಅ ಆಟ 
ವೇದ ಹಾಗೂ ವೇದಸ್‌ ಎಂಬಿನೆರಡೂ ರಬ್ನಗಳು *ವಿದ"' ಧಾತುವಿ 
೮ ` ಎ ಸಾನಗಲ ಖಂ ಪತ: 
ನಿಂದ ನಿಸ್ಸನ್ನಗಳಂಗವೆ. ವೇದದ ಬಹು ನಗ ಲ್ಲಿ ಸೂಮಾನ್ಯತ 
ಇವೆರಡೂ ಶಬ್ದಗರ ಪ್ರಯೋಗವು ಕಂಡುಒಬಸುನನು. *ವಿದ್‌'-ತಿಳಿ, 


ಅರಿವು, ತಿಳುವಳಿಕೆ (೨ನೇ ಗಣ), ವತ್ತು, "ವಿದ''-ಡೊರಕಿಶುನಿಕೆ, 
(೬ ನೇ ಗಣ) ಎಂಬ ಎರಡು ತೆರನಾದ ಧಾತುಗಳಿಗನುಸರಿಸಿರುವ ಅರ್ಥ 
ಳಲ್ಲಿ, ವೇದ ಶಬ್ದಾರ್ಥವು ಮೊಟ್ಟ ಮೊದಲು ಇದುವೇ ಅಭಿಮತವಾ 
ಗಿತ್ತೆಂದು ನಿಷ್ಕರ್ಷಿಸಲು ಶಕ್ಕನಿಲ್ಲ. ಆದರೂ ವೇದವಲ್ಲಿಯೇ ಕೆಲನೆಡೆ 
ಯೊಳು ವೇದ ಶಬ್ದದ ಅರ್ಥವು ಜ್ಞಾನನೆಂತಲೂ ವೇದಾಧ್ಯಯನನೆಂತಲೂ 
ಬ್ರಹ್ಮಯಜ್ಞವೆಂತಲೂ ಹಲವ್ರತರವಾಗಿ ಹೇಳಲ್ಪಟ್ಟಿರುವಂತೆ ವೇದಸ್‌ 
ಶಬ್ಲಾ ರ್ಥ ವಾದರೂ ಜ್ಞಾನ ಅಥವಾ ಧನನೆಂಮ ನಿರೂಪಿಸಲ್ಪಟ್ಟಿದೆ. ಇದ 
ರಿಂದ, ವೇದ ಹಾಗೂ ವೇದಸ್‌ ಶಬ್ದಗಳಿಗೆ ನಿಶ್ಚಿತಾರ್ಥನೇ ಇಲ್ಲವೆಂದು 
ಭಾವಿಸಲಾಗದು. ಅವೆರಡೂ ಶಬ್ದಗಳ ಆಸೂ ಅರ್ಥಗಳು ಬೇಕೆ ಬೇರೆ 
ವಾಕೃಗನನ್ನ್ಸಿ ಸಂವರ್ಭಾನುಸಾತವಾಗಿ ಹೇಳಲ್ಪಟ್ಟಿರೂ ಒಬ್ಬನ ಮೇಲೆ 
ಬಹು ಸ್ಥಳಗಳಲ್ಲಿ ಜ್ಞಾನ, ಧನನೆಂಬ ಅರ್ಥಗಳನ್ನಿಯೇ ಪರ್ಯವಸಾನಾ 


am ೨ 
ಭಿಸ್ರಾಯವು ಸ್ಪಬನಾಗಿ ಗೋಚಕವಃಗುವನ೨ಂದಲೇ ವೇದಾರ್ಥ ಪ್ರಕಾಶ 
ಕರಾದ ಯಾ ಹೆರವತ್ತ, ಸಾಯಣ, ಮತ ಮುಂತಾದವರು 


ವೇದದ ಬೈಕೆ ಬೇಕೆ ಮಕ್ತುಗಳಲ್ಲಿ ಕಂಡುಬರುವ "ವೇದ? ಮತ್ತು "ವೇದಸ್‌' 
ಎಂಬಶಗಳಿಗೆ" ಉ ತ್ರುಕ್ಹ ಜ್ಞ ನ'- "ಯಜ್ಞ ಭಾಗಪ್ರಾಸಕ ಕಕರ್ಮ್ವ್ಮವಿಸಯಕ 
ಜ್ಹಾನ್ಯ- ಮಹಿಕಾನುಸ್ಮಿಕ ಸುಖಸ ತೇ ಭೂತಭನ' ಎಂಬುದಾಗಿ ಅರ್ಥ 
ಗಳನ್ನು ಬರೆದಿದ್ದಾರೆ. ಮ್‌ ಹೇಳಿದ ಜ್ಲುನ ಅಥವಾ ಧನವೆಂಬ ಎರಡು 
ಬಗೆಯಾದ ಅರ್ಥಗಳನ್ನಿಯಾವರೊ ಜ್ಞ್ಯಾನ ನಸ ಧನಕ್ಕೂ ಧನಾ 
ರ್ಥನನ್ನು ಜ್ಞಾನಕ್ಕೂ ರೂಸಕದಿಂದ ನಿರ್ದೇಶಿಸಲ್ಪ ಟ್ರಿರುವದೆಂದು ತಿಳಿ 
ಯಲು ಬಾನಕವಿಸ್ತವಾಮದರಿಂದ, ವೇದ ಅಂದಕಿಜ್ನು ಸನ, (ಅನಿತ ಜ್ಞಾನ); 
ಧರ್ಮಸಂಬಂಧಜ್ವಾನ; ಅರ್ಥಾತ್‌ ಜ್ಞೊನರೂಪ ಧನದ ಕೋಶ (ಬೊಕ್ಕ 
ಸ) ವೇ ವೇದವು. 

ಇನ್ನು ವೇದಸ್‌ ಶ 


ಯಕೇಲು ಕಾರಣವೇನಂ 


೧೧ 


ಬ 
ಎ 

ದಕಿ 

ದರಿ 


ದ ಪ್ರಚಾರನಿಲ್ಲಡೆ, ವೇದ ಶಬ್ದವೇ ಬಳಕಿ 
ವೇದಸ್‌ ಶಬ್ಬಾರ್ಥವು ನೊದಲು ಧನ 


ವೇದವಾಬ್ಮಯ. ೩ 


pS 3 ಹೌ 
6 


ನಂತರದಲ್ಲಿ ವೇದ ಕಬದ ಜರ್ಥವು ನವೆ ದಾಗಿಯೇ ಸಶಿತ 
ಗಿ ಸರ್ವತ್ರ ವಿಶೇಷತಃ ಪ್ರಚ, ವಾದ ತರುವಾಯ ವೇದಸ್‌ ಶಬೊೋ 
ಚ್ಮಾರವು ಓಂದೆಳಿದು ವೇವೆಸಂಬ ಹೆಸರೇ ಪ್ರಸಿದ್ಧಿಗೆ ಬಂದಿರಬಹ, 
ಅವ “4 


HS ಡೇಯೊ'-ಕ್ರುತಿ ಆಂದರೆ, ವೇದವು (ಮನು.-ಂ.) 
ಎಂಬಂತೆ ವೇದವು ಶ್ರತಿಯಂದೂ ಹೆೇಳಿಸಿಕೊಲ್ಫಲ್ಪಡುತ್ತವೆ. ಎಂದರೆ, 
ಈರ್ವರಸಿಂನ ಬೋ ಧಿಸಳ್ಪಟ್ಟುದನ್ನು ಸಗಳ ಕ ಕಿಳಿದ 


) 
ಉದ್ದರಿಂದ ಈ ನೈದಿಕ ವಾಜ್ಮಯಕ್ಕೆ ಶ್ರುತಿಖೆ, 


ಯಲ್ಲಿದೆ. ಅರ್ಥಾತ್‌ ವೇದಕ್ಕೆ ಈಸ್ವನ ಪ್ರಣೀಶತ್ವ( ಪೌರುಪೇಯ, ತ್ತ) 

ಯೆಂದು ಭಾ ರಕೀಯರ ಬಲನಾದ ಸ್ರದ್ಧೆಯುಂಟಿ. ಈತರವ ಶ್ರನ್ಸಯು 
ಹ ಸಾ ಬಹುತರವಾಗಿ ಖಷಿಗಳಿಗೆ 4ಮಂತ್ರನ್ರೆ 
ಷ್ಟ್ರಾರಳಿ ಎಂಬ ವಿಶೇಷಣವನ್ನು ಹೆಚ್ಚತ್ತಿರುವದೇ ಮುಖ್ಯ ಕಾರಣವಾ 


id ಊಹಿಸಲವಕಾಶವಿದೆ. 


"ಮಂತ್ರ ದ್ರಷ್ಠಾ ತೊಡಿ ಹುಷಯ್ಯ' ಅಂದರೆ. ಯ&ಿಗಳು ತನಃ 
ಭಾವದಿಂದ “ಈಶ್ವರ ನ ಕೃಪೆಗೆ ಪಾತ್ರರಾಗಿ ತನ್ಮೂಲಕ ಅನಾದಿ ಸಿದ 
ಳಾದ ಎರತಿಂತ್ರಗಳನ್ನು ಸಾಕ್ಸತ್ವಾರ ಮಾಡಿಕೊಂಡರು, ಎಂಬ ಅರ್ಥ 
ಬೇಕೆ ಬೇರೆ ಕೊಲದನ್ನಿ ಬೇಕೆ ಬೇಕಿ ಖುಸಿಸಳಿಂದ ಬೇಕೆ ಬೇರೆ ಸೂಕ್ತಗಳ 
ರಚಿಸಲ್ಪಟ್ಟಿರುವವೆಂದು ವೇದದಲ್ಲಿಯ ಅನುಕ್ರಮಣಿಕೆಗಳಿಂದಲೇ ತಿಳಿದು 
ಬರುವದಾದ್ದರಿಂದ ವೇದವು ಮನುಷ್ಯ ಕೃತವಲ್ಲೆಂದು ಹೇಳುವದು ಹೇಗೆ? 
ಎಂದು ಶಂಕಿಸಲಾಗದು. ಅನಾದಿ ಸಸ್ಯವಾದ ನ ಪರಾ ಅಪರಾ ರೂಪ 
ವೇದ ವಿದ್ಯೆಯನ್ನು ನಂದ್ಯಾದಿ ಪ್ರಮಥರೂ ಸ್ಮದಿ ದೇವತೆಗಳೂ 
ಗೃತ್ಸಮದ ವಾಮದೇವ ಮುಂತಾದ ಖುಷಿಗಳೂ ಬಜ ಪಡೆವ 


ರಂಬ ಅರ್ಥ ಬೋಧಕಗಳಾದ--«ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ 


ಯೋನ್ಯ ವೇದಾಂಕ್ಸ ಪ್ರಹಿಣೋತಿ ತನ್ನೆ Ne "ಯುಗಾನ್ನೇನ್ಹರ್ಜಿತಾನ್‌ 
ಮೇದಾನ್‌ ಸೇತಿಹಾಸಾನ್‌ ಮ ಹರ್ಷಯಃ । ಲೇಚಿಕಿ ತಸಸಾ ಪೂರ್ವ 
ಮನುಜ್ವಾತಾಃಸ್ತಯಂಭುವಾ | ,-"ಖ Ned ವೇದಾನ್‌ ತನಸಾ ಪ್ರತಿ 

31? ಎಂಬೀ ಮೊದಲಾದ ಶ್ರುತಿಸ್ಮೃತಿ ಪ್ರಮಾಣ ವಾಕ್ಯಗಳಿಂದ 
ನೇದಕ್ಕೆ ಆಖೌರುಸೇಯತ್ತವೇ ತ ಮಾಧವನು, ತೈ ತ್ತಿರೀಯ 


೪ ಶಿವಾನುಭವ, 


ಸಂಹಿತೆಗೆ (ವೇದಾರ್ಥ ಪ್ರಕಾಶ' ವೆಂಬ ವ್ಯಾಖ್ಯಾನವನ್ನು ಬರೆದಿದ್ದಾನೆ; 
ಅದರಲ್ಲಿ-4ಯಥಾ ವ್ಯಾಸ ವಾಲ್ಮೀಕಿ ಪ್ರಭೃತಯೆಣಂತ್ರ ತತ್ರರ್ಪ್ರಥ 
ನಿರ್ಮಾಣಾವಸಕಿ ಕೈಶ್ಚಿದುನಲಬ್ಬಾ ಅನ್ಯೈರತೃವಿಚ್ಛಿನ್ನ ಸಂಪ್ರದಾಯ 
ನೋಸಲಭ್ಯನ್ರೆ । ನ ತಥಾ ವೇದ ಕರ್ತಾನುರುಸಃ ಕಶ್ಚಿದುಪಲಬ್ಬಃ । 
ಪ್ರಶ್ಯ್ಯುತ ವೇದಸ ನಿತ್ಯತ್ವಂ ಶೃತಿ ಸ್ಮೃತಿಭಾ 30 ಪೂರ್ವಮ:ದಾ 
ಹೃತಮ್‌ (ಆಂದರೆ, ವ್ಯಾಸವಾಲ್ಮೀಕಿ ಮುಂತಾದ ಪುರುಷರು ಭಾರತ 
ರಾಮಾಯಣಾನಿ ಗ್ರಂಥ ಕರ್ರೃಗಳೆಂಬ ಸಂಗತಿಯು, ಆಯಾ ಗ್ರಂಥ 
ನಿರ್ಮಾಣ ಸಮಯದಲ್ಲಿ ಇದ್ದ ಜನರಿಂದ ಪ್ರತ್ಯಕ್ಷ ಅರಿಯಲ್ಪಟ್ಟಿದಾಗಿ 
ತತಸ್ಕಲಾನಂತರದಲ್ಲಿಯೂ ಬಿಡುವಿಲ್ಲದೆ ಪಾರಂಪರ್ಯ ವಿಡಿದು ಈ ವತಿಗಣ 
ಸರ್ವತ್ರ ವಿದಿತವಾಗಿರುವಂಕೆ, ಒಬ್ಬಾನೊಬ್ಬ ಪುರುಷನು ವೇದವನ್ನು ರಚಿ 
ಸಿದನೆಂಬುದು ಪ್ರಸಿದ್ಧ ನಿಲ್ಲ, ಮತ್ತೇನಂದರಿ--ಈ ಮೊದಲು ಉದಾಹರಿಸ 
ಲ್ಪಟ್ಟ ಶ್ರುತಿಸ್ಮೃತಿ ಪ್ರಮಾಣಾನ: ಸಾರವಾಗ್ಯಿ ವೇದಕ್ಕೆ ನಿತ್ಯತ್ವವೇ ಸಿದ್ಧಿ 
ಸುವಮ, ಎಂದು ಹೇಳಲ್ಪಟ್ಟಿದೆ. ಇದರಿಂದ ಬ್ರಹ್ಮನಾಗಲಿ. ಖುಹಿಗಳಾ 
ಗಲಿ ವೇದ ಕರ್ತೃಗಳಲ್ಲವೆಂಬುದು ಸಿದ್ಧಿಸುವದು. ಈ ಮೇಲೆ ನಾವು 
ಉದಾಹರಿಸಿರುವ "ಯೋಬ್ರಹ್ಮಾಣಂ ವಿದಧಾತಿ, (ಶೈ ಅ. ೬. ಮ. ೧೮) 
ಎಂಬ ಶ್ರುತಿ ವಚನಾರ್ಥವನ್ನು ವ್ಯಾಸ ಮಹರ್ಷಿಯು 


ಬ್ರಹ್ಮಾಣಂ ಮುನಯ;ಪೂರ್ವಂ ಸೃಷ್ಟಾ, ತಸ್ಮೈ ಮಹೇಶ್ವರಃ । 
ತ್ತವಾನದ ಏಲಾನ್ವೇದಾನಾತ್ಮನ್ಯೇವ ಸ್ಥಿತಾನಿಮಾನ್‌॥(ಸೂತಸಂಹಿತೆ, ಖಂ.೧. ಆ.) 
ಎಂಬುದಾಗಿ ನಿರೂಪಿಸಿದ್ದಾನೆ. ಇದರ ಭಾವವನ್ನು ವ್ಯಾಖ್ಯಾನ 
ಕಾರನಾದ ಮಾಧವನು "ಸ್ವಯಮೇವ ಲೀಲಯಾ ಸಕಲ ವೇದಗ್ರ 
ಹಣ ಸಮರ್ಥಂ ಬ್ರಹ್ಮಾಣಂ ನಿರ್ಮಾಯ ಸ್ಪಾತ್ಮನಿ ನಿತ್ಯ ಮವಸ್ಥಿತಾ 
ಏವ ವೇದಾಸ್ತಸ್ಕೆ, ದತ್ತಾ। ನಚ ನಿತ್ಯ ಸಿದ್ಧವೇದ ಸಮರ್ಪಣೆ 
ಶಿವಸ್ಯೋಪಾಧ್ಯಾಯ ತುಲ್ಕತ3ಾ | ಉಪಾಧ್ಯಾಯೋಹಿ ಸ್ವಯಮನ್ಯತೊ 
ಲಬ್ಭ್ಯಾ ಶಿಷ್ಕಾನನ್ಯಾ ಸಯತಿ । ಶಿವಸ್ತು ನೈವ ಮನ್ಯತೊ $ 
ಧೀತೆ ಸ್ವಾತ್ಮನಿ ನಿತ್ಯ ಮನಸ್ಥಿತಾ ನಾನೇವ ತೇಷಾಂ ಬ್ರಹ್ಮದ್ವಾರಾ 
ಸಂಪ್ರದಾಯಂಪ್ರವರ್ತಯತಿ /- ಅಂದರೆ, ಈಶ್ವರನು ತಾನೇ ಲೀಲೆ 
ಯಿಂದ, ಸಕಲವೇದಗಳನ್ನು ಗ್ರಹಿಸಲು ಶಕ್ತನಾದ ಬ್ರಹ್ಮನನ್ನು ಹುಟ್ಟಿಸಿ 
ತನ್ನಲ್ಲಿ ನಿತ್ಯ ಸಿದ್ಧಗಳಾದ ವೇದಗಳನ್ನು ಅವನಿಗೆ ಕೊಟ್ಟನು. ನಿತ್ಯ 
ಸಿದ್ಧನೇದ ಸಮರ್ಪಣದಲ್ಲಿ ಶಿವನಿಗೆ ಉಪಾ ಸ್ಯಾಯನ (ಶಿಕ್ಷಕನ) ಸಾದ್ಭ 


ವೇದವಾಜ್ಮಯ. ೫ 


ಕೃವು ಸದು. ಉಪಾಧ್ಯಾಯನಾದರೊ ತಾನು ಅನ್ಯರಿಂದ ಸಣಪಾದಿ 
ಸಿದ ವಿದ್ಯೆಯನ್ನು ಶಿಷ್ಯರಿಗೆ ಕಲಿಸುತ್ತಾನೆ. ಶಿವನಾದರೊ ಪರರಿಂದ 
ಬೋಧಿಸಲ್ಪಟ್ಟವನಬ್ಲವಾದುದರಿಂದ ತನ್ನಲ್ಲಿ ಯಾವಾಗಲೂ ಸ್ವಶಃ ಸಿದ್ಧ 
ಗಳಾದ ವೇದಗಳ ಸಂಪ್ರದಾಯವನ್ನು ಜಗತ್ತಿನಲ್ಲಿ ಬ್ರಹ್ಮನ ಮುಖದಿಂದ 
ಪ್ರಚುರಗೊಳಿಸಿದ್ದಾನೆ, ಎಂದು ಉಲ್ಲೇಖಿಸಿರುವನು. "ಬ್ರಹ್ಮಣ ಸಕಲಾನಾ 
ವೇದಾನ್‌ವಸಿಷ್ಯಃ ಪ್ರಾಪ್ತವಾನೃಷೀ । ತಸ್ಮಾಚ್ಛಕ್ತಿಸ್ತತೊ ಧೀಮಾನ್‌ ಸರಾ 
ಶರ ಮಹಾ ಮುನಿಃ) ಪರಾಶಂಾನ್ಮಹಾ ಬುದ್ಧಿರ್ವೇದವ್ಯಾಸ ಮಹಾ 
ಮುನಿಃ॥' ಎಂಬಂತೆ, ಆ ಬ್ರಹ್ಮನಿಂದ ವಸಿಷ್ಠನು ಸಕಲವೇದಗಳನ್ನು ಪಡೆ 
ದನು; ವಸಿಷ್ಕನಿಂದ ಶಕ್ತಿ ಮುನಿಯೂ ಶಕ್ತಿಯಿಂದ ಬುದ್ಧಿ ಶಾಲಿಯಾದ 
ಸರಾಶರನೂ, ಪರಾಕರನಿಂದ ವ್ಯಾಸನೂ ಹೀಗೆ ಮಂತ್ರ ದ್ರಷ್ಟಾರರ ಪಾರಂ 
ಪರ್ಯ ವಿರುವದು- ಆದ್ದರಿಂದ ಮಂತ್ರ ದ್ರಷ್ಟಾರರೆಂದರೆ ಮಂತ್ರ ಕರ್ತರೆಂದ 
ರ್ಥವಲ್ಲ. 

ಹಾಗೂ ಖುಷಿಗಳು ಅಂದರೆ, ಮಂತ್ರ ಕರ್ತರು ಎಂಬ ಅರ್ಥಕ್ಕೆ 
ಪ್ರಮಾಣವಿಲ್ಲ ಯದ್ಯಪಿ, "ಯಥರ್ಷಿ ಮಂತ್ರ ಕೃತೊ ವೃಣೀತೆ, (ಆಪ 
ಸ್ಥಂಭ. ಶ್ರೌ. ಸೂ) «ಯ ಆತ್ಮೀಯಾ ಖುಷಯಸ್ತೇಷಾಂಯೆ ಮಂತ್ರ 
ಕೃತಃ, (ಆಶ್ವಲಾಯನ ಶ್ರೌ. ಸೂ. ವೃತ್ತಿ) "ಯಸ್ಯಯಜಮಾನಸ್ಯಯ 
ಖಯಷೆಯೋ ಗೋತ್ರ ಖುಷಿತ್ರೇ ನೋಪಾಖ್ಯಾಯನ್ರೆ ಮಂತ್ರ ಕೃತಶ್ಚ,(ಆಪ. 
ಶ್ರೌ. ವೃತ್ತಿ. ರುದ್ರದತ್ತ) "ಮಂತ್ರ ಕೃತಾಮೃಹೀಣಾವರ್‌ (ರಘುವಂಶ 
೫-೪): ಇತ್ಯಾದಿ ಪ್ರಯೋಗಗಳಿರುವದು ಕಂಡುಬರುವದು; ಆದರೂ 
"ನಾಸ್ಮಾಕ ಮೇತೇಷು (ಖುಹಿಷು] ಏಕಿ ಮನ್ರಕೃತ (ಯಷಯಃ) ಏತೆ 
ಅಮನ್ರ ಕೃತಃ [ಯಷಯಃ] ಇತಿಸ್ಮರನ್ತಿ, (ಅಥರ್ವವೇದ, ೬.೩. ೧೦). 
ಎಂಬ ವಾಕ್ಯದಿಂದ, ಮಂತ್ರ ಕರ್ತರನ್ಲದವರಿಗೂ ಖುಹಿತ್ವವು ಸೂಚಿ 
ಸಲ್ಪಟ್ಟಿದೆ. ಮತ್ತು "ಅಥರ್ವಣಃ ಪುತ್ರಃದಧ್ಯಂಗ ಖುಷಿಃ (ಖು. ೬, 
೧೬, ೧೪;)--"ಕಣ್ವಸ್ಯ ಪುತ್ರಃ ವತ್ಸ ಖುಷಿ, (ಬು. ಲಲ) 
"ಅಗ್ನೇಃ ಸೂನವ$ ಅಂಗಿರಸಃ ಖಷಯಃ(ಖಚು, ೧೯, ೬೨, ೫) ಎಂಬುದಾಗಿ 
ಖುಗ್ರೇದದಲ್ಲಿಯೇ ಆಥರ್ವಣ ಮಗನಾದ ದಧ್ಯಂಗ, ಕಣ್ವನ ಮಗನಾದ 
ವತ್ಸ, ಅಗ್ನಿಯ ಪುತ್ರರಾದ ಅಂಗಿರಸಾಭಿಧ್ದರು ಮುಂತಾದವರನ್ನು 
ಖುಷಿಗಳೆಂಬುದಾಗಿ ನಿರ್ದೇಶ ಮಾಡಲ್ಪಟ್ಟದೆ; ಆದರೆ ವೇದದ ಅನು 
ಕ್ರಮಣಿಕೆಯಲ್ಲಿ ಅವರ ಹೆಸರಿನ ಸೂಕ್ತವು ಒಂದಾದರೂ ಕಂಡುಬರು 


ವದಿಲ್ಲ. "ಪ್ರಸ್ನೆಣ್ವ ಹೆರಿಕ್ತಂದ್ರಾ ವೃಷೀ'(ಪೂ. ೬,೧,೧.) ಎಂದು ಪೂಣಿ 
ನಿಯು ಹೇಳುತ್ತಾನೆ. ಆದರೆ, ಅನುಕ್ರಮಣಿಕೆಯಲ್ಲಿ ಹರಿಕ್ಟಂದ್ರನ ಹೆಸ 
ರಿನ ಒಂದು ಸೂಸ್ತವನ್ನಾನರೂ ಕೊಟ್ಟಿಲ್ಲ ಈಗಿನ ಸ.ಧಾರಕರೆಂಬ:ವ 
ವರು ಹೇಳುವ ಮೇರೆಗೆ ಬಹಳೆ ಹಳೆ ಯವಿನಿಸುವ ಖುಗ್ಗೇದದಲ್ಲಿಯೂ, 
ಮೊದಲನೆಯ ಮಂಡಲ ಎಲ್ಲಕ್ಕೂ ಹಳೆಯುದೆಂತಳೂ ಹತ್ತನೆಯ 
ಮಂಡಲವು ಎಲ್ಲಕಣ್ತ ಇತ್ತೀಚೆನಪೆಂತಖೂ ಸಿಸ್ಟಿತನೆಪಿಸ:ವದಾಸಕಿ, ಎಸ್ಲಕಣ್ಣ 
ಹಳೆ ಯವಿಂದು ನಿರ್ಣೇತನಾದ ಮೊನಲನೆಯು ಮಂತಲದ ಮೊದಲನೆಯ 
ಸೂಕ್ತದಲ್ಲಿಯ ಎರಡನೇ ಮಂತ್ರದಲ್ಲಿಯೇ- "ಅಗ್ನೀರೂರ್ವೇಭಿ ಜ.೩ 
ಭಿರೀಡ್ಕೊ ನೂತನೈರುತ್ಕ-- ಈ ಅಗ್ನಿದೇವನು ಪ್ರಾಚೀನ ಹಾಗೂ ನವೀನ 
ಖುಹಿಗಳಿಂದ ಸ್ತೃತಿಸಲು ಯೋಗ್ಯನಾಗಿದ್ದಾನೆ, ಎಂದು ಹೇಳಲ್ಲಕ್ಟಿದೆ. 
ಇದರಿಂದ, ಖುಗ್ರೇದ ಓರ್ಮಾಣಕ್ಕಿನ್ನ ಮುಂಚೆಯೇ ಖುಷಿಗಳು ಇದ್ದರೆಂ 
ಬುದು ಸ್ಪಷ್ಟನಾಗಿದೆ. "ಮಂತ್ರ ಕರ್ತನ: ಹುಸಿಯು' ಎಂದೆನ್ನುವದಾದರೆ, 
ಮಂತ್ರ ನಿರ್ನಾಣನಾದ ನಂತರ ಕೆಲವು ಕಾಲವ ಮೇಲೆ ಅನಶ ಕತ್ತೃವಿಗೆ 
"ಖುಷಿ ಎಂಬ ಹೆಸರು ದೊರೆಯವದು ಸಂಭವನೀಯ ವನೆನಿಸಬಹ:ಮ. 
ಆವಕ್ಕೆ ಇನ್ಲಿಯಾದಕೊ ನ.ಂತ್ರ ಧಿರ್ನಾಣಕ್ಕಿಂತ ಮುಂಚೆಯೇ "ಖುಸಿ' 
ಎಂಬ ಹೆಸರು ನಿರ್ಮಿಸಲ್ಪಟ್ಟಿನ್ದಿಕೆಂಬುದು ತಿಳಿದ], ಬರುವದು, ಆದ್ದರಿಂದ 
ಖುಷಿಯೆಂಬಾತನು ಸೂಕ್ತ ಕಠ್ರೃವೇ ಆಗಿರುತ್ತಾನೆಂದಾಗಲಿ, ಸೂಕ್ತ 
ಕರವೇ ಖ:ಸಿಯೆಂದಾಗಲಿ ವೇದ ಮೂಲಕ ನಿಶ್ಚಿತವಾಗುವದಿಲ್ಲ. 


ಇನ್ನು, ಯಾಸ್ಕನು "ಸಾಕ್ಸಾತೃೃತ ಧರ್ಮಾಣ ಖುಷಯೊ ಬಭೂನ್ರಃ' 
(ನಿರುಕ್ತ, ೧, ೨೦.) ಎಂದು ಹೇಳಿದ್ದಾನೆ. ಇಲ್ಲಿ, ಖುಹಿಗಳಿಂದ ಧರ್ಮವು 
ಸಾಕ್ಸಾತೃ೨ಸಲ್ಪಟ್ಟತು ಎಂಬರ್ಥವು. ವಿವಕ್ಷಿಕವನ್ಲದೆ, ಧರ್ಮವನ್ನು 
ಕಂಡು ಹಿಡಿಯತಕ್ಕವರು ಖುಷಿಗಳೆಂಬರ್ಥವ್ರ ವಿವಕ್ಷಿತವಲ್ಲ, ಹಾಗಿದ್ದ ಪಕ್ಷ 
ದಲ್ಲಿ, ಆಯಾಸ್ವಾಚಾರ್ಯ್ಲನಿಂದಲೇತೆಂವರೇಭ್ಸಃ ಅಸಾಕ್ಸಾತೃೃತ ಧರೇಭ್ಯಃ 
[ಹ:ಷಿಭ್ಯಲ) ಮಂತ್ರಾನ್ಸ್‌ಂ ಪ್ರಾದುಃ, ಎಂದು ಹೇಳಲ್ಪಡುತ್ತಿದ್ದಿಲ್ಲ ದುರ್ಗಾ 
ಚಾರ್ಯನು--"ಖಷಿರ್ದರ್ಶನಾ ಅ” ಇತಿ ಹಿವಕ್ಷ್ಯತಿ' ಎಂದು ಅವತರಣಿಕೆ 
ಯನ್ನು ಬರೆದು "ಧರ್ಮವನ್ನ ಕಂಡು ಹಿಡಿದವರು ಅಥವಾ ಧರ್ಮದ್ರಷ್ಟಾ 
ರರು ಖುಹಿಗಳು' ಎಂಬುದೇ ಯಾಸ್ಕನ ಅಭಿಪ್ರಾಯವೆಂಬ ಭಾವವನ್ನು 
ಹೊರಪಡಿಸಿದ್ದಾನೆ. ಆದರೆ, "ಯಸಿರ್ದರ್ಶನಾತ್‌' ಎಂಬುದು ಯಾಸ್ಟ್ರನ 
ಮತನಲ್ಲ. ಕಿಂತುಔಸಮನ್ಯರದಾದೆ. ಯಾಸ್ಕನು « ಇತಿ ಔನಮನ್ಯವಃ 


ಟೆ a ped ‘ pe 
ಎಂದು ಆ ಬಗ್ಗೆ ತನ್ನ ಅಸನ್ಮತಿಯನ್ನು ವ್ಯಕ್ತ ಪಡಿಸಿಎ್ದನೆ. ಇಸ್ಟೇ ಅಲ್ಲ 
fb ಸಚ ಬ್ರಹ್ಮ ಸ್ವಯಂ ಭೈಭ್ಯಾನರ್ಷಶ್‌ ತದ್ಭಷ 
ಲ್ವ ಇ 
ಯೋಂಭವನ್‌ ತದ್ಭೃಹಸೀಣಾ ಮೃಸಿತ್ತಮ' ಗ 


೩! ಮಂತ್ರವ ಹನ: ದಾಕರಿಸಿ ಜಿ 
ಬುಷ್‌ ಥಾ ತುವಿನಿಂದಾಮದಲ್ಲ SN 2೫ 
ಭಾಸ ಹ ಆ ತಾಸ್ಪೆನ 

ಪಿ 


ತೆ ೦ 
ಳು 
ಭವನ (ನಿರುಕ್ತ. ೩ ಎಂಬೀ ವಾಕ್ಯದ ಮೇಲೆ ದುರ್ಗಚಾ 


ರೃನು ವಿದ್ಯಮಾನ: ನೂನೇವ ಸಿ ಮಂಕಾಣಾ ವೃಷಖಯೊ ದ್ರಷ್ಟಾರೊ 
ಕೆ 


“DW 
ಭವಸ್ತಿ-- ಮೊದಲಿದ್ದ ಮಂತ್ರಗಳನ್ನೇಸಾಕ್ಸುತೃರಿಸಿಕೊಂಡು ೫.ಸಿಗಳು 
ಮಂತ್ರ ದ್ರಷ್ಟಾರರೆನಿಸಿಕೊಳ್ಳು ತ್ಮಾರ್ಕೆ ಎಂದು ಹೇಳಿದ್ದಾನೆ. 





ಮುನಿಪುರದ ಮಹಾಂತ ಸ್ಕಾ ಮಿಗಳು. 


(ಕೃಷ್ಣರಾಜೇಂದ್ರ ಒಡೆಯರ ಮೈಸೂರ. ಇವರಿಗೆ ಬರೆದ 
ಪದ್ಯಗಳು.) 


ee 


(ನಾನು ಒಂದೆಡೆಯಲ್ಲಿ ಗ್ರಂಥಗಳನ್ನು ಶೋಧಿಸುತ್ತಿರುವಾಗ ಕೆಳಗೆ 
ಕಾಣಿಸಿದ ಸುಂದರವಾದ ಪದ್ಯಗಳು ನನ್ನ ಕಣ್ಣಿಗೆ ಬಿದ್ದವು. ಇವುಗಳನ್ನು 
ಮುನಿಪುರದ ಮಹಾಂತ ಸ್ವಾಮಿಗಳೆಂಬವರು ಬರೆದ ಹಾಗೆ ತಿಳಿಯುತ್ತದೆ. 
ಇವರು ಯಾರೆಂಬದು ನನಗೆ ತಿಳಿಯದು ಇವರು ಗತಿಸಿದ ಕೃಷ್ಣ ರಾಜ 
ಒಡೆಯರು ಮೈಸೂರ, ಇವಸ ಕಾಲಕ್ಕೆ ಇದ್ದು, ತಮ್ಮನ್ನು ಕಾ ಣುನದಕ್ಕೋ 
ಸ್ಕರ ರಾಜರು ಇವರಿಗೆ ಹೇಳಿ ಕಳಿಸಿದಾಗ್ಗೆ ಸ್ವಾಮಿಗಳವರು ಈ ಕೆಳಗಿನ ಪದ್ಯಗ 
ಳನ್ನು ರಚಿಸಿ ಅವರ ಕಡೆಗೆ ಕಳಿಸಿದ ಹಾಗೆ ನಾನು ನೋಡಿದ ಪುಸ್ತಕದಿಂದ 
ತಿಳಿದು ಒರ:ತ್ರಜೆ. ಸಂಪಾದಕ) 


ಲ ಶಿವಾನುಭವ. 


ನೀನೆಲ್ಲಿ ನಿನ್ನ ನಂಡೆಲ್ಲಿ ಕೇಳೆಲೆ ರಾಜ 
ನಾನೆಲ್ಲಿ ನಾನಿರುನ ಸುಡುಗಾಡು ತಾ ವಲ್ಲಿ! 
ಏಕೆನ್ನನಾತೆಯೆಂಬ ಪಾಶದಿ ಕಟ್ಟಿ ಹೆಯೋ ಕಲ್ಪಿರನು ಕಟ್ಟು ರಾಜಾ ೧8 
ಪರಶಿವಾನಂದ ಕ್‌ ಗವಿಯೊಗಿರುವ। 
ಸರಮ ಶಿವಯೋಗಿಯೆಂಬೀ ಹುಲಿಗೆ ಕೇಳ ನೃಸತಿ । 
ಇರೆದೆ ಯಾಶಿಸಿ ಭಕ್ತಿ ಬಲೆಯ ನೀನುರೆ ಹಾಕದಿರೆಗೆಲೆವ ಪರಿಯದೆಂತೋ(|| 
ವರ ರಸನೆಯೊಳು ಮಂತ್ರ, ಘ್ರಾಣದೊಳು ಮಾರುತನು | 
ವರರೂಪವೀ ದೇಹದೊಳಗಿರ್ಪ ತೆರದಿಂದ । 
ಧೊರೆಯೆ ಭೋಗದೊಳಿದ್ದು ಮಿಲ್ಲದಿಹ ಯೋಗೀಶಗೆಣೆಯಾರು ನೀನ 
ರಿಯಿಯಾ।॥೨॥ 


ಮತ್ತೆ ಸಲೆ ರುದ್ರಗಣ ದೇವಗಣ ಪ್ರಮಥಗಣ ! 
ಭಕ್ತಗಣಗಳು ನಿನಗೆ ಹರಿಸಿದರು ಸತತೋತ್ತ । 
ಕೋತ್ತರವು ಥೊರೆತನ ಗ. ಣೈಶ್ವ ರ್ಯ ಭೋಗಗಳು ವೃದ್ಧಿಸುತ್ತಿರಲೆನ್ನುತ I 
ಮತ್ತವರು ಜನ್ಮ ಜನ್ಮಾಂತರದಲದುವೆ ದೊರೆ.| 
ಯುತ್ತಲಿರಲೆಂದು ಹರಿಸಲಿ; ಮತ್ತೆ ನನಗೆ ಹರಿ । 
ಸುತ್ತಿರಲಿ ಸರ್ವ ಕಾಲದಿ ಕು ೦ಬಳದ ಬುರುಡಿ ಕೈಯ ಯ್ಯ ಬಿಡದಿರಲೆನ್ನುತ ॥೩॥ 
ಧರೆಯೊಳಗೆ ಮೆರೆವ ಮೈಸೂರಾಧಿನನೆ ei 
ಬರಲೆಂತು ನಿನ್ನಲ್ಲಿ? ರಥಹೆಯಾನೆಗಳಿಲ್ಲ; । 
ಮೆರೆವ ಪಲ್ಲಕ್ಕಿಲ್ಲ; ಹೊರುವಾಳು ಮುನ್ನಿಲ್ಲ; ಬಲು ಪುರಾತನದಿಂದಿಹೆ ॥ 
ಹಿರಿಯೆತ್ತು ನನಗಿರುವದರಿಂದ ಬರಲಾರೆ. । 
ಕರಿಸುವದು ನಿನಗುಚಿತವಲ್ಲ. ಮೇಣ್‌ ಬೇಡ ಬಿಡು । 
ಬರಿದೇತಕೀತವಕ? ಮನದೊಳುರು ಭಕ್ತಿಯಂ ನಿಡಿದಲ್ಲಿ ಕಾಣೆನ್ನನು ॥೪॥ 


ನಿರುಪಾಧಿ ಯೋಗಿಯನು ಬಹಿರಂಗ ಯೋಜನೆಯ:] 
ನರಿದು ವಿರಚಿಸಿ ನೀನು ಕರಿಸುವದು ತರವಲ್ಲ। 
ಅರಹುವೆನರಸ ನೀನು ಮರವೆ ಮಾನಸನಾದೆ ಸಿರಿಭೋಗ ದೊರೆತನದಲಿ ॥ 
ಹರಹೆರಿ ಬ್ರಹ್ಮ ಸದ ತೃಣಕೆ ಸಮಗಂಡಿರುವ | 
ಪರಮ ಪಂಚಾಕ್ಷರುಚ್ಚರಣೆಯೊಳಗಿರುತಿರುವ । 
ವರ ಲಿಂಗ ಜಲಧಿಯೊಳು ಸತತ ಮುಳುಗಿರ್ಪವಗೆ ನರರ ಹಂಗೇನು 
ನೃಪತಿ(೫| 


ಮ:ನಿಪುರದ ಮಹಾಂತ ಸ್ಮಾವಿ:ಗಳು. ೯ 


ಪರಮ ಕೈಲಾಸದೊ ಳು ಪರಶಿವನು ಶರಣರನು । 

ಕರೆದು: ಕೇಳಿದನಾಗ ಹೋಗಿ ಧರೆಯೊಳಗಿನ್ನು ॥ 

ಹರಭಕ್ತರಿಗೆ ಕಂದನಾಗಿ ಷಟಸ್ಥಲ ಮಾರ್ಗೆ ವರ.೬ ಬರುವವ ರೆನೆ ॥ 

ಆರಣರೆಲ್ಲರು ತಮ್ಮ ಚರಣ ಧೂಳಿಯ ತೆಗೆದು । 

ಇರದೊಂದು ಗೊಂಬೆಯನು ಕರುಣದಿಂ ರಚಿಸಿದರು । 

ವರನಾದ ಬಿಂದುಕಳೆ ಶುಂಬರೊಡನಾ ಶಿಶುವುಓಿಂ ವು290ತೆಂದಿತಾಗ /೬। 
ಆಗ ಪರಶಿವ ಮುರ್ತಿ ಶಿಸು ಕಂಡು ನಸುನಕ್ಕ! 

ನೀಗಿದೇಂ ಸೋಜಿಗವು? ಮಗುನೆಂತು ಜನಿಸಿಕಿನೆ ; 

ನಾಗಭೂಷಣ ಗವರ. "ಚೆರಸ ಧೂಳಿಯ ತೆ ದು ಗೊಂಬೆಜೊಂದನುಗೈ ಜಿವು 

ರಾಗದಿ ಬಳಿಕ ನಾದ ಬಿಂದುಕಳೆ ತುಂಬಿದೆವು । 

ಕೂಗಿತಾಗದು "ಅಉ ವ. ಎಂಬ ನಾವುವನೆನಲ: । 

ಯೋಗಿ ಪರಶಿವ ಕೇಳಿ " ಜೋಪರ ಬ್ರಹ್ಮಶಿಸ.' ಬಾಶೆಂದು ಪೆಸರಿಟ್ಟಿ ನಃ. ೭ 
ಪರಶಿವನು ಹರಭಕ್ತ ಹರಶಣರೊಂದಾಗಿ | 

ಪರಮ ಪಶ್ಚಿಮ ಚಕ್ರ ಸಟ್ಟವನು ಕಟ್ಟಿದರ: ಃ 

ಹರಸಿದರು ಸಿಂಹಾಸನಾಧೀಕನಾಗೆಂದು ಮುದವೆರಸಿ ಹರಶರಣರು | 

ಧರೆಯೊಳಗೆ ಹೋಗಿನ್ನು ಚಶಶೂಸನೆಲಿ ಮರೆದು । 

ವರಧರ್ಮವನ್ನರ:ಹ ಕರಣ ಗುಣಗಳ ಜಯಿಸಿ । 

ತರಿದಟ್ಟಿ ಮಲಮೂರನಾರುವೈರಿಯ ಗೆದ್ದು, ತರುಳೆ ಬಾಕೆಂಡೊರೆದರು ;೮॥ 
ನಮ್ಮಪ್ಪ ಪರಶಿವನು ನಮ್ಮವ್ವನಮ್ಮತ್ವೆ. । 

ನಮ್ಮಕ್ಕ ನಾಗಮ್ಮನಲ್ಲದೆ, ಮಹಾ ದೇವಿ. 

ನಮ್ಮಮ್ಮ ನಿವರು ಕದಳಿಯ ಪೊಕ್ಕುಬೈಲೊಡನೆ ಬೈಲಾಗಿ ನೆರೆವೆರೆದರು॥ 

ನನ್ಮುಣ್ಣ ಷಣ್ಮುಖನು. ಬಳಗವಾಗಣ ಗಡಣ | 

ನಮ್ಮ ಪ್ರಾಚೀನರರುವತ್ತು ಮೂವರು ಶರಣ-। 

ಕೆಮ್ಮನ್ನು ಫೋಗಗೊಡರೆಲೆ ರಾಜ ನಿನ್ನೆಡೆಗೆ. ಸ್ವಾತಂತ್ರ್ಯವಿಲ್ಲವೆನಗೆ || 
ದೃಢಭಕ್ತ ಮೇದಾರ ಚನ್ನಯ್ಯ ನಂಬಲಿಯು | 

ಮೃಡಗೆ ಬಲು ಸನಿಯಾಯ್ತು. ಸವಿದನಲ್ಲಡೆಯುಳಿದ । 

ಕಡುಧನಿಕ ಸೊಡದಿಸರ ಸನಿಯ ವೃಷ್ಟುನ್ನವನ್ನೊಡೆಯ ಪರಶಿವನೊಲ್ಲನು 

ಪೊಡವಿಪತಿ ಕೇಳೆನ್ನ ಹಡೆದ ತಾಯಮ್ಮತವ್ವೆ । 

ಬಡಮಗನ ಸಲಹುವಳು. ಜಡಸಾಲ ವಿರದಿರಲು । 

ಬಡಿದೆನಗೆ ಕುಡಿಸುವಳು, ಚರತೀರ್ಥ ಶೇಷವೇ ಪಾಲಾಗೆ ಸವಿಯೆನ್ನುತಃ೧ ೨ 


೧೦ ಶಿವಾನುಭವ. 


ನೀರೊಳಿಪ ಜೀವಿಗಳ ಬಯಲೊಳಗಿಡುವ ತೆರನ 
ಊನೊಳಿಹ ಮೃಗಗಣವ ನಡವಿಗಟ್ಟುವ ಕೆರನಿ । 
ಘೋರಸಡಿಸುಎದೆನ್ನ ನುಚಿತವಲ್ಲೆಲೆ ರಾಜ ಮನದೊಳಗೆ ತಿಳಿದ:ನೋಡು। 
ಬಾಲಬ್ರಹ್ಮಿಯು ನಾನು ಬಳಸಿ ಬ್ರಹ್ಮಿಯು ನೀನು । 
ಹೆಳಲೇಂ ನಾನಿನ್ನು ತಿಳುವಳಿಕೆಯು ವ್ಯವಗೆ । 
ವೇಲೆ ಮಿಗೆ ಸುಖವಿರುವದೊಳಗೇನು ಸುಖವಿಲ್ಲ. ಮೈಸೂರು ವೈಚೂ 
ರುವು ೩೧೧೪ 
ಅರಸ ಕೇಳ್‌ ನೀನೆನ್ನ ನೆರಸನಿರು ಮೋದದಿಂ । 
ಪರಶಿವಾಜ್ಞೆಯ ನಾಂಶು ಮೆರೆಯವದು ತರವಲ್ಲ! ನ 
ಮೆರೆಯುವಡೆ ಛತ್ರ ಚಾವ:ರಗಳೆಂಬಾ ತಟ್ಟಿ ಕಸಬರಿಗೆಗ;,,- ಏಹಿ ಪ್ರದ 
ಎ ಖೆಳೆಂತು ॥ 
ಧರೆಯ ಭೋಗವನೊಲ್ಲೆ ಸರತ ಭೋಗವನೆಇಲ್ಲೆ । 
ಗುರು ಬಸವ ಪ್ರಮಥಗಣ ಮೆರೆಯ ಬೇಡೆನ್ನುವರು । 
ಹೊರಗೆ ರಂಜನೆ ಬೇಡ ಗುಪ್ತ ಭಕ್ತಿಯ ಮಾಡಿ ಮಂಕ್ತಿವಡೆವೆದು 
ರಾಜನೇ 7೧೨ ॥ 
ಮೂರ: ತೆರನಾಗಿರುವ ಧೀರ ಶಿವಯೋಗೀಶ | 
ಮಾರಹರ ಮೊದಲಾದ ಯಾನ ಹೆಂಗಿಗನಲ್ಲ ' 
ತೋರುವೀ ಜಗದ ಸುಖ ವೈಭವಂಗಳನೆಲ್ಲ ತೃಣಕೆ ಸಂ ಎಂದರಿವನು ॥ 
ಭೂರಮಣ ಕೇಳೆನ್ನ ಕರಿಸಿ ಫಾಸಿಸುದೇಕೆ? । 
ತೊರ ಮುತ್ತನು ಬೆಳ್ಳಿ ಬಂಗಾರಗಳ ನೊಳ್ಗೆ ; 
ಬೇಕೆ ಕುಂಬಳ ಬುರಡಿಯಂ ಕಳುಹು ಮನಮೊನ್ತಿಸೊಡೆ ಗುಪ್ತ ಭಕ್ತಿ 


ಯಿಂದ (೧೩೪ 


ಪಂಚಾಚಾರಗಳು. ಗಿಗಿ 


ಪಂಚಾಚಾರಗಳು. 
ಲೇಖಕಃ- ರಾ ಸಜ ಫ.ಗು. ಹಳಕಟ್ಟಿ ಬಿ. ಏ. ಎಲ್‌, ಎಲ್‌ ಜಿ. ನಿಜಾಪುರ. 
ES) © Ce 


ವೀರಕ್ಕಿವರಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, 
ಭೃತ್ಯಾಚಾರ, ಎಂಬ ಐದು ಆಚಾರಗಳು ಇನೆ. ಅವರಲ್ಲಿ ಅಷ್ಟಾವರಣ 
ಗಳು ಎಷ್ಟು ಮಹತ್ರವಾದವುಗಳೋ ಅಷ್ಟೇ ಪಂಚಾಚಾರಗಳೂ ಮಹತ್ವ 
ವಾದವು," ಇಷ್ಟೇ ಅಲ್ಲ, ಅಷ್ಟಾವರಣಗಳ ಪ್ರಭಾವವು ಮತ್ತು ಬಲವು 
ಫಂ ಚಾಳ ಳಿಗನುಸಂಸಿ ನಡೆಯುವದರ ಮೇಲೆ ಅವಲಂಬಿಸಿರುತ್ತ 
ವೆಂದು ೬-ರು ತಿಳಿಯುತ್ತಾರೆ. ಆಷ್ಟಾವರಣಗಳು ಭಕ್ತನನ್ನು ರಕ್ಷಿಸಲು 
ಹೊದಿಕೆಗಳಂತೆ ಇದ್ದರೆ ಪಂಚಾಚಾರಗಳು ಅವನಿಗೆ ಕೇವಲ ಪ್ರಾಣದಂತೆ 
ಇನೆ ಎಂದು ವೀರಶೈವ ಗ್ರಂಥಕಾರರು ಮೇಲಿಂದ ಮೇಲೆ ಹೇಳುತ್ತಾರೆ. 
ವಚನ ಗ್ರಂಥಗಳಲ್ಲಿ *" ಅಷ್ಟಾವರಣವೇ ಅಂಗನಾಗಿ ಪಂಚಾಚಾರವೇ 
ಪ್ರಾಣವಾಗಿ” ಭಕ್ತನು ಆಚರಿಸಬೇಕೆಂದು ಹೆ!ಳಿದ ಉಕ್ತಿಗಳು ಅಸಂಖ್ಯ 
ವಾಗಿವೆ. ಪಂಚಾಚಾರಗಳೇ ಭಕ್ತನನ್ನು ಸನ್ಮಾರ್ಗಕ್ಕೆ ಹಚ್ಚಲು ಸಹಾಯ 
ಕಾರಿಗಳು, ಅವುಗಳ ಚೈತನ್ಯನೇ ಅವನ ಚೈತನ್ಯವು, ಎಂದು ಅವರ ಅಭಿ 
ಫ್ರಾಯವು. ಇದರ ಮೇಲಿಂದ ಈ ಆಚಾರಗಳು ವೀರಶೈವ ಧರ್ಮದಲ್ಲಿ 
ಎಷ್ಟು ಮಹೆತ್ವದನಿರುತ್ತನೆಂಬದನ್ನು ವಾಚಕರು ಅರಿಯಬಹುದು. 
ಪ್ರತಿಯೊಂದು ಧರ್ಮದಲ್ಲಿ ಅದರ ಸಾರವನ್ನು ಹೇಳತಕ್ಕ ಕೆಲವು 
ಕಟ್ಟುಗಳು ಅಥವಾ ನಿಯಮಗಳು ಇರುತ್ತವೆ. ಅವುಗಳ ಉದ್ದೇಶವು ಆ 
ಧರ್ಮದ ಮಹತ್ವದ ತತ್ವಗಳನ್ನು ಅತಿ ಸ್ಪಷ್ಟವಾಗಿ ಮತ್ತು ಸಂಗಡಲೇ 
ಅರುಹಿಕೊಡುವದು ಇರುತ್ತದೆ. ಒಂದು ಧರ್ಮದ ವಿಶಿಷ್ಟತೆಯನ್ನು ಇವು 
ಗಳಲ್ಲಿ ಕಾಣಬಹುದು. ಕ್ರಿಶ್ಚನ್‌ ಧರ್ಮದಲ್ಲಿ ಮೋಜಿಸನು ಹೇಳಿದ ಹತ್ತು 
ನಿರ್ಬಂಧನೆಗಳು ಇಂಥವಿರುತ್ತವೆ. ಪ್ರತಿಯೊಬ್ಬ ಕ್ರಿಶ್ಚನನು ಅವು ಅತ್ಯಂತ 
ಮಹತ್ವವಾದವುಗಳೆಂದು ತಿಳಿಯುತ್ತಾನೆ. ಅದರಂತೆಯೇ ಬೌದ್ಧ ಧರ್ಮ 
ದಲ್ಲಿ ಪಂಚ ಶೀಲಗಳಿವೆ. ಹಾಗೆಯೇ ವೀರಶೈವರಲ್ಲಿ ಈ ಪಂಚಾಚಾರ 
ಗಳಿವೆ. ಇವುಗಳಂತೆ ಆಚರಿಸುವನನೇ ನಿಜವಾದ ವೀರಶೈವನು. ಒಟ್ಟಿಗೆ 
ಪಂಚಾಟಾರಗಳೆಂದರೆ ವೀರಶೈವ ಧರ್ಮದ ಸಾರವೆಂದು ಹೇಳಬಹುದು. 


೧೭ ಶಿನಾನ:ಭವ- 


ವೀರಕೈವರಿಗೆ ವಾಡಿಕೆಯಾಗಿ ಪಂಚ:ಚ:ರವವರೆಂದ; ಕರೆಯುವ 
ದ:ಂಟಿ. ಈ ಹೆಸರು ಕರ್ನಾಟಕದ ಕೆಲಭಾ ಗಲ್ಲಿ ವೀರಕ್ಸಿ ವರಿಗೆ ಇನ್ನೂ 
ಇದೆ. ಆದತಿ ಈ ಹೆಸರಿನಿಂದ ವೀರಕೈವರನ್ನು ಯಾ ತೆ ಕತೆಯ; ಬೇಕೆಂದ. 
ಕೇಳಿದರ ಇದಕ್ಕೆ ಮಾತ್ರ ಸಂಯಾಗಿ ಉತ್ತರ ಕೆೊತುವರಸು ಈ ಕ:ಲಕ್ಕೆ 
ಬಹು ಸ್ವಲ್ಪ ಜನಶು ಇರ.ತ್ತಾರೆ. ಬಹುತರವಾಗಿ ಅನರು ಇನಕ್ಕೆ ನಂಚಃ 
ಚಾರ್ಯರ ವಂಶದವರು'' ಎಂಬ ಅರ್ಥವನ್ನು ವಾಡುವದುಂಟಿು. ಆದಿ 
ಇದು ಅದರ ನಿಜವಾದ ಅರ್ಥವಲ್ಲ. ಇದರ ಅರ್ಥವು ಐದು ಆಚಾರಗ 
ಇನ್ನು ಸರಿಪಾಲಿಸುವನರು ಎಂದು ಇರುತ್ತದೆ. 

ಈ ಆಚರಣೆಗಳ ವಿವರಣೆಯು, ಆಗನು 1... ವಚನ ಗ್ರಂಥ 
ಗಳು ವೀರಶೈವಾಚಾರ ಸ್ರದಿಸಸಿಕಾ೧ ಮೊನಲಾದ ಶ್ಲ ಗ್ರ ಂಧಥಗೆಳು 
ಇವುಗಳಲ್ಲಿ ಸ್ಪಪ್ಪನಾಗಿ ಮಾಡಲ್ಪಟ್ಟಿರುತ್ತದೆ. ಈ ಗ್ರಂಥಗಳನ್ನು ಆಧಾ 
ರವಾಗಿಟ್ಟುಕೊಂಡು ಇವುಗಳ ಅರ್ಥವನ್ನು ಇಲ್ಲಿ ಸಂಕ್ಷೇಸವಾಗಿ ವಿವ 
ರಿಸಲು ನಾವು ಪ್ರಯತ್ನಿಸುತ್ತೇವೆ. 


ತ್‌ 


೧ ಲಿಂಗಾಚಾರ. ಗ 


ಇದು ಐದು. ಆಚಾರಗಳಲ್ಲಿ ಮೊದಲನೆಯದಾಗಿರುತ್ತಸೆ. ಇದು 
ವೀರಶೈವನು ಆಚರಿಸತಕ್ಕ ಮಹತ್ವದ ಆಚಾರವಾಗಿರುತ್ತದೆ. ಈ ಬಗ್ಗೆ 
ವೀರಶೈವಾಚಾರ ಪ್ರದೀಪಿಕೆಯಲ್ಲಿ ಹೇಳಿರುವದೇನಂದರೆಃ--«"ವೀರಶೈವನು 
ದೀಕ್ಷೆಯನ್ನು ಹೊಂದಿ ಲಿಂಗಧಾರಿಯಾಗಿರತಕ್ಕದ್ದು. ಈ ದೀಕ್ಬೆಯು ಇಪ್ಪ 
ತ್ತೂಂದು ವಿಧವಾಗಿರುತ್ತದೆ. ಈ ಸಂಸ್ಕಾರವನ್ನು ಹೊಂದಿ ಅವನು 
ಪವಿತ್ರಭಾವವುತೃನನಾಗಿ ಅಚರಿಸಶಕ್ಕದ್ದು. ಲಿಂಗಧಾರಿಯಾದ ಬಳಿಕ, 
[ಅವನು ತನ್ನ ಇಷ್ಟಲಿಂಗವನ್ನು ಮಾತ್ರನಂಬತಕ್ಕದ್ದೇ ಹೊರ್ತು ಇತರ ದೈವಗ 
ಸೆ ಳನ್ನು ನಂಬತಕ್ಕದ್ದಲ್ಲ.'' ಚನ್ನಬಸವೇಶ್ನ ಸರನು ತನ್ನ ವಚನದಲ್ಲಿ" ಲಿಂಗ 
ನಲ್ಲದೆ ಆನ್ಯವನರಿಯದಿಹುದೇ Ma ಎಂದು ಹೇಳಿರುವನು, 
ಅವನು ಮತ್ತೊಂದೆಡೆಯಲ್ಲಿ « ಶ್ರೀಗುರು ಕರುಣಿಸಿ ಕೊಟ್ಟಿ ಲಿಂಗಜಂಗ 
ಮವಬ್ಲದೆ ಆನ್ಯ ದೈವಂಗಳ ತ್ರಿಕರಣದಲ್ಲಿ ಅರ್ಚಿಸದಿರುವದೇ ಲಿಂಗಾಚಾರ 
"| ಡೀಪು-೧ ಇದು ಬಹಳ ವರ್ಷಗಳ ಜಂತ ತರಸಸಾಷಾಸ್ಯಾನಾ 
ಗ್ರಂಥವು. ರಾಃ ಬಃ ಮಲ್ಲಪ್ಪ ನಾರನ ಇನರು ಅಚ್ಚು ಹಾಕಿದ ಗ್ರಂಥವಲ್ಲ, 


ಪಂಚಿಇಚಿನವೆಗಳು, ಗು 


ವೆಂಬೆನಯು ಎಂದು ಹೇಳಿರುವನ್ನು ಹೀಗೆ ವೀರಕೆವನ. ಲಿಂಗಧಾರಿ 
ಯಾಗಿ ಆ ಪನಿಶ್ರ ಚಿನ್ನಕ್ಕೆ ಅನುಗ.ಣನಾಗಿ 
ಕರ್ತವ್ಯವು. ಅವನಲ್ಲಿ ಲಿಂಗವ ನಡೆ, ಲಿಂಗವ ನೋಟ, ಲಿಂಗದ ಕಳೆ, 
ಮೈದೊರತಕ್ಕದ್ದು. ಹೀಗೆ ಪರಮಾಶ್ಮನಿಗೊಳಗಾಗಿ ಆಚರಿಸುವದೇ 
ಲಿಂಗಾಚಿಇರವು ಇ್ತದಿದ್ದರೆ ಅವನು ಭವಿ, ಅಂದರೆ ಪ್ರಪಂಚನಲ್ಲಿ ಮಗ್ನ 
ನಾನನನು ಎಂದ: ಹೇಳತಕ್ತದ್ದು. 


೨ ಸದಾಚಾರ. ಇಯ 


೭೬ 
\ 
4 
1 
ಓ 

5 

೭೬ 

24 


ಇದು ಎರಡನೇ ಆಚಾರವು. ಲಿಂಗಾಚಾರವುಳ್ಳ ವನು ಸದಾಚಾರಿ 
ಗಿರುವದು ಅವಶ್ಯವು. ಲಿಂಗಾಚಾರ ಮತ್ತು ಸದಾಚಾರ ಇವುಗಳಲ್ಲಿ 
ತ ಸೆಂಬಂಧವು ಬಹಳವಿರುತ್ತದೆ. ದುರಾಚಾರವು ಮನುಷ್ಯನಲ್ಲಿಯ 
ಸದ ಕಳೆಯನ್ನು ಅಡಗಿಸುತ್ತದೆ. ಆದರೆ ಸದಾಚಾರವು ಅದನ್ನು 
ಲಿಸ; ತ್ತ ವೆ ಆದ್ದೆ ರಿಂದ ಲಿಂಗಾಚಾರವನ್ನು ಅನುಸರಿಸುವವನು ಸದಾ 
ಯಾಗಿರುವದು 'ಆತ್ಯಂತಾವಶ್ಯಕವು. 
ಸದಾಚಾರವೆಂದರೆ ನೀತಿಯಿಂದ ನಡೆಯುವದು, ಎಂದು ಅದರ 
ಸಾಮಾನ್ಯಾರ್ಥವಿರುತ್ತದೆ. ಆಧುನಿಕ ವಿದ್ವಾಂಸರು « ಸದಾಚಾರ” 
ಅಥವಾ " ನೀತಿ” ಇವಕ್ಕೆ ನಾನೂನಿಧ ವ್ಯಾಖೈ ಗನ್ನು ವತಾಡುವದುಂಟು, 
ದಕಿ ವೀರಶ್ಛೆವ ವಚನಕಾರರು "" ಎಲ್ಲ ಜನರಹುದೆಂಬುದೇ ಸದಾಚಾರ” 
ಎಂದು ಇದಕ್ಕೆ ಅರ್ಥವನ್ನು ಮಾಡಿದ್ದಾರೆ. ಸೂಕ್ಸ್ಯಾಗಮ ೮ ನೆಯ 
ಪಟಲ ೧೨ ನೇ ಶ್ಲೋಕದಲ್ಲಿಯಾದರೂ ಸದಾಚಾರವ ವ್ಯಾಖ್ಯೆಯ 
ಹೀಗೆಯೇ ಮಾಡಲ್ಪಟ್ಟಿದೆ. 
ಸಜ್ಜನಶ್ಶಿವಭಕ್ತಶ್ಚ ಏನ ಮಾರ್ಗೇಣ ಸರ್ವದಾ! 
ತುಪ್ಪ ಹ ೇಷಯತೆ ದೇನಿ ಸದಾಚಾರ: ಸ ವೈ ಸ್ಮೃತಃ 
ಎಂದರೆ ಸಜ್ಜನನೂ ಶಿವಭಕ್ತನೂ ಅದಂಥವನು ಯಾವಾಗಲೂ 
ಯಾವ ಮಾರ್ಗದಿಂದ ಸಂತುಸ್ಟನಾಗುವನೋ ಮತ್ತು ಎರಡನೆಯವರನ್ನು 
ಸಂತೋಷಗೊಳಿಸುವನೋ ಅದಕ್ಕೆ ಸದಾಚಾರನೆನ್ನತಕ್ಕದ್ದು. ಇದರ 
ಮೇಲಿಂದ ಉತ್ತಮರಾದ ಜನರಿಗೆ ಒಪ್ಪಿಗೆಯುಳ್ಳಂಥಾಡ್ಬೇ ಸದಾಚಾರ 
ವೆಂದು ವೀರಶೈವ ಪಂಡಿತರು ತಿಳಿದಿದ್ದಾರೆ. ನಿಜವಾಗಿ ಇದು ಸದಾಚಾರದ 


೪ 


ಚೀ 5 


ರಸ್ಪ 


ಣಿ 


«) 
ಅಃ 


ಣ೬೭ ೧೮ ಓದಿ 
ಅ 
A 


ಗಿ೪ ಶಿವಾನುಭವ. 


ಯೋಗ್ಯವ್ಯಾಖೈಯು. ಮನುಷ್ಯನಿಗೆ ನಾನಾವಿಧ ಪ್ರಸಂಗಗಳು ಒದಗುತ್ತವೆ. 
ಆಗ ಅವನು ಹ್ಯಾಗೆ ನಡೆಯಬೇಕೆಂಬದರ ಬಗ್ಗೆ ಸಾಮಾನ್ಯ ನಿಯಮಗ 
೪ನ್ನು ಮಾಡುವದು ದುಸ್ತರವು. ಒಂದು ಸಮಯದಲ್ಲಿ ಯೋಗ್ಯವೆಂದು 
ಕಂಡ ವರ್ತನೆಯು ಮತ್ತೊಂದು ಸಮಯಕ್ಕೆ ಅಯೋಗ್ಯವಾಗಬಹುದು. 
ಆದ್ದರಿಂದ ಆಗಮದಲ್ಲಿ ಮತ್ತು ವಚನಶಾಸ್ರ್ರದಲ್ಲಿ ಸುಜ್ಜರಿಗೆ ಒಪ್ಪಿಗೆಯಾ 
ಗುವಂತೆ ನಡೆಯುವದೇ ಸದಾಚಾರವೆಂದು ಹೇಳಿದೆ. ಈಗಿನ ಕಾಲಕ್ಕೆ 
ಬಹು ಮತದಂತೆ ವರ್ತಿಸುವಡೇ ತಕ್ಕದ್ದೆಂಬ ತಿಳುವಳಿಕೆಯು ಬಲಗೊಳ್ಳ 
ಹಕ್ಕಿದೆ. ರಾಜ್ಯ ಸೂತ್ರಗಳು ಈ ಪದ್ಧ ತಿಗೆ ಅನುಸಾರವಾಗಿ ನಡೆದಿವೆ. 
ಈ ದೃಷ್ಟಿಯಿಂದ ವೀರಶೈವಶಾಕ್ರ್ರಕಾರರು ಮಾಡಿದೆ ಸದಾಚಾರದ ಈ ವ್ಯಾಖ್ಯೆ 
ಯು ಸಮಂಜಸವೂನ್ಯನಹಾರ್ಯವುೂಳಿಗಿರುತ್ತಡೆ. ಪಾಕ್ಕಿಮಾತ್ಯರು ಸದಾ 
ಚಾರದಲ್ಲಿ ಧಾರ್ಮಿಕ ಕಟ್ಟಳೆಗಳನ್ನು ಸೇರ್ನಡಿಸುವದಿಲ್ಲ. ಆದರೆ ಹಿಂದೂ 
ಶಾಸ್ತ್ರಜ್ಞರು ಹೀಗೆ ಭೇದವನ್ನು ಮಾಡುವದಿಲ್ಲ. ಅದರಂತೆಯೆ ವೀರಶೈವ 
ತಶ್ಚಜ್ಞರೂ ಭೇದವನ್ನು ಎಣಿಸುವದಿಲ್ಲ. ಅವರು ಇವೆರಡನ್ನೂ ಸಮ್ಮೇಲನ 
ಮಾಡಿ ಸದಾಚಾರವನ್ನು ವಿವರಿಸುತ್ತಾರೆ. ಈ ದೃಷ್ಟಿಯಿಂದ ವೀರಶೈವಾ 
ಚಾರ ಸ್ರದೀಪಿಕೆಯ ಗ್ರ”ಥಕಾರನು ಇದರಲ್ಲಿ ಎಂಟು ಭಾಗಗಳನ್ನು 
ಮಾಡಿದ್ದಾನೆ. ಅವು ಕೆಳಗೆ ಬರೆದ ಸ್ರಕಾರಃ-- 

೧ ಉತ್ಪನ್ನ ಶೀಲಃ- ಶಿವ ದೀಕ್ಷೆಯನ್ನು ಹೊಂದಿ ಅಜ್ಞಾನ ದೇಶ 
ವನ್ನು ಬಿಟ್ಟುಕೊಟ್ಟು ಲಿಂಗಾಂಗಿಯಾಗಿ ವ್ಯವಹರಿಸುವದೇ ಉತ್ಪನ್ನ 
ಶೀಲವು. ಅಂದರೆ ಲಿಂಗಧಾರಣೆಯಿಂದ ಯಾನ ನಡತೆಯು ಉತ್ಸನ್ನವಾ 
ಗುತ್ತದೋ ಅದೇ ಉತ್ಪನ್ನ ಶೀಲವು. 

೨ ಆಚಾರ ಶೀಲಃ- ತಾನು ಹೀಗೆ ಭಕ್ತನಾಗಿ ಆಚರಿಸುವದಲ್ಲಸೆ 
ತನ್ನ ಪತಿ ಪತ್ನೀ ಸುತಾದಿಗಳು ಸಹ ಪಂಚಮುದ್ರಾನ್ವಿತರಾಗಿ ಪ್ರಾಣಲಿಂಗಿ 
ಗಳಂತೆ ಆಚರಿಸುವಡೇ ಆಚಾರ ಶೀಲ. ಎಂದರೆ ಭಕ್ತನು ತಾನು ಸದಾ 
ಚಾರಿಯಾಗಿರುವದಲ್ಲದೆ ತನ್ನ ಕುಟುಂಬಸ್ಥರನ್ನೂ ಸಹ ಭಕ್ತರನ್ನಾಗಿ 
ಮಾಡಿ ಅವರೂ ಸದಾಚಾರಿಗಳಾಗಿ ವರ್ತಿಸುವಂತೆ ಮಾಡತಕ್ಕದ್ದು. ಹೀಗೆ 
ಯಾವನು ವರ್ತಿಸುತ್ತಾನೋ ಅವನು ಆಚಾರ ಶೀಲನು. 

೩ ಉದ್ಯೋಗೆ ಶೀಲ:- ಉದ್ಯೋಗಿಯಾಗಿರುವದು ವೀರಶೈವ 
ಧರ್ಮದ ಪ್ರಕಾರ ಭಕ್ತನ ಕರ್ತವ್ಯವು. ಅವನು ಹೆರವರನ್ನು ಅವಲಂಬಸಿ 
ಹೊಟ್ಟಿ ಹೊರೆದುಕೊಳ್ಳತಕ್ಕದ್ದಲ್ಲ. ಆದ್ದರಿಂದ ಅವನೂ ತನ್ನ ತಂದೆ ಮತ್ತು 


\ 
\ 
\ 


ಪಂಚಾಚಾರಗಳು. ೧೫ 


ಬಾಂಧವರೂ ಒಂದು ಕಾಯಕವನ್ನು ಅವಲಂಬಿಸಿ ನಶುಪಾಠ 
ವಿಮುಕ್ತಿಗೋಸ್ಕರ ಪ್ರಖ:ಶ್ಲಿಸಕ್ಕದ್ದು. ಇದೇ ಉದ್ಯೊಗ ಶೀಲವು. ಹೀಗೆ 
ಸತ್ಕಾಯಕನಿಂದ ಆರ್ಜಿಸಿ ಶಿವ ಕಾರ್ಯಕ್ಕೆ ಇನು ಪಡೆದಂಥಾದ್ದನ್ನು 
ಸಮರ್ನ್ಪಿಸತಕ್ಕದ್ದು. ಹೀಗೆ ವಿನಿಯೋಗಿಸುವದು ವೀರಕೈನ ಧರ್ಮವು. 
ಇದೇ ಉದ್ಯೋಗ ಶೀಲವು. 

೪ ಉತ್ಕಲ ಶೀಲ:- ತನ್ನ ಮಳ್ಳಳೆಲ್ಲರು ರೀರಕೈಿವ ಧರ್ಮಾಚಾರ 
ಯುತರಾಗಿ ಭಕ್ತಿಯಿಂದ ಶಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿರು 
ವಂತೆ ಮಾಡುವದೇ ಉತ್ಕಲ ಶೀಲವು. 

೫ ಸಂಬಂಧ ಶೀಲಃ- ವೀರಶೈವನು ಶೈವ ಮಾರ್ಗವನ್ನು ಬಿಟ್ಟ; 
ಕೊಟ್ಟು ಭವಿ ಪಾಕ ಮತ್ತು ಶಾಮಕ ಆಹಾರಾದಿಗಳನ್ನು ಬಿಟ್ಟ ಕೊಡು 
ಹ ಸಂಬಂಧ ಶೀಲವು. 

ಪ್ರಸನ್ನ ಶೀಲ;- ಭಕ್ತನು ಷಡಕ್ಷರ ಮಂತ್ರ ಧ್ಯಾನದಲ್ಲಿ ನಿರತ 
ನಾಗಿ ಹ ಇಲಿ ಜ್ಞಾನನನ್ನು ಹೊಂದಿ ಲಿಂಗಾಂಗಿಗಳನ್ನು ಪ್ರೀತಿಸು 
ಆಚರಿಸುವಡೀೀ ಪ್ರಸನ್ನ ಶೀಲವು. 

೭ ಉತ್ತಮ ಶೀಲಃ- ಎಂದರೆ ಗುರು ಲಿಂಗ ಜಂಗಮರನ್ನು ದಾಸ 
ನಂತೆ ಪೂಜಿಸುತ್ತ ಪಾದೋದಕ ಪ್ರಸಾದಮಯನಾಗಿ ಆಚರಿಸುವದೇ 
ಉತ್ತಮ ಶೀಲವು. 

೮ ಜ್ಞಾನ ಶೀಲಃ- ಭಕ್ತ ಜನರಲ್ಲದವರು ಪ್ರೀತಿಸ ಸುನಂಥ ಪದಾರ್ಥ 
ಕ್ಕೆ ಸೀವಿಸದಿರುವದು ಮತ್ತು ಅಪೇಯ ಪಾನ, ಅಭಕ್ಷ್ಯ ಭಕ್ಷಣಾದಿ 
ಸ ಬಿಟ್ಟ ಕೊಟ್ಟು ವ್ಯವಹರಿಸ ು:ವಂಥಾಡ್ದೇ ಜ್ಞಾನ ಶೀಲವು. 


ತಿತ್ತ 


pa 


ಗೆಳ 
ಗಃ 


ಸಿಸಿ 


ಈ ಮೇರೆಗೆ ಸದಾಚಾರಗಳಲ್ಲಿ ಎಂಟು ಭಾಗಗಳು ಇರುತ್ತವೆ ಇನೆ 
ಲವುಗಳ ಮೇಲಿಂದ ವಾಚಕರು ಸದಾಚಾರದ ಅರ್ಥವೇನಿರುವದನ್ನು 
ಕಂಡು ಹಿಡಿಯಬಹುದಾಗಿಡೆ. ಸದಾಚಾರನೆಂದಕಿ ಷಟ್ಟಿಲ ಶಾಶ್ರದ 
ತತ್ವಗಳಿಗೆ ಅನುಸಾರವಾಗಿ ನೀತಿಯುತನಾಗಿ ತಾನು ನಡೆಯುವದಲ್ಲದೆ 
ತನ್ನ ಮನೆಯವರೆಲ್ಲರೂ ಹಾಗೆಯೇ ನಡೆಯುವಂತೆ ಮಾಡಿ ತ್ಯಾಜ್ಯಾಹಸ 
ರಾದಿಗಳನ್ನು ಬಿಟ್ಟ ಕೊಟ್ಟ ಪಾದೋದಕ ಪ್ರಸಾದೋಪ ಜೀವಿಯಾಗಿ 
ರತಕ್ಕದ್ದು. ಸ ಒಂದು ಉದ್ಯೋಗವನ್ನು ಮಾಡಿ ಸರಾವಲಂಬಿಯಾ 


ಶಿವಾನುಭವ. 


Pe 
ದಿ 


ಗಿರದೆ ಸ್ವತಂತ್ರ ವೃತ್ತಿಯಿಂದ ಗುರು ಲಿಂಗ ಜಂಗವಮುದೊಡನೆ ಸವಮರ್ಪಣ 
ಭಾವದಿಂದ ವ್ಯವಹರಿಸಕ ಕೃದ್ದು. ಇಸೇ ಲಿಂಗಾಂಗಿಯ ಸದಾಚಾರ 
ಧರ್ಮವು. 

ವಚನಕಾರರಲ್ಲಿ ಪ್ರಸಿದ್ಧನಾದ ಚನ್ನಬಸವೇಕ್ವರನಾದರೂ ಸದಾಚಾ 
ರದ ವ್ಯಾಖ್ಯೆಯನ್ನು ಹೀಗೆಯೇ ಮಾಡಿರುತ್ತಾನೆ. ಅವನು ತನ್ನ ವಚನಗ 
ಳಲ್ಲಿ ಒಂದು ಕಡೆಗೆ « ಸಜ್ಜನ ಕಾಯಕದಲ್ಲಿ ತಂದು, ಗುರುಲಿಂಗ 
ಜಂಗಮಕ್ಕೆ ಮಾಡಿ ನೀಡಿ, ನಿತ್ಯನಾಗಿರ. ವದೇ ಸದಾಚಾರ'' ಎಂತಲೂ 
ಮತ್ತೊಂದಿಡೆಯಲ್ಲಿ "" ಭಕ್ತನಾದೊಡೆ ಸತ್ಯ ಶುದ್ಧ ಕಾಯಕ, ಮಹೇಶನಾ 
ದೊಡೆ ಸತ್ಯಶುದ್ಧ ಭಿಕ್ಷವ ಬೇಡಿ ಸಮಸ್ತ ಪ್ರಾಣಿಗಳಲ್ಲಿ ಪಾತ್ರಾಪಾತ್ರವ 
ತಿಳಿದು ಹಸಿವು ತೃಷೆ ಸೀತಕ್ಕೆ ಸಂಹಿತಾರ್ಥಿಯಾಗಿರ್ಪುದೇ ಸದಾಚಾರ 
ವೆಂಬೆನಯ್ಯ'' ಎಂತಲೂ ಹೇಳಿದ್ದಾನೆ. ಇದರ ಮೇಲಿಂದ ಭಕ್ತ ಮಾಹೇ 
ಶ್ವರರು ಆಲಸ್ಯ ಭಾವವನ್ನು ಬಿಟ್ಟು ಕೊಟ್ಟು ಉತ್ತಮವಾದ ಕಾರ್ಯಗ 
ಳನ್ನು ಅವಲಂಬಿಸಿ ತಮಗೆ ದೊರಕಿದ ಧನವನ್ನು ಪಾಶ್ರಾಪಾತ್ರ ವಿಚಾರ 
ಮಾಡಿ ಸರಹಿತಾರ್ಥಕ್ಕೋಸ್ಟರ ಉಪಯೋಗಿಸುವದೇ ಸದಾಚಾರನೆಂದು 
ಶಿವ ಶರಣರು ತಮ್ಮ ವಚನಗಳಲ್ಲಿ ಹೇಳಿರುವರು. 

೩ ಶಿನಾಚಾರ. 


ಶಿವಾಚಾರವೆಂದಕೆ ಶಿವನಲ್ಲಿ ಮನಸ್ಪನ್ನು ಲೀನ ಮಾಡಿ ಶಿವಲಿಂಗ 
ದಲ್ಲಿಶಿಲಾ ಬುದ್ಧಿಯನ್ನು ಬಿಟ್ಟು ಕೊಟ್ಟಿ ಶಿವಸಂಸ್ಕಾರಯು ತನಾಗಿ ಜಾತಿ 
ಭೇದಗಳನ್ನೆಣಿಸಡೆ ಇರುವದೇ ಶಿವಾಚಾರವೆಂದು ಪ್ರದೀಪಿಕಾ ಕರ್ತನು 
ಹೇಳಿದ್ದಾನೆ. ವಚನಕಾರರು ಮಾಡಿದ ಅರ್ಥವಾದರೂ ಹೀಗೆಯೇ ಇರು 
ತ್ತದೆ. ಚನ್ನಬಸವೇಶ್ವರನು ಒಂದೆಡೆಯಲ್ಲಿ «« ಶಿವ ಭಕ್ತರಲ್ಲಿ ಜಾತಿ ವರ್ಣಾ 
ಶ್ರಮವನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ” ಎಂತಲೂ 
ಮತ್ತೊಂದೆಡೆಯಲ್ಲಿ « ಗರು ಮಾರ್ಗಾಚಾರದಲ್ಲಿ ನಿಂದ ಶಿನಲಾಂಛನ 
ಧಾರಿಗಳಲ್ಲಿ ಪರಶಿವಲಿಂಗದಲ್ಲಿ ಬೆರಿಸಿ ಅರ್ಥ ಪ್ರಾಣಾಭಿಮಾ ನವನ್ನು ಅರ್ಷಿ 
ಸುವದೇ ಶಿವಾಚಾರವೆಂಬೆನಯ್ಯ'' ಎಂತಲೂ ತನ್ನ ವಚನದಲ್ಲಿ ಹೇಳಿರು 
ವನು. ಈ ಉಕ್ತಿಗಳ ಮೇಲಿಂದ ಯಾವತ್ತು ವಸ್ತುಗಳಲ್ಲಿ ಶಿನಭಾವವನ್ನು 
ಹೊಂದಿ ಜಾತಿ ಭೇದವನ್ನು ಎಣಿಸದಿರುವದೇ ಶಿನಾಚಾರವೆಂದು ತಿಳಿದು 
ಬರುತ್ತದೆ. ಆದರೆ ಅನೇಕರು ಶಿವಸಚಾರವೆಂದರೆ ಶಿನನೊಬ್ಬನನ್ನೇ 


ಪಂಚಾಚಾರಗಳೆ. ೧೭ 


ಪೂಜಿಸಬೇಕ್ಕು ಇತರ ದೈವಗಳನ್ನು ಪೂಜಸಬಾರದು ಎಂದು ಎಣಿಸು 
ವಡೇ ಶಿನಾಚಾರವೆಂದು ತಿಳಿದಿರುವರು. ಆದರೆ ವೀರಶೈವ ತತ್ವಜ್ಞರ 
ಪ್ರಕಾರ ಈ ವೃತ್ತಿಯು ಲಿಂಗಾಚಾರದಲ್ಲಿ ಬರುವದು. ಆದರೆ ಶಿವಾಚಾರ 
ದಲ್ಲಿ ಬರಲಾರದು. ಆವರ ಅಭಿಪ್ರಾಯದ ಪ್ರಕಾರ ಶಿನಾಚಾರನೆಂದರೆ 
ಭಕ್ತ ಜನರಲ್ಲಿ ಶಿವಭಾವವನ್ನು ಹೊಂದಿ ಅವನಲ್ಲಿ ಜಾತಿ ಭೇದವನ್ನೆಣಿಸ 
ದಿರುವದೀ ಇರುತ್ತದೆ. 


೪ ಗಣಾಚಾರ. 


ಇದರೆ ಅರ್ಥವು ವೀರಕೈವಾಚಾರ ಪ್ರದೀಸಿಕೆಯಲ್ಲಿ ಕೆಳಗೆ ಬರೆದ 
ಮೇರಿಗೆ ಹೇಳಿದೆ. «ಭಕ್ತನು ಶಿವನಿಂದೆಯನ್ನು ಕೇಳಿದರೆ ಅವರನ್ನು ಘಾತಿ 
ಸತಕ್ಕದ್ದು. ಇದಾಗದಿದ್ದರೆ ಶಪಿಸಶಕೃದ್ದು. ಇದೂ ಆಗದಿದ್ದರೆ ಅ ಸ್ಥಾನ 
ವನ್ನು ಬಿಟ್ಟಿ ಹೋಗತಳ್ಳದ್ದು. ಅಲ್ಲದೆ ಅವನು ತನ್ನಲ್ಲಿರುವ ಕೆಳಗೆ ಕಾಣಿ 
ಸಿದ ಭವಿಗಳನ್ನು ಬಿಟ್ಟು.ಬಿಡತಕ್ಕದ್ದು. ಅವು ಯಾವವೆಂದರೆಃ-- ಅನೃತ, 
ಅಸ್ಥಿರವಾಕ್ಯ, ವಂಚನ, ಪಂಕ್ತಿ ಭೇದ, ಉವಾಸೀನತೆ, ಮತ್ತು ನಿರ್ದ 
ಯತ್ವ. ಇವುಗಳನ್ನು ಬಿಟ್ಟ, ಕೆಳಗೆ ಕಾಣಿಸಿದ ಆರು ಆಚಾರಗಳನ್ನು 
ಸ್ವೀಕರಿಸತಕ್ಕದ್ದು. ಅವು ಯಾನವೆಂದರೆಃ-ಅಕ್ರೋಧ್ಯ ಸತ್ಯ ವಚನ! 
ಭವಿ ಭಕ್ತ ವಿಭೇದೆನ, ಅನುಗ್ರಹ ಕ್ಷಮಾ, ಅಸಾತ್ರದ್ರವ್ಯಾರ್ಪಣ. 
ಅವನು ಜನ್ಮ ಮೃತ್ಯು ರಜ ಮೊದಲಾದ ಪಂಚ ಸೂತಕಗಳನ್ನು ಬಿಟ್ಟ 
ಕೊಡತಕ್ಕದ್ದು. ಮತ್ತು ವೀರಶೈವರಲ್ಲಿ ಪ್ರಸಿದ್ಧವಾಗಿರುವ ೬೪ ಶೀಲಗ 
ಳಂತೆ ನಡೆಯತಕ್ಕದ್ದು. ಈ ಆಚಾರನೇ ಗಣಾಚಾರವೆನಿಸುವದು.” 

ವಚನಕಾರರಾದರೂ ಗಣಾಚಾರದರ್ಥವನ್ನು ಹೀಗೆಯೇ ವಿವರಿಸಿ 
ರುವರು, ಚನ್ನಬಸವೇಶ್ವರನುಃ- "ಶಿವಾಚಾರದ ನಿಂದೆಯ ಕೇಳೆದಿಹೆದೇ 
ಗಣಾಚಾರ” ಎಂತಲೂ “-ಅಷ್ಟಾವರಣಂಗಳ ಮೇಲೆ ನಿಂಜೆ `ಕುಂದುಗಳು 
ಬಂದು ತಟ್ಟಿದಲ್ಲಿ ಗಣಸಮೂಹವ ನೊಡಗೂಡಿ ಆ ಸ್ಥಲವತ್ಯಜಿಸುವದೇ 
ಗಣಾಚಾರನೆಂಬೆನಯ್ಯ” ಎಂತಲೂ ಹೇಳಿದ್ದಾನೆ. ಅದೇ ಮೇರೆಗೆ "ಗುರು 
ಲಿಂಗ ಜಂಗಮ ಭಕ್ತರುಗಳ ನಿಂದಿಸುವ ದುರಾಚಾರಿಗಳ, ಭಕ್ತ ನಿಂದೆ 
ಹರಸಿಂಜೆ ಆಚಾರ ನಿಂಡೆಯ ಮಾಳ್ಸ ಮಾಯಾ ವಾದಿಗಳ, ಇತರ 
ಮತಂಗಳಂ, ಪರದೈವಂಗಳಂ, ೫ೌನಾಚಾರದ ವ್ರತಂಗಳಂ, ಕೆಡಿಸುವ 


೧೮ ಶಿವಾನುಭವ. 


ಜೈನ ಬೌದ್ಧ ಚಾರ್ವಾಕ ಮಾಯಾ ವಾದಿಗಳು ಪ್ರಾಣಲಿಂಗ ಸಂಬಂಧಿ 
ಗಳಾದ ಭಕ್ತ ವ್ರತಂಗಳ ಕೆಡಿಸುವ ಪ್ರಯತ್ನದ ಸಮಯದಲ್ಲಿ ಪರವಾ 
ದಿಗಳ ಕಾಣುತಾಕ್ಷಣವೇ ಹಸ್ತ ಖುಡ್ಗದಿಂನ ಅವರ ಪ್ರಾೂಣತ್ಸಾಗವಂ 
ಮಾಡುವದು. ಅಲ್ಲಮೊಡೆ ಶವಿಸುವದು. ಹಾಗೂಗದ ಪಕ್ಷನಲ್ಲಿ ಆ ಸ್ಫನಂಗಳ 
ತೊಲಗಿ ಹೋಗುವದು. ಇಂತಿಷ್ಟು ಆಗದ ಪಕ್ಷಕ್ಕೆ ತನ್ನ ಪ್ರುಣವನಾ 
ದರೂ ತ್ಯಾಗವ ಮಾಡುವದು ಇಂತೀ ಪ್ರಕಾರದಲ್ಲಿ ಗಣಾಚಾರವ 
ನುಂಟು ಮಾಡುವದೇ ಗಣಾಚಾರವೆಂಬೆನಯ್ಯ'' ಎಂದು ಮತ್ತೊಬ್ಬ 
ವಚನಕಾರನು ತೆನ್ನ ಉಕ್ತಿಯಲ್ಲಿ ಹೇಳಿದ್ದಾನೆ. ಹೀಗೆ ವೀರಕೈವನು 
ತಾನು ಹಿಡಿದ ಕಾರ್ಯಗಳೆನ್ನು ಸ್ಥಿರಟುದ್ಧಿ ಯಿಂದಲೂ ಧೈರ್ಯಸ್ಸೊರ್ಯ 
ದಿಂದಲೂ ಜರಗಿಸತಕದ್ದು ಅವನ ಕರ್ತವ್ಯವು. ಅದರಲ್ಲಿ ಒದಗಿದ 
ಕಂಟಿಕಗಳಿಗೆ ಅನನು ಅಂಜತಕ್ಕದ್ದಲ್ಲ. ಇದು ಗಣಾಚಾರನೆನಿಸುವದು. 


೫ ಭೃತ್ಯಾಚಾರ: 


ವೀರಶೈವಾಚಾರ ಪ್ರದೀಪಿಕೆಯಲ್ಲಿ “ನಿಯೆಮ ಸಂಯುಕ್ತನಾಗಿ ಗುರು 
ಲಿಂಗ ಜಂಗಮಕ್ಕೆ ದೇಹಾದಿಗಳನ್ನು ಅರ್ಸಿಸಿ ದಾಸಭೂವವಿಂನಿರುವದೇ 
ಭ್ರೃತ್ಯಾಚಾ ” ವೆಂದು ಹೇಳಿದೆ. ಇದರಲ್ಲಿ ದಾಸತ್ವ, ವೀರದಾಸತ್ವ, ಭೃತೃತ್ವ, 
ವೀರಭೃತ್ಯೃತ್ವ ಎಂಬ ನಾಲ್ಕು ಭಾಗಗಳು ಮಾಡಲ್ಪಟ್ಟಿವೆ. 

ವಚನಕಾರರ ಪ್ರಕಾರ ಭೃತ್ಯಾಚಾರದ ಅರ್ಥವಾದರೂ ಹೀಗೆಯೇ 
ರುತ್ತದೆ. *ತಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯ 
ಕ್ರಿಯಿಂದ ಆಚರಿಸುವದೇ ಭೃತ್ಯಾಚಾರವು'' ಎಂತಲೂ «ದಾಸತ್ವವು 
ವೀರದಾಸತ್ವವು, ಭೃತ್ಯತ್ವ, ವೀಂಭೃತ್ಯತ್ವವುಳ್ಳಿವನಾಗಿ ಸ್ವಗ್ರಹೈ, ಸ್ವಧನ 
ಸ್ವಡೀಹವು ಲಂಗಜಂಗಮ ಭಕ್ತರಿಗೆ ಸಮರ್ಪಣ ಮಾಡಿ ಇಂತೀ ಭಕ್ತಿ 
ಮುಖನೂಗಿ ಧೇವಭಕ್ವರೇ ಹಿರಿದು ತಾ ಕಿರಿದಾಗಿ ಅಚರಿಸುವದೇ ಭೃತ್ಯಾ 
ಚಾರ” ಎಂತಲೂ «ಜಾತ್ಯಾಶ್ರಮ ಕುಲಗೋತ್ರ ನಾಮರೂಪ ಕ್ರಿಯಾ 
ರಹಿತನಾಗಿ ಗುರೂಪಾವಸ್ಥೆಯಿಂದ ಗುರು ಪ್ರತ್ಯಕ್ಷವ ಮಾಡಿ ಆ ಗುರು 
ವಿನಿಂದ ಚಿದ್ಭನ ಮಹಾಲಿಂಗವ ಪಡೆದು ಆ ಲಿಂಗ ಸಹಿತನಾಗಿ ಭಕ್ತಿ 
ಜ್ಞಾನ ವೈರಾಗ್ಯ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ 
ಮೊದಲಾದ ಷಟ್ಸ್ಟಿಲ ಮಾರ್ಗದಿಂದ ಭಕ್ತ ಗಣಂಗಳನ್ಲಿ ಸಂಚ ಸೂತಕಂಗಳ 


ಕಲ್ಪಿಸದೇ ಅವರಿದ್ದ ಸಲಕ್ಕೆ ಹೋಗಿ ತನ್ನ ತನುಮನ ಧನಂಗಳ ಸಮ 


ಇ ಚಿ 


ಪಂಚಾಚಾರಗಳು. ರ್ಗ 


ರ೯ಸಿ ಅವಕೊಕ್ಕು ವಕ್ಷ ಹಾಕಿಸಿ ಹಸ್ತಾಂಜಲಿತನಾಗಿ ಪ್ರಶೃಶ್ತರವ 
ಕೊಡದಿರ್ಜದೆೇ( ಭೃಶಃ 1... ಎಂತಲೂ ವಚನಕಾರರು 
ಹೇಳಿದ್ದಾರೆ. ಹೀಗೆ ಬ ಇರದ ಅರ್ಥವು ವೀರತೈವ ಧರ್ಮೆಗ್ರಂಥಗಳಲ್ಲಿ 
ವೀನಕೈವನು ಎಲ್ಲಕೊಡನೆ ಭಾನ [ 
ವರ್ತಿಸತಕ್ಕದ್ದು, ಎಂದೂ ಅಹಂಕಾ ರಿಯಾಗಿರತಕ್ಕದ್ದಲ್ಲ. ವೀರಶೈವರು 
ಪರಸ್ಪರರನ್ನು ಕಂಡಾಗೆ "ಶರಣು ಶರಣಾರ್ಥಿ” ಎನ್ನುತ್ತಾರೆ. ಪತ್ರಗಳನ್ನು 
ಬ 


[3 
ಚ 
ಚ 
'ಬ 

ಇರ 


ತಿಯ. ತವ ಕಾಲಕ್ಕೂ ಅನರು ಇದೇ ಶಬ ನವನ್ನು ಉಪಯೋಗಿಸುತ್ತಾರೆ. 
ಇದು ಆವರಲ್ಲಿರತಳ್ಳ ಭೃತ್ಯಾಚಾರವನ್ನು ತೋರಿಸುತ್ತದೆ. 

ಈ ಮೇಕೆಗೆ 'ೀರಕ್ಕಿವ ಧರ್ಮಗ್ರಂಥಗಳಲ್ಲಿ ಪಂಚಾಚಾರಗಳ ವಿವ 
ರಣೆಯು ಇರುಕ್ತದೆ. ಇದರ ಮೇಲಿಂದ ಆಗಮಗಳೂ ವಚನಗಳೂ 
ಬೇಕೆ ಬೇರೆ ಸಂಸ್ಕ್ರುತ ಗ್ರಂಥಗಳೂ ಇವುಗಳಲ್ಲಿ ಕಾಣಿಸಿದ ಅರ್ಥವು 
ಒಂದೇ ಇದೆಂಬದು ವಾಚಕರಿಗೆ ಸ್ಪನ್ಟವಾಗುವದು. 

ಮೇಲ್ಕಂಡ ವಿವರಣೆಯು ಮೊದಲಿಗೆ ವಾಚಕರಿಗೆ ಬಹಳ ತೊಡ 
ಕುಳ್ಳದೆಂದು ತೋರಬಹುದು. ಆದರೆ ಸ್ವಲ್ಪು ವಿಚಾರ ಮಾಡಿದ3 ಇವು 
ಗಳ ಅರ್ಥವು ಬಹು ಸುಲಭವಿರುತ್ತದೆಂದು ಅವರಿಗೆ ತಿಳಿಯಜಿ ಇರೆ 
ಲಾರದು. 

ಈ ಪಂಚಾಚಾರಗಳ ಉದ್ದೇಶವು ಮನುಷ್ಯನು ಜಗತ್ತಿನಲ್ಲಿ ಹ್ಯಾಗೆ | 
ನಡೆಯಬೇಕೆಂಬದನ್ನು 'ತಿಳಿಸುವದೇ ಮುಖ್ಯೆವಾಗಿರುತ್ತದೆ. 

ವೀರಕಶೆ ವನು ತನ್ನ ಪ ಪ್ರಕಿಯೊಂದು ಕಾರ್ಯವನ್ನು ಅತ್ಯಂತ ಧಾ ರ್ಮಿಕ 
ಉಜ್ವಲ ನ ವನಡತಕ್ಕದ್ದು, ಅವನು ಕೇವಲ ಐಹಿತ ಭೋಗಾ 
ಪೇಕೆಯಿಂದ ಯಾವದನ್ನೂ ಮಾಡತಕ್ಕದ್ದಲ್ಲ, ಅವನು ಲಿಂಗಾರ್ಪಣ 
ಭಾವದಿಂದ ಆಚರಿಸತಕ್ಕದ್ದು, ಇದೇ ಲಿಂಗಾಚಾರವೆಂದು ನಾವು ಅನ 
ಬಹುದು, ಮನುಷ್ಯನು ತನ್ನ ಇಂದ್ರಿಯ ಸುಖಕ್ಕಾಗಿ ಕಾರ್ಯಗಳನು 
ಮಾಡಿದ್ದಾದರೆ ಅವನಲ್ಲಿ ಲಿಂಗಾಚಾರ ವಿರಲಾರದು. ಇದು ಅವನನ್ನು 
ದುರ್ಮಾರ್ಗಕ್ಕೆ ಎಳಿಸುತ್ತದೆ. ಲಿಂಗವೆಂದರೆ ಕೇವಲ ಪೂಜಾರ್ಚನೆಗೋ 
ಸ್ಯ ವೀರಶೈನನು ಧಾರಣ ಮಾಡುವ ಸ್ಥೂಲಲಿಂಗ ಮಾತ್ರವಲ್ಲ. 
ಷಟ್ಸಲ ಶಾಸ್ತ್ರದ ಸ್ರಕಾರ ಅದಕ್ಕೆ ಒಂದು ವ್ಯಾಪಕಾರ್ಥವಿರುತ್ತದೆ. 
ಯಾವ ಪದಾರ್ಥವು ಪರಮಾತ್ಮನತ್ತ ಮನಸ್ಸನ್ನು ಎಳೆಯುತ್ತದೋ 
ಯಾವದರಲ್ಲಿ ಮತ್ತು ಯಾವದರಿ9ದ ಉತಮ ಭಾವಗಳೂ ಕೃತಿ 


ಅ೦ ಶಿವನನುಭವ. 


ಗಳೂ ಮನುಸ್ಯನಲ್ಲಿ ಪ್ರಕಟಿನಾಗುತ್ತ ಮೋ ಅವೆಲ್ಲವನ್ನೂ ಲಿಂಗ ಗುಣ 
ವುಳ್ಳವೆಂದು ನಾವು ಹೇಳಬಹುದು. ಇಂಥ ಪಾಸವಾರ್ಥಿಕ ಶ್ರೇಷ್ಠ ಭೂವ' 
ವನ್ನು ನಿತ್ಯದ ವ್ಯವಹಾರದಲ್ಲಿ ಪ್ರಕಟಗೊಳಿಸುವಡೇ ಲಿಂಗಾಚಾರವು. 
ಸದಾಚಾರವು ಮುಖ್ಯವಾಗಿ ನೈತಿಕಾಚರಣೆಗೆ ಸಂಬಂಧ ಪಟ್ಟದ 
ರುತ್ತದೆ. ನೀರಕೈ ವನು ತಾನು ನೀತಿಯಿಂದ ವರ್ತಿಸುವದಲ್ಲದೆ ತನ್ನ 
ಕುಟುಂಬಸ್ಥರೂ ಸ ಸಮಾಜದವರೂ ಹೀಗೆಯೇ ವ ವಹರಿಸುವಂತೆ ಚ 
ವದಾದರೂ ಅವನ ಕರ್ತವ್ಯವಾಗಿರುವನು. ವೀ ಕಿ ವನು ಆತಕ್ಮೋನ್ನತಿ 
ಗೋಸ್ಕರ ಪ್ರಯಶ್ನಿಸುವದು ಅವಶ್ಯವು. ಆದರೆ 4 ಮೇರೆಗೆ ಅವನು 
ತನ್ನ ಕುಟುಂಬ ಮತ್ತು ಸಮಾಜ ಇವುಗಳ ಬಗ್ಗೆಯೂ ಪ್ರಯತ್ನಿಸುವ 
ದೊಂದು ಮಹತ್ತರವಾದ ಇನ್ನೊಂದು ಭಾರವು ಅವನ ಮೇಲೆ ಇದೆ. 
ಇದನ್ನಾದರೂ ಅವನು ಸರಿಯಾಗಿ ಜರಗಿಸ ಸತಕ್ಕದ್ದು. ಈ ವಿಷಯದ 
ಮಹತ್ವವನ್ನು ವೀರಶೈವ ಧರ್ಮಶಾಸ್ತ್ರಕಾರರು ಕಂಡು ಹಿಡಿದು ಆ 
ಬಗ್ಗೆಯೂಪ್ರಯತ್ನಿಸುವದು ಅವಶ್ರವೆಂದು ಅವರು ಹೇಳುತ್ತಾರೆ. ಇದಾದರೂ 
ಸದಾಚಾರವು, ಇದರಂತೆಯೇ ಮನುಷ್ಯನು ಒಂದು ಉಸಜೀವನನ ಹೋರೆ 
ಆಂದರೆ ಕಾಯಕವನ್ನು ಕೈಕೊಂಡು ಅದನ್ನು ಅವನು ಸರಿಯಾಗಿ ಪಾರ 
ಪಾರ್ಥಿಕ ದೃಷ್ಟಿಯಿಂದ ನಿರ್ವಹಿಸತಕ್ಷ ಕೃದ್ದು. ಅವನು ಸರಾವಲಂಬಿಯಾಗಿ 
ರತಕ್ಕದ್ದಲ್ಲ. ಹೀಗೆ ವತ್ತಿಸ ುವದೂ ಸದಾಚಾರದಲ್ಲಿ ಬರುವದು 
ಹೀಗೆ ಈ ಎಲ್ಲ ವಿಷಯಗಳನ್ನು ಸದಾಚಾರವಲ್ಲಿ ಗಣಿಸುವದು ತಕ್ಕ 
ದ್ವಲ್ಲೆಂದು ಆಧುನಿಕ ಶಾಸ್ತ್ರಜ್ಞರು ಅನ್ನಬಹುದು. ಆಸರೆ ಹಿಂದೂ ಧರ್ಮ 
ಶಾಸ್ತ್ರಕಾರರೂ, ಅದರಂತೆ ನೀರಕೈನರೂ ಈ ತೆರದ ಸಾಮಾಜಿಕ ಆಚ 
ಗಟ, ವ್ಯವಹಾರ, ನೀತಿ ಮತ್ತು ಧರ್ಮ ಇನುಗಲಲ್ಲಿ ಪರಸ್ಪರ ಭಿನ್ನ 
ತೆಯನ್ನು ಕಲ್ಪಿ? ಸಿಲ್ಲ. ಅವರ ದೃಷ್ಟಿಯ ಪ್ರಕಾರ ಅವೆಲ್ಲ ಗೂ ಸರ 
ಸ್ವರಾವಲಂಬಿಗಳು. ವಿಚಾರ GE Add ಈ ಅಭಿಸ್ರಾಯದಂಕೆ 
ವರ್ತಿಸುವದರಲ್ಲಿಯೇ ಸಮಾಜದ ಮತ್ತು ದೇಶದ ಔನ್ನತ್ಯವು ಇರುತ್ತದೆ. 
ಶಿನಾಚಾರವೆಂದರೆ ಎಲ್ಲನನ್ನೂ ಶಿವ ಭಾವದಿಂದ ನೋಡ:ವದು. 
ಈ ಭಾವದಿಂದ ಆಚರಿಸಿದಕ್ಕೆ ಮನುಷ್ಯನಲ್ಲಿ ವಿಶ್ವ ಬಂಧುತ್ವದ ಶ್ರೇಷ್ಟ 
ವಿಚಾರಗಳು ಸಂಪೂರ್ಣವಾಗಿ ಮಾಡದೆ ಬಾತಿ ಎಲ್ಲನನ್ನೂ, ಸರ 
ಮಾತ್ಮನಿಗೆ ಸಂಬಂಧಿಸಿ ಸ ನೋಡುವನು. ಸ ನಲ್ಲಿ ದ್ವೇಷ 
ಸೂಯೆಗಳು ಇರಲಾರವು. ಇವನು ಎಲ್ಲಿರನ್ನೂ ಸಮನಾಗಿ ಪ್ರೀತಿ ಸುವನು 


ಪಂಚಾಚಿಾರಗಳು, ೨೧ 


ಮತೆ ಎಸ್ತನಿಗೂ ಸರಿಯಾಗಿ ಉಊಗ5-ರ ಮಾಡುವನು, ಇವನು ಜಾತಿ 
ಭೇದಗಳನ್ನು ಎಣಿಸನು. ಇಂಥ ನ ಎಸಕ ವೃತ್ತಿಯು ವನೇ ಶಿನಾಚಾ 
ರಯೆ:ಂದೆನಿಸಿಕೊಳ್ಳ ವನು. 

ಗಣಾಚಾರಿಯು ಸ್ಥಿರ ಮನಸ್ತಿನೆವಸಿಶುತ್ತಾನೆ. ಅವನು ಹಿಡಿದ ಕೆಲ 
ಸವನ್ನ್ನ ಎಂದಿಗೂ ಬಿಡನು. ಅವನು ಷಟ್ಟ ಎಆಗಳಲ್ಲಿ ಎರಡನೆಯದಾದ 
ಮಾಸೇಕ್ವರ ಸ್ಥಲದ ಆಚೆರಣೆಯಂರೃವನು. ಶಾನ, ಕ್ರ ಕೊಂಡು ಕಾರ್ಯ 
ವನ್ನು ಜರಗಿಸುವಲ್ಲಿ ಶನ್ನ ವ ಸಹ ತು ವವನಿ., ಆದರೆ 
ನಿಷ್ಕುರಣವಾಗಿ ಅವನು ಪರರನ್ನು ಹೀಡಿಸನು, ಆಥವಾ ಕೆಣಕನು. ಆದರೆ 
ಅತ್ಯಂತ ಸ್ವಾಭಿಮಾನಿಯು, ನಿಂದೆಯನ್ನು ತರಹೆರಿಸನ:. ಹೀಗೆ ಅವನು 
ಅತ್ಯಂತ ಸತ್ಯಾಗ್ರಹಿಯಾಗಿ ವರ್ತಿಸುತ್ತಾನೆ. ಇದೇ ಗಣಾಚಾರವು. 

ಭೃತ್ಯಾಚಾರಿಯು ಅತ್ಯಂತ ದೈನ್ಯ ಬಾವನುಳ್ಳಿ ವನು, ನಮ್ರನು 
ಮತ್ತು ವಿನಖು ಶೀಲನು. ಅವನಲ್ಲಿ ಡಾ. ತಃ Fahl ಭಾವವು ಸಂಪೂ 
ರ್ಣವಾಗಿ ಅಡಗಿ ಹೋಗಿರುತ್ತದೆ. ಗಣಾಚಾರ ಮತ್ತು ಭೃತ್ಯಾಚಾರ ಈ 
ಎರಡರಲ್ಲಿ ವೈಷಮ್ಯತ್ವ *ವಿರುತ್ತದೆಂದು. ಕೆಲವರು ತರ್ಕಿಸಬಹುದು. 
ಆದಕೆ ಇದು ತಪ್ಪು ಇರುತ್ತದೆ. ಇವು ಎರಡೂ ಗುಣಗನು ಜೋಡಿ 
ನಿಂದಿದ್ದರೆ ಅವು ಮತ್ತಿಷ್ಟು ಪ್ರಕಾಶ ಮಾನವಾಗುತ್ತ ಹೋಗುವವು. 
ಮನುಷ್ಯನು ಸ್ನೂ ಭಿಮಾಫಿ ಯಾಗಿದ್ದ ರೂ ದೈನ್ಯ ಭಾನವುಸೈವನಿರತಕ್ಕದ್ದು. 
ಸ್ರಾಭಿಮಾನಿಗೆ “ನ್ಯ ಭಾವವು ಅತ್ಯಂತಾವಶೃಕವಾಗಿ ಇರತಕ್ಕ ಗುಣವು. 

ಇಲ್ಲನೆ ಹೋದರೆ ಅವನು ನಶಾ ಸಿಚಾಗ ಸಜ ಅಹಂಕಾರಿಯಾಗು 

ವನು. ಅದರಂತೆಯೇ ದೈನ್ಯ ಭಾವವುಳ್ಳವನು ಗಣಾಚಾರಿಯಾಗಿರು 
ವಮೂ ಶತ್ಯಾವಶ್ಯಕವು. ಇಲ್ಲದೆ ಹೋದತಿ ಅವನಲ್ಲಿದ್ದ ಭೃತ್ಯಾ ಚಾರದ 
ಲಾಭವನ್ನು ದುಷ್ಟ ಜನರು ತೆಗೆದುಕೊಂಡು ಅವನಿಗೂ ಜಕ್ಕ 
ಹಾನಿಯನ್ನುಂಟು ಮಾಡುವರು. ಆದ್ದರಿಂದ ಭೃತ್ಯಾಚಾರಿಯು ಗಣಾ 
ಚಾರಿಖಯಾಗಿರಲಿಕೈ ಬೇಕು. ಮತ್ತು ಗಣಾಚಾರಿಯು ಭೃತ್ಯಾಚಾರಿಯಾಗಿ 
ರಲಿಕ್ಕೆಬೇಕು. 

ಈ ಪ್ರಕಾರ ಸಂಚಾಚಾರೆಗಳ ಸಾಮಾನ್ಯ ಸ್ವರೂಪನಿರುತ್ತದೆ. ಇವು 
ಮನುಷ್ಯನ ಪ್ರಗತಿಗೆ ಅತ್ಯಾನಶೃಕವಾದವುಗಳು. ಹೀಗೆ" ಯಾನನು ನಡೆ 
ಯುತ್ತಾ ತ ಅವನು ತನ್ನನ್ನೂ ತನ್ನ ಸಮಾಜವನ್ನೂ ತನ್ನ ದೇಶವನ್ನೂ 
ಮುಂದೊಯ್ಯುಲು ಸಮ ರ್ಥನಾಗಡಾಕೆ. ನಿಚಾರ ಮಾಡಿ ನೋಡಿದರ. 


ವ, 
ಲವ 


೨೨ ಶಿವಾನುಭವ. 


ಈ ಐದೂ ನೇಮಗಳು ಬಹು ಮಹಶ್ವವಾದವುಗಳು. ಈಗಿನ ಕಾಲಕ್ಕೆ ಈ 
ಆಚಾರಗಳಿಗೆ ವಿರುದ್ಧವಾದ ವರ್ತನೆ ಇದ್ದದರಿಂದಲೇ ಸಮಾಜದಲ್ಲಿಯೂ 
ದೇಶದಲ್ಲಿಯೂ ಅವನತಿಯು ಪ್ರಾಪ್ತವಾಗಿದೆ ಎಂದು ಹೇಳಬಹುದು. ಜನ 
ರಲ್ಲಿ ಸ್ವಾಥೆನ್ಸಿಕ ದೃಷ್ಟಿಯು ಮಾತ್ರ ಇದ್ದದರಿಂದ ಅವರಲ್ಲಿ ಲಿಂಗಾಚಾರ 
ವಿಲ್ಲ. ಅವರಲ್ಲಿ ನೈತಿಕ, ಸಾಮಾಜಿಕ ಕೌಟುಂಬಿಕ ಎಚ್ಚರವಿಲ್ಲದ್ದರಿಂದ 
ಸದಾಚಾರವಿಲ್ಲ. ಜಾತಿ ಭೇದದ ಭಯಂಕರ-ಒಡಕುಗಳು ಅವರಲ್ಲಿ ಉತ್ಸ 
ನ್ನವಾಗಿರುವದರಿಂದ ಶಿವಾಚಾರವಿಲ್ಲ. ಉಚ್ಛ ಧ್ಯೇಯವನ್ನು ಮುಂದಿಟ್ಟು, 
ಕೊಂಡು ಅದಕ್ಕೋಸ್ಕರ ತನುಮನಧನವನ್ನು ಸೂರೆ ಮಾಡುವವರು ಇಲ್ಲ 
ದರಿಂದ ಗಣಾಚಾರನಿಲ್ಲ. ಈ ಕಾಲಕ್ಕೆ ಎನ್ಲರೂ ತಾವು ದೊಡ್ಡವರೆಂದು 
ಭಾವಿಸಿಕೊಂಡು ದಾಸೋಹ ಭಾವಕ್ಕೆ ಹೊರತಾಗಿ ನಡೆಯುವದರಿಂದ 
ಅವರಲ್ಲಿ ಭೃತ್ಯಾಚಾರವಿಲ್ಲ. ಇದರಿಂದ ದೇಶದಲ್ಲಿ ಒಡಕುಗಳು ಉಂಟಾ 
ಗಿವೆ. ಐಕ್ಯತೆಯಿಲ್ಲ. ದ್ರೇಷಾಗ್ನಿಗಳು ಪ್ರಜ್ವಲಿಸುತ್ತಲಿನೆ. ಆದರೆ ನಮ್ಮ 
ಪುರಾತನರು ನಡೆದ ನಡೆ ನುಡಿ ಬೇರೆ. ಅವರಲ್ಲಿ ತೇಜಃಸುಂಜವಾದ 
ಪಂಚಾಚಾರಗಳ ಹೊಳಪು ಹೊಳೆಯುತ್ತಿತ್ತು. ಲಿಂಗದ ನಡೆನುಡಿಯಿ:ಂದ 
ಶುದ್ಧವಾದ ಅವರ ಭಾವವೂ, ಅಂತಃಕರಣ ಪೂರಿತವಾದ ಅದರ ಸಾತ್ವಿಕ 
ಪವಿತ್ರ ಆಚರಣೆಯೂ ಜಾತಿ ಮಾತ್ಸರ್ಯಗಳಿಗೆ ಎಳ್ಳಷ್ಟು ಇಂಬುಗೊಡದ 
ಅವರ ವಿಶಾಲವಾದ ಕೃದ ಸ.ವೂ, ಇಹಲೋಕದ ಭೋಗಗಳನ್ನು ತೃಣೀ 
ಕರಿಸಿ ಹಿಡಿದ ಕಾರ್ಯಕ್ಕೆ ಕನ್ಟಸಡಲು ಹಿಂಜರಿಯದ ಅವರ ಸ್ಥೈರ್ಯ 
ಧೈರ್ಯಾದಿಗಳೂ ಅಹಂಭಾವವನ್ನು ಸಂಪೂರ್ಣವಾಗಿ ತ್ಯಜಿಸಿ ಎಲ್ಲರೂ 
ಹಿರಿಯರು ತಾವೊಬ್ಬರೇ ಕಿರಿಯರು ಎಂಬ ಭಾವವನ್ನು ತಾಳಿ ದಾಸೋಹ 
ಭಾವದಿಂದ ವರ್ತಿಸುನ ಅವರ ಭೃತ್ಯತ್ವ ವೃತ್ತಿಯೂ ಸಮಾಜದಲ್ಲಿ ಬಹು 
ಬಲವಾದ ಐಕೃತೆಯನ್ನುಂಟು ಮಾಡಿದವು. ಆದ್ದರಿಂದ ಅವರು ದೇಶದ 
ಲ್ಲೆಲ್ಲ ಒಂದು ಮಹೆತ್ತರನಾದ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ 
ಕ್ರಾಂತಿಯನ್ನುಂಟು ಮಾಡಲಿಕ್ಕೆ ಶಕ್ತರಾದರು. 


ಇಪ್ಪಲಿಂಗದೆ ಅನಶ್ಯಕತೆ. 


le 
$49 


ಇಷ್ಟಲಿಂಗದ ಅವಶ್ಯಕತೆ. 
ಲೇಖಕ -! ಶಾಂತವೀರ? ಬಬಲೇಕ್ವರ. ಜಿ| ವಿಜಾಪುರ- 


ಬ 


ಈ ಜಗತ್ತಿನಲ್ಲಿ ಹಿಂದುಸ ನವು ದೇವರ ಮಕೆ ಇತ್ತಂತೆ ಚದರ 
ಖ್ಯಾತಿಯು" ಇದೆ. ಯಾಕಂದರೆ ಧರ್ಮದ ಬಗ್ಗ ಇವರಷ್ಟು ಗತಿಯ ನ್ನು 
ಇತರ ರಾಷ್ಟ್ರಗಳು ಹೊಂದಿರುವದಿಲ್ಲ. ಎನ್ಟೋ ಸಾನಿರ ವರ್ಷಗಳ 
ಪೂರ್ವದಲ್ಲಿಯೇ ಧರ್ಮದ ಬಗ್ಗೆ ಶೋಧ ಮಾಡಿ, ಅದರಲ್ಲಿ ಅವರು 
ಮುಂದುವರಿದವರಿರುತ್ತಾರೆ. ಹಿಂದುಸ್ಥಾನದ ಪ್ರಕಿಯೊಂದು ಹಳ್ಳಿಯಲ್ಲಿ 
ನೋಡಿದರೂ ಎಷ್ಟೋ ದೇನಾಲಯಗಳು ದೃಗೆನ್ಸಚರವಾಗುತ್ತವೆ. ಅವು 
ಗಳಲ್ಲಿಯಂತೂ ಶಿವ ದೇವಾಲಯಗಳು ಅಗಣಿತನಾಗಿ ದೊರೆಯುತ್ತವೆ. 
ಇಷ್ಟು ದೇವಾಲಯಗಳು ಅಸ್ತಿ ಚ್ರದಲ್ಲಿ ಇರುವವಲ್ಲದೆ ಪ್ರತಿಯೊಬ್ಬ ಹಿಂದು 
ವಿನ ಮನೆಯಲ್ಲಿಯೂ ದೇವರ ಮನೆ ಇದ್ದು ಒದರಲ್ಲಿ ದೇನತೆಯ ನ್ನು 
ಯಾವಾಗಲೂ ಅರ್ಚೆಸುವ ಪಗಿಪಾಠವಿರುತ್ತದೆ. ಇದರಿಂದ ಹಿಂದುಗಳಲ್ಲಿ 
ಮೂರ್ತಿ ಪೂಜೆಯು ಎಸ್ಟು ರೂಢವಾಗಿದೆ ಎಂಬದು ತಿಳಿದ: ಬರತ್ತದೆ. ಆವರ 
ಇನ್ನಿ ನಿರಾಕಾರವಾದ ಪರಮಾತ್ಮನನ್ನು ಅರ್ಚಿಸ,ವದುಹೇಗೆ ಎಂಬ ಪ್ರಶ್ನೆಯು 
ಉಗ್ಸವಿಸುತ್ತದೆ. ಆದರೆ ನಿರಾಕಾರ ಸ್ವರೂಸನನ್ನು ಕಾಣಲು ಸಾಕಾರ 
ರೂಸವು *ವಶ್ಯವಾಗಿಬೇಕು ಹ್ಯಾಗಂದರೆ ಒಬ್ಬ ಚಿಕ್ಕ ಬಾಲಕನು ಬೆ.ಕಾ 
ದಷ್ಟ ಚು ಸಂತೆ ಟಹ್ಟದು; ಆದರೆ ಅತನಿಗೆ "ಅ' ಎಂಬ ಅಕ್ಷರವನ್ನು 
ಪಾಟಿಯಮೇಲೆ ಬರೆದು ಅದಕ್ಕೆ ಮೂರ್ತ ಸೈರೂಸ ಕೊಟ್ಟಾಗಲೇ ಆತ 
ನಿಗೆ ಅದರ ಕಲ್ಪನೆಯು ಬರ:ವದಲ್ಲದೆ, ಹಾ ನ ಎಂದಿಗೂ ಬರಲಾ 
ರದು. ಅದರಂತೆಯೇ ನಿರ್ಗಸನಾದ ಪರಮಾತ್ಮನ ಕಲ್ಪನೆಯು ಮೊದಲು 
ಸಗುಣ ಮೂರ್ತಿಯ ಉಪಾಸನೆಯಿಂದಲೇ ಉಂಟಾಗುತ್ತದೆ. ಸ್ಫೂಲ 
ಸ್ವರೂಸವಾದ ನಮ್ಮ ಇಂದ್ರಿಯಗಳಿಗೆ ಸೂಕ್ಷ್ಮ ಸ್ವರೂನದ ಅನುಭನ 
ಬರುವನು ಕಠಿಣವಾನ ಮಾತಾಗಿರ.ತ್ಮಡೆ. ಕಾರಣ ಸ್ಕೂಲಸ್ತ ರೂಸನದ 
ಕಲ್ಪನೆಯಿಂದಲೇ ಸೂಕ್ಷ್ಮವನ್ನು ಕಾಣಬೇಕಲ್ಲದೆ ಕೀವಲ ಪರಮಾತ್ಮನನ್ನು 
ಸೂಕ್ಷ್ಮನೆಂದಾಕ್ಷಣಕ್ಕೆ ಅದರ ಅನುಭವವು ಎಂದೂ ಬರಲಾರದು. ಕಾರಣ 
ಸರ್ವರಿಗೂ ಮೂರ್ತಿಪೂಜೆಯ ಅವಶ್ಯಕವೆಂದು ತಿಳಿದುಬರುತ್ತದೆ. 


೨೪ ಶಿವಾನುಭವ, 
ಯಾವ ಮೂರ್ತಿಯನ್ನು ಪೂಜಿಸಬೇಕು. 


ಹಂದುಗಳು ಲಿಂಗ ವಿಷ್ಣು, ಲಕ್ಷ್ಮೀ, ಗಣಪತ್ಮಿದೇವೀ ಮುಂತಾದ 
ಪ್ಬೋ ವಿಗ್ರಹಗಳನ್ನು ಅರ್ಚಿಸುವದುಂಟು. ಇದಕೆ ಇದರಲ್ಲಿ ಲಿಂಗ 
ಪೂಜೆಯಲ್ಲಿ ಕ್ರೇಷ್ಠತರದ ವಿಚಾರಗಳು ಅಡಕವಾಗಿವೆ. ಹ್ಯಾಗೆಂದರೆ 
ಲಿಂಗದ ಹೊರತಾಗಿ ಇತರ ದೇವತೆಗಳ ವಿಗ್ರಹಗಳು ಮನುಷ್ಯನಂತೆ 
ಕೈಕಾಲು ಮುಂತಾದ ಅವಯವಗಳಿಂದ ಕೂಡಿದ್ದಾಗಿರುತ್ತವೆ. ಅದರಿಂದ 
ಆರ್ಚಕನ ಮನಸ್ಸಿನಲ್ಲಿ ದೇವರಿಗೆ ಇಂದ್ರಿಯಗಳಿದ್ದು ಅವನುನಮ್ಮಂತೆಯೇ 
ದುಃಖಸಬಹುದು, ನಮ್ಮಂತೆಯೇ ಆತನಿಗೆ ಹೆಂಡರು ಮಕ್ಕಳು. ಇದ್ದು 
ಅವನಿಗೂ ಪ್ರಪಂಚದ ತೊಂದರೆಗಳಿರಬಹುದು, ಮತ್ತು ಕಡೆಗೆ ಅನನು 
ನಮ್ಮಂತೆ ಮರಣಕ್ಕಾದರೂ ಒಳಗಾಗಬಹುದು ಎಂಬ ಕಲ್ಪನೆಗಳು 
ಬರುವದು ಸಹಜವಾಗಿದೆ. ಆದರೆ ಲಿಂಗಮೂರ್ತಿಯಲ್ಲಿ ಈತರದ ಕಲ್ಪ 
ನೆಗಳು ಬರಲು ಅವಕಾಶವಿಲ್ಲ. ಅಂಕೆಯೇ ಆಗಮಜ್ಞರು ಲಿಂಗಪೂ 
ಜೆಯೇ ಶ್ರೇಷ್ಠವೆಂದು ಘಂಟಾ ಘೋಷನಾಗಿ ಸಾರಿದ್ದಾರೆ, 


ಲಿಂಗವನ್ನು ಧರಿಸುವದೇಕೆ? 


ಸರ್ವರಿಗೂ ಲಿಂಗಪೂಜೆಯು ಗ್ರಾಹ್ಯವಾದರೂ ಇಷ್ಟಲಿಂಗವೆಂಬ * 
ದನ್ನು ವೀರಶೈವರು ಮಾತ್ರ ಧಾರಣವನ್ನು ಯಾಕೆ ಮಾಡುತ್ತಾರೆ, ಎಂಬ 
ಪ್ರಶ್ನೆಯು ಉದ್ಭನಿಸುವದು. ಆದರೆ ಇದರ ಬಗ್ಗೆ ವಿಚಾರ ಮಾಡಿದರೆ 
ಕಂಡುಬರುವದೇನಂದರೆ, ಮೊದಲು ವೇಳೆಯನ್ನು ನಕ್ಷತ್ರಗಳ ಮೇಲಿಂ 
ದಲೂ ಸೂರ್ಯ ಚಂದ್ರರ ಮೇಲಿಂದಲೂ ತಿಳಿಯುತ್ತಿದ್ದರು. ಆದರೆ 
ಇದು ಸಾಮಾನ್ಯ ಜನರಿಗೆ ತಿಳಿಯದ ಮಾತಾಯಿತು. ಆಗ್ಗೆ ಸರ್ವರಿಗೂ 
ತಿಳಿಯುವಂತೆ ಒಂದು ಗಳಿಗೆ ಬಟ್ಟಲವನ್ನು ನಿರ್ಮಿಸಿ ಅದನ್ನು ನೀರಿನಲ್ಲಿ 
ಬಿಡುವದರಿಂದ ಪ್ರತಿಗಳಿಗೆಗೂ ಅದು ತುಂಬಿ ಮುಳುಗುತ್ತಿತ್ತು. ಈ ಪ್ರಕಾರ 
ಆ ಗಳಿಗೆ ಬಟ್ಟಿಲಿನ ಸಹಾಯದಿಂದ ಕಾಲವನ್ನು ಅರಿಯ ತೊಡಗಿದರು, 
ನಂತರ ಸುಧಾರಿಸಿ ಒಂದು ಉಸುಕಿನ ಗಡಿಯಾರವನ್ನು ಶೋಧಿಸಿದರು, 
ಅದರ ಸಹಾಯದಿಂದ, ಕಾಲವನ್ನು ಕಂಡು ಹಿಡಿಯಲಿಕ್ಕೆ ಮೊದಲಿನ 
ಕೈಂತಲೂ ಹೆಚ್ಚ ಅನುಕೂಲವಾಯಿತು. ಪ್ರವಾಸಕ್ಕೂ ಕೂಡಾ ಒಯ್ಯಲು 


ಜೆ 


ಆನುಕೂಲವಾಯಿತು. ನಂತರ ಮುಂದೆ ಇದಕ್ಟೂ ಸುಧಾರಿಸಿ ಈಗಿನ 


ಇಸ್ಟಲಿಂಗದ ಅವಶ್ಯಕತೆ. ೨% 


ಈಗಿನ ಗಡಿಯಾರಗಳು ಉಂಟಾದವು. ಅವುಗಳ ಸಹಾಯದಿಂದ ಕಾಲ 
ನ್ನು ಅರಿಯ ತೊಡಗಿದರು. ಯಾರ ಹತ್ತರ ಈ ಗಡಿಯಾರ ಇರು 
ವದೋ ಅವರು ಇನ್ನಿತರ ಕಾಲ ತಿಳಿಸುವ ಗಡಿಯಾರಗಳ ಕಜಿಸಿ 
ಮನಸ್ಸು ಮಾಡಲು ಕಾರಣವಿಲ್ಲ. ಮತ್ತು ಯಾವನಿಗೆ ವೇಳೆಯು ಅತ್ಯಂತ 
ಮಹತ್ರದ್ದಾಗಿ ತೋರುವದೋ ಆತನು ಈ ಗಡಿಯಾರದಿಂದ ಎಂದೂ 
ಆಗಲಿರಲಾರನು. ಅದರಂತೆಯೇ ಆರ್ಯರಾದರೂ ಮೊದಲು ಅಗ್ನಿ, 
ವರ.ಣ, ಸೂರ್ಯ ಮುಂತಾದವುಗಳೇ ದೇವಕೆಂದು ಅರ್ಚಿಸಲಾರಂಭಿ 
ಸಿದರು. ಮುಂದೆ ಕೆಲವು ಕಾಲ ಗತಿಸಿದ ನಂತರ ಇವರು ಜೇವರಲ. 
ನಮಗೂ ಇವರಿಗೂ ಆಧಾರವಾಗಿರುವ ದೇವರೊಬ್ಬನು ಬೇಕೆ. ಇರುವ 
ನೆಂದು ತಿಳಿದು ಆತನಿಗೆ ತಮ್ಮೋತೆ ಆಕೃತಿಗಳನ್ನು ಕೊಟ್ಟು ಪೂಜಿಸುವ 
ರೂಢಿಯು ಉಂಟಾಯಿತು. ಇದು ಕೆಲವು ಕಾಲ ಗತಿಸಿದ ನಂತರ ಆ 
ಪರಮಾತ್ಮನ ರೂಪವು ಇದೂ ಕೂಡಾ ಅಲ್ಲವೆಂದು ತಿಳಿದು ಕಡೆಗೆ ಲಿಂಗ 
ರೂಪದಿಂದ ಪೂಜಿಸುವ ರೂಢಿಯುಂಬಾಯಿತು ಇದು ಕೆಲವು ಕಾಲ 
ಗತಿಸಿದ ನಂತರ ನಾವು ಪರಮಾತ್ಮನ ಅಂತೀ ಭೂತರಿರುವದರಿಂದ ಅತನ 
ಚಿನ್ಹನಾದ ಲಿಂಗವನ್ನು ಬೇರೆಯಾಗಿ ಇಟ್ಟರೆ, ಅದು ಭೇದ ತೋರಿಸು 
ವದೆಂದು ತಿಳಿದು ಅದನ್ನೇ ಧಾರಣ ಮಾಡುವ ರೂಢಿಯುಂಟಾಯಿತು. 
ಹೀಗೆ ಆರ್ಯರು ಹೇಗೆ ಹೇಗೆ ಸುಧಾರಿಸುತ್ತ ನಡೆದರೋ ಹಾಗೆ ಹಾಗೆ 


ಅವರ ವಿಚಾರಗಳೂ ಬದಲಾಗುತ್ತ ನಡೆದವು. ಕಡೆಗೆ ಅವರಿಗೆ ಲಿಂಗ 
ಧಾರಣನೇ ಯೋಗ್ಯವೆಂದು ಅನಿಸಿ ಇಷ್ಟಲಿಂಗ ರೂಪದಿಂದ ಧಾರಣ 


ಮಾಡುವ ಪದ್ಧತಿಯುಂಟಾಯಿತು. ಇದನ್ನೂ ಕೆಲವರು ಆಕ್ಷೇಸಿಸು 
ತ್ತಾರೆ. ಏನಂದರೆಃ- ಪ್ರತಿಯೊಬ್ಬನ ಅಂತರಂಗದಲ್ಲಿ ಪ್ರಾಣಲಿಂಗ ಇರುವದು. 
ಆದರ ಉಪಾಸನೆಯನ್ನು ಮಾಡಿದರಾಯಿತು. ಹೊರಗೆ ಇಷ್ಟಲಿಂಗ ರೂಪ 
ದಿಂದ ಧಾರಣ ಮಾಡುವದೇಕ್ಕೆ ಎಂದು ಕೇಳುತ್ತಾರೆ. ಆದರೆ ಇದು 
ಸಮಂಜಸವಾಗಲಾರದು. ಯಾಕಂದರೆ ಆತಂರ್ಯದಲ್ಲಿ ಏನು ಇರುವ 
ದಿಲ್ಲ. ಎಲ್ಲವೂ ಇರುತ್ತದೆ. ಆದರೆ ಯಾವದು ಒಳಗೆ ಇರುವದೋ ಅದೇ 
ಜಗದಲ್ಲಿ ತೋರುತ್ತದೆ. ಹೇಗಂದರೆ ನಮ್ಮಲ್ಲಿ ಸಪ್ಪಳ ಇರುವದರಿಂದಲೇ 
ಹೊರಗಿನ ಸಪ್ಪಳವನ್ನು ಕೇಳುತ್ತೇವೆ. ನಮ್ಮಲ್ಲಿ ಪ್ರಕಾಶವಿರುವದರಿಂದಲೇ 
ಹೊರಗಿನ ಪ್ರಕಾಶವನ್ನು ನೋಡುಕ್ತೇವೆ. ನಮ್ಮಲ್ಲಿ ಜ್ಞಾನನಿರುವದರಿಂ 
ದಲೇ ಹೊರಗಿನ ಪದಾರ್ಥಗಳ ಜ್ಞಾನ ನಮಗಾಗುವದು, ಆದರೆ ಅದರ 


೨೬ ಶಿನಾನುಭನ. 


ಪ್ರತೀತಿಯಾಗಬೇಕಾದರೆ ಮಾತ್ರ ಅಂತರಂಗದ ಶಕ್ತಿಯನ್ನು ಬಹಿರಂಗೆ 
ದಲ್ಲಿ ಪ್ರಕಟ ಮಾಡಬೇಕಾರುವದು. ಈಗ್ಗೆ ಒಂದು ಸಣ್ಣ ಕೂಸನ್ನು 
ನಿರ್ಜನ ಪ್ರದೇಶದಲ್ಲಿಟ್ಟು ಆ ಕೂಸಿಗೆ ಹೊರಗಿನ ಸಸ್ಸಳಗಳ ಸಂಸರ್ಗ 
ವನ್ನು ತನ್ಪಿಸಿದಕೆ ಆ ಕೂಸು ಮೂಕವಾಗುತ್ತದೆಂದುಎಸ್ಟೋ ಜನರ ಅಭಿ 
ಪಾಯವಿರುತ್ತದೆ. ಹೀಗಾಗಲು ಆ ಶಿಸುವಿಗೆ ಹೊರಗಿನ ಸಪ್ಪಳವು 
ಕೇಳದೆ ಇರುವದೇ ಕಾರಣವು. ಇದರಿಂದ ಅಂತರ್ಯದ ಶಕ್ತಿಯು ಪ್ರಕಟ 
ವಾಗಬೇಕಾದರಿ ಬಹಿರಂಗದಲ್ಲಿ ಕ್ರಿಯೆಯು ಅವಶ್ಯವೆಂದು ಸಹಜ ಸಿದ್ಧ 
ವಾಗುತ್ತದೆ. ಮತ್ತು ಓರ್ವ ವಿದ್ಯಾರ್ಥಿಗೆ ಮಾಸ್ತರನು ಒಂದು ಲೆಬ್ಬ 
ವನ್ನು ತಿಳಿಸಿದನೆಂದು ಕಲ್ಪಿಸಿರಿ. ಹೊರಗೆ ತಿಳಿಸಿದ ಕಬ್ಬ ವೇ ಅತನ ರು 
ರಂಗದಲ್ಲಿ ಸೇರಿ. ಆತನಲ್ಲಿ ಗೌಪ್ಯವಾಗಿ ಕುಳಿತ ಲೆಬ್ಬವನ್ನು ಎಬ್ಬಿಸು 
ತ್ತದೆ. ಅದರಂತೆ ಹೊರಗಿನ ಲಿಂಗ ಪೂಜೆಯೇ MEE ಪ್ರಾಣಲಿಂಗ 
ವನ್ನು ಜಾಗ್ರತಗೊಳಿಸಲು ಸಾಧನವಾಗಿದೆ. ಕಾರಣ ಇಷ್ಟಲಿಂಗವನ್ನು 
ಪೂಜಿಸುವದು ಅವಶ್ಯವು. ಒಳೆಗಿನ ಹೊರಗಿನ ಲಿಂಗಗಳ ಸ್ವರೂಸ ಒಂದೇ 
ಇರುವದರಿಂದ ಒಳಗಿನ ಲಿಂಗವನ್ನು ಹೇಗೆ ಬಿಡಲಾಗುವದಿಲ್ಲವೋ, ಅದ 
ರಂತೆ ಹೊರಗಿನ ಲಿಂಗವನ್ನು ಕೂಡಾ ಬಿಡಲಾರದೆ ಧಾರಣ ಮಾಡಬೇ 
ಕಾಗುವದು. ಇಲ್ಲಿ ಅಂತರಂಗದ ಪ್ರುಣಲಿಂಗದ ಅರಿವು ಉಂಟಾದನಂತರ 
ಹೊರಗಿನ ಲಿಂಗವನ್ನು ಬಿಡಬಹುದೇ, ಎಂದು ಪ್ರಶ್ನಯು ಉದ್ಭವಿಸು 
ವದು. ಆದರೆ ಸ್ಥೂಲ ದೇಹಿಯಾದ ಮನುಷ್ಯನು ಗೂ ಪ್ರಾಣ 
ಲಿಂಗ ಪೂಜೆಯಲ್ಲಿ ಇರುವದು ಆಗುವದಿಲ್ಲ. ಶರೀರ ಧರ್ಮಕೃನುಷರಿಸಿ 
ಆತನು ಸದೇ ಪದೇ ಬಹಿರ್ಮುಖ ವೃತ್ತಿಯುಳ್ಳನನಾಗಬೇಕಾಗುತ್ತದೆ. 
ಯಾವಾಗ್ಗೆ ಬಹಿರ್ಮುಖ ವೃತ್ತಿಯು ಕೊ ಆಗ್ಗೆ ಇಷ್ಟಲಿಂಗವು 
ಬೇಕೇಬೇಕು. ಅಂತೂ ಎಫಿಯವರೆಸೆ ಸ್ಥೂಲ ಡೀಹವಿರುವದೋ ಅಲ್ಲಿಯ 
ವರೆಗೆ ಇಷ್ಟಲಿಂಗವನ್ನು ಧರಿಸಲಿಕ್ಕೇ ಬೇಕು. ಇದೇ ವೀರಶೈವರ ನಿಜ 
ವಾದ ಸಿದ್ಧಾಂತವು. 


ಕರಿಥೆಯನ್ನು ಏಕೆ ಕೂಡ್ರಿಸಬೇಕು. 


ಲಿಂಗದಲ್ಲಿ ಶಿವ ಮತ್ತು ಶಕ್ತಿ ಇವುಗಳ ಸಂಬಂಧವಿರುತ್ತದೆ. ವೀರ 
ಶವ ಸಿದ್ಧಾಂತವು ಶಕ್ತಿವಿಶಿಷ್ಟುದ್ದೈ ತ ಸಿದ; ಂತವು. ಅಂದರೆ ಪರಮಾ 


ಇಷ್ಟಲಿಂಗದ ಅವಶ್ಯಕತೆ. se 


ತ್ಮನು ಶಕ್ತಿಯೊಡನೆ ಕೂಡಿ ಒಬ್ಬನೇ ಇರುತನೆಂಬುದು. ಹ್ಯಾಗೆದಂಕಿ, 
ಸಕ್ಕಕಿಯಲ್ಲಿ ಸಿಹಿ ಹ್ಯಾಗೆ ಇರುತ್ತದೋ ಆದರಂತೆ ಪರಮಾತ್ಮನಲ್ಲಿ 
ಶಕ್ತಿಯು 1೫ 5710356; ಶಿವರೂಪನಾದ ಬಾಣವು 
ಮತ್ತು ಶಕ್ತಿ ರೂಪವಾದ ಪೀಠವು ಬೇರೆ ಬೇಕಿ ಇದ್ದರೂ ಅವು ಎಂದೂ 
ಅಗಲದಂತೆ ಅವುಗಳಿಗೆ ಕಂಥೆಯನ್ನು ಕೂಡ್ರಿಸಿ ಅದ್ದೆ ಸೈ ತವನ್ನು ತಂದು 
ಕೊಡುತ್ತಾರೆ. ಮತ್ತು ಕಂಥೆಯ ಬಣ್ಣವು ಕರೆಯದಿರುವದರಿಂದ ಪ್ರಕಾ 
ಶದ ಕಿರಣಗಳನ್ನು ಹೀರಿಕೊಳ್ಳುವದು ಆದರ ಸ್ವಭಾವವು. ಇದರಿಂದ 
ಅರ್ಚಕನ ನೇಶ್ರಗಳಿಂದ ಹೊರಡುವ ಪ್ರಕಾಶವು ಆ ಲಿಂಗದಲ್ಲಿ ಸೇರಿ ಆತನ 
ಅಂತರಂಗ ಲಿಂಗಕ್ಕೂ ಇದಕ್ಕೂ ಸಂಬಂಧವಾಗುತ್ತದೆ. ಕರೆಯ ಬಣ್ಣವು 
ಪ್ರಕಾಶದಯಾವತ್ತೂ ಕಿರಣಗಳನ್ನು ಹೀರುತ್ತದೆಂದು ರಸಾಯನಶಾಸ್ತ್ರ 
ಜ್ಞರೂ ಒಪ್ಪುಕ್ತಾರೆ. ಅಂತೇ ಲಿಂಗಕ್ಕೆ ಕಂಥೆಯನ್ನು ಕೂಡ್ರಿಸುತ್ತಾರೆ. 


ಲಿಂಗವನ್ನು ಯಾರು ಧಾರಣ. ಮಾಡಬೇಕು. 


ಯಾರಿಗೆ ಆಂತರಂಗದನ್ನಿರುವ ಪರಮಾತ್ರ ನನ್ನು ಕಂಡುಮುಕ್ತರಾಗೆ 
ಬೇಕೆಂದು ಎನಿಸುವದೋ ಅವರು ಪುರುಷನಾ ಗೆಲಿ, ಹ್ರೀಯಾಗಲಿ, ಬಾಲ 
ನಾಗಲಿ ಯಾರಿದ್ದರೇನು, ಅವಶ್ಯವಾಗಿ ಲಿಂಗವನ್ನು ಧಾರಣ ಮಾಡ 
ಬೇಕು. ಅಂತೇ ನಮ್ಮ ಧರ್ಮದಲ್ಲಿ ಕೂಸು ಹುಟ್ಟಿದ ಕೂಡಲೇ ಅದು 
ಹೆಣ್ಣೇ ಇರಲಿ, ಗಂಡೇ ಇರಲಿ, ಲಿಂಗಧಾರಣವನ್ನು ಮಾಡುತ್ತಾರೆ. ಇದ 
ರಿಂದ ಚಿಕ್ಕಂದಿನಿಂದಲೂ ಅದರ ಕಡೆಗೆ ಲಕ್ಷ ಹತ್ತಿ, ಕಡೆಗೆ ಅದರಿಂದಲೇ 
ಆತನು ಮುಕ್ತನಾಗಲೆಂಬದಾಗಿದೆ. ಇದರಿಂದ ಈ ಪದ್ಧತಿಯು ಎಷ್ಟು 
ಉದಾತ್ರವಾಗಿರುವದೆಂಬದು ಕಂಡು ಬರುತ್ತದೆ. ಹ್ಯಾಗಂದರೆ. ಚಿಕ್ಕಂದಿನ 
ಸಂಸ್ಕಾರವು ಆತನ ಮರಣಾಂತ್ಯದ ವರೆಗೆ ಇರುತ್ತದೆಂಬದು ಸರ್ವರ ಅನು 
ಭವದ ಮಾಶಾಗಿರುತ್ತದೆ. ಅಂತೇ ನಮ್ಮ ಪೂರ್ವಜರು ಲಿಂಗ ಧಾರಣಕೆ 
ಬಹಳ ಮಹತ ಶೈ ವನ್ನು ಕೊಟ್ಟಿರುತ್ತಾರೆ. ಈ ತರದ ಸಂಸ್ಕಾರಗಳು ಅನ್ಯ 
ಮತೀಯರಲ್ಲಿ್‌ ಇಲ್ಲ. 

ಸಾರಾಂಶ. 


ಇಂಥ ಉದಾತ್ತವಾದ ತತ್ವದ ಮೇಲೆಯೇ ಲಿಂಗ ಧಾರಣವು ಸರ್ವ 
ಸಮ್ಮತವಾಗಿದೆ. ಆದರೆ ಅಜ್ಞಾನದಿಂದ ಕೆಲವರು ಅದರ ಮಹತ್ವವನ್ನು 


೨೮ ಶಿವಾನುಭವ. 


ಅರಿಯದವರಾಗಿದ್ದಾತೆ. ಯಾವ ಲಿಂಗ ಧಾರಣದಿಂದ ಪೂರ್ವದಲ್ಲಿ ಜ್ಞಾನಿ 
ಗಳು ಮುಕ್ತ ಕ್ಷರಾದರೋ, ಯಾವ ಲಿಂಗಧಾರಣದಿಂದ ಅವರು ಇಡೀ ಜಗ 
ತ್ರಿಗೆ ತಮ್ಮ ಪ್ರಕಾಶವನ್ನು ಹರವಿದರೋ, ಯಾವ ಲಿಂಗಧಾರಣದಿಂದ 
ಜಗತ್ತಿನಲ್ಲಿ ಶಿವಾಸ್ರ್ರೈತವೆಂಬ ದುಂದುಭಿಯನ್ನು ಬಾರಿಸಿದರೋ, ಅಂಥ 
ವರ ವಂಶಜರಾದ ನಾವುಗಳು ಅದರ ಬಗ್ಗೆ ಉದಾಸೀನ ನೃತಿಯಿಂದ 
ನಡೆದು ಅಧೋಗತಿಗೆ ಹೋಗುವದು ಸರಿಯಾಗಲಾರದು. ಮಾನವನ ಚರಿ 
ತ್ರೆಯ ಕಡೆಯ ಭಾಗವನ್ನು ನೋಡಿದರೆ ಅಲ್ಲಿ ಏನು ಕಂಡು ಬರುವದೆಂ 
'ದರ್ಕೆ ಶಾಂತಿ! ಅಂಥ ಶಾಂತಿಯನ್ನು ಕಾಣುವದು ಪ್ರತಿಯೊಬ್ಬರ ಆದ್ಯ 
ಕರ್ತವ್ಯವಲ್ಲನೆ? ಕರ್ತವ್ಯ ಚ್ಯುತಂಾಗಿ ಹೊರಗಿನ ವಿಷಯಗಳಿಗೆ ದಾಸರಾಗಿ 
ಶ್ರೇಷ್ಠ ವಾದ ಮಾನವ ಜನ್ಮದ ದುರುಪಯೋಗವನ್ನು ಮಾಡಿಕೊಳ್ಳುವದು 
ಪರಮ ಘಾತಕತನದ್ದಾಗಿರುತ್ತದೆ. ಬಾಹ್ಯ ಪದಾರ್ಥಗಳಿಂದಲೇ ಸುಖ 
ಶಾಂತಿಯನ್ನು ಹೊಂದುನೆವೆಂದು ಓಡಾತುವ ಪಾಶ್ಚಿಮಾತ್ಯ ರಾಷ್ಟ್ರ ಗಳ 
ಬೆನ್ನು ಹತ್ತಿ ಆರ್ಯ ಧಮದೀದ ದೂರಾಗುವದು ಯುಕ್ತ ಹತ 
ನಾಳೆಯಾದರೂ ಆ ರಾಷ್ಟ್ರಗಳ ಓಡಾಟನು ನಿಲ್ಲುವದೆಂಬುವದು ಅನುಭ 
ವದ ಮಾತಾಗಿದೆ. ಯಾಕಂದರೆ ಹೊರಗೆ ಭೋಗ್ಯ ವಸ್ತುಗಳು ಬೆಳೆದರೂ 
ಆಂತರಂಗೆಫ್ಲಿ ಎಂದೂ ಶಾಂತತೆಯು ಲಭಿಸಲಾರದು. ಕಾರಣ ಬಂಧು 
ಗಳೇ! ಅಂತರಂಗದಲ್ಲಿ ಶಾಂತಿಯು ಲಭಿಸುವದಕ್ಕೆ ಪ್ರಯತ್ನಿಸಿರಿ. ಅಂತ 
ರಂಗದ ಶಾಂತತೆಗೆ ಬಹಿರಂಗದ ಲಿಂಗ ಪೂಜೆಯು ತ್ಯವಕ ;ಕವಾಗಿರು 
ತ್ತದೆಂಬುವದೆ ತಮಗಾದರೂ ಈಗ್ಗೆ SS ಕಾರಣ 
ಸರ್ವರು ಬಹಿರಂಗದಲ್ಲಿ ಇಷ್ಟ ಕಲಿಂಗನನ್ನು ಅರ್ಚಿಸಿ ಅದರಿಂದ ತಮ್ಮ 
ಅಂತರಂಗದ ಪ್ರಾಣ, ಭಾವಲಿಂಗಗಳಲ್ನಿ ಸಮರಸವನ್ನು ಹೊಂದಿ ಅಖಂ 
ಡನಾದ ಶಾಂತಿಯನ್ನು ಹೊಂದುವಿರೆಂದು ನಾನು ಬಯಸುತ್ತೇನೆ. 


ಪ್ರಾಪಂಚಿಕನ ಸಶ್ಚಾ3 ತಾಪ 


ಲತ 


le 
| 


ಸಂಚಿಕನ ಪಶ್ಚಾತ್ತಾಪ. 


ಲೇಖಕಃ- ಲ. ಅ. ಶಿರಪಟ್ಟಿ ಶಾಳಾ yeh ವಿಜಾಪುರ. 


ಹ 


(ಶ್ರೀರಾಮಕೃಷ್ಣ ಪರಮಹಂಸರ ತತ್ತೋಪದೇಶದೊಳಗಿನ ಒಂದು 
ಉದಾಹರಣೆಯ ಅವಲಂಬನ.) 
ರಾಗ; ಮುಖಾರಿ. ತಾಳ; ರುಂಸೆ. *ಅಂಶಕನ ದೂತರಿಗೆ” ಎಂಬ ಪದದಂತೆ. 
ಬರಿದೆ ಸಂಸಾರದಲಿ ಶಿಲುಕಿ ಬಲು ಬಳಲಿದೆನು। 
ಪರಿಹರಿಸೋ ಸರಶಿವನೆ ಭವ ಬಂಧನವನು ॥ಪಲ್ಲ॥ 
ಮರುಳತನದಿಂದುರುಳಿದೆಂ ನೋಹ ಕೂಪದೊಳು,;। 
ಆರಿಯಲಿಲ್ಲಲ್ಲಿರುವ ವಿರಸತ್ರವ; ॥ 
ಭರದಿ ಹೆರಿದುದು ಮನವು ಸಂಸಾರ ಸುಂದರತೆ-। 
ಗಿರದದರ ಸುಖವೆಂಬ ಮೃಗಜಲದ ಭ್ರಮೆಗೆ ೧॥ 
ಕಲಹದಲಿ ಸೇರಿ, ಬಲುಮೆಯ ತೋರಿ, ಗಣಿಸದಿರೆ। 
ಎಳೆದು ನ ಸ್ಯುಯಷ್ನಾ ನಗಳಿಗವರನು,॥ 
ಸಲೆನಿಡಿದು ಧನಯುತರ ಪಕ್ಷಮಂ ಹೆಣಸುರಿದು | 
ಗೆಲೆದು, ಕಲಹದಿ ಹಿರಿದು ಜಾಣನೆನಿಸಿಡಿನು ॥೨॥ 
ಪರರಿಗುಪಕಾರವಂ ನಟಿಸುತ್ತ ಸ್ವಾರ್ಥದೊಳೆ | 
ಪರರನದರಿಂ ಹಂಗಣೆಯೊಳೆಳೆಯುತ ॥ 
ನೆರೆಸೇನೆಗೊಳ್ಳುತ್ತ ಮಾಡದಿರೆ ದೂಸಿಸುತ । 
ನರಕೊಳೊಣ ಹೆಮ್ಮೆಯಂ ಬರಿದೆ ತೋರಿಡೆನು, ॥೩॥ 
ಕೆಲರ ವಂಚಿಸಿ, ಕೆಲರನಿನಿವಾತಿನಿಂದೊಲಿಸಿ,। 
ಗಳಿಸಿಯವರಿಂಗೊಳ್ಳು ಮನ್ನಣೆಯನು ॥ 
ಸಲೆ ಪದವಿಗಳ ಧರಿಸಿ, ಜನತೆಯಲಿ ಮುಂಸೆನಿಸಿ। 
ಬಲು ಮೆರಿಸಿದೆಂ ಸುಳ್ಳು ದೊಡ್ಡಸ್ತಿಕೆಯನು ॥೪॥ 
ಹೆರವರಿಂ ಮೊದಲೆನ್ನ ಮಂದಿರವು ಧರಿಸಿದುದು!। 
ಹರಳುಗನ್ನಡಿಕಳಸ ಗೋಪುರವನು॥ 
ವರಭಕ್ಷ್ಯಗಳೆನುಂಡು ವಶ್ರ ಒಡವೆಗಳಿಟ್ಟು । 
ತಲ. ಸುತೆರಿಂ ಸಹಿತ ಪರಿ ಶೋಭಿಸಿದೆನು ॥೫॥ 





ಶಿನಾನುಭನ. 


ಎಂತಾದೊಡೇಸಿವುಗಳೊಂದರಿಂ ಮನಕೆ ಸುಖ.। 
ಶಾಂತಿಯೊಂದಿನಿಕಿಲ; ಸುಖವೆನ್ನುತ।। 
ಭ್ರಾಂಕಿಯಿಂ ಹಲವು ತರದಿಂ ಸೆಳೆದು ಗಳಿಸುತ್ತ!। 
ಸಂತುಸ್ಟಿಯಂ ತೊರೆದು ಬೆಂದೆನನವರತ ॥೬॥ 
ಅಕಿ ಜಾಣ ಕಾಗೆ; ಅರಿದೆಲ್ಲಿರ್ದೊಡಂ ಮರಿಗೆ । 
ಆತುರತನಿದಿಂ ತೀಸ್ಥ ದೃಷ್ಟಿಯಿಂದ ॥ 
ಆತಿಕೀಳು ಜಂತುಗಳ, ಕೊಳೆನ ಕಸ ಚೂರುಗಳ । 
ಸತತ ತನ್ನೊಡಲಕೆಂದಪಹರಿಪುದಲ್ತೆ ॥೭॥ 
ಹಾರಬಲ್ಲದು ಹದ್ದು ಆಕಾಶದೊಳಗಧಿಕ। 
ದೂರವಾದೊಡೆ ದೃಷ್ಟಿ ಕೆಳಗಿರ್ಷುದು ॥ 
ದೂರದಿಂ ಸತ್ತ ಪ್ರಾಣಿಯ ಕೊಳೆವ ಮಾಂಸದಾ-। 
ಹಾರವನರಿವುದು ತೀಕ್ಷ್ಣಘ್ರಾಣ ಬಲದಿ ॥೮॥ 
ಹದ್ದುಕಾಗೆಗಳಿಷ್ಟು ಜಾಣ್ಮೆ ಬಲವುಕ್ಳವಾ- । 
ಗಿದ್ದೇಡೇನದರಿಂದ ಕಸಕಡ್ಡಿಯ I 
ಬಿದ್ದು ನಾರುವ ಭಕ್ಷ್ಯ ಪಡೆವುದಲ್ಲದೆ? ಹಾಗೆ। 
ಬುದ್ಧಿವಂತರು ಭವದಿ ಗಳಿಸುವದು ಕೀಳು ॥೯॥ 
ಅಸಮಮತಿಯುತನಾಗಿ ಕೀಳಾದ ಹಣಕಾಸು। 
ವಸನ ಕಸವರಗಳನೆ ಗಳಿಸಿಗಳಿಸಿ ॥ 
ನಶಿಸದಿರುವಾಕೆಗಾಹುತಿಯಾಗಿ ಬರಿಡೆಸಗಿ। 
ಬಸವಳಿದೆನಲ್ಲದಿನ್ನೆಲ್ಲಿ ಹುದು ಸುಖವು ॥೧೦॥ 
ಕಾಣನಾಂ ಪಡೆದೆನೇ ಸಾಧುಸಂಗವನು? ಸು-। 
ಜ್ನ ನಯಾಂ ಕಾಯ ಬಂಧನವಳಿದೆನೇ?॥ 


ಸ ನುಭವವಿಜ್ಞಾ ನವರಿದೆನೇ? ಕಿಳಿದೆನೆ ನಿ-। 


ಜಾತಂದ ವೃತ್ತಿಯಂ? ಈ ಜಾಣ್ಮೆ ಸುಡಲಿ ॥೧೧॥" 
ಜೀಯ ಚಿನ್ಮಯ ಸಾಕು ಸಾಕಿನ್ನು ನೂಕದಿರು । 

ಮಾಯದೀ ಲೋಕದಾಟದೆಇಳೆನ್ನನು;॥ 

ಬೇಯೆನು ಭವಾನುತಾಪದಿ; ಪಡೆಯೆ ನಿಜಸುಖವ । 

ವಾಯವಂ ತೋರು ದಯದಿಂದ ಪರಮಾತ್ಮಾ (೧೨ 





ಕಾಯಕಗಳು. ೩೧ 
ಕಾಯಕಗಳು. 


ಲೇಖಕಃ- ರಾ| ಸಾಃ ಫ. ಗು. ಹಳಕಟ್ಟ ಬಿ. ಏ. ಎಲ್‌, ಎಲ್‌. ಜಿ. ನಿಜಾಪುತ. 


ಎ 
2. ಬಜ | 


ಶಿವಶರಣರ ವಚನ ಗ್ರಂಥಗಳಲ್ಲಿ ಕಾಯಕವೆಂಬ ಶಬ್ದವು ಮೇಲಿಂದ 
ಮೇಲೆ ಬರುತ್ತದೆ. ಈ ಶಬ್ದದ ನಿಜವಾದ ಅರ್ಥವೇನೆಂಬದನ್ನು ತಿಳಿಯು 
ವದು ಆತ್ಯಾವಶ್ಯಕವಾಗಿರುತ್ತದೆ. ಇದರ ಅರ್ಥವು ಈಗಿನ ಕಾಲಕ್ಕೆ ವಿಪ 
ರೀತನಾ ತ್ತೆ. (ಕಾಯಕನೆಂದಕೆ ವೀರಶೈವರಲ್ಲಿ ಭಿಕ್ಷೆ ಬೇಡತಕ್ಕ 
ಒಂದು ವಿಧವು ಎಂಬ ಅರ್ಥವು ಈಗ ಸಾಮಾನ್ಯವಾಗಿ ಇದಕ್ಕೆ ಬಂದಿದೆ. 
ಅವರಲ್ಲಿ ಕಾಯಕದ ಅಯ್ಯಗಳೆಂಬ ವರ್ಗವು ಇರುವದು ಎಲ್ಲರಿಗೂ ಗೊತ್ತಿದೆ. 
ಇವರಲ್ಲಿ ಮುಳ್ಳಾವಿಗೆಕಾಯಕ, ಗಂಟೆಯ ಕಾಯಕ, ಕಂಬದಕಾಯಕ ಎಂಬ 
ನಾನಾ ವಿಧ ಭೇದಗಳಿರುತ್ತವೆ.. ಇವರು ಚಿತ್ರ ವಿಚಿತ್ರವಾದ ಉಡುಪುಗ 
ಳನ್ನು ಧರಿಸಿಕೊಂಡು ಗ್ರಾಮಾಂತರಗಳಲ್ಲಿ ಸಂಚರಿಸುತ್ತ ಜನರನ್ನು ನಿರ್ಬಂ 
ಧಿಸಿ ಭಿಕ್ಷೆಯನ್ನು ಎತ್ತುವದ:ಂಟು, ಇದರ ಮೇಲಿಂದ ಕಾಯಕವೆಂದರೆ 
ವೀರಶೈವರಲ್ಲಿಯ ಒಂದು ಭಿಕ್ಷುಕ ವರ್ಗವೆಂದು ಜನರು ಅನ್ನುವದು 
ಸಹಜಿಕವೇ, ಆದರೆ ವಚನ ಗ್ರಂಥಗಳಲ್ಲಿ ಇದಕ್ಕೆ ಈ ಅರ್ಥವು ಇರುವ 
ದಲ್ಲೂ ಅವುಗಳಲ್ಲಿ ಕಾಯಕದ ಅರ್ಥವು ಬಹು ಉದಾತ್ತವಾಗಿರುತ್ತದೆ. 
ಒಂದು ಭಾಷೆಯಲ್ಲಿ ಕಾಲಾಂತರದಿಂದ ಶಬ್ದಗಳ ಅರ್ಥವು ಬದಲಾಗುವ 
ದುಂಟು. ಈ ಸ್ಥಿತಿಯು ಈ ಕಾಯಕ ಶಬ್ದಕ್ಕೂ ಒದಗಿದೆ. ಇಷ್ಟೇ ಅಲ್ಲ, 
ಅದಕ್ಕೆ ಈಗ ಒಂದು ವಿಸರೀನ ಅರ್ಥವೂ ಉಂಟಾಗಿರುತ್ತದೆ. 





ಕಾಯಕಗಳ ಸಾಮಾನ್ಯ ಸ್ವರೂಪು. 


(ವಚನ ವಾಜ್ಮಯದಲ್ಲಿ ಕಾಯಕವೆಂದರೆ ಒಂದು ಬಗೆಯಾಗಿ 
ಉದ್ಯೋಗ ಮಾಡುವದು, ಅಥವಾ ದುಡಿಯುವದು ಎಂದು ಇರುತ್ತದೆ) ಅದ 
ರಲ್ಲಿ ಭಿಕ್ಷೆ ಎಂಬ ಅರ್ಥವು ಇರುವದಿಲ್ಲ. ವೀರಶೈವನು ಒಂದು ಉದ್ಯೋ 
ಗವನ್ನು ಮಾಡಿ ಅದರಿಂದ ಬಂದದ್ದನ್ನುಶಿವಾರ್ಪಣ ಭಾವದಿಂದ ಭೋಗಿಸು 
ವನು, ಅವನ ಧರ್ಮವು. ಈ ಭಾವದಿಂದ ಅವನು ಒಂದು ಉದ್ಯೋಗ ಮಾಡಿ 


ಚ ಶಿವಾನುಭವ. 


ತನ್ನ ಚರಿತ ತಾರ್ಥವನ್ನು ಸಾಗಿಸಿ ಕೊಳ್ಳುವದೇಕಾ ಯಕನೆಂದು ನಾವು ಅನ್ನ 
ಬಹುದು ವೀರಪ್ಸಿವನು ಭಿಕ್ಸೆಯನ್ನು'ಬೇಡಿತನ್ನ ಹೊಟ್ಟೆಯನ್ನು ಹೊರೆದು 
ಕೊಳ್ಳತಕೃದ್ದಲ್ಲ. ಬಸವೇಶ್ವರನ ಕಾಲದಲ್ಲಿ ಅನೇಕ ಶಿವಶರಣರು ಉಗ್ಭ 
ವಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಈ ಶಿವ್ರಶರಣರೆಲ್ಲರೂ ಒಂದೊಂದು 
ಕಾಯಕವನ್ನು ಅವಲಶಿಬಿಸಿದನರಾಗಿದ್ದರು. (ಕಃ ಕಾಯಕಗಳನ್ನು ನಾವು 
ನೋಡಿದರೆ ಅವು ಈಗಿನಂತೆ ಮುಳ್ಳಾವಿಗೆಯ ಕಾಯಕ್ಕ ಗಂಟಿಯ 
ಕಾಯಕ, ತೆಕ್ಕೆಯ ಕಾಯಕ, ಎಂಬನೇ ನೊದಲಾದ ಹೆಸರುಗಳಿದ್ದದ್ದು 
ತೋರಿ ಬರ ವದಿಲ್ಲ. ಆದರೆ ಅವು ಸೂಜಿಯ ಕೌಯಕ, ಕಟ್ಟಿಗೆಯ 
ಕಾಯಕ, ನೇಗಿಯ ಕಾಯಕ, ನುಲಿಯ ಕಾಯಕ, ಮಹಿವಳ ಕಾಯಕ, 
ಹಡಪದ ಕಾಯಕ ಎಂಬಿನೇ ಮೊದಲಾದನ್ರಗಳು ಇದ್ದ ಹಾಗೆ ತೋರಿ 
ಬರುತ್ತವೆ. ಈ ಹೆಸರುಗಳು ಬೇರೆ ಬೇರೆ ಶರಣರು ಕೈಕೊಂಡಿದ್ದ ಧಂದೆ 
ಗಳನ್ನು ಅಥವಾ ಉಪಜೀವನದ ಹೋರಿಗಳನ್ನು ನಿರ್ದೇಶಿಸುತ್ತವೆ. ವೀರ 
ಶ್ಳೈವನು ಈ ಉಪಜೀವನದ ಹೋರೆಗಳನ್ನು ಹ್ಯಾಗೆ ನಿರ್ವಹಿಸತಕೃನ್ಸಿಂಬ 
ದನ್ನು ಆರಿಯುವದೇ ಕಾಯಕಗಳ ಜ್ಞಾನವಾಗಿದೆ) 


ಮನುಷ್ಯನು ಮಾಡುವ ಉಪಜೀವನದ ಹೋರೆಗಳಿಗೆ ವಚನಕಾ 

ರರು ಒಂದು ಧಾರ್ಮಿಕಸ್ಟ ಸ್ನರೂಪನ್ನು ಕೊಟ್ಟಿ ದ್ದಾರೆ. ನೀರಶೈವನು ತಾನು 
ಮಾಡುವ ಕಸಬನ್ನು ನರಮಾತ್ಮನ ಸ್‌ ನಾಡಿ ಅದರಿಂದ ಬಂದಿ 
ದ್ದನ್ನು ಪ್ರಸಾದ ರೂನವಾಗಿ ಸೇವಿಸುವದೇ ಅವನ ಕರ್ತವ್ಯವು. ಇದೇ 
ಗತೆ ಒಂದು ವೇಳೆ ಅನನು ತನ್ನ ಕಸಬನ್ನು ಕೇವಲ ಐಹಿಕ ಸುಖ 
ಕ್ಟೋಸ್ಪರವಾಗಿ ಉಪಯೋಗಿಸುತ್ತಿದ್ದರೆ, ಅದು ಕಾಯಕವೆನಿಸಲಾರದು, 
ಅದು ಒಂದು ಉದರ ಪೋಷಣ ಸಾಧನೆ ಎಂದು ಮಾತ್ರ.ಹೇಳಬಹುದು. 
ಮೊದಲನೆಯದು ಮನ. ಸ್ಯನನ್ನು ಉಚ್ಚ ಸಾ ನಕ್ಕೆ ಒಯ್ಯುತ್ತ ದೆ. ಆದರೆ ಎರಡ 
ನೆಯದು ಅವನನ್ನಕ್ಕಕೆನ್ಸಿ ತಿಗೆ ಒಬ್ಯಸತ್ತದೆ. ಮೊದಲನೆಯದು ಮನು 
ಷ್ಯನ ಗುಣಗಳನ್ನು ವಿಕಾಸಗೊಳಸುತ್ತದೆ.. ಆದರಿಎರಡನೆಯದು ಅವನನ್ನು 
ಸ್ಪಾರ್ಥಪರಾಯಣತೆಗೆ ಎಳೆಯುತ್ತದೆ. ಮೊದಲನೆಯವನು ಸದಾಚಾರಕ್ಕೆ 
ಎಳೆಯುತ್ತದೆ. ಅದರೆ ಎರಡನೆಯದು ವಿಷಯ ಲೋಲುಪತೆಗೆ ಎಳೆಯು 
ತ್ತದೆ. ವಚನ ಶಾಸ್ತ್ರ ಕಾರರದೃಹಷ್ಟಿಯಿಂದ ಮೊದಲನೇ ರೀತಿಯಿಂದ ವರ್ತಿಸುವ 
ವರು ಭಕ್ತರು. pe ಎಿಡಕೆ ರೀತಿಯಿಂದ ವರ್ತಿಸುವವರು ಪ್ರಾಪಂಚಿ 


ಖಾಯಕಗಳು, 2೩ 


ಕರು ಆಥವಾ ಭವಿಗಳು ಕಾಯಕ ಮತ್ತು ಕಸಬು ಈ ಎರಡು ಶಬ್ದಗಳಲ್ಲಿ 
ಇಷ್ಟು ಭಿಸ್ಪತೆಯು ಇರುತ್ತದೆ. 


ಕಾಯಕದ ಅರ್ಥ. 


ವಚನಕಾರರ ದೃಷ್ಟಿಯಿಂದ ಕಾಯಕದ ನಿಜವಾದ ಅರ್ಥವನ್ನು ತಿಳಿ 
ಯಬೇಕಾದರೆ ಮನುಷ್ಯ ನು ತನ್ನ ಕ್ರಿಯೆ ಅಥವಾ ಕರ್ತವ ವನ್ನು ಈ ಜಗ 
ಕ್ರಿನಲ್ಲಿ ಹ್ಯಾಗೆ ಮಾಡಬೇಕೆಂಬದನ್ನು ಆರಿಯುವದು ಅತ್ಯವಕ್ಕವು. ವೀರ 
ತೈವನು Ws ಜಗತ್ತು ಕೇವಲ ಮಾಯಾಮಯವೆಂದು ತಿಳಿದು ಆಚರಿಸತ 
ಕೃದ್ಧಲ್ಲ. ಆದ್ದ 05 ಜ್ಞಾನವು ಅವ ವನಿಗೆ ಎಷ್ಟು ಮಹತ್ವ ಕನಾದದ್ದೋ ಅಷ್ಟೇ 
ಕ್ರಿಯೆಯೂ ಮಹತ್ವ ವಾಗಿದೆ. ಕ್ರಿಯೆಯನ್ನು ತನ ನಿನಹಾ ಯಾವದೂ 
ಸಾಧ್ಯವ ಲ್ಲ. ಅಲ್ಲಮಪ್ರ ಭುದೇವರು ಈ ಬಗ್ಗೆ ಣೇಳಿರುವದೇನಂದರೆ, 

ಕ್ರಿಯಾ ಮಥನ ವಿಲ್ಲದೆಕಾಣ ಬಂದುದೆ ಇಶ್ಷುವಿನೊಳಗಣ ಮಧುರೆ? 
ಕ್ರಿಯಾ ಮನವಿಲ್ಲದೆ ಕಾಣ ಬಂದುದೆ ತಿಲದೊಳಗಣ ತೈಲ? ಕ್ರಿಯಾ 
ಮಥನವಿಲ್ಲದೆ ಕಾಣ ಬಂದುದೆ ಕ್ಷೀರದೊಳಗಣ ತುಪ್ಪ? ಕ್ರಿಯಾಮಥ 
ನವಿಲ್ಲದೆ ಕಾಣ ಬಂದುದೆ ಕಾಷ್ಕದೊಳಗಣ ಅಗ್ನಿ? ಇದು ಕಾರಣ 
ನಮ್ಮ ಗುಹೇಶ್ವರ ಲಿಂಗವ ತನ್ನೊಳರಿದೆನೆಂಬ ನುಹಾಂತಂಗೆ ಸತ್‌ 
ಕ್ರಿಯಾಚಾರಣೆಯೇ ಸಾಧನ ಕಾಣಿ ಭೊಃ. 

ಈ ಪ್ರಕಾರ ಕ್ರಿಯೆಯಿಂದ ಜ್ಞಾನದ ಹೆಚ್ಚುವಿಕೆಯು ಇರುತ್ತದೆ. ಅದ 
ರಿಂದಲೇ ಮನುಷ್ಯನ ವಿಕಾಸವು. ವೀರಶೈ ವನು ಸರಮಾತ್ಮನನ್ನು ಆರಿಯ 
ಬೇಕಾದರೆ ಜಗತ್ತನ್ನು ಬಿಟ್ಟು ಕೊಟ್ಟು ಏಕಾಂತವಾಸಿಯಾಗಿರುವದು 
ಅವಶ್ಯವಾಗಿರುವದಿಲ್ಲ. ಅವನು ಗ: ನಲ್ಲಿದ್ದ ಅಲ್ಲಿ ತನ್ನ ಕ್ರಿಯೆಗಳನ್ನು 
ಸರಿಯಾದ ರೀತಿಯಿಂದ ಮಾಡುತ್ತ ಹೋದಕೆ' ಪರಮಾರ್ಥವನ್ನು ಸಾಧಿಸ 
ಬಹುದು. 

ಆದರೆ ಅವನು ತನ್ನ ಕ್ರಿಯೆಗಳನ್ನು ಕೇವಲ ಇಂದ್ರಿಯ ಸುಖಕ್ಕಾಗಿ 
ಮಾಡದೆ ಪಾರಮಾರ್ಥಿಕ ದೃಷ್ಟಿಯಿಂದ ಮಾಡುವದು ಅವಶ್ಯವು. ಹೀಗೆ 
ಮಾಡುವಲ್ಲಿ ಅವನು ಯಾವ ತರದ ಫಲ ಪದದ ಆಶೆಯನ್ನು ಮಾಡತಕ 
ದ್ವಲ್ಪ. ಎಂದಕೆ ತಾನು ಮಾಡುವ ಕ್ರಿಯೆಯಿಂದ ತನಗೆ ಏನಾದರೊಂದು 
ಫಲವು ಅಥವಾ ಲಾಭವು ಜೊರಕೀತೆಂಬ ಉದ್ದೇಶದಿಂದ ಮಾಡತಕ್ಕದ್ದಲ್ಲ. 
ಅವನಲ್ಲಿ ಈ ಫಲಾಪೇಕ್ಸೆಯು ಇರಕೂಡದು. ಅನನು ಕಾಮ ರಹಿತನಾಗಿ 


೪ ಶಿವಾನುಭವ. 
ಹೀಗೆ ಕ್ರಿಯೆಯನ್ನು ಮಾಡುವದೇ ಲಿಂಗಾಂಗಿಯ 


| ಪದದ ಆಶೆಮಾಡಲಾಗದು ನಿನ್ನಕ್ರಿಯೆಯಲ್ಲ. ಅದೇನು ಕಾರಣ 
ಗ ಬಯಕೆಯ ಭಕ್ತಿಯ ಪೂರ್ವ ಪುರಾತನರು ಮೆಚ ತರು. ನನ್ಮು 
RSENS ಶ್ವರ ದೇನರು ಹಂಗಿನ ಭಕ್ತರನೊಲ್ಲ ನೋಡಾ. 
ಈ ಸತ್ಕ್ರ್ರಿಯೆಗೆ ಈ ಫಲ, ಈ ಪುಷ್ಪಕ್ಕೀ ಫಲ, ಎಂಬ ಕೈಕೂಲಿಕಾ 
[ಕರು ಅವಕ ಕರ್ಮಿಗಳಯ್ಯ. ಪುಣ್ಯಸಾಪನನುಂಬ ಕರ್ಮಿಗಳಯ್ಯ. 
ಸ್ವರ್ಗನರಕವನುಂಬ ಕರ್ಮಿಗಳಯ್ಯ, ಒಡಲ್ಳೊಡನೆ ಪಡೆದರ್ಥ 
ಮೃಡದೇವ ಸೂಡ್ತಳನಿಗೆಂಬಾತ ಬೆಡಗಿನ ಶಿನ ಪುತ್ರ. ಉಳಿದವರೆಲ್ಲ 
ಜಗದ ಮಿತ್ರರು. 
ಹೀಗೆ ವಚನಕಾರರು ಒಬ್ಬ ಭಕ್ತನು ನಿಷ್ಸಾನ:ಕರ್ಮದಿಂದ ಜಗತ್ತಿ 
ನಲ್ಲಿ ವ್ಯವಹರಿಸಬೇಕೆಂದು ನುಡಿವಿರುವರು. ಈ ಬಗೆಯ ಉಕ್ತಗ 
೪ನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಬೋಧಿಸಿದ್ದನು 
ನಾವು ನೋಡುತ್ತೇವೆ. ಇದೇ ತತ್ವಗಳನ್ನು ವಚನಕಾರರು ತಮ್ಮ ವಿಶಿಷ್ಟ 
ಶಬ್ದಗಳಿಂದ ತಮ್ಮ ವಚನಗಳಲ್ಲಿಯೂ ನಿರೂಪಿಸಿರುವರು. ಹೀಗೆ ಲಿಂಗಾಂ 
ಗಿಯು ಲಿಂಗಾರ್ಪಣ ಭಾವದಿಂದ ತನ್ನ ಕ್ರಿಯೆಗಳನ್ನು ಮಾಡತಕ್ಕದ್ದು. 
ಲಿಂಗಾರ್ಪಣ ಭಾವನೆಂದರೆ ಕಾಮ ರಹಿತನಾಗಿ ತಾನು ಮಾಡುವ ಕ್ರ ೧ 
ಗಳನ್ನು ಶಿವನಿಗೋಸ್ಟ್‌ರನೆಂದು ಭಾವಿಸಿ ಅದರಿಂದ ಬಂದದ್ದನ್ನು ಪ್ರಸಾಸ 
ರೂಸನಾಗಿ ಸೇವಿಸುವದೇ ಇರುತ್ತದೆ- ಬಸವೇಶ್ವರನು ಇ ದಿಡೆಗೆ ಈ 
ಬಗ್ಗೆ ಅಂದಿರುವದೇನಂದರೆ, 
ಲಿಂಗಕ್ಕೆಂದೇ ಸೆಸಿನೆ, ಲಿಂಗಕ್ತಿಂದೇ ನೂಡುವೆ, ಲಿಂಗಕ್ಕೇಂದೇ ಕೂಡು 
ವೆನು ನಾನಯ್ಯ. ಸಕಲ ಪದಾರ್ಥಂಗಳ ಲಿಂಗಕ್ಕೇಂದೇ ಭಾವಿಸುನೆ. 
ಅಂಗಗುಣಂಗಳನರಿಯೆನಯೃ. ಲಿಂಗಕ್ಕೆಂದೇ ಕಾಮಿಸರನೆನು. ನೀಕಾ 
ಮಿಯಾಗಿ ಎನ್ನ ದೇಹೇಂದ್ರಿಯ ಮನ ಪ್ರಾಣುದಿಗಳು ಲಿಂಗದ ಸತಿ 
ಯರಾಗಿ ಿಂಗಕ್ಕೆಂದೇ ಬಯಸಿ ಲಿ ಲಿಂಗಪ್ರಾಜಿಗಳಾದ ಕಾರಣ, ಲಿ೨ಗ 
ಕೈಂಡೇ ಕೈಕೊಂಚೆನು. ಅನರ್ಪಿತನನರಿಯೆ ಕೂಡಲಸಂಗಮದೇವಾ. 


ಈ ದೃಷ್ಟಿ ಸ್ಟಿಯಿಂದ ವೀರಕೈವನು ತನ್ನ ನಿತ್ಯದ ವೃವಹಾರಗಳನ್ನು 
ಮಾಡತಕ್ಕದ್ದು. ಅವನು ಒಂದು ಉಸಜೀವನದ ಹೋರೆಯನ್ನು 
py ಂಡು ಹೀಗೆಯೇ ಅವನು ಅದನ್ನು ನಿರ್ವಹಿಸತಕ್ಕದ್ದು. ಹೀಗೆ. 
ತಾನು ಮಾಡಿದ್ದನ್ನೆಲ್ಲ ಪ್ರಸಾದ ರೂಪವಾಗಿ ಗ್ರಹಿಸಿದರೆ ಆ ಹೋರೆಯಿ:ಂದ 


ಕಾಂನಂಕಗಳು, ೩೫ 


ಅವನಿಗೆ ಹಾನಿಯು ಏನೂ ಆಗಲಾರದು. ಇಸ್ಟ ಅಬ್ಬ, ಅದ: ಅವನ 
ಮೋಕ್ಷಕ್ಕೂ 1... ಹೀಗೆ ಒಂದು ಉದ್ಯೋಗ 
ವನ್ನು ಮಾಡುವದೇ ವಚನಕಾರರ ದೃಷ್ಟಿಯಿಂದ ಕಾಯಕವೆನಿಸಿಕೊ 


ಗ್‌ 
ಳುವದ.- 
hd 


ಕಾಯಕಗಳೆಲ್ಲಿ ಉಚ್ಛ ನೀಚ ತರಗತಿಗಳಿಲ್ಲ. ಎಲ್ಲವೂ 
ಶ್ರೇ ಸ್ಪವಾದವುಗಳು. 


ಜಗತ್ತಿನಲ್ಲಿ ಉದ್ಯೋಗಗ-ು ಅಥವಾ ಧೇಜಿಗಳು ಅಸಂಖ್ಯ ಖ್ಯುವಾಗಿರು 
ತ್ತವೆ. ಆದರೆ ಬ ಮನುಷ್ಯನು ಅವುಗಳಲ್ಲಿ ಯಾವದಾದರೊಂದನ್ನು 
ಗ್ರಹಿಸಿ ನಾವು ಮೇಲೆ ಹೇಳಿದ ಪ್ರಕಾರ ಅದನ್ನು ಕಾಯಕ ರೂಪದಿಂದ 
ಅನನು ಮಾಡಿದರೆ ಅದು ಯಾವಾಗಲೂ ಶ್ರೀಷ್ಮ ನೆನಿಸಿಕೊಳ್ಳು ವದು. 
ಆದ್ದರಿಂದ ಒಂದು ಉನ್ಯೋಗದ ಉಚ್ಛ ಆಥವಾ ನೀಚ ಸ್ಥ ತಿಯು' ಅದು 
ಯಾವದು ಇನೆ, ಇನರ ಮೇಲೆ 01 ದೆ ಅದನ್ನೆ ಒಬ್ಬ ಮನುಷ್ಯನು 
ಯಾವ ಭಾವಧಿಂದ ಮಾಡುತ್ತಾನೋ ಮತ್ತು ಭು ಹ್ಯಾಗೆ ಉನ 
ಯೋಗಿಸುತ್ತಾನೋ ಇದರ ಮೇಲೆ ಅವಲಂಬಿಸಿರುತ್ತದೆ. ಈ ಬಗ್ಗೆ ಬಸ 
ವೇಶ್ವರನ ಒಂದು ಪ್ರಸಿದ್ಧವಾದ ವಚನವಿದೆ. ಅದು ಯಾವದೆಂದೆಕಿಃ-- 
ಹೊತ್ತಾರೆ ಎದ್ದು ಕಣ್ಣ ಹೊಸೆವುತ್ತ ಎನ್ನೊಡಲಿಂಗೆ ಎನ್ನ ಮಡದಿ 
ಮಕ್ಕಳಿಗೆಂದು ಕುದಿದೆನಾದೊಡೆ, ಎನ್ನ ಮನಕ್ಕೆ ಮನನೇ ಸಾಕ್ಷಿ. 
ಶ್ಲೋಕ! ಅಶನೇಶಯನೇ ಯಾನೇ ಸಂಪರ್ಕೆ ಸಹ ಭೋಜನೆ: ಸಂಚ 
ರಂತಿಮಹಾ ಘೋರೆ ನರಕೆ ಕಾಲನುಕ್ಷಯಂ॥ ಎಂದುದಾಗಿ, ಈ 
ಶೃತಿಯ ಬಸವಣ್ಣನೋದುವನು. ಭವಿಯ ಜಿಜ್ಜಳನ ಗದ್ದುಗೆಯ 
ಕೆಳಗೆ ಕುಳ್ಳಿರ್ದು ಓಲೈಸಿಹನೆಂದು ನುಡಿನರಯೃಪ್ರಮಥರು. ಕೊಡು 
ವೆನುತ್ತರವನವರಿಗೆ. ಕೊಡಲನ್ಮೆನು. ಹೊಲೆಹೊಲೆಯರ ಮನೆಯ 
ಹೊಕ್ಕಾದರೆಯೂ ಸಲೆ ಕೈ ಕೊಲೆಯ ಮಾಡಿಯಾದೊಡೆಯೂ, ನಿನ್ಮು 
ನಿಲನಿಂಗೆ ಕುದಿವೆನಲ್ಲದೆ, ಎನ್ನೊಡಲನಸರಕ್ಕೆ ಕುದಿವೆನಾದಡೆ, ತಲೆ 
ದಂಡ ತಲೆದಂಡ ಕೂಡಲಸಂಗಮದೇವಯ್ಯ, 
ಇದರಲ್ಲಿ ಬಸವೇಶ್ವರನು ಕಾಯಕವನ್ನು ಹ್ಯಾಗೆ, ಮಾಡಬೇಕೆಂಬು 
ದನ್ನು ಬಹು ಚನ್ನಾಗಿ ವ್ಯಕ್ತಪಡಿಸಿದ್ದಾನೆ. ಒಬ್ಬ ಮನುಷ್ಯನು ಮಂತ್ರಿ 
ಪದದಂಥ ಮಹತ್ತರವಾದ ಪದವನ್ನು ಅಲಂಕರಿಸಿರಬಹುದು. ಅಥವಾ 


೩೬ ಶಿವಾನುಭವ. 


ಹೊಲೆಯರ ಮನೆಯಲ್ಲಿ ಆಳಾಗಿ ದುಡಿಯುತ್ತಿರಬಹ:ದು. ಆದರೆ ಅವನು 
ಇದರಲ್ಲೆಲ್ಲ ನರಮಾತ್ಮನ ನಿಲವನ್ನು ಎಂದರೆ ಸ್ವರೂಸನ್ನುಹ್ಯಾಗೆ ಹೊಂದು 
ವೆನೆಂದು ಹಾಕೈಸುತ್ತಾ ಇದ್ದಿದ್ದಾದರೆ, ಅದು ಕಾಯಕಸ್ಪರೂನವಾಗುವದು. 

ಹೀಗೆ ಕಾಯಕನೆಂದರಿ ಕೇವಲ ಉನಜೀವನದ ಹೋರೆ ಮಾತ್ರ 
ವಲ್ಲ. ಅದರಲ್ಲಿ ಧಾರ್ನಿಕ ಸ್ವರೂಸವೂ ಇರುತ್ತದೆ. ಅದೊಂದು ಪರಮಾ 
ತ್ಮನ ಸೇವೆ ಎಂತಲೂ ಭಾವಿಸಬಹುದು. ಆದ್ದರಿಂದ ಕಾಯಕಗಳಲ್ಲಿ ಭೇದ 
ವಿರಲಾರದು. ಎಲ್ಲವೂ ಅಷ್ಟೇ ಮಹೆತ್ತವಾದವುಗಳು. ಬಸವೇಕ್ವರನ ಕಾಲ 
ದಲ್ಲಿ ಒಕ್ಕಲುತನ, ಸಿಂಪಿಗ, ನೇಕಾರ, ಮಡಿವಳ, ನಾವಲಿಗ ಇಂಥ ಅನೇಕ 
ತರದ ಹೋಕೆಗಳನ್ನು ಶಿವಶರಣರು ಮಾಡುತ್ತಿದ್ದದ್ದನ್ನು ನಾವು ನೋಡು 
ತ್ತೇನೆ. ಆದರೆ ಅವರಲ್ಲಿ ನಿಚ್ಚೋಚ್ಚ ಭಾವಗಳು ಇದ್ದದ್ದು ಕಂಡುಬರು 
ವದಿಲ್ಲ. ಯಾಕಂದಕಿ, ಅವರು ತಮ್ಮ ಹೋರೆಗಳು ಕಾಯಕಗ 
ಳೆಂದ್ಳು ತಿಳಿದು ಅವುಗಳನ್ನು ಹ್ಯಾಗೆ ಮಾಡತಕ್ಕದ್ದೋ ಹಾಗೆ ಮಾಡುತ್ತಿ 
ದ್ಹದರಿಂದ, ಅವರ್ಕಲ್ಲಿ ಹೆಚ್ಚು ಕಡಿಮೆ ಭಾವಗಳು ಉತ್ಪನ್ನ ವಾಗಲಿಲ್ಲ. 
ಬಸವೇಶ್ವರನ ಕಾಲದಲ್ಲಿದ್ದ ಸಷ ರಾಮೇಶ್ವರನ » ತನ್ನ ಒಂದು ಉಕ್ತಿ ಯಲ್ಲಿ 
ಹೀಗೆ ಹೇಳಿರುತ್ತಾನೆ. ಏನಂದಕೆ” 

ಬಲ್ಲಿದ ಬಾಣನ ಬಾಗಿಲ ಕಾಖುನರನರು ಭೂತಗಳೇನಖಯ್ಮ? 

ಅಪ್ಪ ರೇ ವಣಸಿದ್ದ ನೀರ ಹೊತ್ತನೆಂಬರು. ಅನನೇನು ಕೀಳನಯ್ಯ? 

ನಮ್ಮ ನೀರು ಹೊರುವವರು ಕೂಲಿಕಾರರೇನಯ್ಯ? «ಸರ್ವೇಷಾಂ 

ಹೃದಿ ್ಕಿತಕೃಂದ್ರ ಮೌಲಿ ಎಂಬಶೃತಿವಾಕ್ಕನನಂಬು, ನಂಬು, ಕಪಿಲ 

ಸಿದ್ಧ ಮಲ್ಲಿಕಾರ್ಜುನನ ಮಂದೆ ಎನ್ನಿ ಮನನವೆ:. 

ಹ ಮೇಲಿಂದ ಶಿವನು ಬಾಣಾಸುರನ ಬಾಗಿಲ ಕಾಯ ಓನೆಂದು 
ಅವನ ದೇವತ್ವನೇನೂ ಹೋಗಲಿಲ್ಲ. ಅಥವಾ ರೇನಣಸಿದ್ದೆ (ಸ್ಟ ರನು ನೀರು 
ಹೊತ್ತನೆಂದು ಅವನ ಮಹತ್ವವೇನೂ ಕಡಿನೆಯಾಗಿಲ್ಲ ಎಂದು ಈ 
ವಚನಕಾರನು ಹೇಳಿದ್ದಾನೆ. ಆದ್ದರಿಂದ ವೀರೆಕ್ಕಿ ವನಾದವನು ಯಾವ ಕಸ 
ಬನ್ನು "ಮಾಡುತ್ತಿದ್ದರೂ. ಅದರಿಂದ Ma ಹೀನತೆಯು ಪ್ರಾಪ್ತವಾ 
ಗಲಾರದು. 

ಆದರೆ ಸ್ಕ್ರೃತ್ಯಾದಿ ಗ್ರಂಥಗಳಲ್ಲಿ ಕಸಬುಗಳಿಗೆ ಈ ಪ್ರಕಾರ ಮಹ 
ತ್ವವು ಕೊಡಲ್ಪಟ್ಟಿಲ್ಲ. ಅವುಗಳು ಶೂದ್ರರ ಹೋರೆಗಳಿಂದು ತಿಳಿದು ಅವು 
ನಿರಾಕರಿಸಲ್ಪಟ್ಟವೆ. ಬ್ರಾಹ್ಮಣನು ಅವುಗಳನ್ನು ಮಾಡಬಾರನು. ಆದರೆ 


ಕುಯಕಗಳು. ಶ್ರಿ 


ವೀನಕೈವರ ದೃಷ್ಟಿಯಿಂದ ಯಾವ ಕಸಬುಗಳೂ ಹೀಗೆ ಹೀನವಾದವು 
ಗಳಲ್ಲ. ಯ್ಯಾಕಂದರತೆ ಅವುಗಳನ್ನು ಅವರು ಕಾಯಕಗಳೆಂದು ಭಾವಿಸಿ 
ಒಂದು ವಿಶಿಷ್ಟ ರೀತಿಯಿಂದ ಜರಗಿಸುತ್ತಾರೆ. 


ವೀರಶೈವನು ಕಾಯಕವಿಲ್ಲದೆ ಇರಕೂಡದು. 


ವೀರಕೈವನು ಒಂದು ಕಾಯಕವನ್ನು ಅವಲಂಬಿಸಿಯೇ ತೀರ 
ಬೇಕು. ಹೀಗೆ ವಚನಕಾರರು ನಿರ್ಬಂಧವಾಗಿ ಹೇಳಿದ್ದಾರೆ. ಅವನ್ನು 
ಸೋಮಾರಿಯಾಗಿ ಪಾಾವಲಂಬಿಯಾಗಿರಕೂಡದು. ಇಡೇ ಬಸವಾದಿ ಪ್ರಮ 
ಥರ ಆಚರಣೆಯು. ಸೋಮಾರಿಯಾಗಿರುವವರನ್ನು ವಚನಕಾರರು ಬಹೆಳ 
ಹಳಿದಿರುತ್ತಾರೆ. ಒಬ್ಬ ವಚನಕಾರನು ಇಂಥವರ ಬಗ್ಗೆ ಆನ್ನುವಷೀ 
ನಂದರೆಃ.- 

ಕಾಯಕಕಾರದೆಮೈಸೊಂಬತನದಿಂದ ಬೇರೆ ಕೂಳೆ ಗಳಿಸಲಾರದೆ 

ಹಸಿದಿಪ್ಪರಯ್ಯ. ಒಡಲು ಸೀರೆಯ ಗಳಿಸಲಾರದೆ ಕಚ್ಚುಟನ ಕಟ್ಟ | 

ಕೊಂಡಿಸ್ಪರಯ್ಯ ಪೊಯಲು ಎಣ್ಣೆಯ ಗಳಿನಲಾರದೆ ಮಂಡೆ \ 

ಬೋಳಾಗಿಪ್ಪರಯ್ಯ. ದಿಟಿದಿಂದ ಬಿಡಿಸಲರಿಯದೆ ಸಂಸಾರದ ಶಕೆ 

ಯನವಧರಿಸಿಕೊಂಡಿಪ್ಪವರಿಗೆ ನಾನಂಜುವೆನಯ್ಯ ಸಕಳೇಶ್ವರಾ. 

ಆರದೆ- ಶಕ್ತನಾಗದೆ; ಮೈಸೆಣಂಬತ್ತನ- ಶರೀರದ ಮಾಂದ್ಯ, ಅಲಸ್ಕ 
ಕಚ್ಚುಟಿಎ ಲಂಗೋಟಿ] ವೂಯು - ಸ್ಥಾನ ಮಾಡು; ಅವಧರಿಸು ಎ ಸ್ವೀಕರಿಸು 

ಈ ಮೇರೆಗೆ ವೀರಕೈವನು ಭಿಕ್ಸಾಹಾರಿಯಾಗಿರದೆ ಒಂದು ಉದ್ಯೋ 
ಗವನ್ನು ಮಾಡಿ, ತನ್ನ ಉಸಜೀವನನನ್ನು ಸಾಗಿಸತಕ್ಕದ್ದು. ಇಡದೇ 
ಅವನ ಕರ್ತವ್ಯವು 

ಶಂಕರ ದಾಸಿಮಯ್ಯನು ವೀರಶೈವ ಶಿವಶರಣರಲ್ಲಿ ಅತ್ಯಂತ 

ಪ್ರಸಿದ್ಧ ನಾಗಿದ್ದಾನೆ ಈತನು ಮೊದಲು “ಭ್ರ ಹೈನು. ಅನನ ಹೆಸರು 

ಭಟ್ಟಿ. ಆದರೆ ಅವನು ವೀರಸ್ಸೆ ವನಾದಬಳಿಕ, ಅವನು ತನ್ನ 
ಗುರುನಿನ ಅಪ ಸಣೆಯಿಂದ ಹೊಲಿಗೆಯ ಕಾಯಕವನ್ನು ಪ್ರಾರಂಭಿಸಿದನು. 
ಅಂದರೆ dd ಹೀಗೆ ಬಸವೇಶ್ವರನ ಕಾಲದಲ್ಲಿ ಎಲ್ಲ 
ಶಿವಶರಣರ ವೃತ್ತಾಂತವಿದೆ. ಅವರು Sa ಕಾಯಕಗಳಿಂದ ಅವ 
ರಲ್ಲಿ ಯಾನ ಹೀನತೆಯೂ ಉಂಬಾಗಲಿಲ್ಲ. ನುಲಿಯ ಚದಂಖ್ಯ್ಯನೆಂಬ 


೩೮ ಶಿವಾನುಭವ. 
ವನು ನುಲಿಯನ್ನು ತಂದು ಹಗ್ಗಗಳನ್ನು ಹೊಸದು ಅವುಗನನ್ನು 
ಮಾರಿ ಜೀವಿಸುತ್ತಿದ್ದನು. ಒಂದು ದಿವಸ ಬಸವೇಕ್ರರನ್ನು ಅನನ ಬಡ 
ತನ ಸ್ಥಿತಿಯನ್ನು ಕಂಡು, ಕನಿಕರಪಟ್ಟಿ, ಅವನ ಮನೆಗೆ ಹೋಗಿ, 
ಚಂದಯ್ಯುನ ಹೆಂಡಿತಿಯ ಕಯ್ಯಲ್ಲಿ ಬಹೆಳೆ ದ್ರವ್ಯವನ್ನು ಕೊಟ್ಟ 
ಬಂದನು. ಚಂದಯ್ಯನು ಮನೆಗೆ ಬಂದಬಳಿಕ ನಡೆದ ಸಂಗತಿಯನ್ನು 
ತಿಳಿದು ಸಿಟ್ಟಿನಿಂದ ಆ ದ್ರವ್ಯವನ್ನು ತಿಪ್ಪೆಗೆ ಒಗಿಸಿದನು. ಯಾಕಂದರೆ 
ಆ ದ್ರವ್ಯವು ತನ್ನ ಕಾಯಕದಿಂದ ಬಂದುದಾಗಿರಲಿಲ್ಲ. ಅದು ಎರಡ 
ನೆಯನರಿಂನ ಗಳಿಸದೆ ಬಂದುದಾಗಿತ್ತು. ಇಂಥದು ಶಿವಾರ್ಪಣಕ್ಕೆ 
ಸಲ್ಲದು ಎಂದು ಅದನ್ನು ಅವನು ನಿರಾಕರಿಸಿ ಬಿಟ್ಟನು. ಹೀಗೆ ಕಾಯ 
ಕಪು ಮನುಸ್ಯನಿಗೆ ಅತ್ಯಾವಶ್ಯಕವಾಗಿದೆ. ಬಸನೇಶ್ವರನು ಒಂದೆಡೆಯಲ್ಲಿ 
ಹೇಳಿರುವದೇನೆಂದರೇೆಃ-- 
ಭಕ್ತಿ ನಿಶೇಷವ ಮಾಡುನರೆ, ಹತ್ತು ಬೆರಳುಂಟು, ಹಾಸಿ ದುಡಿದರೆ, 

ತನಗುಂಟು, ತನ್ನ ಪ್ರಮುಫರಿಗುಂಟು. ಮಾರಿ ತಂದೆಗಳಂತೆ ಎನಗೇ 

ಕಹುದಯ್ಯ? ರತ್ನದ ಸಂಕೊಲೆಯನಿಕ್ಕಿ ಕಾಡಿಹ ಕೂಡಲಸಂಗಮ 

ವೇವ, ಶಿವಧೋ. 

ಹೀಗೆ ದುಡಿದು ಗಳಿಸಿದ್ದೇ ಶಿವಾರ್ಪಣಕ್ಕೆ ಸಲ್ಲುವದು. ಅದೇ ಪ್ರಸಾ 
ದವು. ಅದರಿಂದಲೇ ತಾನೂ ಹೆರನರೂ ಧನ್ಯರಾಗುವರು ಎಲ್ಲಿಂದಲೋ 
ಬಂದ ಶ್ರೀಮಂತಿಕೆಯಿಂದ ಇದ್ದುಆಗದು ಎಂಬ ಅಭಿಸ್ರಾಯನನ್ನುಬಸವೇ 
ಶ್ರರನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾನೆ. 


ಕಾಯತಕಗಳಿಂದ ಪರಮಾತ್ಮನ ಪೂಜೆ. 


ಆದ್ದರಿಂದ ವಚನಕಾರರು ಕಾಯಕಗಳೆಂದರೆ ಪರಮಾತ್ಮನ ಒಂದು 
ಬಗೆಯ ಪೂಜೆ ಎಂದು ಭಾವಿಸಿ ಅದನ್ನು ವರ್ಣಿಸುತ್ತಾರೆ. ಪೂಜೆ ಎಂದರೆ 
ದಿನಾಲು ನಿಯಮಿತ ವೇಳೆಗೆ ಸೋಡಶೋಸಚಾರಾದಿ ವಿಧಿಗಳನ್ನು ಮಾಡುತ್ತ 
ತಾಸುಗಟ್ಟಲೆ ಕೂಡ್ರುವದು ಮಾತ್ರವಲ್ಲ. ಹೀಗೆ ಅನೇಕರು ದಿನಾಲು 
ಪೂಜೆಯನ್ನು ಮಾಡಿ ತಮ್ಮ ನಿತ್ಯದ ಹೋರೆಗೆಳಲ್ಲಿ ಅಧರ್ಮದಿಂದ 
ಆಚರಸುವದುಂಟು. ಆದರೆ ಈ ನಿತ್ಯದ ಹೋರೆಗಳಲ್ಲಿ ಸಹ ಒಂದು 
ಬಗೆಯ ದೇವರ ಪೂಜೆ ಇರುತ್ತದೆಂಬದನ್ನು ಅವರು ಅರಿ ಯರು. ಈ 
ಪೂಜೆಯ ತರವನ್ನು ವೀರಶೈವ ವಚನಕಾರರು ಕಂಡು ಹಿಡಿದು 


ಕಾಯಕಗಳು ರ೯ 


ಆದರಂತೆ ಆಚರಿಸಬೇಕೆಂದು ತಮ್ಮ ವಚನಗಳಲ್ಲಿ ಬೋಧಿಸಿದ್ದಾರೆ. 
ಈ ಪೂಜೆಗೆ ಅವರು ಅತಂತ ಮಹತ್ರ ಕೊಟ್ಟಿದ್ದಾರೆ. ಈ ಬಗೆ, ಒಬ್ಬ 


ವಚನಕಾರನು ಅನು ವದೇನೆಂದಕಿಃ-- 
ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡೂ ಮರೆಯ 
ಬೇಕು, ಲಿಂಗಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದಿ 
ದ್ಹಡೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ 
ಅನುಲೇಶ್ವ ಗಲಿಂಗವಾಯಿತ್ತಾ ದಡೂ ಕಾಯಕದೊಳಗಂ, 
ಎಂದು ನುಡಿದಿದ್ದಾನೆ. ಇದರಲ್ಲಿ ಕಾಯಕವನ್ನು ಈ ನಚನಕಾರನು ಕೈಲಾ 
ಸನೆಂದು ಕರೆದಿದ್ದಾನೆ! ಸಾಮಾನ್ಯ ಹೋರೆಗಳಗೆ ವಚನಕಾರರು ಎಂಥ 
ಉಚ್ಛ ಸ್ವರೂಪವನ್ನು ಕೊಟ್ಟಿರುವರೆಂಬುದನ್ನು ನಾಚಕರು ಚನ್ನಾಗಿ ವಿಚಾರ 
ಮಾಡತಕ್ಕದ್ದು. 


ಕಾಯಕಗಳನ್ನು ಶುದ್ಧತೆಯಿಂದ ಮಾಡೆತಳ್ಳದ್ದು. 
ಎ 


ಕಾಯಕವು ಇಷ್ಟು ಮಹತ್ವವಾದ ಬಳಿಕ ಅದನ್ನು ಎಲ್ಲರೂ ಅತ್ಯಂತ 
ಶುದ್ಧತೆಯಿಂದ ನಿರ್ವಹಿಸತಕ್ಸದ್ದೆಂಬದು ಸ್ಪಷ್ಟ ವ್ರ. ವೀಶಶೈ ವನು ತನ್ನ 
ಹೋರೆಯಲ್ಲಿ ಅಧರ್ಮತನದಿಂದ ಎಂದೂ ವರ್ತಿಸತಕೃದ್ದಲ್ಲ. ಇದು 
ಅರ್ಸಣಕ್ಕೆಯೋಗ್ಯ ವಾಗಲಾರದು. ಅವನು ಅದನ್ನು ಸತ್ಯತೆಯಿಂದಲೂ 
ಫಾ ಮಾಣಿ ಕತನದಿಂದಲೂ ಆಹಿಂಸೆಯಿಂದಲೂ ಜರಗಿಸ ಸತಕೃದ್ದು. ಇದೇ 
ವತ ಕರ್ತವ್ಯವು. ಈ ಬಗ್ಗೆ ನಚನಕಾರರು ಅನ್ನವದೇನಂದರೆಃ-- 
ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತಸ್ವಚ್ಛಂದವಾಗದಿರಬೇ ಕು. ನೇಮದ 
ಕೂಲಿಯಂದಿನ ನಿತ್ಯಕಾಯಕದಲ್ಲಿ ಸಂದಿರಬೇಕು. ನೇನುದಕೂಲಿಯ 
ಬಿಟ್ಟು, ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಡಿದರೆ ತಾ ಮಾಡುವ 
ಸೇವೆ ನಪ್ಪನಯ್ಯ. ಈ ನಿನ್ನ ಸೇನೆ ನನಗೆ ನನ್ನ ಪ್ರಸಾದಕ್ಕೆ ಚಂದೇ 
ಶ್ವರ ಲಿಂಗಕ್ಕೆ ಪ್ರಾಣವಯ್ಯ. 
ಮನ ಶುದ್ಧ ವಿಜ್ಲದವಂಗೆ ದ್ರವ್ಯದ ಬಡತನನಲ್ಲದೆ, ಚಿತ್ತ ಶುನ್ಧ ನಾಗಿ 
ಕಾಯಕವ ಮಾಡುನಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ವಾನ 
ಗಿಪ್ಪಳು, ನಾರಯ್ಕೆ ಓಡು ಅನುಳೇಶ್ವರ ಲಿಂಗದ ಸೇವೆಯುಳ್ಳಿನ್ನ 


ಕರ. 


೪೦ ಶಿನಾನುಭವ. 


ಈ ಮೇರೆಗೆ ಮನುಸ್ಯನು ತನ್ನಿ ಕಾಯಕಗಳನ್ನು ಆತ್ಯಂತ ಚಿಶ್ಕ 
ಶುದ್ಧತೆಯಿಂದ ಮಾಡತಕ್ಕದ್ದು. ಅಂದರೆ ಅವನಿಗೆ ಲಕ್ಷ್ಮಿಯು ತಾನಾಗಿ 
ಒಲಿಯುವಳೆಂದು ಇಲ್ಲಿ ಹೇಳಲ್ಪಟ್ಟಿದೆ. 


ಹೀಗೆ(ಬಸನಾದಿ ಪ್ರಮಥರು ಉಪಜೀವನದ ಹೋರೆಗಳಿಗೆ ಬಹು 
ಉದಾತ್ತ ಧಾರ್ಮೀಕ ಸ್ವರೂಪನ್ನು ಕೊಟ್ಟಿರುವರು. ಇದರಿಂದ ನೀರಕ್ಷೆ 
ವನು ತನ್ನ ನಿತ್ಯಾಚರಣೆಯಲ್ಲಿ ಅತ್ಯಂತಿ ಶ್ರೇಷ್ಠತರವಾದ ವರ್ತನೆಯನ್ನು 
ತಲೆಡೋರಿಸುವದು ಅನಶ್ಯವು. ಕಾರಣ ಅವನು ಯಾವಾಗಲೂ ಉದ್ಯೋ 
ಗಿಯಾಗಿರತಕೃದ್ದು, ದುಡಿದು ಗಳಿಸತಕ್ಕದ್ದು, ಪರಾವಲಂಬಿಯಾಗಿರ 
ಕೂಡದು, ದೊರಕಿದ್ದನ್ನು ಶಿವಾರ್ಪಣ ಬುದ್ಧಿಯಿಂದ ವಿನಿಯೋಗಿಸತ 
ಕೃದ್ದು, ಸತ್ಯ ಸಂಧನಾಗಿಯೂ ಶುದ್ಧನಾಗಿಯೂ ಆಚರಿಸತಳ್ಳ್‌ದ್ದು, ಹೀಗೆ 
ಆಚರಿಸಿ ಗಳಿಸಿದ್ದನ್ನು ಪ್ರಸಾದ ರೂಸವಾಗಿ ಅನುಭವಿಸತಕ್ಕದ್ದು, ಹೀಗೆ 
ವರ್ತಿಸುವದೇ ಅವನ ಕರ್ತವೃಪು ಹೀಗೆಯೇ ಆವನು ತನ್ನ ಕಸಬು 
ಗಳನ್ನು ಮಾಡತಕ್ಕದ್ದು. ಇದೇ ಕಾಯಕವು.) 4 


ಈ ಪ್ರಕಾರ ಕಸಬುಗಳ ಬಗ್ಗೆ ಹಿಂದುಸ್ತಾನದ ಬೇರೆ ಯಾವ ಧರ್ಮ 
ದಲ್ಲಿಯೂ ವಿವೇಚಿಸಿದಂತೆ ತೋರಿ ಬರುವದಿಲ್ಲ. ಸಂಸಾರವು ನಿಸ್ಸಾರವು, 
ತ್ಯಾಜ್ಯವು ಎಂಬಿವೇ ವಿಚಾರಗಳು ಮಾತ್ರ ಅವುಗಳಲ್ಲಿ ಪ್ರಕಟವಾಗಿವೆ. 
ಇದರಿಂದ ಆ ಧರ್ಮಗಳು ಅವ್ಯವಹಾರ್ಯವಾಗಿರುತ್ತವೆ. ಅಂದರೆ 
ಧರ್ಮಕ್ಕೂ ವ್ಯವಹಾರಕ್ಕೂ ಸಂಬಂಧವು ಉಳಿದಿರುವದಿಲ್ಲ.. ಆದರೆ ವೀರ 
ಶೈವ ಧರ್ಮದ ಸ್ವರೂಪು ಹೀಗೆ ಆಗಿರುವದಿಲ್ಲ. ಅದು ಒಂದು ವ್ಯವಹಾರಿಕ 
ಧರ್ಮವಾಗಿದೆ. ಸೂಕ್ಷ್ಮ ದೃಷ್ಟಿಯಿಂದ ಫಿರೀಕ್ಷಿಸಿದರೆ ಕಾಯಕದ ಸಂಬಂಧ 
ವಾಗಿದ್ದ ವಚನಕಾರರ ವಿಚಾರಗಳು ಬೇರೆ ಹಿಂದಣ ಮತಗಳಲ್ಲಿ 
ಇಲ್ಲವೆಂತಲ್ಲ. ಉದಾಹರಣಾರ್ಥವಾಗಿ ಭಗವದ್ಗೀತೆಯಲ್ಲಿ ಬಹುಸುಂದ 
ರವಾಗಿ ಇವು ವಿವೇಚಿಸಲ್ಪಟ್ಟಿವೆ. ಆದರೆ ಇಂಥ ತತ್ವಗಳನ್ನು ವ್ಯನಹಾ 
ರದಲ್ಲಿ ಸಾರ್ವತ್ರಿಕವಾಗಿ ತರಲು ಪ್ರಯತ್ನಿಸಿದ ಧರ್ಮಗಳು ಹಿಂದೀ 
ದೇಶದಲ್ಲಿ ಬಹು ಸ್ವಲ್ಪ ಇರುತ್ತವೆ. ಹೀಗೆ ಪ್ರಯತ್ನಿಸಿದವುಗಳಲ್ಲಿ ವೀರಶೈವ 
-ಧರ್ಮಕ್ಕೆ ನಾವು ಅಗ್ರಸ್ಥಾನವನ್ನು ಕೊಡಬಹುದು. ವೀರಶೈವ ಧರ್ಮ 
ಪ್ರವರ್ತಕರು, ಅವರಲ್ಲಿ ವಿಶೇಷವಾಗಿ ಬಸವಾದಿ ವಚನಕಾರರು ಅನೇಕ 
ಕ್ರಾಂತಿಕಾರಕವಾದ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು. ಅವು 


ಕಾಯಕಗಳು. ೪೨ 


ಗೆಳೆಲ್ಲಿ ಅವರು ಕಸಬುಗಳಿಗೆ ಕೊಟ್ಟ ಸ್ವರೂಪವು ಅತ್ಯಂತ ಮಹೆತ್ವದ್ದಿರು 
ತ್ತದೆ. ಇದರಿಂದ ವೀರಶೈವ ಸಮಾಜದ ಮೇಲೆ ಕೆಲವು ವಿಶೇಷ ಶರದ 
ಪರಿಣಾಮಗಳುಂಟಾದವು. 


ಸಮಾಜದ ಮೇಲೆ ಕಾಯಕದ ಪರಿಣಾಮಗಳು. 


(ಕಾಯಕದ ಈ ವಿಚಾರಗಳಿಂದ ವೀರಶೈವ ಸಮಾಜವು ಉದ್ಯೋಗೀ 
ಸಮಾಜವಾಯಿತು. ಪೂರ್ವಕಾಲದಲ್ಲಿ ಕರ್ನಾಟಕವು ಧನ ಕನಕದಿಂದ 
ತುಂಬಿಕೊಂಡು ಶ್ರೀಮಂತಿಕೆಯಲ್ಲಿ ಹೆಸರಾಗಿತ್ತು. ಈ ಸ್ಥಿತಿಯು ಒದಗಬೇ 
ಕಾದರೆ ವೀರಶೈವರು, ಅವರಲ್ಲಿ ವಿಶೇಷವಾಗಿ ಬಸವಾದಿ ಪ್ರಮಥರು ಕಾಯ 
ಕಗಳಿಗೆ ಮಹತ್ವದ ಸ್ಥಾನವನ್ನು ಕೊಟ್ಟದ್ದೇ ಕಾರಣವೆಂದು, ಹೇಳಬಹುದು. 
ಅವರ ದೃಷ್ಟಿಯಿಂದ ಜಂಗಮರು ಸಹ ಕಾಯಕಗಳನ್ನು ಮಾಡತಕ್ಕದ್ದು. 
ಹೀಗೆ ಅವರ ವಾಕೃಗಳಿವೆ. ಆದ್ದರಿಂದ ಜಂಗಮರು ವ್ಯಾಪಾರ, ಒಕ್ಕಲುತನ 
ಮಾಡಿದ್ದಾದರೆ ಅಹರಿಗೆ ಯಾವ ಹೀನತೆಯೂ ಉಂಟಾಗಲಾರದು. ಆದರೆ 
ಬ್ರಾಹ್ಮಣರು ಈ ಬಗೆಯಾಗಿ ಕಸಬುಗಳನ್ನು ಕೈಕೊಂಡರೆ ಅವರ ಬ್ರಾಹ್ಮ 
ಣ್ಯುವು ಹೋಗುತ್ತದೆ. ಹೀಗೆ ಸ್ಮೃತ್ಯಾದಿ ಗ್ರಂಥಗಳಲ್ಲಿ ಉಕ್ತಿಗಳು ಇವೆ, 
ಆದ್ದರಿಂದ ವೀರಸ್ಥೆವ ಸಮಾಜದಲ್ಲಿ ಜಂಗಮರು ನಾನಾ ಬಗೆಯ ಉದ್ಯೋಗ 
ಗಳನ್ನು ಮಾಡುವದನ್ನು ನೋಡುತ್ತೇವೆ. ಬ್ರಾಹ್ಮಣರಂತೆ ಜಂಗಮರುಒಂದು 
ಭಿಕ್ಷುಕ ವರ್ಗವಲ್ಲ)ಹೀಗೆ ಬಸವಾದಿ ಪ್ರಮಥರು ಕಸಬುಗಳಿಗೆ ಧಾರ್ಮಿಕ 
ಸ್ವರೂಪು ಕೊಟ್ಟದ್ದರಿಂದ, ಸಮಾಜದಲ್ಲಿ ಇನ್ನೊಂದು ಮಹತ್ವಡ 
ಪರಿಣಾಮವಾದದ್ದು ಆವುದೆಂದರೆ, ಒಬ್ಬ ಮನುಷ್ಯನು ಯಾವ ಕಸಬು 
ಮಾಡುತ್ತಿದ್ದರೂ ಅವನು ವೀರಕೈವ ಸಮಾಜವನ್ನು ಸೇರಲಿಕ್ಕೆ ಅನುವಾ 
ಯಿತು. ಹೀಗೆ ಕಾಯಕಗಳು ಜಾತಿ.ಭೇದವನ್ನು ಅಳಕೆಸಿದವು. ಒಬ್ಬ 
ಮನುಷ್ಯನು ಎಂಥ ಉದ್ಯೋಗ ಮಾಡುತ್ತಿದ್ದರೂ ಆ ಮೂಲಕ ಅವನು 
ಹೀನನೆಂದು ತಿಳಿಯಲು ಆಸ್ಪದನಿಲ್ಲವಾಯಿತು, ಆದ್ದರಿಂದ ಬಸವೇಶ್ವ 
ರನ ಕಾಲದಲ್ಲಿ ಒಬ್ಬನು ಹೊಲೆಯ, ಬೇಡ, ಬ್ರಾಹ್ಮಣ, ಜೈನ ಯಾವ 
ನಿದ್ದರೂ ಅನನ ಉದ್ಯೋಗದ ಮೂಲಕ ಅವನು ಹೀನ ಕುಲದನನೆಂದು 
ನಾವಿಸುವದು ಅಶಕ್ಯವಾಯಿತು. 


೪೨ ಶಿನಾನುಭವ. 


.ಹಾಯಕಗಳ ಬಗ್ಗೆ ಇರುವ ಒಂದು ತಪ್ಪು ತಿಳುವಳಿಕೆ. 

ಎಷ್ಟೋ ಜನರು ನೀರಶೈವ ಸಮಾಜದಲ್ಲಿ ಅನೇಕ ಕಸಬುದಾರರಿ 
ರುವದನ್ನು ನೋಡಿ, ಇದರ ಉದ್ದೇಶವು. ಎರಡನೇ ಸಮಾಜದವರ 
ಸಂಬಂಧವಿಡದೆ, ತಾವಾಗಿಯೇ ಇರತಕ್ಕದ್ದು, ಭವಿಗಳ ಸಂಬಂಧವಿರಬಾ 
ರದು ಎಂದು ತಿಳಿದು ಶಿವ ಸರಣರು ಈ ಕಾಯಕಗಳನ್ನು ನಿರ್ಮಿಸಿದರು 
ಎಂದು ಕೆಲವರು ಅಭಿಪ್ರಾಯ ಪಡುತ್ತಾರೆ. ಇಡು ತೀರ ತಪ್ಪು ಇರುತ್ತದೆ. 
ಹೀಗೆ ಇತರ ಸಮಾಜದವರ ಸಂಬಂಧವಿಡದೆ ವೀರಶೈವರು ವ್ಯನಹರಿಸು 
ವದು ಹೇಗೆ? ಸ್ವತೆಒಸವೇಶ್ವರರು ಒಬ್ಬ ಭವಿಯ ಸೇವೆ ಮಾಡುತ್ತಿರಲಿ 
ಲ್ಲವೇ? ಆದ್ದರಿಂದ ಇದು ಕೇವಲ ದ್ವೇಷದ ಮಾತು. ಬಸವಾದಿ ಪ್ರಮ 
ಥರಲ್ಲಿ ಈ ತೆರದ ವಿಚಾರಗಳು ಎಂದೂ ಇರಲಿಲ್ಲ. ಆದರೆ ನಾನು ಮೇಲೆ 
ವಿನರಿಸಿದಂತೆ ಕಾಯಕಗಳ ಬಗ್ಗೆ ಅವರ ವಿಚಾರಗಳು ತೀರ ಬೇರೆ 
ಯಾಗಿವೆ. 

ಕಾಯಕಗಳ ಉದಾಹರಣೆಗಳು. 

ಇನ್ನು ಮೇಲೆ ವಚನಕಾರರ ದೃಷ್ಟಿಯಿಂದ ಯಾವೌಯಾವ ಉದ್ಯೋ 
ಗಗಳು ಯುಕ್ತವಾದ ಕಾಯಕಗಳು ಎಂಬದನ್ನು ನಾನು ಇಲ್ಲಿ ಸ್ವಲ್ಪದ 
ರಲ್ಲಿ ವಿವೇಚಿಸಲು ಯತ್ನಿಸುತ್ತೇನೆ. ಇದರಿಂದ ಕಾಯಕಗಳ ಸ್ವರೂ 
ಪವು ವಾಚಕರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಬಿಂಬಿಸಬಹುದು. 

ಕೈಗಾರಿಕೆಗಳುಃ-- ಇವುಗಳಲ್ಲಿ ಒಳ್ಳಲ*ತನ, ನೇಕಾರಿಕೆ, ಹೊಲಿ 
ಯುವದು, ಬಣ್ಣಗಾರಿಕೆ, ಕುಂಬಾರಿಕೆ, ಮಡಿವಳ, ಕ್ಸೌರ, ಸಮ್ಮಗಾ 
ರಿಕೆ ಇನೇ ಮೊದಲಾದ ನಾನಾಬಗೆಯ ಉದ್ಯೋಗಗಳು ಬರುತ್ತವೆ. 
ಬ್ರಾಹ್ಮಣರ ಗ್ರೆಂಥಗಳ ಪ್ರಕಾರ ಇವೆಲ್ಲ ಶೂದ್ರ ಅಥವಾ ವೈಶ್ಯರ ಕರ್ಮ 
ಗಳು. ಆದ್ದರಿಂದ. ಅವ್ರು ಹೀನ ಉದ್ಯೋಗಗಳೆಂದು ಅವರು ಭಾನಿ 
ಸಿದ್ದಾರೆ. ಆದರೆ ಕಾಯಕದ ದೃಷ್ಟಿಯಿಂದ ಇವು ಉತ್ಕೃಷ್ಟ ಸಬಗಳು, 
ಯಾಕಂದರೆ ಇವುಗಳಲ್ಲಿ ಒಬ್ಬ ಮನುಷ್ಯನು ದುಡಿದು ಗಳಿಸಬೇಕಾಗು 
ತ್ತದೆ. ಪರಾಧೀನತೆ ಇಲ್ಲ ಅಧರ್ಮಕ್ಕೆ ಇಂಬು ಕಡಿಮೆ. ಆದ್ದರಿಂದ 
ಶಿವಶರಣರು ಇಂಥ ಕೈಗಾರಿಕೆಗಳನ್ಸೇ ಅವಲಂಬಿಸಿದರು. ವಿಚಾರ ಮಾಡಿ 
ನೋಡಿದೆಕೆ ಒಕ್ಕಲುತನ ಮತ್ತು ಇಂಥ ಕಲಾ ಕೌಶಲ್ಯಗಳ ಮೇಲೆಯೇ 
ಸಮಾಜದ ಅಭಿವೃದ್ಧಿಯು ಇದೆ. ಆದ್ದರಿಂದ ಇವು ಶ್ರೇಷ್ಠವಾದ ಕಾಯಕ 
ಗಳೆಂದು ನಾವು ಹೇಳಬಹುದು. 


ಕಾಯಕಗಳು ೪೩ 


ವ್ಯಾಸಾರಃ --ಶ್ರಮಬಟ್ಟು ಅದಕ್ಕೆ ತಕ್ಕಷ್ಟು ಲಾಭ ನಡೆದರೆ 
೪ ವು ಮಾಡಿ ಕುಯುಸ್ತಿ 
ಯಿಂದ ಬಹಳ ಹೆಣ ಗಳಿಸಬಹುದು. ಹೀಗೆ ಮಾಡಿದರೆ ಅದು ಕಾಯಕ 
ವೆನಿಸಿಕೊಳ್ಳಲಾರದು. ಅದು ಠಕ್ಕುತನವು, ಆದ್ದರಿಂದ ವಚನಕಾರರಲ್ಲಿ 
ಅನೇಕರು, ಉದ ಬಸವೇಶ್ವರ ಮಣಗಿನಾ್‌ ಮಾಚಿಸೇನ ಮೊದಲಾದ 
ವರು ಬಹೆಳ ಕಡೆಗೆ ವ್ಯಾಸಾಕಸ್ತರೆನ್ನು ಬಹಳ ಹೀಯಾಳಿಸಿದ್ದಾರೆ. 
ದೊಡ್ಡ ಜನೊನುದಾರರುಃ--ಸ್ವಥಃ ಹೊಲಗಷ್ಟ ಮಾಡಿ ಬೆಳೆ 
ಯನ್ನು ಬೆಳೆದು ಕ್ರಮನಟ್ಟದ್ದಷ್ಟೇ ಕಾಯಕವು. ಆದರೆ ರೈತರಿಂದ ಆಯಾ 
ಸವಿಲ್ಲದೆ ಬಂದ ಕಂದಾಯದ ಹಣವು ಕಾಯಕದಿಂದ ಬಂದುದಲ್ಲ. 
ಆದ್ದರಿಂದ ಯಾನ ಇನಾಮುದಾರರು ಅಥವಾ ಜನೊೂನುದಾರರು ಕಷ್ಟ 
ಪಡದೆ ರೈತರಿಂದ ಬಂದ ಹೆಣದ ಮೇಲೆ ಉಸಜೀವಿಸಿ ತಮ್ಮ ಅಂಗ 
ಸೌಕರ್ಯಕ್ಕೂ ವೈಭವಕ್ಕೂ ಉಳಿದದ್ದನ್ನು ವೆಚ್ಚ ಮಾಡುವರೋ ಅವರು 
ಕಾಯಕವನಂತರೆಂದು ಹೇಳಲಿಕ್ಕೆ ಬರಲಾರದು. ಅವರು ಪರೋಪ ಜೀವಿ 
ಗಳು. 
ಕಡಿಭಾರ ಮತ್ತು ಸರಕಾರೀ ನೌಕರಿಃ--ಇದು ಜನ 
ವೆಯಲ್ಲಿ ಪರಿಣನಿಸುತ್ತಿದ್ದರೆ ಕಾಯಕವೆನ್ಸಿಸಿಕೊಳ್ಳುವದು, ಇಲ್ಲದಿ 
ದ್ದರೆ ಜುಲುಮೆಯೇ ಸರಿ. 
ಮಠಾಧಿಕಾರಿಗಳುಃ8--ಸಮಾಜೋದ್ಧ್ದರಣ ಕಾರ್ಯದಲ್ಲಿ ತೊಡಗಿ, 
ಫಲವಾಗಿ ತನ್ಮುಉಂಬಳಿಯನ್ನು ಅನುಭವಿಸುತ್ತಿದ್ದರೆ ಕಾಯ 
ದಿದ್ದರೆ, ಇದು ಕೇವಲ ಒಕ್ಕಲುತನದ ಕಾಯಕ. ಮಠದ 
ಕಾಯಕವಾಗಲಾರದು. 
ಫಂಡು ಕೂಡಿಸುವದುಃ- ಜನಸೇವೆಗಾಗಿ. ದುಡಿಯುತ್ತಿದ್ದರೆ, 
ಕಾಯಕವು, ಇಲ್ಲದಿದ್ದರೆ ಭಿಕ್ಷೆಯು. 
ಬಡ್ಡಿ ವ್ಯವಹಾರೆ:--ಕಾಯಕವಾಗಲಾರದು. ಇದರಲ್ಲಿ ಯಾವ 
ದ:ಡಿಕೆಯು ಇಲ್ಲ. ಎಷ್ಟೋಕಡೆಗೆ ವಚನಕಾರರು -ಇದನ್ನು ತಿರಸ್ಕರಿಸಿ 
ದ್ದಾರೆ. ಇದು ಕೇವಲ ಸೋಮಾರಿತನವು. 
ದೊಡ್ಡ ಕಾರಖಾನೆದಾರರು8--ತಾವು ಶ್ರಮಸಟ್ಟಿ ಸಂಬಳ 
ದೊರಕಿಸಿದ್ದಸ್ಟೆ ಕಾಯಕವು. ಆದರೆ ಬಹೆಳ ಹಣ ಕೂಡಿಸಿ ದೊಡ್ಡ 
ಕಾರಖಾನೆಗಳನ್ನು ನಿರ್ಮಿಸಿ ಅಸಂಖ್ಯ ಜನರನ್ನು ಆರ್ಥಿಕ ಗುಲಾಮ 


೪೪ ಶಿವಾನುಭನ. 


ಗಿರಿಗೆ ಗುರಿ ಮಾಡಿ ಬಂದದ್ದನ್ನು ತಮ್ಮ ಸೈಭವಕ್ಕೆ ವೆಚ್ಚ ಮಾಡು 
ವೇಧಾದ್ದು ಕಾಯಕವಾಗಲಾರದು. ಅದು ಅಧರ್ಮವು. 

ಈ ಮೇಕೆಗೆ ವಾಚಕರು ಬೇರೆ ಬೇಕೆ ಕಾಯಕಗಳ ಬಗ್ಗೆ ತಾವೇ 
ವಿಚಾರ ಮಾಡಬೇಕು. ಒಟ್ಟಿಗೆ ಕಾಯಕದ ಅರ್ಥವು ತಾನು ಮಡಿದು 
ಸಂಪಾದಿಸಿ ಅದನ್ನು ಸ ಭಾವದಿಂದ ಭೋಗಿಸುವದೇ ಇರು 
ತ್ತದೆ. ದುಡಿಯದೇ ಬಂದದ್ದು ಮತ್ತು ಅಧರ್ಮದಿಂದ ಗಳಿಸಿದ್ದು ಕಾಯ 
ಕವಾಗಲಾರದು. ಯಾವ ಕಾಯಕಗಳಿಂದ ಒಬ್ಬ ಮನುಷ್ಯನು "ಕೋಪ 
ಜೀವಿಯಾಗಿರಡೆ ಸ್ವತಂತ್ರನಾಗಿರಲು ಶಕ್ಯವಾದದ್ದೋ ಅದೇ ಶ್ರೇಷ್ಠತರ 
ವಾದದ್ದು. 


ಕಾಯಕಗಳ ಈಗಿನ ಸ್ವರೂಪ. 


ಬಸವಾದಿ ನ ಪ್ರಮಥರ ದೃ ಸ್ಟಿಯಿಂದ ಕಾಯಕಗಳ ನಿಜವಾದ ಅರ್ಥವು 
ಈ ಪ್ರಕಾರ ಇರುತ್ತದೆ. ಹೀಗಿದ್ದರೂ ಈ ಕಾಲಕ್ಕೆ ಈ ಶಬ್ದಕ್ಕೆ ನಿಸರೀತ 
ಅರ್ಥವು ಒದಗಿದ್ದು ಸಖೇದಾಶ್ಚ “ರ್ಯವನ್ನುಂಟು ಮಾಡುತ್ತದೆ. ಈಗಿನ 
ಕಾಯಕದ ಅಯ್ಯಗಳನ್ನು ಕಾ ಚಾ ಕ ಅರ್ಥವೇ ನೆಮ ಕೇಳಿದರೆ ಬಸ 
ವೇಶ್ವರನು ಕಲ್ಯಾಣವನ್ನು ಬಿಟ್ಟುಕೊಟ್ಟು ಹೋಗುವ ಸಮಯಕ್ಕೆ ಅವನ 
ಹತ್ತರ ವಿದ್ದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜಂಗಮರು ತಮ್ಮ ಅಶ 
ನಕ್ಕೆ ತೊಂದರೆಯು ಬರಲಾಗಿ, ಅವರು ತಮ್ಮ ಗತಿ ಏನೆಂದು ಬಸವೇ 
ಶ್ವರನಿಗೆ ಕೇಳಲು, ಅವನು ಅವರಿಗೆ ಮುಳ್ಳಾವಿಗೆ ಕಾಯಕ, ಗಂಟೇ 
ಕಾಯಕ ಮೊದಲಾದ ಕಾಯಕಗಳನ್ನು ಮಾಡುತ್ತ ಭಿಕ್ಷೆಯಿಂದ ಉಪ 
ಜೀವಿಸಿರಿ ಎದು ಹೇಳಿ ಹೋದನಂತೆ! ಅದ್ದರಿಂದ ಈ ಕಾಯಕಗಳು 
ಉತ್ಪನ್ನವಾದಂತೆ! ಇದು ಎಂಥ ವಿಸಂಗತನವು, ಎಷ್ಟು ವಿಪರೀತ 
ವಿಚಾರವುಕ್ಳದು!!! ಬಸವಾದಿ ಪ್ರಮಥರ ದೃಷ್ಟಿಯಿಂದ ಕಾಯಕಕ್ಕೆ ಈ 
ಅರ್ಥವು ಇಲ್ಲನೇ ಇಲ್ಲ. ವುಹತ್ಮನಾದ ಬಸವೇಕ್ತರನ ಹೆಸರಿಗೆ ಕುಂದು 
ತರುವಂಥ ಅನೇಕ ಆಖ್ರಾಯಿಕೆಗಳು ದೇಶದಲ್ಲಿ ಇನ್ನೂ ರೂಢವಾ 
ಗಿನೆ. ಅವುಗಳಲ್ಲಿ ನಾನು ಈ ಲೇಖನನ್ಲಿ ವಿನೇಚಿಸಿದ್ದೊಂದು ಇರುತ್ತದೆ. 
ಈ ವಿಚಾರಗಳನ್ನು ದೂರ ಮಾಡಬೇಕಾದರೆ ಅತ್ಯಂತ ಶ್ರೀಷ್ಠತರವಾದ 
ವಚನಕಾರರ ವಚನ ವಾಜ್ಮಯವನ್ನು ಪ್ರಸಿದ್ಧಿಸಿ ಅವರ ತತ್ವಗಳನ್ನು 
ಹೊರಗೆಡುವುದೊಂದೇ ಮಾರ್ಗವಾಗಿದೆ. * 


ಹೂಲಿಯ ಪಂಚವಣ್ಣಿಗೆ ಎಂಠವು. ೪೫ 


ಹೂಲಿಯ ಸಂಚವಣ್ಣಿಗೆ ಮಠವು. 
(ವೀರಶೈನ ಧರ್ಮದ ಪ್ರಾಚೀನತೆಯ ಬಗ್ಗೆ ಹೊಸ ಶೋಧಗಳು.) 


(ಗೆಳೆಯರ ಗುಂಪಿನ ಚೆನ್ನಮಲ್ಲ ಬರೆದದ್ದು.) 
> 

ಹೂಲಿಯ ಮಠದ ಹಳೇ ಕಾಗದ ಪತ್ರಗಳು ಸಿಕ್ಸಿರದಿದ್ದರೆ ಅಲ್ಲಿಯ 
ಶಿಲಾಲಿಸಿಗಳಿಗೆ ಮಹತ್ವ ಬರುವ ಹಾಗಿರಲಿಲ್ಲ. ಇಂದಿಗೆ ಶೋಧಿಸಲ್ಪಟ್ಟ 
ರುವ ಹತ್ತಿಪ್ಪತ್ತು ಸಾವಿರ ಶಿಲಾಲಿಪಿಗಳಿಂದ ವೀರಶೈವ ಧರ್ಮಕ್ಕೆ ಇನ್ನೆಸ್ಪ್ರ 
ಲಾಭವೋ, ಅಷ್ಟೇ ಈ ಲಿಪಿಗಳಿಂದಲೂ ಸರಿ. 

ಹೀಗೆಯೇ ಅಲ್ಲಿಯ ಶಿಲಾಲಿಸಿಗಳು ಸಿಕ್ಕಿರದಿದ್ದರೆ ಮಠದ ಕಾಗದ 
ಪತ್ರಗಳಿಗೂ ಐತಿಹಾಸಿಕ ದೃಷ್ಟಿಯಿಂದ ಬೆಲೆಯಿರಲಿಲ್ಲ. ಇದೇ ಕಾರಣ 
ದಿಂದ ಇಂದಿಗೆ ಎಷ್ಟೋ ಮಠಮಾನ್ಯಗಳ ರಿಕಾರ್ಡುಗಳು ನಿರಾಧಾರವೆಂದು 
ಐತಿಹಾಸಿಕರಿಂದ ನಿರಾಕರಿಸಲ್ಪಡುತ್ತಿವೆ. ಇದಿರಲಿ, 

ಹೂಲಿಯ್ಯು ಬೆಳಗಾವ ಜಿಕ್ರೆಯಲ್ಲಿ ಸವದತ್ತಿಯಿಂದ ಐದು ಮೈಲು 
ದೂರದಲ್ಲಿದೆ. ಇತಿಹಾಸ ಸಂಶೋಧಕರಿಗೆ ಇಲ್ಲಿ ತುಂಬಾ ಅನ್ನ ನಿದೆ. 
ಸಂಶೋಧಕರೆಂಬನರು ಒಮ್ಮೆಯಾದರೂ ಹೊಲಿಯನ್ನು ಕಾಣು 
ನದು ಅತ್ಯಾವಶ್ಯಕ. ಇದು ಭಾವಕರಿಗೆ ಪುಣ್ಯ ಶ್ಲೇತ್ರವಾಗಿದೆ. ಕವಿ 
ಗಳಿಗೆ ಸೊಬಗಿನ ಸುಗ್ಲಿಯಾಗಿದೆ. ಚೀಕಾದನರು ಕಂಡುಂಡುತಣಿಯಲಿ. 

ಹೂಲಿಯಿಂಥಾದ್ದೆಂದು ಇದು ಮೊದಲು ನಮಗೆ ಗೊತ್ತಿದ್ದಿಲ್ಲ. 
ಏನೋ ಶಿಲಾಲಿಪಿಗಳ ಆಗರನೆಂದು ಮಾತ್ರ ಕೇಳಿದ್ದೆವು. ಇದೊಂದೇ 
ಕಾರಣದಿಂದ ಅಲ್ಲಿಗೆ ಹೋಗಿ ಬರಬೇಕೆಂದು ಬಲು ದಿನದ ಬಯಕೆ 
ಯಿತ್ತು. ಅಲ್ಲದೆ ಅಲ್ಲಿಯ ಸಂಶೋಧಕರೂ, ಜ್ಯೋತಿಷಿಗಳೂ ಆಡ 
ಸಿದ್ಧಾಂತಿ ಫ್ರೀ ಶಿವಬಸಯ್ಯನವರಿಗೂ ನಮ್ಮ ಗುಂಪಿನ ಗೆಳೆಯರೊ 
ಬೃರಿಗೂ ಈ ಮೊದಲೆ ಪರಿಚಯವು ಬೆಳೆದು ಬಂದಿತ್ತು. ಇವೆಲ್ಲ ಕಾರಣ 
ಗಳಿಂದ ಅನ್ಲಿಗೊಮ್ಮೆ ಹೋಗಬೇಕಾಗಿದ್ದಿತು. ಮನಸ್ಸಿನಲ್ಲಿದ್ದಂತೆ ಮೊನೈ 
ನಮ್ಮ ಗುಂಪಿನ ಇಬ್ಬರು ಗೆಳೆಯರು (ರಾಮಚಂದ್ರ ಬೆಳಗಾಂವಕರ ಬಿ.ಏ. 
ಹಾಗೂ ಹಲಸಂಗಿಯ ಚೆನ್ನಮಲ್ಲ ) ಕೂಡಿ ಅಕ್ಲಿಗೆ ಹೋದೆವು. ಅಲ್ಲಿಯ 
ಶಿಲಾಲಿಪಿಗಳ ವಿಷಯವನ್ನು ಹೇಳುವ ಮೊದಲು ಅಲ್ಲಿಯ ಹಿರೇಮಠದ 
ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳದಿರಲಿಕ್ಕೆ ಮನವೊಸನ್ಸದು. 


೪೬ ಶಿವಾನುಭವ. 


ಹೂಲಿಯ ಹಿರೇಮಠವು ಪುರಾತನರ ಪುಣ್ಯ ಕೀತಿಯು. ಈ 
ಮಠದ ಮೊಟ್ಟ ಮೊದಲಿನ ಪಟ್ಟಿದ ದೇವರು ಶಿವಸ್ರ ಬಡಿ ಕಾಂಚಿ 
ಯಲ್ಲಿ ೭ ಜನ್ಮವೆತ್ತಿ, ಸಕ್ಕ ದಿಯ ಪೂರ್ವ ದ ಸಿದ್ಧಾಚಲದ ತಡಿ 
ಯಲ್ಲಿರುವ ಈ ಪೂನಲ್ಲಿ (ಹೂಲಿ) ಯಲ್ಲಿ ತಪೋನಿರತರಾಗಿ ಸಿದ್ಧ 
‘Perfected by yoga) ಪದಕ್ಕೇರಿ ««ವರವೀ ಪುರುಷ'' ಕೆಂದು ಪ್ರಖಾ ತ 
ರಾದರು. ಇವರ ಹೆಸರು ಥೀ ಸಿದ್ಧಜ್ಜೆ ೈತನ್ಯ ಶಿವಾ ಚಾರ್ಯರು. ಸ 
ಪಂಚವರ್ಣ ಮಹಾ ಸೂತ್ರಕ್ಕೆ pd ಸ್ಯಷನ್ನು ಬರೆದಿರುವರಂತೆ. $ 
ಆಂತೆಯೇ ಇವರ ಮಠಕ್ಕೆ ನಂಚವಣ್ಣಿಗೆಯೆಮಠನೆಂನು ಹೆಸರು ಬಂದಿ 
ರಬೇಕು. ಅಥವಾ ಕಾಶೀಸಿಂಹಾಸನದ ನಂಚವರ್ಣ ಮಹಾ ಸೂತ್ರಕ್ಕೆ 
ಸೇರಿದ್ದೆಂದು ಈ ಹೆಸರು ಬಂದಿರಲೂ ಬಹುದು. ಅದರೆ ೧೬ ನೇ ಪಟ್ಟದ್ರೇ 
ವರನ್ನು ಸ್ತುತಿಸುವಾಗ ಒಂದು ಲೇಖದಲ್ಲಿಕ್ಕಿ 4 ಪಂಚನರ್ಣ ಮಹಾ 





{ಈ ಮಠದ ಪಟ್ಟೂವಳಿಯ ಪ್ರತಿಗಳು ಮೂರಿನೆಯಂತೆ. ನಮಗೆ ಮಾತ್ರ 
೬೦ ವರ್ಷಗಳ ಹಿಂದೆ ಬರೆದ ಒಂದೇ ಪ್ರತಿಯು ನೋಡಲಿಕ್ಕೆ ಸಿಕ್ಕಿತು. ಇನ್ನುಳಿದ 
ಎರಡು ಪ್ರತಿಗಳು ಕಾರಣಾ೦ಂತರದಔಂದ ಬೇರೂರಲ್ಲಿ ರಸಾ ಅವು 
ಗಳಲ್ಲೊಂದರಲ್ಲಿ- ಆಯಾ ಸ್ವಾಮಿಗಳು ಬರೆದ ಗ್ರಂಥಗಳ ಫಾಮನಿರ್ದೇಶರಿಡೆ 
ಯಿಂದೂತ್ರೀ ಸಿದ್ಧಾಂತಿ ಶಿನಬಸಯ್ಯನನರು ಹೇಳಿದರು. ಆ ಪ್ರತಿಗಳು ನಮ್ಮ 
ಕೈಗೆ ಸಿಕ್ಕ ಮೇಲೆ ENE ನಾಚಕರಿಗೆ ಹೆಚ್ಚಿನ ವಿಷಯಗಳನ್ನೆಲ್ಲ ವಿವರರಾಗಿ 
Re ಇಚ್ಛಿಯಿದೆ. 
ಕೈ ನಾವು ನೋಡಿಷೆ ಪಟ್ಟಾನಳಿಯ ಕೋರೀಕಾಗಡದ ಹೊತ್ತಿಗೆಯಲ್ಲಿ ಕೊನೆಗೆ 
ಒಂದು ಶಿಲಾಲೇಖದ ನಕಲು "ಇಡೆ “ಶಿಲಾಲೇಖಾದುದ್ದ್ಯೃಕ್ಯಳಿವಿತಮಿದಂ ತಾಲ 
ಪತ್ರಂ ಎಂದು ಹೇಳಿ ಮುಂದೆ ಬರೆಯುತ್ತ ಹೋಗಿದ್ದಾರೆ ನಮಗೆ ಮೂಲ ಶಿಲಾ 
ಲಿಸಿಯೂ ಸಿಕ್ಕಲಿಲ್ಲ. ತಾಲಪತ್ರವೂ ಸಿಕ್ಕಲಿಲ್ಲ. ಇದರಲ್ಲಿ- ೧೬ ನೇ ಪಟ್ಟಿದ್ದೇವ 
ರಾದ ಶ್ರೀ ಶಿದ್ದೇಶ್ವರ pT ಫಲಕೀಸಯ ಮಾರಿಡಲಿಕನಾದ ವೀರ 
`ನರ್ಮನೆಂಬ ರಟ್ಟಿ ರಾಜನು ೫೪೬ ನೇ ಶಕದ ತಾರಣ ಸಂವತ್ಸರದ ಶ್ರಾನಣ ಬಹು 
ಇಇಪ್ಟವಿನಿ ಗುರುವಾರದಲ್ಲಿ ಒಂಬತ್ತು ಊರುಗಳನ್ನು ಉಂಬಳಿಯಾಗಿ, ಕೊಟ್ಟ 
ಹಾಗೆಯೂ ಆ ಸ್ವಾಮಿಗಳಿಂದ ಅವನು ಶಿನ ದೀಕ್ಷೆ ಹೊಂದಿದ ಹಾಗೆಯೂ 
ಹೇಳಿದೆ. ಅದರೆ ಪ್ರಲಕೇಸಿಯ ಜಿರುದಾನಳಿಯ ರೀತಿಯನ್ನು ನೋಡಿದರೆ 
(ಶೇಸ್ತಸ್ತಿ ಸಮಸ್ತ ಭುವನಾಶ್ರಯ ಶ್ರೀಶೃಥ್ವೀ ವಲ್ಲಭ ನುಹಾ ರಾಜಾಧಿರಾಜ 
ಪರಮ ಭಟ್ಟಾರಕ ಸತ್ಯಾಶ್ರಯ ಕುಳತಿಳಕ ಚಾಳುಕ್ಯಾಭರಣ ಭಾರತಸಾರ್ನಭೌನು 
ಪತ ೫೪೬ನೇ ಶಕದ ಮೂಲ ಲೇಖದ ಯಥಾಯಥ ನಕಲಾಗಿರದೆ ಕ್ರಿಸ್ತೀಯ 
೧೧-೧೨ನೇ ಶತಮಾನಪನಂತರ ತಿದ್ದಿ ಬೆಳೆಸಿದ ಹಾಗೆ ತೋರುತ್ತದೆ. 


ಹೂಲಿಯ ಪಂಚವಣ್ಣಿಗೆ ಮಠವು. ೪2 


ಸೂತ್ರ ಸಂಪ್ರದಾಯ ಪ್ರನರ್ತಕಃ॥'” ಎಂದ: ಹೇಳಿರುವುದರಿಂದ 
ಕೊನೆಯ ಮಾತೇ ಬಲಸಡುನಂತಿದೆ. ಈ ಶ್ರೀಸಿದ್ಧಚೈತನ್ಯರು ಇಂದಿಗೆ 
ಎರಡು ಸಾವಿರದ ಎರಡು ನೂರಾ ಹತ್ತೊಂಭತ್ತು (೨೨೧೯) ವರ್ಷಗಳ 
ಒಂದೆ ಸಟ್ಟುಧಿಕಾರಿಗಳಾಗಿ ೧೫೧ ವರ್ಷ ಅಧಿಕಾರ ನಡಿಸಿದರೆಂದು ಮಠದ 
ಪಟ್ಟುವಳಿಯಿಂದ ಗೊತ್ತಾಗುವದು. ಇವರು ಧಿವ್ಯ ಯೋಗ ಬಲದಿಂದ 
ಇಪ್ಪು ಕಾಲ ಜೀವಿಸಿದ್ದು ಆಶ್ಚರ್ಯವಲ್ಲ. ಇದರಲಿ. ಶ್ರೀ ಸಿದ್ಧಚೈತನ್ಯ 
ಶಿವಾಚಾರ್ಯರು ಬ್ರಹ್ಮೆ ಸೂಕ್ರಗಳಿಗೆ ವೃತ್ತಿಯನ್ನು ಬರೆದಿರುವರೆಂದು 
ಇಡದೇ ಮಠದ ಪ್ರಾಚಿ:ನ ಸ್ವಾಮಿಗಳಲ್ಲೊಬ್ಬ22ದ ಶ್ರೀ ಶಿವಾನುಭವ ಶಿವಾ 
ಚಾರ್ಯರು ತಮ್ಮ ಶಿವಾದ್ವೈತ ದರ್ಷಣದಲ್ಲಿ ಹೇಳಿದ್ದಾರೆ. * 

ಶ್ರೀ ಸಿದ್ಧಚೈತನ್ಯರಿಂದಿತ್ತ ಸ್ಥಿರ ಸಟ್ಟಿದ ಮೇಲೆ ೫೯ ಮಂದಿ ಸ್ವಾಮಿ 
ಗಳೂ ಚರಪಟ್ಟಿದ ಮೇಲೆ ೪೩ ಮಂದಿ ಸ್ವಾಮಿಗಳೂ ಬಂದಿದ್ದಾರೆ. 
ಈಗಿನ ಪಟ್ಟದ್ದೇವರು ೫೧ ನೆಯವರು;, ಚರಮೂರ್ತಿಗಳು ೪೪ ನೆಯವರು.. 
ಪೂರ್ವಿಕರ ಪಣ್ಯಾಂಶವು ಇಂದಿಗೂ ಸರಿದಿಲ್ಲ. ಇದೀಗ ಚರಸಟ್ಟವ 
ನ್ನಲಂಕರಿಸುವವರು ಫೀಥೀ ನೀಲಕೆ೨ಠ ಶಿವಾಚಾರ್ಯರು. ಇವರು” 
ತುಂಬಾ «ವಿನೀತ ನಿದಗ್ಗೆ'' ರು; "ಎಲ್ಲ ಬಲ್ಲವರು”; "ಸರ್ವತ್ರ 
ಸೆಮದರ್ಶಿ? ಗಳು; ಕಾಶಿಯಲ್ಲಿ ವಿದ್ಯಾವ್ಯಾಸಂಗ ಮಾಡಿದವರು; ಅನೇಕ 
ಬಿರುದಿನ ಉಪಾಧಿಗಳನ್ನು ಪಡೆದ ಬಹುಶ್ರುತರು. ಹಿಂದೆ ಬೆಳಗಾಂವಿಯ 
ಹಿಂದೂ ಮಹಾ ಸಭೆಗೆ ಸ್ವಾಗತಾಧ್ಯಕ್ಷರಾಗಿದ್ದರು. ಶ್ರೀಗಳು ತುಂಬಾ 
ಬಹು ಶ್ರುತರಾದ್ದರಿಂದ ಅವರ ಸನ್ನಿಧಿಯಲ್ಲಿ ಕಳೆದ ಒಂದೆರಡು ದಿನಗಳು” 
ತುಂಬಾ ಮೋಜಿನವು. ಅವರ ಮಾತಿನಲ್ಲಿ ನಿಷ್ಕುರ ಕರ್ಮಠತನದ ಕಠೋರ 
ಕಾಠಿಣ್ಯವೂ ಇಲ್ಲ; ನಿರ್ಬೀಜ ಪ್ರಳಾಸಗಾರಿಕೆಯ ನಿಸ್ಸಾರ ಶಿಥಿಲತೆಯೂ- 
ಇಲ್ಲ. ತುಂಬಾ ರಸಾಳವಾಣಿ; ಉಪಯುಕ್ತ ವಿಷಯ. ತ್ರಿ ಗಳ ತಮ್ಮಂ 
ದಕೇ ಪಟ್ಟದ್ದೇವರು, ಅಣ್ಣಂದಿರು ಜ್ಯೋತಿಷಿಗಳು. ಅಣ್ಣಂದಿರ ವಯಸ್ಸು: 
ಸುಮಾರು ೪೫ ವರ್ಷ. ಇವರು ತುಂಬಾ ಸಾಹೆಸಿಗರು. ಕೈ ಕಟ್ಟಿಕೊಂಡು 
ಕುಳಿತು ಕಾಲ ಕಳೆಯುವುದು ಇವ!ಗೆ ಎಷ್ಟೂ ಸೇರದು. ಯಾವಾಗಲೂ 


* ಈ ಗ್ರಂಥದ ಹೊತ್ತಿಗೆಮಠದಲ್ಲಿದೆ. ವ್ಯಾಸರ ಮೂಲ ಬ್ರಹ್ಮ ಸೂತ್ರಗಳನ್ನೂ, 
ಪೂನಲ್ಲೀ ಸಿದ್ಧಚೈತನ್ಯರ ಚೈತನ್ಯ ವೃತ್ತಿಯನ್ನೂ, ನೀಲಕಂಠ ಶಿವಾಚಾರ್ಯರ. 
ಭಾಷ್ಕವನ್ನೂ ಮಥಿಸಿ ಈ ಗ್ರಂಥವನ್ನು ಬರೆದಂತೆ ಗ್ರಂಥಕಾರರು ಹೇಳಿದ್ದಾರೆ. 


೪೮ ಶಿವಾನುಭವ, 


ಕೈಯಲ್ಲಿ ಏನಾದರೊಂದು ಕೆಲಸವಿದ್ದೇ ಶೀರಬೇಕು. ಶ್ರೀಗಳೂ ಶಿವಬಸ 
ವಯ್ಯನವರೂ ರಥಿಸಾರಥಿಗಳಂತಿದ್ದಾರೆ. ಅವರ ಸುಜ್ಞಾನ, ಇವರ 
ಸೂಹಸ್ಯ ಎರಡೂ ಸೇರಿ ತುಂಬಾ ಒಳಿತಾಗಿದೆ. ಆದ್ದರಿಂದಲೇ ಈ ಮಠ 
ಛಂದ ಪಾಠಶಾಲೆ, ವಾಚನಾಲಯ, ಪಂಚಾಂಗ, ಗ್ರಂಥ ಪ್ರಚಾರ 
ಮುಂತಾದ ಎಷ್ಟೋ ಮಹತ್ವದ ಕಾರ್ಯಗಳು ಜರಗುತ್ತಿನೆ. ಅಲ್ಲದೆ ಶ್ರೀ 
ಶಿವಬಸವಯ್ಯನವರು ಸ್ವಪ್ರಯತ್ನದಿಂದ ಶಿಲಾಲಿಸಿಗಳನ್ನೋದುವು 
ದಕ್ಕೆ ಕಲಿತಿದ್ದಾರೆ. ಅಲ್ಲಿಯ ಸಂದಿಗೊಂದಿಯೊಳಗಿನ ಲಿನಿಗಳನೈಲ್ಲಾ ಓದಿ 
ಸಂಗ್ರಹಿಸಿದ್ದಾರೆ. ಅಲ್ಲದೆ ಹಾಳಾಗಿ ಹೋಗುತ್ತಿದ್ದ ಎಸ್ಟೋ ಅಉಸಿಗಳನ್ನ 
ಸರಕಾರದವರ ಸಸಾಯದಿಂದ ಭದ್ರವಾಗಿಡಿಸಿದ್ದರೆ. ಇಷ್ಟೊಂದು 
ಕಷ್ಟಪಟ್ಟು ಪ್ರಯತ್ನಿಸುತ್ತಿರುವವರಿಗೆ ನಮ್ಮವರ ಸಹಾಯ ವೆಂದರೆ 
ದೊಡ್ಡದೊಂದು ಶೂನ್ಯ. ನಮ್ಮವರಿಗೆ ಗೊತ್ತಿದ್ದ ಮಾಕೆಂದರೆ ಒಂದೇ 
ಒಂದು. ಅದೇನೆಂಬಿ2? ಸಾಯುವ ವರೆಗೆ ಕಣ್ಣೆತ್ತಿಯೂ ನೋಡದೆ, 
ಸತ್ತಮೇಲೆ ಎತ್ತಿಕೊಂಡು ಅಳುವುನು ನಮ್ಮವರ ರೂಢಿ. ಇರುವವರೆಗೆ 
ಕೈಮೇಲೆ ನೀರು ಸಹ ಹನಿಸದೆ ಸತ್ತ ಮೇಲೆ « ಕರ್ನಾಟಕದ್ದೊಂದು 
ರತ್ನವು ಕಳಚಿ ಹೋಯಿತು.” ಎಂದು ವರ್ತಮಾನ ಪತ್ರಗಳಲ್ಲಿ ಕೂಗಿ 
ಕೊಳ್ಳುವುದಕ್ಕೆ ಮಾತ್ರ ನನ್ಮುವರು ತುಂಬಾ ಶೂರರು. ಸತ್ತ ಮೇಲೆ 
ದುಃಖ ಪ್ರದರ್ಶನ ಮಾಡುವರಂತೆ! ಇರುವ ವರೆಗೆ ಅಂಥವರು ಕಷ್ಟಬಟು 
ತೊಳಲಿ ಬಳಲಿ ದುಃಖಿಸಿ ಜೀವ ಕಳಕೊಳ್ಳಬೇಕು;, ಆ ಮೇಲೆ ಇನರು 
ಉಂಡು ತಿಂದು ವಾದ್ಯ ಘೋಷದೊಡನೆ ದನಿಗೂಡಿಸಿ ದುಃಖ ಪ್ರದರ್ಶನ 
ಮಾಡುವುದಕ್ಕೆ ಹೊರಟು ತಮ್ಮ ವ್ಯಾಖ್ಯಾನ ಶಕ್ತಿಯ ಹೆಮ್ಮೆಯನ್ನು 
ಹೊರಸೂಸಬೇಕು!!! ಒಳ್ಳೇ ನ್ಯಾಯ. ಬಹಳವೆಂದರೆ ಸತ್ತವನ ಹೆಸರಿ 
ಸಿಂದ ಚಿತ್ರವನ್ನೋ ಗೊಂಬೆಯನ್ನೋ ನಿಲ್ಲಿಸಿ, ಸ್ಮಾರಕವೆಂದು ಸಮಾಧಿ 
ಯೆಂದು ಕೈಮುಗಿದರೆ ತೀರಿತು; ಕೃತಾರ್ಥರಾದರು, ಇಂಥ ಧರ್ಮಾಭಿ 
ಮಾನಿಗೆ ಏನು ಕೊರತೆ? ಇದಿರಲಿ, 
ಶ್ರೀಗಳೂ ಸಿದ್ಧಾಂತಿಗಳೂ ನಮಗೆ ತುಂಬಾ ನೆರವುಗೊಟ್ಟರು. 
ಶ್ರೀ ಶ್ರೀ ನೀಲಕಂಠ ಶಿನಾಚಾರ್ಯರು ತಮ್ಮ ಪೂರ್ವದ ಸ್ವಾಮಿಗಳು 
ಬರೆದ ಪ್ರಾಚೀನ ಗ್ರಂಥಾದಿಗಳ ವಿಷಯವನ್ನು ಹೇಳಿಕೊಟ್ಟರು. ಇದ್ದ 
ಕೆಲವು ಗ್ರಂಥಗಳನ್ನು ತೋರಿಸಿದರು. ತಕ್ಸಷು ಓದಿಯ ಕ್‌ ದರು. 
ಷ್ಟ ಖಾ ಹೇಳಿದರು, 
ಇವುಗಳಲ್ಲೊಂದು ವೈಶೇಷಿಕ ದರ್ಶನದ ಮೇಲೆ ಬರೆದ ಪ್ರಕರಣ 


ಹೂಲಿಯ ಸಂಚವಣ್ಣಿಗೆ ಮಠವು. ರ್ಳ 


ಗ್ರಂಥ. ಇದು ಎರಡು ಸಾವಿರ ವರ್ಷಗಳ ಹಿಂದೆ ಚರ ಪಟ್ಟಕ್ಕೆ ಬಂದ 
ಮೊಟ್ಟ ಮೊದಲನೆಯ ಚರಮೂರ್ತಿಗಳಾದ ಶಿವಾದಿತ್ಯ ಶಿವಾಚಾರ್ಯರು 
ಅಥವ ವ್ಯೋಮ ಶಿವಾಚಾರ್ಯರು ಬರೆನದ್ದು. ಕ) ಬರೆದ ವ್ಯೋಮ 
ವತಿೀ ಭಾಷ್ಯನೆಂಬುಜೊಂದು' ಗ್ರಂಥವು ನೈತೇಹಿಕ ದರ್ಶನದ ಮೇಲಿಡಿ 
ಯೆಂದೂ, ಅದು ತಮ್ಮಲ್ಲಿ ಉಸಪಲಬ್ಬ ವಿಜೆಯೆಂದೂ ಹೇಳಿದರು, ಅಲ್ಲದೆ 
ಚರಸಟ್ಟದ Sol ಶ್ರೀ ತಿನಾನುಭ ಶಿವಾಚಾರ್ಯರೆಂಬ 
ಪ್ರಾ ಚೀಳಾಚಾಯ ೯ರು-ಬ್ರಹ್ಮಸೂತ್ರ, ಚೈತನ್ಯವೃತ್ತಿ, ನೀಲಕಂಠ ಭಾಷ್ಯಗ 

ಳನ್ನು ಮಥಿಸಿ ಬರೆದ ಶಿವಾದ್ವೈ ತದರ್ನ್ಪಣವೆಂಬ ಗ್ರಂಥದ ಆದಿ ಭಾಗ 
ವನ್ನು ಓದಿ ಹೇಳಿದರು. ಈ ಗ್ರಂಥದ ಆದಿಯಲ್ಲಿ ಆಚಾರ್ಯರು ವ್ಯಾಸ 
ಮಹರ್ಷಿಗಳನ್ನೂ, ಪೂವಲ್ಲೀ "ಸಿದ್ಧ ಚೈತನ್ಯ ರನ್ನೂ ನೀಲಕಂಠ ಶಿವಾ 
ಚಾರ್ಯರನ್ನೂ ಹತ್ತಿಪ್ಪತ್ತು ಕ್ಲೋಕಗಳಿಂದ ಸ್ತುತಿಸಿದ ಬಳಿಕ ತಮ್ಮ 


ಕಳ್ಲಿ 


ಹಿಂದಿನ ಗುರು ಪರಂಪರೆಯನ್ನು ಹೇಳಿಕೊಂಡಿದ್ದಾರೆ. * ಆ ಬಳಿಕ 





* ಈ ಶಿವಾನುಭವ ಶಿವಾಚಾರ್ಯರು ಹೇಳಿಕೊಂಡಿರುವ ತಮ್ಮ ಹಿಂದಿನ 
ಗುರು ಪರಂಪರೆಯಲ್ಲಿ ನಾಲ್ಕೈದು ಮಾತ್ರವೇನೋ ಹೆಸರುಗಳಿವೆ. ಪಗ ನಮಗೆ 
ಬಪ್ಪಣೆ ಮಾಡಿಕೊಳ್ಳುವುದಕ್ಕೆ ಮರವೆಯಾಯಿತು. ಆದರೂ-ಶಿನಾನುಭವನ ಶಿವಾ 
ಚಾರ್ಯರೆಂಬ ಹೆಸರಿನ ಸ್ವುಮಿಗಳಾದವರೇ ಇಬ್ಬರು. ಚರ ಪಟ್ಟದಲ್ಲಿ ಆರನೆಯವ 
ರೊಬ್ಬರು, ಹೆತ್ತೊಂಭತ್ತನೆಯವರೊಬ್ಬರು. ಒಬ್ಬರು ಶಾಲಿವಾಹನಶಕದ ಮೂರನೇ 
ಶತಮಾನದಲ್ಲಿದ್ದರು. ಇನ್ನೊಬ್ಬರು ಶಾಲಿವಾಹನ ಶಕದ ಒಂಭತ್ತನೇ ಶತಮಾನ 
ದಲ್ಲಿದ್ದರು. ಒಟ್ಟಿಗೂ ಫೀಬಸನಣ್ಣನನರಿಗಿಂತ ಪ್ರಾಚೀನರು. ಸದ್ಯಕ್ಕೆ ಅಲ್ಲಿಯ 
ಸ್ವಾಮಿಗಳು ಈ (ಶಿವಾದ್ವೈತದರ್ಪಣವೆಂಬ) ಗ್ರಂಥವನ್ನು ಅಚ್ಚುಗೊಳಿಸಲಿಕ್ಕಿರು 
ವರು. ಇನ್ನೊಮ್ಮೆ ನಾವು ಈ ಶಿವಾನುಭವ ಶಿವಾಚಾರ್ಯರು (ಇಬ್ಬರಲ್ಲಿ) 


ಯಾರೆಂಬುದನ್ನು ವಿಚಾರ ಮಾಡಿ ಮುಂದೆ ಬರೆಯ ಬಹುದು ಇದಿರಲಿ, ಇವರು 
ನೀಲಕಂಠ ಶಿವಾಚಾರ್ಯರ ಭಾಷ್ಯವನ್ನು ಅಧಾರವಾಗಿಟ್ಟುಕೊಂಡಂತೆ ಹೇಳು 


ವರು. ಇದು ನರೆಗೆ-ಭಾಷ್ಕೆಕಾರರಾದ ನೀಲಕಂಠ ಶಿವಾಚಾರ್ಯರ ವಿಷಯಕ್ತೆ 
ಹೆಚ್ಚಿನ ಸಂಗತಿಗಳು ತಿಳಿದಿಲ್ಲ. ಅವರಿಗೆ ಹರದತ್ತ ನೆಂಬ ಶಿಷ್ಕನಿದ್ದ ಹಾಗೇನೋ 
ಸತಿ ಬಂದೆ ಹಾಗಿದೆ. ಆದರೆ ಈ ಮಠದಪ ಬ್ಬಾವಳಿಯಲ್ಲಿ ಸ್ಟ ರಪಟ್ಟ ದಲ್ಲಿ ರಂನೆಯ 
ವರು ನೀಲಕಂಠ ಶಿನಾಚಾರ್ಯರೆಂಬನರಿದ್ದಾ ಕೆ. ಅಲ್ಲದೆ ಅಡಕ ಬಸರ ಪಟ್ಟಕ್ಕೆ 


ಬಂದ ೧೧ ನೆಯವರು ಹರದತ್ತ ಶಿವಾಚಾರ್ಯರೆಂಬನರಿದ್ದಾರೆ. ಈ ಸುಕ್‌ 
ಶಿಸ್ಕರ ನಾಮಸಾದೃಶ್ಯದ ಮಟ್ಟಿಗೆ ನೋಡಿದರೆ ಭಾಷ್ಕಕಾರರಾದ' ನೀಲಕಂಠ ಶಿವಾ 


ಚಾರ್ಯರು ಇನರೇ ಆಗಿರಬಹುದೋ ಏನೋ ಎಂಬ ಪಿಚಾರಕ್ಕೆ ಅವಕಾಶವಿದೆ. 
ತಾಳೋಲೆಯೆ ಒಂದು ಪಟ್ಟಾವಳಿಯಲ್ಲಿ ಆಯಾ ಸ್ವಾಮಿಗಳ ಗ್ರಂಥಗಳನ್ನು ಹೇಳಿ 


ದೆಯಂತೆ. ಅದರಲ್ಲಿ ಈ ನಿಷಯವಿದೆಯೋ ಇಲ್ಲವೋ ಮುಂದೆ ನಿಚಾರಿಸಬಹುದು. 


೫೦ ಶಿವಾನುಭವ, 


«ಅಥಾತೋ ಬ್ರಹ್ಮಜಿಜ್ಞಾಸಾ” ಎಂಬ ಪ್ರಥಮ ಸೂತ್ರವನ್ನು ಕುರಿತು 
ಹೇಳುವಾಗ ಅತಃ” ಎಂಬ ಪದಕ್ಕೆ ""ಅಷಸ್ಪ್ಟಿವರಣ ನಿಷ್ಠನೊ ಪಂಚಾ 
ಚಾರ ಪರಾಯಣನೂ ಆದ ಮೇಲೆ» ಎಂದು ವಿವರಣೆಯನ್ನು ಹೇಳಿ 
ಮುಂದೆ ಬ್ರಹ್ಮ ಲಕ್ಷಣವನ್ನು ಹೇಳ ತೊಡಗಿದ್ದಾರೆ. ಇದನ್ನು ನೋಡಿ 


ದರೆ ಇದು ಕೇನಲ ವೀರಶೈವ ಗ್ರೆಂಥವೆಂಬುದಕ್ಕೆ ಸಂದೇಹವಿಲ್ಲ. 
ಸಿದ್ಧಾಂತಿ ತ್ರೀ ಶಿವಬಸವಯ್ಯುನವರು ನಮ್ಮನ್ನು ಜೊತೆಯಲ್ಲಿ ಕರೆದು 
ಕೊಂಡು ಎಲ್ಲಾ ಕಡೆಗೆ ಅಡ್ಡಾಡಿ ಮಹತ್ವದ ಸ್ಥಾನಗಳನ್ನೂ, ಶಿಲಾಲಿಪಿ 
ಗಳನ್ನೂ, ಗುಡಿಗುಂಡಾರಗಳನ್ನೂ ಶ್ರಮವಹಿಸಿ ತೋರಿಸಿದರು. 
ಹೂಲಿಯು ಪೂರ್ವಕಾಲದಲ್ಲಿ ಒಳ್ಳೇ ದೊಡ್ಡ ಸಟ್ಟಣವೂ ಪುಣ್ಯ 
ಕ್ಷೇತ್ರವೂ ಆಗಿದ್ದಿತು. ಸುಮಾರು ಕ್ರಿಸ್ತೀಯ ಹತ್ತು ಹನ್ನೊಂದನೇ ಶತ 
ಮಾನಗಳಲ್ಲಿ ಕಟ್ಟಿಸಿದ ಹಳೇ ಗುಡಿಗಳು ಆನೇಕನಾಗಿವೆ. ಈವೂರು 
ಗುಡ್ಡದ ಅಡಿಯಲ್ಲಿ ಕೊಳ್ಳದ ಬಳಿಯಲ್ಲಿ ಇರುವದರಿಂದ ತುಂಬಾ ಮನೆಣೇ 


ಹರವಾಗಿದೆ. ಊರ ಬಡಗಲ ಬದಿಗೆ ಹೊಂನಿ ಗುಡ್ಡದ ಬುಡವಿಡಿದು ಗಡಿ 
ಗಳ ಗುಂಪಿದೆ. ಇಲ್ಲಿಯಿಂದ ಪಶ್ಚಿಮಕ್ಕೆ ಒಂದೆರಡು ಫರ್ಲಾಂಗಿನ ಮೇಲೆ 


ಕೊಳ್ಳದ ಕಡಿವಾಡಿಯಲ್ಲೊಂದು ಗುಡಿಯಿದೆ. ಅದರ ಬಳಿ ನಾಲ್ಕೂ 
ಮೂಲೆಗೆ ನಾಲ್ಕು ಲಿಂಗ ಮುದ್ರೆಯ ಕಲ್ಲುಗಳಿರುವುದರಿಂದ ಅದೊಂದು 
ಮಠನೆಂಬುದರಲ್ಲಿ ಸಂಶಯವಿಲ್ಲ. ಕಟ್ಟಡವೂ ಹೊಸ ಕಾಲದ್ದಲ್ಲ; ಹಿಂದಿ 
ನದು. ಮುಂದೆ ಮಂಟಪ, ಹಿಂದೆ ಚಿಕ್ಕ ಗರ್ಭಗುಡಿ. ಗರ್ಭಗುಡಿಯು 
ಮೂಲತಃ ಕಲ್ಲನ್ಲಿ ಸ್ವಾಭಾವಿಕವಾಗಿ ಪೊಳ್ಳುಗೊಂಡದ್ದೊಂದು ಚಿಕ್ಕ 
ಗವಿ. ಇದಕ್ಕೆ ಸಾಮಾನ್ಯ ಜನರು ಕೊಳ್ಳಸಿದ್ದಪ್ಪನ ಗುಡಿಯೆನ್ನುವರು. 
ಆದರೆ ವ.ಠವ ಸ್ವಾಮಿಗಳು ಸಿದ್ಧ ನಂಜೇಶ್ವರರ ತಪಸೋ ಭೂಮಿಯೆಂದು 
ಹೇಳುವರು. ಆದರೆ ಯಾವ ಕಾಲದಲ್ಲಾದ'ಸಿದ್ಧ ನಂಹೇಸ್ವರರೋ ಏನೊ 
ತಿಳಿಯದು. ಯಾಕೆಂದರೆ ಈ ಮಠದ ಪಟ್ಟುವಳಿಯಲ್ಲಿ ಈ ಹೆಸರಿನ 
ಸ್ವಾಮಿಗಳು ಅನೇಕರಿದ್ದಾರೆ. * ಈ ಮಠದ ಒಂದು ಕಂಬದ ಮೇಲೆ 





* ಸಿದ್ಧನಂದೀಶ್ವಗರೆಂಬನರು ನಂಜು ನುಂಗಿ ದಕ್ಕಿಸಿದ್ದರಿಂದ ಸಿದ್ಧ ನಂಜೇಶ್ವ 
ರರೆಂಬ ಹೆಸರಿನಿಂದ ಪ್ರಸಿದ್ಧರಾದರೆಂದು ಒಂದು ಅಖ್ಯಾಯಿಕೆಯಿದೆ. ಪಟ್ಟಾವಳಿ 
ಯಲ್ಲಿ ಚರಪಟ್ಟದ ಮೇಲೆ ಬಂದವರಲ್ಲಿ ಮಾತ್ರ ಸ್ಪಷ್ಟವಾಗಿ ನಂಜೇಶ ಎಂಬ ಹೆಸ 
ರಿನನರು ಇಬ್ಬರಿದ್ದಾರೆ. ಚರಪಟ್ಟದ ೩೫ನೆ ಹಾಗೂ ೩೭ನೇ ಹೆಸರುಗಳನು 


ನೋಡಿರಿ. ಉಳಿದನರಳ್ಲೆಷ್ಟೋ ಸ್ವಾಮಿಗಳು ಸಿದ್ಧನಂದೀಶ್ವರ ಹಾಗೂ ಸಿದ್ಧಬಸನ 
ಲ 
ಎಂಬ ಸಮಾನಾರ್ಥದ ಹೆಸರಿನವರಿ ಸ್ಹಾರೆ. 


ಹೂಲಿಯ ಪಂಚವಣ್ಣಿಗೆ ಮಠವು. ೫೧ 


ಪಡುವಲ ಮುಖವಾಗಿರುವ ಒಂದು ಶಿಲಾಲಿಪಿಯಲ್ಲಿ ಬರೆದದ್ದೇನೆಂದರೆ. 

(೧) । ಶ್ರೀಜಯಂ॥। ರೆಟ್ಟಿ ವಂಶೋದ್ಭವಃ ಖ್ಯಾತೋ ವೀರಭೂಪೇನಕಾ 
ರಿತಂ ಶ್ರೀಮತ್ಸಂಚವಣಿ 

(೨) ಗಿ ಗುರುಗೇಹಂ ಶುಭಪ್ರದಂ॥ ಸ್ವಸ್ತಿ ಪೂವಲಿಯೂರೊಡೆಯ ವೀರ 


ವಿಜಯ 

(೩) ರಸಂ ತನ್ನ ಪಿರಿಯ ವೀರವರ್ಮರೆಸರುಂ ಪಿಂದೆ ಮಾಡಿಸಿದೀ 
ಸ್ಥಾನಾಚಾ ರ್ಯ್ಯ ರಪ್ಪ- 

(೪) ಸ್ಟಾವರಣ ಸಂಪನ್ನರುಂ ರುಗ್ಯಜುಃ ಸಾಮಾಥರ್ವಣ ವೇದಶಾಸ್ತ್ರ 
ಕೋವಿದರುಂ 

(೫) ಪಂಚವಣಗಿ ಶ್ರೀಸಿದ್ಧನಂಜಾರ್ಯ್ಯರಾಲಯಮುಂ ತ್ರೀ ಶಾಲಿನಾ 
ಹನ ಶಕೆ 

(೬) ೯೦೧ ನೇ ಪ್ರಮಾದಿ ಸಂವಚ್ಛೆರೇ ಶ್ರಾವಣ ಶುದ್ಧ ಪೂರ್ಣವಿ 
ಯಲುಪುನಃಜೀ 


(೬) ರ್ಣೋದ್ಧಾರಕ್ಕಂ ಮಾಡಿಸಿದಕಾರ್ಯ್ಯಕೃಂ ಶುಬಂಬದ್ರಂ ಮಂಗಳೆಂ॥ 
(೮) ಆ ಪುಣ್ಯತಿಥಿಯಲು ವೀರನಿಜಯರಸಂ ತಂನ ಪಳಿಹಿತಂ ಬೆಳವಾ 
(೯) ಡಿಯ ಕರುಕೇತಿಮಯ್ಯರಸನಂ ಕರೆದಗ್ರಹಾರಂ ಪೂವಲಿಯ ತ್ರೀ 


(೧೦) ಸಿದ್ಧ ನಂಜಾರ್ಯ್ಯರ ನಾದಪ್ರಕ್ಸಾಲನಂಗೆಯ್ದವರ ನಿಜಲಿಂಗೆ 
ಪೂಜಾದರ್ಮ 


(೧೧) ಕಾರ್ಯ್ಯೊದ್ದೆಶದಿಂ ದಂಡದೋಷದೊಳಗೊಂದು ಬಾಗೆಂ ಮೂಡಣ 

ದಿಸಿಯಲು ಯ 
(೧೨) ಡವನ ಹಳದ ಬಟ್ಟೆಯ ಮೇಲಣ ಭೂಮಿಯ ನಿಟ್ಟಿದರ್ಮಮುಂ 

ಸಾಸಿರ್ವರುಂ 
(೧೩) ಸದ್ದರ್ಮದಿಂ ಪ್ರತಿಪಾಳಿಪರ್‌ ॥ಮಂಗಳಮಹಾ ॥ ತ್ರೀ॥0॥ 

ಈ ಶಿಲಾಲಿಪಿಯು ಮೂಲತಃ ಮೇಲೆ ಹೇಳಿರುವ ೯೦೧ ನೇ ಶಕದಲ್ಲಿ 
ಬರೆದದ್ದಲ್ಲ. ಆದರೆ ಆ ಕಾಲದಲ್ಲಿ ಬಕಿದದ್ದೆಂಬ ಭ್ರ ಮೆಯುಂಟಾಗುವಂಥ' 
ಪ್ರಯತ್ನವನ್ನು ಮೇಲ್ಕಂಡ ಲೇಖನವನ್ನು ಬರೆಯುವವರು ಮಾಡದೆ ಬಿಟ್ಟಲ್ಲ. 
ಅನುಸ್ವರದ ಪೂಜಿಗಳನ್ನೆಲ್ಲ ಅಕ್ಷರಗಳ ತಲೆಯ ಮೇಲೆ ಕೊಟ್ಟಿದ್ದಾರೆ. 
ಒಂದಾದರೂ ಅನುಸ್ವರದ ಪೂಜಿಯನ್ನು ಮರೆತಾದರೂ ಅಕ್ಷರದ ಮುಂದು 
ಗಡೆಗೆ ಕೊಟ್ಟಿಲ್ಲ. ಯಾಕೆಂದರೆ ೯ಂ೧ ನೇ ಶಕದ ಸುಮಾರಿನ ಲಿಪಿಗಳಲ್ಲಿ 


೫೨ ಶಿವಾನುಭವ. 


ಈ ಪದ್ಧತಿಯಿದ್ದಿತು.ರ ಎಂಬದು ಕನ್ನಡದ್ದೊಂದು ರಕಾರ ಭೇದ. ಸಂಸ್ಕೃ 
ಶದಲ್ಲಿ ದರ ಸಂಬಂಧವಿಲ್ಲ. ಆದರೆ ಮೇಲ್ವಾಣಿಸಿರು ವ ಲಿಪಿಯಲ್ಲಿ ಕನ್ನಡ 
ಸಂಸ ಸೈತ ಎಲ್ಲಾ ವಿಧದ ರಕಾರಗಳಿಗೆ ಶಕಟ' ಕೀಫ (ರ) ವೊಂದನ್ನೇ ಬಡಿದಿ 
ದ್ಲಾನಿ. ಅಲ್ಲದೆ ಎಷ್ಟೋ ಅಕ್ಷರಗಳ ಉಕಾರ ಚಿಹ್ನವನ್ನು ಅಕ್ಷರದ ಮುಂದು 
ಡೆಗೆ ಕೊಡಡಿ ಕೆಳಗಡೆಗೆ "ಕೊಟ್ಟಿದ್ದಾರೆ. ಯಾಕೆಂದರೆ ಶಿಲಾಲೇಖದಲ್ಲಿ 
ಹೇಳಿರುವ ಕಾಲದಲ್ಲಿ ಹಾಗೆ ರೂಢಿಯಿತ್ತು. ಇನೆಲ್ಲ ಕಾರಣಗಳಿಂದ 
ಇದು ಹಿಂದಿನ ಕಾಲದ ಬರಹದ ರೀತಿಯನ್ನನುಸರಿಸಿ ಮುಂದಿನ ಕಾಲದ 
ಲ್ರಂಶೋ ಬರೆಸಪ್ಸೆಂದು ತೋರುತ್ತದೆ. ಇನ್ನು- ೫ನೇ ಒಳಿಯಲ್ಲಿ “ಶಾಲಿ 
ನಾಹನ ಶಕೆ” ಎಂದು ಹೇಳಿದೆ. ಆದರಿ ಕ್ರೀಶ್ರಿಯ ೧೪ ನೇ ಶತಮಾನ 
ಸೈಂತ ಮೊದಲು ಶಕ ವರ್ಷವನ್ನು ಹೇಳುವಾಗ ಆ ಪಾಲಿನಾಹನೆ” ಎಂಬ 
ಶಬ್ದವನ್ನು ಸೇರಿಸುತ್ತಿದ್ದಿಲ್ಲ. ಬರೇ “ಶಕವರ್ಷ” ವೆಂದಾಗಲಿ “ಶಕನೃಪೆ 
ಕಾಲಾತೀತ ಸಂನತ್ಸರಂಗಳ್‌» "ಎಂದಾಗಲಿ ಬರೆಯುವ ಕೂಸ. 
ಶಾಲಿವಾಹನ AO ES ಶಿಲಾಲಿಪಿಗಳಲ್ಲಿ ಈಗ ಸಿಕ್ಕಿರುವ 
ಮಟ್ಟಿಗೆ ೧೨೭೬ ನೇ ಶಕ (ಕ್ರಿ. ೧೩೫೪) ದಲ್ಲಿ ಬರೆದದ್ದೇ ಮೊಟ್ಟ ಮೊದ 
ಲಿನದೆಂದು ಇತಿಹಾಸ ಸಂಶೋಧಕರು ಹೇಳುತ್ತಾರೆ. ಆದ್ದರಿಂದ ಈ 
ಲಿಪಿಯು ೯೦೧ ನೇ ಶಕದಲ್ಲಿ ಬರೆದದ್ದಿರದೆ ೧೨೭೬ ರಿಂದಿತ್ಮೀಚೆಗೆ ಎಂದೋ 
ಒರೆದದ್ದಿಗುತ್ತದೆ. ಅಲ್ಲದೆ ಅರನೇ ಒಳಿಯಲ್ಲಿ ಪ್ರಮಾದಿ ಸಂವತ್ಸರ 
ವೆಂದಿದೆ. ಆದರೆ ಲೆಕ್ಕದಂತೆ ೯೦೧ ರಲ್ಲಿ ಪ್ರಮಾದಿಯಿಂದೆ ಪ್ರಮಾಥಿ ಸಂವ 
ತ್ಸರವಿತ್ತು. 

ಇದೇ ಮಠದ ಎಡ ಮಗ್ಗಲಿಗೊಂದು ಕೋಣೆಯಿದೆ. ಅಲ್ಲಿ ನನಲಿಂ 
ಗೇಶ್ವರನಿದ್ದಾನೆ. ಲಿಂಗಾಯತ ಧರ್ಮ ರೀತಿಯಲ್ಲಿ ನವಲಿಂಗೆ ಸಕೀಲವು 
ತುಂಬಾ ಮಹತ್ವದ್ದೆಂದು ಎಲ್ಲರಿಗೂ ಗೊತ್ತು ಅಲ್ಲಿಯೂ ಒಂದು ಶಿಲಾ 
ಲೇಖದ ತುಂಡು ಬಿದ್ದಿದೆ. ಅದು ತುಂಬಾ ಕಚ್ಚು ಬಿದ್ದು ಹೋಗಿದೆ. ಅಲ್ಲದೆ 
ಮೇಲ್ಭಾಗವು ಒಡೆದೂ ಹೋಗಿದೆ. ಅದರಲ್ಲಿ-- 
(೧) 
(೨) .(ಕುಬೇ) ರನಳಕಾಪುರಮಂ ನಗುಗುಂ 
(೩) ನಿಳಾಸದಿಂ ॥ಅಲ್ಲಿ ಅಷ್ಟಾವರುಣ ಸಂನನ್ಮರ:ಂ 
(೪) ರುಗ್ಯಜುಃ ಸಾಮಾಥರ್ವ್ವಣ ಸಮಸ್ತ ವೇದ ವೇದಾಂಗಾ 


ಹೂಲಿಯ ಸಂಚನಣ್ಣೆಗೆ ಮಠವು, ಜಿ. 


(೫) ನೇಕ ಶಾಸ್ರ ಪ್ರವೀಣರುಂ ಪೂನರೀಪುರದೇವ 

(೬) ನಾಡಾರ ನೀರ ನಿಜಯರಸನ ಸುದರ್ಸ್ಪಣರ್ತು 

(೭) ವೆನಿಸ ಪಂಚವಣಿಗಿಯ ತ್ರೀಸಿದ್ಧನಂಜಾರ್ಯ್ಯರೆ 

(೮) ನೆ ಮೆಚ್ಚದರಾರ್‌ ॥0॥ ಸ್ವಸ್ತಿ ಶಕ ವರ್ಷ ೯ಂ೧ ನೆಯ 

(೯) ಪ್ರಮಾದಿ ಸಂವತ್ಸರದ ಶ್ರಾವಣ ಶುದ್ಧೆ ಪೌ 
(೧9) ರ್ಣಮೆಯಲಿಯೂರೊಡೆಯ ಶ್ರೀ ಮದಾಚಾರ್ಯ್ಯರಮ 
(೧) ಠಮುಮಂ ಜೀರ್ನೋದ್ಧಾರಮಂ ಮಾಡೆ ಇವರ ನಿಜಲಿಂಗ 
(೧೨) ಶೋಬೆಗೆಂದುಂ ಪಂಚನಳ್ಲಿಯನಿಟ್ಟು ಕರಮೆಸೆದಂ॥ 
(೧೩) ಮಂಗಳ ಮಾಹಾ ತಶ್ರೀ॥ 

ಈ ಲಿಪಿಯೂ ಕೂಡ ಮೇಲ್ಕಂಡ ೯೦೧ ನೆಯ ಶಕದ ಕಾಲಕ್ಕೆ ಸರಿ 
ಯಾಗಿ ಬರೆಯಿ: ಸಿದ್ದಲ್ಲ. ಆದರೆ ಮೊದಲನೇ ಶಿಲಾಲಿಪಿಗಿಂತ ಇದು. 
ನೂರಾರು ವರ್ಷ ಮುಂಚಿನದು. ಇಷ್ಟು ಮಾತ್ರ ಸರಿ. ಎರಡೂ ಲಪಿಯ 
ಅಕ್ಷರಗಳೂ ಪ್ರಾಚೀನನಲ್ಲ ಆದರೂ ಎರಡರಲ್ಲೂ ಒಂದೇ ವಿಷಯವಿದೆ.' 
ಎರಡರಲ್ಲೂ ಸಂವತ್ಸರವು ಪ್ರಮಾದಿಯೆಂದೇ ಇದೆ. ಮೊದಲನೇ ಲಿಪಿ 
ಯಲ್ಲಿ ವೀರವಿಜಯ ರಾಜನು ವೀರವರ್ವನ ವಂಶಜನೆಂದು ಹೇಳಿದೆ. 
ಆನರೆ ಸವದತ್ತಿಯಲ್ಲಿ ನಾವು ನೋಡಿದ ರಟ್ಟರ ಜರ ಶಿಲಾಲಿಪಿಗಳಲ್ಲಿ 
ಹೇಳಿರುವ ವಂಶಾವಳಿಯಲ್ಲಿ ಈ ಹೆಸರುಗಳು ಸಿಕ್ಕುವದಿಲ್ಲ. ಆದರೆ ಮೊದ 
ಲನೇ ಲಿಪಿಯಲ್ಲಿ ಹೇಳಿರುವ ವೀರವಿಜಯನ ಸಳಿಹಿತಂ ಕರಿಕೇತಿಮ 
ಯ್ಯುನ ಹೆಸರು ಮಾತ್ರ ಅದೇ ಪ್ರಾಂತದಲ್ಲಿರುವ ಸೊಗಲ ಕ್ಷೇತ್ರದ ಶಿಲಾ 
ಲಸಿಯಲ್ಲಿ ಸಿಕ್ಕದು. ಅಲ್ಲದೆ ಸೊಗಲದ ಶಿಲಾಲಿಪಿಯ ಕಾಲವೂ 
ಇವೆರಡು ಲಿಪಿಗಳ ಕಾಲವೂ ಒಂದೇ. ಅದ್ದರಿಂದ ಈ ವೀರವಿಜಯ 
ರಾಜನು ತೀರಾ ಕಾಲ್ಪನಿಕ ವ್ಯಕ್ತಿಯಾಗಿರದೆ. ಐತಿಹಾಸಿಕ ವ್ಯಕ್ತಿಯಾಗಿರ 
ಬೇಕೆಂದು ಊಹೆಗೆ ಆಸ್ಪದವಿದ. ಈಗ ಸಿಕ್ಕಿರುವ ಎರಡು ಲಿಪಿಗೆಳಿಗೂ 
ಮೂಲವಾದ ಇನ್ನೊಂದು ಯಾವದೋ ಲಿಪಿಯು ಇರಬಹುದು. ಅದು 





* ಸೊಗಲದ epee ಎಪಿಗ್ರಾಫಿಯಾ ಇಂಡಿಕಾದ ೧೬ ನೇ ಸಂಪುಟ 
ದೆಲ್ಲಿ ಮೂರನೇ ನಂಬಧಿನಿಂದ ಪ್ರ ಪ್ರಸಿದ್ದ ವಾಗಿದೆ. ಈ ಶಾಸನದಲ್ಲಿ ಚಾಳುಕ್ಕ ರಾಜ 
ನಾನ ನೂರ್ಮಡಿ ತೈಲನ ಆಳಿಕೆಯಲ್ಲಿ ಶಕನರ್ಷದ ೯೦೨ ವಿಕ್ರಮ ಸಂವತ್ಸರದಲ್ಲಿ 
(ಕರಿಕೇತಿಮಯ್ಯನ ಹೆಂಡತಿ) ಕಂಚಿಯ ಬ್ಸೆಯು ಸುವರ್ಣಾಕ್ಷಿ ದೇವಾಲಯಕ್ಕೆ 
ದಶ್ತಿಯನ್ನು ಬಿಟ್ಟಂತೆ ಹೇಳಿದೆ. 


೫೪ ಶಿವಾನುಭವ. 


ಈಗ ನಷ್ಟವಾಗಿ ಹೋಗಿದ್ದರೂ ಹೋಗಿರಬಹುದು. ಅಥವಾ ಹಿಂದಿನಿಂದ 
ಬರೆದಿಡುತ್ತ ಬಂದ ಭಪ್ಪನ್ನ ಪಟ್ಟಿಯ * ಆಧಾರದಿಂದ ಮುಂದಿನವರು 
ಶಿಲಾಲಿನಿಯಾಗಿ ಬರೆಯ ಸಿರಲೂ ೫0 ಏನೇ ಇರಲಿ ಈ ೯ಂ೧ನೇ 
ಶಕಕಾಲದ ಸುಮಾರಿಗೆ ಸ್ವಿ ಸ್ಥಿರ ರ ಪಟ್ಟದ ಮೇಲೆ ೨೪ ನೆಯವರಾದ ಸಿದ್ಧನಂ 
ಧೀಶ್ವ ರರೆಂಬವರು ಆಚಾರ್ಯರಾಗಿದ್ದ ಕೆಂದು ಪಟ್ಟಾವಳಿಯಿಂದ ಗೊತ್ತಾ 
ಗುವದರಿಂದ ಈ ಲಿಪಿಗಳ ವಿಷಯವು ತೀರಾ ನಿರಾಧಾರವಾದದ್ಜಿ ಂದು ಜೀ 
ಛಿಕ್ಕೆ ಬರುವಂತಿಲ್ಲ. ಇದಿರಲಿ. 
ನವಲಿಂಗೇಶ್ವರನ ಕೋಣೆಯ ಮುಂದೆ ಒಂದು ಮುನಿಯಮೂರ್ತಿ 
ಯಿದೆ. ತಲೆಯಮೇಲೆಜಜೆ. ಬಲಗೈ ಯಲ್ಲಿ ಜಪಮಾಲೆ. ಎಡಗೈ ಯಲ್ಲಿ 
ಇನ್ಬಲಿಂಗ. ಕೊರಳಲ್ಲಿ ಜನ್ನಿ ನಾರದೊಡನೆ ಕಂಳಾಭರಡು ಕುಳಿ 
ತದ್ದು ಧಾ ಿನಸ್ಸವಾಗಿ. ಮೂರ್ತಿಯು ಹನ್ನೆರಡನೇ ೭ತಮಾನಕ್ಸಿಂತ 
ಈಚಿಸಡೆಂದು ಕಾಣುವದಿಲ್ಲ. ಕಲಾರೀತಿ ಅದಕ್ಕೂ ಮುಂಚಿನದು. ಶ್ರೀ 
ಗಳು ತಾವು ಸೊಗಲ ಕ್ಷೇತ್ರದಲ್ಲಿ ಹೀಗೆ ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದ 
ಹೆಣ್ಣು ಮೂರ್ತಿಯನ್ನು ನೋಡಿದ ಹಾಗೆ ಹೇಳಿದರು. ಅದು ಕಂಚಿಯಬ್ರೆ 
ಯದಾಗಿರಬಹುದೋ ಏನೋ ವಿಚಾರಕ್ಕೆ ಅವಕಾಶನಿದೆ. 
ಇದೇಸ ಸ್ಥಳದಲ್ಲಿ ತುಸುಎತ್ತರದ ಮೇಲೆ ಗುಡ್ಡದಫಡಿಯ ಮೇಲೊಂದು 
ಅಡಿನಟ್ಟು ಹೆಚ್ಚಿ ಮೂಡಿದ ಹಾಗಿದೆ. ಸಿದ ನಂಜೇಶ್ವ ರರು ಈ ಪರಿ ಇಲ್ಲಿ 
BANE ನೀಕಿದ್ದರೆಂದು ಹೇಳುತ್ತಾರೆ. ರೆದಕೆ ಮುಸಲ್ಮಾನರು 
ಮ್ಮ ಹೆಜರತ್‌ ಅಲಿಯ ಪಾದವೆಂದು ಮೇಲೆ ಗುಮಟವನ್ನು ಕಟ್ಟ 
» ಪ್ರತಿಯೊಂದು ಮಠದಲ್ಲಿ ತಮ್ಮ ತಮ್ಮ ಶಿಷ್ಕರ ಮನೆತನಗಳ ಟಪ್ಪಣೆಯ 
ಹೊತ್ತಿಗೆಯೊಂದಿರುವುದುಂಟು. ಅದರಲ್ಲಿ ತಮ್ಮ ಶಿಷ್ಕ ಮನೆತನಗಳ ವಂಶಾ 
ವಳಿ ಹಾಗೂ ಆಯಾ ವಂಶಾವಳ್ಳಿಗೆ ಸಂಬಂಧಿಸಿದ ನಿಶೇಷ ವಿಷಯಗಳು ಮುಂತಾ 
ದುವುಗಳನ್ನೆಲ್ಲಾ ಬರೆಯುತ್ತ ಬರುವ ರೂಢಿಯಿದೆ. ಇಂಥ ಓಪ್ಪಣೆಗಳ ಹೊತ್ತಿಗೆಗೆ 
ಛೆಪ್ರನ್ನ ಪಟ್ಟಿಯೆನ್ನುವರು. ಇಂಥಾದ್ದೊಂದು ಛಪ್ಸಸ್ನ ಪಟ್ಟಿಯು ಹೊಲಿಯ 
ಮಠದಲ್ಲಿ ಈಗಲೂ ಇದೆ. ಅದರಲ್ಲಿ ರಟ್ಟರಾಜರ ವಿಷಯಕ್ಕೆ ತುಂಬಾ ವಿನರವಾಗಿ 
ಹೇಳಿದೆಯಂತೆ ಎಂದಿನಿಂದ ಇಂದಿನ ವರೆಗೆ ಅನರ, ಇತಿಹಾಸವು ಅದರಲ್ಲಿದೆ 
ಯಂತೆ. ರಟ್ಟ ವಂಶದವರ ಮನೆತನಗಳು ಇಂದಿಗೂ ತುರುಕಾರಿ [ತುರುಕರ ಆನ 
ಎಂಬ ಸಂಗಳನಾಗಿ ಇದ್ದಾರಂತೆ. ಇಂದಿಗೂ ಅವರು ಲಿಂಗಾಯತರಿದ್ದು ಹೂಲಿಯ 


ಮೆಠದ ಶಿಷ್ಯಮನೆ ನೆತನದವರಾಗಿಯೇ ಇದ್ದಾರಂತೆ. (ಇಲ್ಲಿ ಶಿಷ್ಕರೆಂದಳೆ ಮತಾನು 
ಮಾಲುಗಳು. 





ಹೂಲಿಯ ಪಂಚವಣ್ಣಿಗೆ ಮಠವು. ೪.೫ 


ದ್ದಾರೆ. ಇಂದಿಗೂ ಹೂಲಿಯ ಮಠದಲ್ಲಿ ಹೊಸದಾಗಿ ಸಟ್ಟುಧಿಕಾರವಾಗ 
ಬೇಕಾದರೆ ಸಿದ್ಧ ನಂಜೇಶ್ವರರ ನಿಜಲಿಂಗ ಪೂಜೆಯ ಈ ಮ:ಠದಕ್ಧಿಯೇ 
ಎಲ್ಲ ವಿಧಾನಗಳನ್ನು ಜರುಗಿಸುವ ರೂಢಿಯಿದೆ. ಈ ಕೊಳ್ಳದ ಮಠದ 
ನಾಲ್ಕು ದಿಕ್ಕಿಗೆ ನಾಲ್ಕು ಸಿದ್ಧಸ್ಥಾನಗಳವೆ. ಪೂರ್ವ ದಿಕ್ಕಿಗೆ ಗುಡಿಗಳ 
ಗುಂಪಿನಲ್ಲಿ ಕೆರೆಸಿದ್ದಪ್ಪನ ಗುಡಿ, ದಕ್ಷಿಣಕ್ಕೆ ಒಂದು ಗುಡ್ಡದ ತುದಿಯ 
ಮೇಲೆ ಮಳಸಿದ್ದಪ್ಪನ ಗುಡಿ, ಪಶ್ಚಿಮಕ್ಕೆ ಮೂರು ನಲು ದೂರದಲ್ಲಿ 
ನಿರ್ಜನ ಪ್ರದೇಶದಲ್ಲಿ ಮೂರು ಕೊಳ್ಳಗಳು ಕೂಡಿದ ಕಾಡಿನಲ್ಲಿ ವರನೀ 
ಸಿದ್ದಪ್ಪನ ಗುಡಿ, ಉತ್ತರ ದಿಕ್ಕಿಗೆ ಒಂದು ಮೈಲು ದೂರ ಗುಡ್ಡದ ಕೊಳ್ಳ 
ದಲ್ಲಿ ಗವಿಸಿದ್ದಪ್ಪ. ಈ ನಾಲ್ವರ ನಡುವೆ ಅಡಿಮೆಟ್ಟಿನಿಂತ ಸಿದ್ಧನಂಜೇ 
ಶ್ವರರನ್ನು ಕುರಿತು, ಅವರ ಶಿಷ್ಯರಲ್ಲೊ ಬ್ಬನಾದ ನಂದ್ಯಾಲ ನಂಜೇಶ 
ನೆಂಬ ಕವಿಯು ತನ್ನ ಗುರುಗಳಾದ ಸಿದ್ಧನಂಜೇಶ್ವರರ ಚರಿತ್ರರೂಪವಾದ' 
ಗುರುರಾಜ ಚಾರಿತ್ರೆ » ವೆಂಬ ಕಾವ್ಯದಲ್ಲಿ 

“ಆಚಾರ್ಯರೇವಣಾಸಿದ್ಧೇಶ ಮರುಳಸಿ । 

ದ್ಧಾಚಾರ್ಯ ರಾಮಿದೇವಾಚಾರ್ಯ ಗುರುಪಂಡಿ। 

ತಾ ಚಾರ್ಯ ಚೌಕಮಧ್ಯದಿನಿಂದ ಸಂಚವಣ್ಣಿಗೆ 

ಸಿದ್ಧನಂಜೇಶ್ವರಂ || 
ಎಂದು ಸ್ತುತಿಸಿ ಐದನೆಯಾಚಾರ್ಯರ ಬದಲಾಗಿ ತನ್ನ ಗುಮುಗ 
ಳನ್ನು ಹೇಳಿದ್ದಾನೆ. ಈ ಮಠವು ಶ್ರೀ ವಿಶ್ವಾರಾಧ್ಯರ ಪೀಠಕ್ಕೆ ಸೆರಿದ್ದು. 
ಆದ್ದರಿಂದ ಕವಿಯು ಹೀಗೆ ಹೇಳುತ್ತಾನೆ. 
ಪಶ್ಕಿಮ ದಿಕ್ಕಿಗಿರುವ ವರವೀ ಸಿದ್ದಪ್ಪನ ಸ್ಥಾನವು ಬಹಳೇ ಮನೋ 

ಹರವಾಗಿದೆ. ಸಿದ್ಧನಂಜೇಶ್ವರ ಮಠದಿಂದ ಪಡುವಲಿಗೆ ಮೂರು ಮೈಲು 
ಗುಡ್ಡದಲ್ಲಿ ನಡೆದುಕೊಂಡು ಹೋದರೆ ಮುನವಲ್ಳಿಗೂ ಹೊಲಿಗೂ 
ನಡುವೆ ಮೂರು ಕೊಳ್ಳಗಳು ಕೂಡಿದಲ್ಲಿ ಭವ್ಯವಾದೊಂದು ನಿರ್ಜನ ಸ್ಥಾನ 
ದಲ್ಲಿ ಗುಡ್ಡದ ಒಂದು ಮೈಗೆ ತನ್ನಿಂತಾನೇ ಉಂಟಾದ ಒಂದು ದೊಡ್ಡ 





* ಗುರುರಾಜ ಚಾರಿತ್ರವನ್ನು ಕುರಿತು ಕವಿಚರಿತ್ರಕಾರರು ತಮ್ಮ ಕನಿಚರಿ 


ತೆಯ ಎರಡನೇ ಸಂಪುಟದ ೩೮೫ನೇ ಪುಟದಲ್ಲಿಯ ಕೆಲವು ಮಾತುಗಳನ್ನು ಹೇಳಿ 
ದ್ದಾರೆ. ಈ ಗ್ರಂಥದ ಒಂದು ಪ್ರತಿಯು ಹೂಲಿಯ ಮಠದಲ್ಲಿದೆ. ಕನಿಚರಿತೆಯಲ್ಲಿ 


ಹೇಳಿರುವುದನ್ನು ನೋಡಿದರೆ ಈ ಗ್ರಂಥದಿಂದ ಎಷ್ಟೋ ಮಹತ್ವದ ನಿಷಯಗಳು 
ಗೊತ್ತಾಗಬಹುದೆಂದು ತೋರುತ್ತದೆ. ಸದ್ಯದ ಮಟ್ಟಿಗೆ ಇಷ್ಟು ಮಾತ್ರ ಹೇಳಬ 
ಲ್ಲೆವು. 

ಣಾ 


೫೬ ಶಿವಾನುಭವ. 


ಹೊದರಿನಲ್ಲಿ ಮೂರು ಲಿಂಗಗಳಿವೆ, ಅರುವತ್ತಡಿ ಆಳವಾದ ಕಿರಿಯಗಲದ 
ಕೊಳ್ಳದಲ್ಲಿ ಗಿಡಮರಗಳ ಜುಂಪಿನಲ್ಲಿ ಇದೊಂದು ಒಳ್ಳೇ ರಮಣೀಯವಾದ 
ಸ್ಥಳ ಇದಕ್ಕೆ ವರನಿಯೆನ್ನುವರು. ಆದರೆ ಇದಂ ಹತ್ತರ ಸನೂಪದಲ್ಲಿ ಈ 
ಹೆಸರಿನ ಊರುಗೀರು ಏನೂ ಇಲ್ಲ. ಇದನ್ನು ನೋಡಿದರೆ ತುಂಬಾ 
ಭಾವೋದ್ದೀಸನವಾಗುತ್ತದೆ. ಇದೊಂದು ಯೋಗಾರಾಮವೆಂದು ಮನವು 
ಥಟ್ಟನೆ ಒಪ್ಪಿಕೊಂಡು ಬಿಡುತ್ತದೆ. ಈ ನಿಸರ್ಗಸಿದ್ಧವಾದ ಗುಹೆಯ ಇದು 
ರಿಗೆ ಗುಡ್ಡದ ಮೈಗೆ ದೊಡ್ಡದೊಂದು ಲೇಖನವಿದೆ. ಅದು ಸುಮಾರು ಹದಿ 
ಇಲ್ಯು ನೂರು ವರುಷಗಳಿಗೆ ಮುಂಚಿನದು. ಬಾದಾಮಿಯ ಸತ್ಯಾಶ್ರ ಶ್ರಯ 
ಪೊಲೆಕೇಸಿವಲ್ಲಭರಾಜನು ಇಲ್ಲಿ ಭೂದಾನ ಮಾಡಿದ ಹಾಗೆ ಉನ್ಲೇಖ 
ವಿದೆ. ಇದರ ಮೇಲಿಂದ ಪುಲಿಕೇಸಿಯ ಕಾಲಕ್ಕೆ ಇದು ಪ್ರಸಿದ್ಧನಾದ 
ಪುಣ್ಯ ಕ್ಷೇತ ವಾಗಿದ್ದಿತೆಂಬುದು ಫಿರ್ವಿವಾದವಾಗಿದೆ. ಈ ಸ್ಥಾನವು ಈ 
ವೂರ ಮಠದ ಮೂಲ ಸ್ವಾಮಿಗಳಾದ ಶ್ರೀ ಸಿದ್ಧ ಚಿ ಸೈ ತವ್ಯರ ತಪೋಭೂಮಿ 

ಣಾಗಿರಬಹುದೆಂಬ ಊತೆಗೆ ಅವಕಾಶವಿದೆ. ಯಾಕಂದರೆ ಸಟ್ಟಾ ವಳಿಯ 
ಒಂದಾನೊಂದು ಪ್ರತಿಯಲ್ಲಿ ಸಿದ್ದ ೃಚೈತನ್ಯಂಿಗೆ" ವರವೀವ ಸಿದ್ಧಚೈ ಚಿ ತನ್ಯ ಚ್ಟ 
ರೆಂದು ಹೇಳಿಡಿಯಂತೆ. ಇದರ “ನೋಲಿಂದಲೇ ವರವೀ ಸಿದ್ದಪ್ಪನ” ಗುಡಿ 
ಯೆಂದು ರೂಢಿಯಾಗಿರಬಹುದಾಗಿ ತೋರುತ್ತದೆ. 

ಇನ್ನು ಹೂಲಿಯ ಮಠದ ಸಟ್ಟುವಳಿಯ ಬಗ್ಗೆ ವಿಚಾರ ಮಾಡುವಾ. 


ತ್ರೀಮತ್ಸೂವಲ್ಲೀ ಪಂಚವರ್ಣ ಬೃಹನ್ಮಕ ಪಟ್ಟಾವಲಿಃ . 


ಸ್ಥಿರ ಶಕ ಶಕದ ಶಿಶೈಕ್ಯ 
ನ. ಪಟ್ಟಾಧಿಕಾರಗಳ ನಾಮಾನಲಿಯು. ದಿಂದ ವರೆಗೆ ಸ್ಥಾನ- 
೧ ತ್ರೀ ಸಿದ್ದ ಚೈತನ್ಯ ಶಿವಾಚಾರ್ಯರು (ಜೀಪಿಸಿದ ಕಾಲ) ೧೫೦ ಪೂವಲ್ಲೀ 
೨ ಘನಲಿಂಗ ಶಿವಾಚಾರ್ಯರು ೬೫ ಪೂವಲ್ಲೀ 
೩ ಕಾಲಮಃಖ ಶಿವಾಚಾಯರು si ೪೪ ಪೂವವೀ 
೪ ನಂದಿಕೇಶ್ವರ ಶಿವಾಚಾರ್ಯರು ೯೮ ಪೂವಕ್ಲೀ 
೫ ಚಿದ್ಭನಲಿಂಗ ಶಿವಾಚಾರ್ಯರು ೩೫ ಮುನಿಸಲ್ಲೀ 
೬ ಕಾಲಾನೆನ ಶಿವಾಚಾರ್ಯರು ೩೫.- ೧೧೮ ಪೂವಲ್ಲೀ 


ಹೂಲಿಯ ಪೆಂಚವಣ್ಣಿಗೆ ಮಠವು. 


೭ ಶ್ರೀ ಶಿಲೆಕಂಠ ಶಿವಾಚಾರ್ಯರು 


ಆ 


po 


ಆ 
vw 


ಚಿದ್ರನಲಿಂಗ ಶಿವಾಚಾರ್ಯರು 
ಶಿವಶಕ್ತಿ ಶಿವಾಚಾರ್ಯರು 
ನೀಲಕಂಠ ಶಿನಾಚಾರ್ಯರು 
ಹೆರದತ್ತ ಶಿವಾಚಾರ್ಯರು 
ಚಿದ್ಧನಲಿಂಗ ಶಿವಾಚಾರ್ಯರು 
ಕಾಲಾನನ ಶಿವಾಚಾರ್ಯರು 
ಶಿವಯೋಗಿ ಶಿವಾಚಾರ್ಯರು 
ಯೋಮ ಶಿವಾಚಾರ್ಯರು 
ಸಿದ್ಧೇಶ್ವರ ಶಿವಾಚಾರ್ಯರು 
ವಿಶ್ವೇಶ್ವರ ಶಿವಾಚಃರ್ಯರು 
ಶಿವಯೋಗಿ ಶಿವಾಚಾರ್ಯರು 
ಚಿದ್ಧನ ಶಿವಾಚಾರ್ಯರು 
ಮಹೇಶ್ವರ ಶಿವಾಚಾರ್ಯರು 
ಚಂದ್ರಶೇಖರ ಶಿವಾಚಾರ್ಯರು 
ಸಿದ್ಧೇಶ್ವರ ಶಿವಾಚಾರ್ಯರು 
ವಿಶ್ವೇಶ್ವರ ಶಿವಾಚಾರ್ಯರು 
ಸಿದ್ಧನಂದೀಶ್ವರ ಶಿವಾಚಾರ್ಯರು 
ಲಕುಲೀಶ ಶಿವಾಚಾರ್ಯರು 
ಏಕೋದೇವ ಶಿವಾಚಾರ್ಯರು 
ಈಶಾನಯೋಗಿ ಶಿವಾಚಾರ್ಯರು 
ಸೋಮದೇವ ಶಿವಾಚಾರ್ಯರು 
ಜ್ಞಾನಶಕ್ತಿ ಶಿವಾಚಾರ್ಯರು 
ತತ್ಸುರುಸ ಶಿನಾಚಾರ್ಯರು 
ಸಿದ್ಧೇಶ್ವರ ಶಿವಾಚಾರ್ಯರು 
ಚಿದ್ರನ ಶಿವಾಚಾರ್ಯರು 
ಶಿವಶಕ್ತಿ ಶಿವಾಚಾರ್ಯರು 
ವಾಮಶಕ್ತಿ ಶಿವಾಚಾರ್ಯರು 
ರುದ್ರಶಕ್ತಿ ಶಿವಾಚಾರ್ಯರು 


೯೩೨೫ - 
೯೫೧- 
೯೭೩. ೯೮೬ 
೯೮೬-೧ ೦೧೫ 
೧೦೧೫-೧೦೨೮ 
೧೦೨೫-೧೦೮೬ 
೧೦೮೬-೧೧೦೭ 
೧೧೦೭-೧೧೨೬: 
೧೧೨೬-೧೧೭೯ 
೧೧೭೯-.೧೨”7೬ 


೫೩ 


ಸಿದ್ಧಾಚಲ 
ಪೂವಲ್ಲೀ 
ಸಿದ್ಧಾಚಲ 
ಸಿದ್ಧಾಚಲ 
ಪೂವಲ್ಲೀ 
ಮುನಿಪಲ್ಲೀ 
ಪೂವಲ್ಲೀ 
ನಖಪುರ 
ಪೂವಲ್ಲೀ 
ಪೂವಲ್ಲೀ 
ನಖಪುರ 
ಮಹಾಕೂಟ 
ನಖಪುರ 
ಪೂವಲ್ಲೀ 
ಪೂವಲ್ಲೀ 
ಸಿದ್ಧಾಚಲ 
ಸಿದ್ಧಾಚಲ 
ಸಿದ್ಧಾಚಲ 
ಪೂವಲ್ಲೀ 
ಸಿದ್ಧಾಚಲ 
ಪೂವಲ್ಲೀ 
ಪೂವಲ್ಲೀ 
ಸಿದ್ಧಾಚಲ 
ಪೂವಲ್ಲೀ 
ಸಿದ್ಧಾಚಲ 
ಸಿದ್ದಾಚಲ 
ಪೂವ ಕ್ಲಿ 
ಗುಮಗೊಳ್ಳ 
ನಖಪುರ 


೫೧ 


[Ce 


~ fn 


೨) 


32 


3೨ 


ಶಿನಾನುಭವ. 


ಈಶಾನಯೋಗಿ ಶಿವಾಚಾರ್ಯರು 
, ಜ್ಞಾನಶಕ್ತಿ ಶಿವಾಚಾರ್ಯರು 


ಸಾಂಬಶಕ್ತೆ ಶಿವಾಚಾರ್ಯರು 
ಸಿದ್ಧೇಶ್ವರ ಶಿವಾಚಾರ್ಯರು 
ಚಂದ್ರಶೇಖರಶಿನಾಚಾರ್ಯರು 
ಸಿದ್ಧಲಿಂಗ ಶಿವಾಚಾರ್ಯರು 
ಸಿದ್ಧಬಸವ ಶಿವಾಚಾರ್ಯರು 
ಗುರು ಸಿದ್ಧ ಶಿವಾಚಾರ್ಯರು 
ಸಿದ್ಧಲಿಂಗ ಶಿನಾಚಾರ್ಯರು 
ಸಿದ್ಧ ಬಸವಶಿವಾಚಾರ್ಯರು 
ಸಿದ್ಧಲಿಂಗ ಶಿವಾಚಾರ್ಯರು 
ಸಿದ್ಧಬಸವ ವ(ಗಡ್ಡದ ಪಟ್ಟದ) 
ಶಿವಾಚಾರ್ಯರು 
ಶ್ರೀರುದ್ರ ಶಿವಾಚಾರ್ಯರು. 
ಗುರುಬಸವ ಶಿವಾಚಾರ್ಯರು 


ಸಿದ್ಧಬಸವ ಶಿವಾಚಾರ್ಯರು 
ಮಹೇಶ್ವರಶಿನಾಚಾರ್ಯರು 


ಚರ 


» ಪಟ್ಟಾಧಿಕಾರಿಗಳ ನಾಮಾವಲಿಯು. 


೧೨೬.೧೨೧ ಸಿದ್ಧಾಚಲ 
೧೨೩೧-೧೨೫೮ ಪೂವಲ್ಲೀ 
೧೨೫೮ ೧೨೯೩ ನಖವುರ 
ಪೂವಲ್ಲೀ 
೧೩೧೬-೧೪೦೭ ಮುನಿಸಲ್ಲೀೀ 
೧೪೦೭ ೧೪೫೦ ಅಸುಂಡಿ 
೧೪೫೦-೧೫೦೨ ಅಸುಂಡಿ 
೧೫೦೨-೧೫೨೨ ಗುಮಗೊಳ್ಳೆ. 
೧೫೨೨-೧೫೫೧ ಹಂಚಿನಾಳ 
೧೫೫೧- ೧೬೬೭೦ ಬೂದಿಹಾಳ 
೧೬೩೦- ೧೬೫೮ ಪೂವಲ್ಲೀ 
೧೬೫೮-೧೭೫೪ ಪೂನಲ್ಲೀ 


ಘಾ ಎದ್‌ 
ಈಡ 


೧೩೧೬ 


೧೭೫೪-೧೭೭೪ ನಾವಳ್ಳಿ 
೧೬೭೪. ೧೮೦೩ ಉಗರಗೊಲೆ 


ಜ್ರ 


೧೮೦೩- ೧೮೩೨ ಪೂವಲ್ಲೀ 


೧೮೩ ೨- 
ಶಕ ಶಕದ ಶಿವೈಕ್ಯ 
ದಿಂದ ವರೆಗೆ ಸ್ಥಾನ- 


ಶ್ರೀ ಸಿದ್ಧಚೈತನ್ಯ ಶಿವಾಚಾರ್ಯರ. (ಜೀವಿಸಿಡಕಾ ೨) ೧೫೦ ಪೂವಲ್ಲೀ 


ಶಿವಾಡಿತ್ಯ ಶಿವಾಚಾರ್ಯರು 
ವಿಶ್ವೇಕ್ವರ ತಿವಾಚಾರ್ಯರು 
ನೀಲಕಂಠ ಶಿವಾಚಾರ್ಯರು 
ಚಿದ್ಭನ ಶಿವಾಚಾರ್ಯರು 
ಶಿವಾನುಭವ ಶಿವಾಚಾರ್ಯರು 
ಸ್ಪಪ್ರಭಾನಂದ ಶಿವಾಚಾರ್ಯರು 
ಚಿದಂಬರ ಶಿವಾಚಾರ್ಯರು 


33 ೯೫ ಕಂಚೇ 
೭೮ ಪೂವಲ್ಲೀ 
೮೦ ಹೃಷೀಕೇಶ 

೧೧೮ ಶ್ರೀಶೈಲ 

೧೯೩ ಪೂವಲ್ಲೀ 

೨೩೦ ಪೂವಲ್ಲೀ 

ಎ೪೨ ನಖಪುರ 


೮೦- 
೧೧೮. 
ರ೩- 
೨೩೦- 


ಹೂಲಿಯ ಪಂಚವಣ್ಣಿಗೆ ಮಠವು, ೫೯ 


೯ ಶ್ರೀ ಚಿಚ್ಛಕ್ತಿ ಶಿವಾಚಾರ್ಯರು ೨೪೨- ೨೯೧ ಸಿದ್ಧಾಚಲ 
೧೦ ಯೋಮ ಶಿವಾಚಾರ್ಯರು ೨೯೧ ೩೦೧ ಸಿದ್ಧಾಚಲ 
೧೧ ,, ಚಿದಾನಂದ ಶಿವಾಚಾರ್ಯರು ೩೦೧- ೩೫೮ ಪೂವಲ್ಲೀ 
೧೨ ಧವಳಾಂಗ ಶಿವಚಾರ್ಯರು ೩೫೮- ೩೯೪ ಢವಳೇಶ್ವರ 
ಇಕೆ ಜ್ಞಾನಶಕ್ತಿ ಶಿವಾಚಾರ್ಯರು ರ೩೯೪. ೪೩೯ ಪೂವಲ್ಲೀ 
೧೪ ಶಿವಶಕ್ತಿ ಶಿನಾಚಾರ್ಯರು ಲರ. ೫೧೩ ಮುನಿವಳ್ಳಿ 
೧೫... ವಾಮಕಶಕ್ತಿ ಶಿವಾಚಾರ್ಯರು ೫೧೩- ೬೧೦ ಪೂವಲ್ಲೀ 
೧೬. ಲೋಕನಾಥ ಶಿನಾಚಾರ್ಯರು ೬೧೦- ೬೬೩ ಲೋಕಾಪುರ 
೧೭. ಅಘೋರ ಶಿವಾಚಾರ್ಯರು ೬೬೩- ೬೯೮ ಪೂವಲ್ಲೀ 
೧೮ ಸಿದ್ಧ ನಂದೀಶ್ವರ ಶಿವಾಚಾರ್ಯರು ೬೯೮. ೮-೩ ಪೂನಲ್ಲೀ 
೧೯ ಶಿವಾನುಭವ ಶಿವಾಚಾರ್ಯರು ೮೧೩- ೮೭೧ ಢವಳೇಶ್ವರ 
೨ ಈಶಾನಯೋಗಿಶಿವಾಚಾರ್ಯರು ೮ಲ೭೧- ೯೪4 ನಖಸುರ 
೨೧ ಶಿವಶಕ್ತಿ ಶಿವಾಚಾರ್ಯರು ೯೪೩-೧೦೦೬ ಸಂಗಳ 

23 ಶ್ರೀರುದ್ರಶಕ್ತಿ ಶಿವಾಚಾರ್ಯರು ೧೦೦೬-೧೦೨೧ ಪೂವಲ್ಲೀ 
5೩ ಸ ಅಘಹರ ಶಿವಾಚಾರ್ಯರು ೧೦೨೧-೧೦೪೨ ಫೂವಲ್ಲೀ 
೨೪ ಮುನೀಶ್ವರ ಶಿವಾಚಾರ್ಯರು ೧೦೪೨-೧೦೬೧ ನಖಪುರ 
5೫ , ಜ್ಞೊನಶಕ್ತಿ ಶಿವಾಚಾರ್ಯರು ೧೦೬೧-೧೦೯೨ ಹಂಪಿ 

೨೬ , ಬ್ರಹ್ಮಶಕ್ತಿ ಶಿವಾಚಾರ್ಯರು ೧೦೯೨-೧೧೬೭ ಪೂವಲ್ಲೀ 
5೭ ಧವಳಾಂಗ ಶಿವಾಚಾರ್ಯರು ೧೧೬೭ ೧೨೦೮ ಸಂಗಳ 
೨೮ ತತ್ಪುರುಷ ಶಿವಾಚಾರ್ಯರು ೧೨೦೮-೧೨೪೫ ನಖಪುರ 
ರಿ ಸಿದ್ಧನಂದೀಶ್ವರಶಿವಾಚಾರ್ಯರು ೧೨೪೫-೧೨೮೪ ಕುರವತ್ತಿ 
೩೦ ರುದ್ರಮುನಿ ಶಿವಾಚಾರ್ಯರು ೧೨೮೪-೧೭೧೧ ಮುನವಳ್ಳಿ 
ಒಣ ಅಘೋರ ಶಿನಾಚಾರ್ಯರು ೧೩೧೧-೧೩೧೭ ಪೂವಲ್ಲೀ 
೩೨ ಸಿದ್ಧ ನಂದೀಶ್ವರಶಿವಾಚಾರ್ಯರು ೧೩೧೭-೧೩೪೮ ಬುಕ್ಕಸಾಗರ 
4೩ ಈಶಾನಯೋಗಿಶಿವಾಚಾರ್ಯರು ೧೩೪೮ ೧೩೭೦ ಫಪೂವಲ್ಲೀ 
ಹಿ೪ ಸಿದ್ಧ ನೆಂದೀಶ್ವರಶಿವಾಚಾರ್ಯರು ೧೩೭೦೨೧೪೮೪೧ ಪೂವಲ್ಲೀ 
೨೫ ಚಿಕ್ಕನಂಜೇಶಶಿವಾಚಾರ್ಯರು ೧೪೪೧-೧೪೯೮ ಪೂವಲ್ಲೀ 
೩೬ ಸಿದ್ಧಲಿಂಗ ಶಿವಾಚಾರ್ಯರು ೧೪೯೮-೧೫೨೪ ಸಿರಸಂಗಿ 


ಸಿದ್ದನಂಜೇಕ್ಲಿರಶಿವಾಚಾ ರ್ಯರು ೧೫೨೪-೧೫೬೨ ಸವದತ್ತಿ 
ಟ್ಟ ೦ 


೬೦ ಶಿವಾನುಭವ. 


೩೮ ಶ್ರೀ ಸಿದ್ದೆವೀರ ಶಿವಾಚಾರ್ಯರು ೧೫೬೨-೧೬೩೫ ಅವರಾದಿ 


ಸ್ತ 

೩೯ ಶಿದ್ದೇಶ್ವರ ತಿನಾಚಾರ್ಯರು ೧೬4೫-೧೬೯೨ ಹಡಗಲಿ 

ಲಂ: ಗುರುಸಿದ್ದ ಶಿವಾಚಾರ್ಯರು ೧೬೯೨-೧೭೨೨ ಶೋಕಾಪುರ 

೪೧ ಸಿದ್ಧಬಸವಶಿವಾಚಾರ್ಯರು ೧೭೨೨-೧೭೫೧ ಕೊಟ ಬಾಗಿ 

೪೨ ಸಿದ್ಧಲಿಂಗ ಶಿವಾಚಾರ್ಯರು ೧೭೫೧-೧೭೭೨ ಪೂವಲ್ಲೀ 

೪೩ ಗುರುಸಿದ್ದಶಿನಾಚಾರ್ಯರು ೭೭೨-೧೪೨೩ ಪೊನಲ್ಲೀ 
ಶಶವ 


ಾ»ಚಾರ್ಯರು ೧೮೨೩- 


ಮೇಲ್ವಾಣಿಸಿದ ಪಟ್ಟಾವಳಿಯ ಸತ್ಯತೆಯ ಬಗ್ಗೆ ಪ್ರಮಾಣಗಳಿಂದರೆ 
ಹೂಲಿಯ ಮದನಾಸುರ ದೇವರ ಗುಡಿಯಲ್ಲಿಯೂ ಕೆರಿ ಸಿದ್ಧೇಶ್ವರ ದೇವರ 
ಗುಡಿಯಲ್ಲಿಯೂ ಇರುವ ಎರಡು ಶಿಲಾಲಿಪಿಗಳೇ ಸರಿ. ಇವೆರಡರಲ್ಲಿ ಮದ 
ನಾಸುರ ದೇವರ ಗುಡಿಯೊಳಗಿರುವ ಲಿಪಿಯಲ್ಲಿ ನಾಲ್ದು ಕಾಲದ ಶಾಸನ 
ಗಳು (ಸನಮಗಳು) ಇವೆ. ಈ ನಾಲ್ಕೂ ಶಾಸನಗಳು. ಕ್ರಮವಾಗಿ-ಶಾಲಿ 
ವಾಹನ ಶಕದ ಜಂ" ತಾರಣ, ೧೦೮೪ನೇ ಚಿತ ತ್ರಭಾನು, ೧೦೯೬ನೇ 
"ಧಿ ೧೧೯೬ನೇ ತಾರಣ ಸಂವತ್ಸರಗಳಲ್ಲಿ pe ಬಿಟ್ಟಿವೆ ಕೆರೆ ಸಿದೇ 
ದೇವಾ ನ ಶಾಸನವು ಕಕತ ಶಕದ pe “ನೇ ಸರ್ವ್ವಜಿತು 

ತರದಲ್ಲಿ ಬರೆಯಲ್ಪಟ್ಟಿದೆ. ಒಟ್ಟಿಗೆ ಎರಡೂ ಲನಿಗಲ್ಲುಗಳಲ್ಲಿ ಐದು ಸನ 
ದುಗಳಿವೆ. ಇವುಗಳಲ್ಲಿ 
ಮೊದಲನೆಯದು: ಚಾಳುಕ್ಯ ತ್ರಿಭುವನಮಲ್ಲ ವಿಕ್ರಮಾದಿತ್ಯನ 
ದಂಡನಾಯಕನಾದ ಅನನ್ತಪಾಳನ ಅಳಿಯ ಏಿಕ್ಕ ರಸನು ಬೆಳುವಲನಾಡ 
ನ್ನಳುತ್ತಿದ್ದು, ಹೆಗ್ಗಡೆ ಸಿಂಗರಸನಿಗೆ ಹೇಳಿ ಹೂಲಿಯ ಶೀನುದನ್ನಾ ಸುರ 
ದೇವರಿಗೆ ಅಲ್ಲಿಯ ದಂಡರೋಷಡೊಳ ನಗೊಂದ, ಭಾಗವನ್ನು ಸ್ಥಾನಾಚಾ 
ರ್ಯೆರಾದ ತತ್ಪು ರುಷ ಪಂಡಿತರ ಸಮಕ್ಷದಲ್ಲಿ ದಾನವಾಗಿ "ಎಡಿಸಿರು 
ವನು. ಇದಲ್ಲದೆ ಯು Rs ಸಾವಿರ ಮಂದಿ ಬ್ರಾಹ್ಮ 
ಣರೂ ಶಿಷಯ್ಯಗೇರಿಯ ನಾಲ್ಬುಜನ ಪ್ರಮುಖರೂ ಅನ್ನು ಸಸುರ ಜೀವರಿಗೆ 
ಕಲವು ಸುಂಕಗಳನ್ನೂ , ಭೂಮಿಯನನ್ನ, ದಾನವಾಗಿ ಬಿಟ್ಟಿರುವರು. 

ಈ ಶಾಸನದಲ್ಲಿ ಸ್ಥಾನಾಚಾರ್ಯರ ಪೂರ್ವ ಪರಂಪರೆ ಹೀಗೆ 
ಹೇಳಿದೆ! 


ಹೂಲಿಯ ಪಂಚವಣ್ಣಿಗೆ ಮಠವು. ೬೧ 


ಈ ಮಹಿಯೊಳ್ನೆಗಳ್ದರ್‌ವಿ । 
ದ್ಯಾಮಹಿಮೋನ್ನತಿಯೊಳುಗ್ರತಪದೊಳ"ಮುಕ್ತಿ. ॥ 
ಶ್ರೀಮುಖ ಮಣಿಮುಕುರರ್‌ಕಾ। 
ಳಾಮುಖರೇನೋ ಸರಾನ್ಮುಖರ್‌ ಮುನಿಮುಖ್ಯರ್‌ a 

ಅವರೊಳ್ಳೂಲಿಯ ದೇನರೆಂಬರೆಸೆವರ್‌ ನಿಷ್ತಾಗ್ರಗಣ್ಯಾರ್‌ ಬಳಿ. । 
ಕನರಿಂದಂ ಲಕುಳೀಶ ದೇವರವರಿಂ ವಖ್ಚುಜೆದೇನಂ್‌ ಗುಣ. ॥ 
ಪ್ರವರಂ್‌ ಸರ್ವ್ವಕಳಾಗಮ ಪ್ರಥಿತ ನಿದ್ಧೇಶಾನಯೋಗೀಂದ್ರರೇ- । 
ನನರಿಂ ಸೆಂಪಿನ ಸೋಮದೇವಮುಧಿಪರ0್‌ ವಿಶ್ವಂಭರಾಭಾಗದೊಳ್‌ ॥ 
ರುಚಿರೋದ್ಯದ್ರತ್ನಕೋಚಿಶ್ತಬಕವಿಳಸಿತಾನೇಕ ಭೂಪಾಳ ಚೂಡಾ । 
ನಿಚಯ ಪ್ರೋದ್ಭೃಷ್ಟ ಪಾದದ್ವಯ ನುನಗತ ಸಾರಸ್ವತಂ ನೂತ್ನ 
ಧರ್ಮ್ಮೋ 1 
ಪಚಯಾಂಭೋರಾಶಿ ಕಾಳಾನನ ನಿಬಿಳಮುನೀಂದ್ರೋತ್ತಮಂ 
ಕ್ಷ ಮೋಕ್ಪಲಕ್ಷ್ಮೀ 1 
ಕುಚ ಶುಂಭಾಳಂಕೃತೋರಸ್ಥಳ ನಮಳಯಶ ಜ್ಞಾನಶಕ್ತಿ ವೈತೀಂದ್ರಂ ॥ 
ಏಕರಿಯತೆ ಬಹುತರ್ಕ। 
ವ್ಯಾಕರಣಂ ಜ್ವ್ಞಾನಶಕ್ತಿ ಸಂಡಿತದೇವ- ॥ 
ರ್ಗೇಕಾಕ್ಷರಮೆಂದು ಮಹೀ। 
ಲೋಕಂ ಬಣ್ಣಿಸುವುದವರ ಮಹಿಮೋನ್ನತಿಯಂ ॥ 
ವಿಶತಯಶಂ ಚಳುಕ್ಯಕುಳ ತಿಗ್ಮಕರಂ ಭುವನಯ್ಯಮಲ್ಲಭೂ- | ' 
ಪತಿ ಬಳಿಯಟ್ಟಿ ತನ್ಮುನಿನದಾಬ್ಬಯುಗಕ್ಕೆ ವಿನಮ್ನನಾಗಿ ನಿ- ॥ 
ಶ್ರಿತಮತಿ ಕೊಟ್ಟಪೂಜೆಯೊಳೆ ಮಾಡಿಸಿದಂ್‌ ಶಿವಗೇಹಮಂ ಶಿಳಾ । 
ಯತನಮನಿಂತು ಮಾಡಿಸರೆ ಪೇಳೆನುತುಂ ಧರೆಬಣ್ಣಿಸನ್ನೆಗಂ ॥ 
ಅವರಣುಗಿನ ಶಿಷ್ಯರಿಳಾ | 
ಪ್ರವರಂ” ಗುಣಗಣ ಸಮನ್ವಿತಂ" ನಾನಾ ಶಾ- | 
ಸವಿದರ್‌ ತತ್ಪುರುಷರ್‌ ದಿ- | 
ಗ್ವಿವರಂಗಳ ನಮಳಕೇರ್ತೀಯಿಂ ಧವಳಿಸಿದರ್‌ ॥ 
( ಈ ಆರು ವೃತ್ತಗಳು ಮೂಲ ಶಿಲಾಲಿಪಿಯಲ್ಲಿ ೭ನೇ ಸಂಕ್ಷಿಯಿಂದೆ 
೧೫ನೇ ಪಂಕ ಯವರೆಗೆ ಅಡಕವಾಗಿವೆ.) 


( 


೬೨ ಶಿವಾನುಭವ. 


ಪ್ರಖ್ಯಾತರಾದ ಕಾಳಾಮುಖ ಮುನೀಶ್ವರರನೇಕರಲ್ಲಿ * ಪೂಲಿಯ 
ದೇವರೆಂಬನರೊಬ್ಬರು ಆಜನ್ಮ ಬ್ರಹ್ಮಚಾರಿಗಳು. ಅವರ ಶಿಷ್ಯರು ಲಕು 
ಳೀಶ್ವರ ದೇವರು. ಅವರ ಶಿಷ್ಯರು ವಖ್ಬಾಣಿದೇವರು. “ಅವರ ಶಿಷ್ಯರು 
ಈ ಶಾನಯೋಗೀಂದ್ರರು. ಅವರ ಶಿಷ್ಯರು ಸೋಮದೇವ ಮುನಿಗಳು, 
ಆವರ ಶಿಷ್ಯರು ಜ್ಞಾನಶಕ್ತಿ ಪ್ರತೀಂದ್ರರು. ಇವರು ಅನೇಕ ರಾಜರಿಂದ 
ಪೂಜೆಗೊಂಡವರು. ಕಲ್ಯಾಣದ ಚಾಳುಕ್ಯ ವಿಕ್ರಮಾದಿತ್ಯ ತ್ರಿಭುನನಮಲ್ಲ 
ರಾಜನ ಅಣ್ಣನಾದ ಭುವನೈಕಮಲ್ಲ ಸೋಮೇಕ್ವ ರನು ಪಾದಪೂಜೆಮಾಡಿ 
ಕೊಟ್ಟಿ ದ ದ್ರವ್ಯದಿಂದ ಇನರು "ಶಿವಾಲಯವನ್ನು ಕನ್ನಿ ಸಿದರು. ಇವರ ಶಿಷ್ಯರೇ 
ತತ್ಪುರುಷ ಪಂಡಿತರು. 


ಈ ಏಳು ಹೆಸರುಗಳೂ ಪಟ್ಟು ವಳಿಯಲ್ಲಿ ಕ್ರಮವಾಗಿ ಸಿಕ್ಕುತ್ತವೆ. 
ಪಟ್ಟಾವಳಿಯಲ್ಲಿ 3೪ರಿಂದ ೩೦ರ ಪತ ಪಟ್ಟದ. ಸ್ಟ್ರಾ ಮಿಗಳ ಹೆಸರುಗ 
೪ನ್ನು ಈ ಶಾಸ ಸನೋಕ್ತ ಗಳಾದ ಹೆಸರುಗಳಿಗೆ ಸರಿ ಹಚ್ಚಿ ನೋಡಿದರೆ ೨೪ನೇ 

ಯವರಾದ ಸಿದ್ಧೆ "ಶ್ವರರೆಂಬವರನ್ನು ಪೂಲಿಯದೇವರಿಂದೂ, ೨ 5೬ ನೇಯವ 
ರಾದ ಬಕ ವರನ್ನು ವಖ್ಬಾ ಣಿಜೀವರೆಂದೂ ಶಿಲಾಲಿನಿಯಲ್ಲಿ ಹೇಳಿದ್ದು 
ಇಣುತ್ತದೆ. ಆದರೆ ಉಳಿದ ne ತುಂಬಾ ಯಧಾಯಥವಾಗಿವೆ. 
ಬಾಧಿಕವೇನೂ ಇಲ್ಲ. ಅಲ್ಲದೆ ಶಾಸನದಲ್ಲಿ ಹೇಳುವ ಕಾಲದಲ್ಲಿ ತತ್ಪುರುಷ 





* ಮೈಸೂರು ಶೀಮೆಯಲ್ಲಿ-ಹಾಸನ ತಾಲೂಕಿನ ಮುದುಗೆರೆ ಗ್ರಾಮದ 


« ಒಪ್ಪುಗುಂ | ಮಂದುಗೆರೆ ದೇವರಾಜನ ಪುರಕ್ಕೆಣೆಯಾಗಿ ಮಹೀವಿಭಾ 
ಗದೊಳ್‌ 1 ಅಲ್ಲಿಗೆ ಮುನಿಪತಿ ಕೀರ್ತಿವಲ್ಲಿಯೆ ವಿತಿಸುಪಂತೆ ಧವಳತನು ಕೆಂಜಿಡೆ 
ಸುಲಿಪಲ್ಲು ವರಮುದ್ರೆ ಲಾಕುಳಸಲ್ಲಕ್ಷಣವೊಗೆದನಂದು ಮುದುಗೆರೆ ವನಿನಿಪಂ॥ 
ಆ ಮಹಾಮು:ನೀಂದ್ರನ ನಿಜನಾಮಾಂಕಿತ ಮೆಂತೆಂದಡೆ ಸ್ವಸ್ತಿಯಮ ಸಿಯವ 
ಸಾ ೬. (| ಧಾರಣ ಮೋನಾನುಷ್ಠಾನ ಜಪ ಸಮಾಧಿ ಶೀಲ ಸಂಪನ್ನರುಂ 

ಸ್ಹಾಸಪ್ರಸನ್ನರುಂ ಸಕಲ ಶಾಸ್ತ್ರಯಂತ್ರ ತಂತ್ರ ಪ್ರನೀಣರುಂ ಪೂ ಜರು 
5 ಮನ್ಮಹ ದೇವ Pe ಹಾಟ ಭೃಂಗರಪ್ಪ (ಶೀಮದು 
ನಾಗ ರಾಶಿ ಪಂಡಿತದೇವರು. ? 

ಎಂದು ನಾಗರಾಶಿ ಪಂಡಿತರಿಗೆ ಮುದುಗೆರೆ ಮುನಿಪನೆಂದು ಹೇಳಿರುವ 
ಹಾಗೆ-ಮೇಲ್ಯಾಣಿಸಿದ ಹೊಲಿಯ ಶಿಲಾಲೂಸನದಲ್ಲಿ ಅಲ್ಲಿಯ ಶ್ರೀಸಿದ್ದೇಶ್ವರ 
ಮುನಿಗಳೆಂಬವರಿಗೇ ಪೂಲಿಯ ದೇವರೆಂದು ಕರೆದಿರುವುದು ಆಶ್ಚರ್ಯವಲ್ಲ. 


1೬ 


ಹೂಲಿಯ ಪಂಚನಣ್ಣಿಗೆ ಮಠವು. ೬೩ 


[9] 
೧ 
₹೬ 
(ಡಿ 
9) 


ಪಂಡಿತರು ಸ್ವಾಮಿಗಳಾಗಿ ಇದ್ದರೆಂದು ಪಟ್ಟಾವಲಿಯ ಕಾಲ 
ಗೊತ್ತಾಗುತ್ತದೆ. ಇದಿರಲಿ. 
ಮದನಾಸುರ ದೇವಾಲಯದ ಒಂದೇ ಶಿಲಾಲಿನಿಯಲ್ಲಿ ಒಂದರಕೆಳ 
ಗೊಂದರಂತೆ.ಬರೆದ ನಾಲ್ಕು ಶಾಸನಗಳೊಳಗೆ ಎರಡನೆಯದಲರಲ್ಲಿ:- 
ಬಿಜ್ಜಳಲಾಯನ ಆಳಿಕೆಯ ಏಳನೇ ವರ್ಷದಲ್ಲಿ-ಎಂದ5 ಶೂ 
ವಾಹನ ಶಕದ ೧೦೮೪ನೆಯ ಚಿತ್ರಭಾನು ಸಂವತ್ಸರದಲ್ಲಿ ತ್ರೀ ಮದನಾ 
ಸುರ ದೇವರ ಸ್ಥಾನೆದಾಚಾರ್ಯರಾದ ಶೀ ಜ್ಞಾನಶಕ್ತಿದೇವರು ಪೂಲಿಯ 
ಗ್ರಹಾರಡೊಡೆಯರಾದ ಸಾನಿರಮಂದಿ ಬ್ರಾಹ್ಮಣರ ಸವಮಕ್ಷದಲ್ಲಿ ದೇವರಿಗೆ 
ಭೂಮಿಯನ್ನು ಬಿಟ್ಟಿರುವರು. ಈ ಜ್ಞಾನಶಕ್ತಿ ದೇನರು ಪಟ್ಟಾವಲಿಯಲ್ಲಿ 
ಚರಪಟ್ಟದ ೨೫ನೇ ಸ್ಟಾಮಿಗಳೆಂದು ತೋರುತ್ತದೆ. 
ಮೂರನೇ ಶಾಸನದಲ್ಲಿ-ಊರೊಡೆಯರೂ ಸೆಟ್ಟಿಗಳೂ ಭೂದಾನ 
ಮಾಡದ ಹಾಗೆ ಹೇಳಿದೆ. ಅದರೆ ಸ್ವಾನಾಚಾರ್ಯರ ನಾಮ ನಿರ್ದೇಶವಿಲ್ಲ. 
ನಾಲ್ಕನೇ ಶಾಸನದಲ್ಲಿ-ಸಾಲಿಗ ಸಮಯದವರು ಊರೊಡೆಯ 
ರಾದ ಸಾವಿರಮಂದಿಯ ಸನ್ನಿಧಾನದಲ್ಲಿ ಶ್ರೀ ಮದಂಧಾಸುರ ದೇವರ 
ಸ್ಥಾನಾಚಾರ್ಯರಾದ ನಾಮಶಕ್ತ ದೇವರಿಗೆ ದಾನಕೊಟ್ಟ ಹಾಗೆ 
ಹೇಳಿದೆ. ಇಲ್ಲಿ ಹೇಳಿರುವ ಹೆಸರಿನ ಸ್ವಾಮಿಗಳು ಸ್ಥಿರ ಪಟ್ಟದ ಮೇಲೆ 
ಒಳನೆಯವರಾಗಿದ್ದಾರೆ. 
ಕೆರೆ ಸಿದ್ಧೇಶ್ವರ ದೇವರ ಗುಡಿಯ ಶಾಸನದಲ್ಲಿಃ-- ಹೂಲಿಯ 
ಕಳಸ ವಳ್ಳಿಗೇರಿಯ ನೂರು ಮಂದಿ ಮಹಾ ಜನಂಗಳು ಕಳಶೇಶ್ವರ 
ದೇವರಿಗೆ ಶಾಲಿವಾಹನ ಶಕದ ೧೦೨೯ನೆಯ ಸರ್ವ್ವಜಿತು ಸಂವತ್ಸರದಲ್ಲಿ 
ದತ್ತಿಯನ್ನು ಬಿಟ್ಟಿ ಹಾಗೆ ಹೇಳಿದೆ. ಇದರಲ್ಲಿ ಕಳಶೇಶ್ವರ ಸದಕಮಳ ಭೃಂಗ 
ರಾದ ಸೋಮೇಶ್ವರ ಬ್ರತೀಶನನ್ನೂ ಅವನ ಗುರುವನ್ನೂ ಹೀಗೆ ಹೊಗಳಿದೆ. 
“ ಆಲ್ಲಿಯಾಚಾರ್ಯರು ॥ 
ಸ್ನಾನ ಜನ ಹೋಮ ನಿಯಮ । 
ಧ್ಯಾನಾನುಷ್ಠಾನ ಶೀಲ ತತ್ಪರನಂ ಸ-॥ 
ಜ್ಞಾನ ನಿಧಿ ಮಾನ ನಿಫಿಯೆಂ । 
ದಾನಂದದೆ ಪೊಗಳ್ವುದವನಿ ಸಿದ್ಧೇಶ್ವರನಂ | 
ಬೌದ್ಧಾರ್ಹತ ಸಾಂಖ್ಯಾಯಾ । 
ಬೋಡದ್ಬೃಗಳೆಂದೆಂಬ ಬಿರುದು ಸಂದುದು ಜಗಸೊಳ್‌ ॥ 


೬೪ ಶಿವಾನುಭವ. 


ಸಿದ್ಧೆ ಶ್ವ ರ ಪಂಡಿತರ್ಗ. । 
ತ್ಯುದ್ಧ 'ತವಾದೀಭ ಸಿಂಹನೆನೆ ಮೆಚ್ಚದರಾರ್‌ i 
ಅವರ ಶಿಷ್ಯರು | 
ಅಘಹರ ಮುನೀಶ್ರರ- 1 
ಜಘನ್ಯಯತಿ ತತಿಯೊಳೆಂದು ಸಮನೆನಬರ್ಕುಂ 1 
ಲಘು ಗುಣರಹಿತಂ ಭುವನದೊ- | 
ಳ ಘೋರಜನ ನಿಷಸ್ತಿತಾ(ತ್ಮ) ಸೋಮೇಶ್ವರನಂ ॥ 
ಜಳನಿಧಿ ಪರೀತವಸುಧಾ। 
ತಳದೊಳು ನೈಷ್ಠಿಕ ಮುಧೀಕ್ವರಾರಾಧ್ಯಂ ತ್ರೀ ॥ 
ಕಳಶೇಶ ದೇವ ಪದಕಮ । 
ಳ ಭೃಂಗ x ಸೋಮೇಶ್ವರ ಬ್ರತೀಶಂ ಸ್ತುತ್ಯಂ 1] 
(ಈ ನಾಲ್ಕು ಕಂದಪದ್ಯಗಳು ಮೂಲಶಿಲಾನಿಪಿಯಲ್ಲಿ ೧೭ನೇ ಪಂಕ್ತಿ 
ಯಿಂದ ೨೪ನೇ ಪಂಕ್ತಿಯ ವರೆಗೆ ಅಡಕವಾಗಿವೆ.) 
ಇಲ್ಲಿ-ಪರವಾದಿ ಗಜಗಳಿಗೆ ಸಿಂಹೆನಂತಿದ್ದ ಸಿದ್ಧೇಶ್ವರ ಹಾಗು ಅವರ 
ಶಿಷ್ಯ ಸೋಮೇಶ್ವರ ವ್ರತಿ. ಈ ಸೋ ಮೇಕ ರವ ಪ್ರತಿಗಳಿಗೆ "ಅವರ ಅಘೋರ 
ಜನಸನಿಸ್ರೆಯಿಂದ ಭಹಕ ಮುನಿಃ ಕ್ವಠಕಿಂಬ ಹಃ ರು ಬಂದ ಹಾಗೆ ಹೇಳಿದೆ. 
ಇನರಲ್ಲಿ ನೊದಲನೆಯನರು ಸಟ್ಟುನಂಯಲ್ಲಿ ಸ್ಥಿರಪಟ್ಟದ ೩೧ನೇ 
ಸ್ವಾಮಿಗಳೂ, ಎರಡನೆಯವರು ಚರಪಟ್ಟದ ೨೩ನೇ ಸ್ವಾಮಿಗಳೂ 
ಆಗಿರಬಹುದೆಂದು ತೋರುತ್ತದೆ. 
ಇದುವರೆಗಿನ ವಿವರಣೆಯಿಂದ ಹೂಲಿಯ ಮಠದ ಪಟ್ಟಾವ 
ಳಿಯು ಕಾಲ್ಪನಿಕವಾಗಿರದೆ ಐತಿ ಸಾಸಿಕವಾಗಿದೆಯೆಂಬುದು ಸ್ಪಷ್ಟ 
ಸಿದ್ಧಾಂತವಾದಂತಾಯಿತು. 
ಇನ್ನು- ಮೇಲಾಣಿಸಿದ ಶಿಲಾಲಿಪಿಗಳಲ್ಲಿ ಈ ಸ್ವಾಮಿಗಳಿಗೆ (ಸ್ಟಾನಾ 
ಚಾರ್ಯರಿಗೆ) ಕಾಳಾಮುಖ ಮುನಿಮುಖ್ಯರೆಂದು ಹೇಳಿದೆ. ಹಾಗಾ 
ದರೆ ಈ ಕಾಳಾಮುಖರು ಯಾರ.?` ಇಂದಿನವತೆಗೆ ಕಾಳು ಮುಖರ ಶಿಲಾಲಿ 
ಪಗಳು ಸಾವಿರಾರು ಸಿಕ್ಕಿವೆ. ಆದರೂ ನಿಸ್ತಿತವಾಗಿ ಇವರು ಇಂಥವರೇ 
ಎಂದು ಯಾವ ಐತಿಹಾಸಿಕರೂ ಸ್ಥಿರಸಿದ್ಧಾಂತವನ್ನು ಸಪ್ರಮಾಣವಾಗಿ 
ಹೇಳಲ್ಲ. ಎಷ್ಟೋ ಶಿಲಾಲಿನಿಗಳಲ್ಲಿ ಕಾಳಾಮುಖರಿಗೆ_“ ವರಮೆನಿನೆ ಶಿವಾ 





* ಇಲ್ಲಿ ಪ್ರಾಸ ತಪ್ಪದೆ. 


ಹೂಲಿಯ ಪಂಚಣ್ಣಿಗೆ ಮಠವು. ೬೨3; 


ನಮಡೊಳ್‌ ನಿರತಂ್‌'' 1 “ಲಾಕುಳಾಗಮ ಸಮಯ ಸಮುದ್ಧರಣರ್‌ 
$ ಶಿವಧರ್ವ ಪ್ರತಿಪಾಳಕರ್‌” ಕ್ಕಿ ಮುಂತಾದುದಾಗಿ ವಿಶೇಷಿಸಿ ಹೇಳಿದೆ. 
ಹಾಗಾದರೆ ಇ ಎಂಥಾ ಸೈನರಾಗಿರ ಬಹುದು? ಕ್ರಿಸ್ತೀಯ ೧೧ನೇ ಶತ 
ಮಾನದಿಂದ ೧೩ನೇ ಶತಮಾನದ ವರೆಗಿನ ಶಿಲಾಲಿಸಿಗಳೆಷ್ಟು ಸಿಕ್ಕಿನೆಯೋ 
ಅಷ್ಟೂ ಪರೀಕ್ಷಿಸಿ ನೋಡಿದರೆ ಇಡಿ ಕನ್ನಡ ನಾಡಿನ ಊರೂರಿನ ಶಿವದೇ 
ವಾಲಯಗಳ ಸ್ಥಾನಾಚಾರ್ಯರೆಲ್ಲ ಕಾಳಾಮುಖರೇ ಇದ್ದರೆಂದು ಕಾಣು 
ವದು. ಹಾಗಾದರೆ ಇಂಥಾ ವಿಸ್ತಾರವಾದ ಜನಾಂಗವು ಯಾವ ಸ್ನ 
ಏನಾಗಿ ಹೋಯಿತು? ಇತಿಹಾಸ ಸಂಶೋಧಕರ ಹೊರತು ಈ ಕಾಳ 
ಮುಖ ಶಬ್ದವು ಇನ್ನಾರಿಗೆ ಗೊತ್ತಿದೆ? ಇಷ್ಟೊಂದು ಹೇಳ ಹೆಸರಿಲ್ಲದೆ ಗ 
ಹೋಯಿತು? ಧರ್ಮಾಂತರ ನ ಯಾವ ಕಾಲಕ್ಕೆ ಮಾಡಿ 
ದರು? ಎಲ್ಲಾರೂ ಮಾಡಿದರೇ? ಕ್ರಿಸ್ತೀಯ ಹದಿಮೂರನೇ ಶತಮಾನದವ 
ರೆಗೂ ಕಾಳಾ ನಮ ಖರಿದ್ದ:ರೆಂದು ತಿಶುಲಿಸಿಗಳಿಂದ ತಿಳಿಯುತ್ತದೆ. ಅನಂತರ 
ಆಂಥಾ ಪ್ರಬಲವಾದ ಹೊಸ ಧರ್ಮಕ್ರಾಂತಿ ಯಾವುದಾಯಿ.ತು? ಬಸವ 
ಣ್ಣಿನವರ ಕಾಲವು ಮುಂಚೆಯೇ ವಮಂಗಿದು ಕೋಗಿದ್ದಿತು. ಹಾಗಾದರೆ 
ಮಧ್ವಾಚಾರ್ಯರ ಕಾಲದ ಕ್ರಾಂತಿಯ ಹೊರತು ಇನ್ನೂ ವುದೂ ಆ ಕಾಲ 
ಕ್ಸೆರಲಿಲ್ಲ. ಆದರೆ ಇಂಥಾ ಓರಸ್ವಿಯಾದ ಕಾಲಾಮುಖರು ತಮ್ಮ ""ಶಿವ 
ಧರ್ಮ ಪ್ರಕಿಪಾಳಕತ್ವ” ಎನ್ನು ತೊರೆದು ಎಲ್ಲಾರೂ ಪೈಷ್ಣವರಾಗಿರು 
ವ್ರದು ಸಂಭವವಲ್ಲ ಹಾಗಾದರೆ ಯಾವಾಗ ಏನಾದರ.? 

ಇವರು ಮೂಲತಃ ಯಾವದೋ ಒಂದು ವಿಧದ ಸೃ ಲಾಗಿದ್ದು 
ಮುಂದೆ ವೀರಶೈವಂಾದರೆಂದು ಇಟ್ಟುಕೊಂಡರೂ ಒಪ್ಪುವದಿಲ್ಲ.ಯ ತಾಕೆಂದಕೆ 
ಒಸವಣ್ಣನವರ ಕಾಲದಿಂದ ಮುಂದೆ ವೀರಶೈವ ಧರ್ಮದಲ್ಲಿ ಇಂಥಾ ಭರತಿ 
ಯಾಗುವಷ್ಟು ತೇಜವುಳಿದದ್ದು ಇತಿಹಾಸಕ್ಕೆ ಗೊತ್ತಿಲ್ಲ. ಅವರು 
ಧರ್ಮಾಂತರ ಮಾಡಿದ್ದೇ ಆದರೆ ಬಸವಣ್ಣನವರ ಕಾಲದಲ್ಲಿ ಮಾಡಬಹು 
ದಾಗಿತ್ತು. ಅನಂತರದ "ಕಾಲದಲ್ಲಿ ಇಂಥಾ ತೇಜಸ್ವಿ ಗಳಾದ ಕಾಳಾಮುಖ 
ನಿ ಸೋಲಿಸಿ ಧರ್ಮಾಂತರ ಮಾಡಿಸುವ ಸಾಮರ್ಥ್ಯವು ವೀರಶೈವ 


ky 


ಇಸನಜಿಲ್ಲೆಯ ಆಯ ತೊಂಭತ್ತನೇಶಾಸನದಲ್ಲಿ ಈ ಮಾತು ಹೇಳಿದೆ. 
39 ಆ ಶಾಸನದಲ್ಲಿ 
ಹಾಸನ ತಾಲೂ ೭೧ನೇ ಶಾಸನದಲ್ಲಿ 


ಇತು ಜಾ 


೬೬ ಶಿವಾನುಭವ. 


ಧರ್ಮದಲ್ಲುಳಿದಿರಲಿಲ್ಲವೆಂಬುದು ಸರ್ವಸಮ್ಮತವಾಗಿದೆ. ಆದ್ದರಿಂದ 
ಅವರು ಧರ್ಮಾಂತರ ಮಾಡಿರುವ ಸಂಭವವಿಲ್ಲ. 1 
_ ಹಾಗಾದರೆ ಈ ಕಾಲಾಮುಖರ ಬಗ್ಗೆ ಇಂದಿಗೆ ನಮಗೆ ತಿಳಿದ 
ಮಟ್ಟಿಗೆ ವಿವರಿಸಿ ಹೆಚ್ಚಿನ ಶೋಧಗಳಿಗಾಗಿ ಮುಂದೆ ಯತ್ನಿಸುವ ಬಯಕೆ 
ಯನ್ನು ಮಾತ್ರ ಅರಿಕೆ ಸಡಿಸುವೆವು. 
ಮೈಸೂರು ಶೀಮೆಯ ಶಿಕಾರಿಪುರದ ತಾಲೂಕಿನಲ್ಲಿರುವ ಬಳ್ಳಿ 
ಗಾಂನೆಯೆಂಬುದು ಈ ಕಾಳಾಮುಖರದೊಂದು ಮುಖ್ಯಸ್ಥಾನವಂತೆ. 
( ಶ್ರೀ ಅಲ್ಲಮ ಪ್ರಭುಗಳು ಇದೇ ಬಳ್ಳಿ ಗಾಂನೆಯವರೆಂದು ತೋರುತ್ತದೆ. 
ಇದಿರರಿ.) ಅಲ್ಲಿಯ ಶಿಲಾಲಿಸಿಗಳಲ್ಲಿ ಅವರ ವಿಷಯವು ಸಂಪೂರ್ಣವಾಗಿ 
ಹೇಳಿದೆಯಂತೆ. ಆದರೆ ನನ್ನಲ್ಲಿ ಆ ಶಾಸನ ಪುಸ್ತಕನಿಲ್ಲ. ಮುಂದೆ ಸಂಪಾ 
ದಿಸಿ ಹೆಚ್ಚಿಗೆ ಬರೆಯುವೆ. 
ನಮಗೆ ತಿಳಿದಿರುವ ಮಟ್ಟಿಗೆ ಕಾಳಾಮುಖರ ಹೆಸರುಗಳ ಮುಂದೆ- 
ದೇವ, ಪಂಡಿತ, ರಾಶಿ, ಶಕ್ತಿ, ಶಿವ ಜೀಯ್ಯ ಮುಂತಾದ ಉಪಾಧಿಗಳು 
ಸೇರಿರುವುದುಂಟು ದೃಷ್ಟಾಂತಕ್ಕೆಂದು ಅವರ ಕೆಲವು ಹೆಸರುಗಳನ್ನಿಲ್ಲಿ 
ಹೇಳುವೆವು - 
ಭುಜಂಗದೇವರು, ತ್ರಿಳಕೋಚನದೇವರು, ಶಿವನೇವರು, ಶಿವಶಕ್ತಿ, 
ರುದ್ರಶಕ್ತಿ, ಈಶಾನ್ಯಶಕ್ತಿ, ತ್ರೈಳೋಕ್ಯಶಕ್ತಿ, ಆನಂತಶಕ್ತಿ, ಉತ್ತಮಶಕ್ತಿ, 





1 ಹೂಲಿಯ ಮಠದ ಪೂರ್ನಾಚಾರ್ಯರು ಬರೆದ ಗ್ರಂಥಗಳ ವಿಷಯದಲ್ಲಿ 
೬೦ದೆ ಹೇಳಿದೆಯಷ್ಟೆ. ಅದನ್ನು ನೆನೆದರೆ ಈ ಮಠದ ಪೂರ್ವಾಚಾರ್ಯರು 
ಸಾಮಾನ್ಯರಾಗಿರಲಾರರೆಂದು ತೋರುತ್ತದೆ. ಬಸವಣ್ಣನವರ ಅನಂತರ ಮುನ್ನೂರು 
ನರ್ಷಗಳನರೆಗೂ ಇವರು ಕಾಳಾಮುಖರಾಗಿದ್ದು ಅನಂತರ ವೀರಶೈವ ಸ್ವಾಮಿಗ 
ಳಾದರೆಂದು ಹೇಳುವುದು ಅಸ್ಟೊಂದು ಸಮಂಜಸವಾಗಿ ಕಾಣದು. ಸ್ಥಿರಪಟ್ಟಾನಳಿ 
ಯನ್ನು ನೊಡೀದರೆ ೪೦ನೇ ಪಟ್ಟದಿಂದೀಚಿಗಿನ ಹೆಸರುಗಳು ಮಾತ್ರ ವೀರಶೈವರ 
ಹೆಸರುಗಳಂತೆ ಕಾಣುತ್ತನೆ. ಮಂಂಚಿನ ಹೆಸರುಗಳೆಲ್ಲಾ ಕಾಳಾಮುಖರ ಹೆಸರು 
ಗಳೆಂದು ಶಿಲಾಲಿಸಿಗಳಲ್ಲಿ ಸಿಕ್ಕುನಂಥವುಗಳಂತಿನೆ. ಇಂದಿಗೆ ಮುನ್ನೂರೇ ವರುಷ 
ಗಳ ಹಿಂದೆ ಇಂಥಾ ಮಠವು ಧರ್ಮಾಂತರ ಮಾಡಿದ್ದೀತೆಂಬುದು ಸಮರ್ಪಕವಾಗಿ 
ಕಾಣದು. ಆದರೂ ನಾವು ಅ ಮಠದ ಸಟ್ಟುವಳಿಯ ಇನ್ನುಳಿದ ಎರಡು ಪ್ರತಿಗಳನ್ನು 
ನೋಡಿ ಹೆಚ್ಚಿನ ಐತಿಹಾಸಿಕ ವಿವರಣೆಯನ್ನು ಮುಂದೆ ಪ್ರಸಿದ್ಧಿಸಬಯಸುನೆವು. 

* ಶ್ರದ್ಧೇಯ ಥೀ ಹರ್ಡೇಕರ ಮಂಜಪ್ಪನವರು ತನ್ಮು ಬಸವಚರಿತ್ರೆಯ 
ಆನೇ ಪುಟಿದಲ್ಲಿ ಈ ಬಗ್ಗೆ ಹೀಗೆ ಹೇಳಿರುನರುಃ- 


ಹೂಲಿಯ ಪಂಚವಣ್ಣಿಗೆ ಮಠವು. ೬೭ 


ವಿಮಳಶಕ್ತಿ, ಶಾಶ್ರಿಶಿಕ್ತೆ, ಕೇಚಕ್ತಿ, ಸರ್ವಶಕ್ತಿ ಕ್ರಿಭುವನಶಕ್ಕೆ, 
ಕಲ್ಯಾಣಶಕ್ತಿ, ವಾಮಶಕ್ತಿ, ನಾರಸಿಂಹ ಶಕ್ತಿ; ಬ್ರಹ್ಮರಾತಿ, ತೇಜೋ 
ರಾಶಿ, ಗಂಗರಾಶಿ, ಧರ್ಮರಾಶಿ, ದೇವರಾಶಿ, ನಾಗರಾಶ್ಮಿ ಕಾಲಭೈರವ 
ಪಂಡಿತದೇವರು, ಯೋಗೇಶ್ವರ ಪಂಡಿತದೇವರು ಸೂರ್ಯಾಭರಣಸಂ 
ಡಿತದೇವರು, ಅಸೆರೇಶ್ವರಸಂಡಿತರ:, ವರೇಕ್ವರಸಂಡಿತರು, ಲೋಕಾ 
ಭರಣಪಂಡಿತರು, ಕೊಮಾರಸಿಂಗಿಪಂಡಿತರು, ಜಗತೇಶ್ವರಸಂಡಿತರು 
ಲಕುಳೀಶ್ವರಬ್ರತೀಶ್ವರರು, ಕಾಶ್ಮೀರಮುನೀಂದ್ರರು, ಹೊನ್ನಜೀ 





“ ಮಿ. ರೈಸ್‌ ಸಾಹೇಬರು ಮೈಸೂರು ಇನ್‌ಸ್ಟಿಪ್‌ ಶನ್‌ ಎಂಬ ಪುಸ್ತಕದಲ್ಲಿ 
ಬೆಳ್ಳಿಗಾನಿಯ ಶಿಲಾಲಿಸಿಗಳ ವಿಷಯಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ೮ನೇ 
ಲಿಸಿಯಲ್ಲಿರುವದೇನೆಂದರೆಃ-ಹಿರೇವುತ್ಕ, ಪಂಚಲಿಂಗನ ಮಠ, ತ್ರಿಪುರಾಂತಕನ 
ಮಠ, ವಾಮಶಕ್ತಿ ಮಠ ಕೋಡಿಯ ಮಠ ಎಂಬ ಐದು ಜುಠಗಳಲ್ಲಿ ಮೂಳಿಗ' 
ಮಧುಕೇಶ್ವರ ಪಂಡಿತ, ಸರ್ವೇಶ್ವರ ಪಂಡಿತದೇನ ಜ್ವಾನಶಕ್ತಿದೇನ ಮೊದಲಾದ 
ಮುಠಾಧಿಕಾರಿಗಳಿದ್ದರು. ಹ ಪಟ್ಟಣದಲ್ಲಿ ಮಾಚಿಸೆಟ್ಟ, ಮಾಣಿಕಸೆಟ್ಟ, ಮುಹಾಡೇ 
ಪಸೆಟ್ಟಿ ಮೊದಲಾದ ವೀರಬಣಜಿಗರು ಪ್ರನಖಖರಾಗಿದ್ದರು. 

ಹತ್ತನೇ ಲಿಪಿಯಲ್ಲಿ ಹೇಳಿರುವುದೇನೆಂದರೆ ಈ ಸೆಟ್ಟಿರು ನೇಪಾಳ, ಕುರುಂಬ, 
ಕಾಂಬೋಜ, ಗೊಲ್ಲ, ಲಾಳ, ಬರ್ಬರ ಮೊದಲಾದ ದೇಶಗಳಿಗೆ ಜಲಸ್ಥಲ ಮಾರ್ಗ 
ಗಳಿ೦ದ ವ್ಯಾಪಾರಕೋಸ್ಕರ ಹೋಗುತ್ತಿದ್ದರು. ಇವರು ಲಿಂಗನನ್ನು ಮಸ್ತಕದಲ್ಲಿ 
ಧರಿಸುತ್ತಿದ್ದರು. ಮತ್ತು ಕೈಲಾಸ ನಿಶಾನೆ, ಶ್ವೇತಚ್ಛತ್ರಗಳನ್ನು ಉಪಯೋಗಿಸು 
ತಿದ್ದರು. 

ಈ ನೀರ ಬಣಜಿಗರು ವೀರಶೈನರಲ್ಲಿಯೇ ಒಂದು ವರ್ಗಕ್ಕೆ ಸೇರಿದನರಿಂದು 
ಮಿ. ರೈಸ್‌ ಸಾಹೇಬರೇ ಹೇಳಿದ್ದಾರೆ. ಈ ಶಿಲಾಲಿಪಿಗಳು ಕ್ರಿಸ್ತಶಕದ ೧೧೧೨ನೆಯ 
ಇಸವಿಯಲ್ಲಿ ಬರೆಯಲ್ಪಟ್ಟಿನೆ. » -_ ಇತ್ಯಾದಿ. 

ಈ ಮಂಜಪ್ಪನವರ ಪುಸ್ತಕದಲ್ಲೇನೋ ಹೀಗೆ ಆನತರಣನಿದೆ. ಆದರೆ 
ನಾವು ನೋಡಿದ್ದರಲ್ಲಿ ಐಹೊಳ್ಳಿಯ ಐನೂರುಮಂದಿ ಬ್ರಾಹ್ಮಣರ ಒಕ್ಕಣಿಕೆಯಲ್ಲಿ- 
ತ ಚತುಸ್ಸಮಯ ನಿಸ್ತಾರಕರುಂ । ವೀರಬಣಂಜುಸಮಯ  ಸನುದ್ಧರ 
ಇಣರುಂ......... ನಾಮಾದಿಪ್ರಶಸ್ತಿ ಸಹಿತಂ । ಚತುರ್ಯುಗ ಚತುರಾಭಿದಾನ ಪಗೆಂ 
ಪರಾಯಮಾನಮವಪ್ಪ ೀಮದನಾದಿಯಗ್ರಹಾರಂಬಣಂಜದಾದಿಪಟ್ಟಣ ಜ್‌ ಮಪ್ಪ 
ಅಮ್ಯಾ ವಳೆಯೆ ಅಯ್ನೂರ್ನ್ವಸ್ಸ್ವಾಮಿಗಳು ? ಎಂದು ಹೇಳಿದೆ. (ನಿಚಾರಾರ್ಹ 
ವಾಗಿದೆ.) ಶಿವಮೊಗ್ಗಾ ಜಿಲ್ಲೆಯ ಸೊರಬ ತಾಲೂಕಿನ ೨೬೯ನೇ ಶಾಸನ. 

* ಈ ಹೆಸರು ಬಿಜಾಪುರ ಜಿಲ್ಲೆಗೆ ಸೇರಿದ ಬಾಗೇನಾಡಿಯ ತಾಲೂಕಿನ 
ಮುತ್ತಿಗೆಯ ಶಿನನ;ಟಡಿಯೊಳಗಿನೊಂದು ಶಿಲಾಲಿನಿಯಕಳ್ಲಿಡೆ. ಪೂಲಿಯಡೇನರ್‌ 


ಓಲೆ ಶಿಐನಭವ, 


ಯ್ಯರು, ಹೊಲಜೀಯ್ಯ ಬೆಟ್ಟಜೀಯ್ಯ, ದುದ್ದಜೀಯ್ಯ, ಸಂಕರ 
ಜೀಯ್ಯು, ಭೂಪಜೀ ಖ್ಯ, ಮಾತಜೀಖ್ಯ, ಕರ್ತಾರಜೀಖಯ್ಯು ಕಲ್ಲ 
ಜೀಯ್ಯ, ಭೀಮಜೀಯ, ಸಾತಜೀಯ, ಬೈರಜೀಯ, ರುದ್ರಜೀಯ 
ಮಾರಜೀಯ, ಬೆನಕಜೀಯ, ಸಿಂಗಜೀಖಯ, ವಾಗಜೀಯ, ಲಿಂಗ 
ಜೀಯ, ಗದ್ಮಜೀಯ, ಮಾದಜೀಯ? ಭೂತಜೀೀಯ, ಅನಂತ 
ಜೀಯ ಇತ್ಯಾದಿ. $ " 
ಇವರಲ್ಲಿ ಕೆಲವರು ನೈಷ್ಠಿಕ ಬ್ರ ಬ್ರತ್ಮಃ3ಾರಿಗಳುಗಿದ್ದ ಮುನಿಗಳೂ, ಕೆಲ 
ವರು ಸಂಸಾರಿಗಳೂ ಇರುತ್ತಿದ್ದರೊಬ ಬಗ್ಗೆ ಹೇರಳ ವಾಗಿ ಆಧಾರಗಳು 
ಸಿಕ್ಟುವವು. ಇವರ ಹೆಸರಿನ ಒಂತೆ ಬರೆಯುವ ಒಕ್ಕಣಕೆಗಳಲ್ಲಿಯೂ 
ವಿಪ್ರರ ಒಕ್ಕಣಿಕೆಗಳನ್ಲಿಯೂ ಭೇದಗಳಿವೆ. ವಿಪ್ರರ ವಕ್ಕಣಿಕೆಗಳನ್ಲಿ ಯಜನ 
ಯಾಜನಾದಿ ಸಟ್ಯರ್ಮನಿರತರೆಂದು ಹೇಳಿರುವಂತೆ ಇವರ ವಕ್ಕಣಿಕೆಗಳಲ್ಲಿ 
ಕಾಣುವದಿಲ್ಲ. ಆದೆರೆ ಕೆಲವು ಕಡೆಗೇನೋ ಹೋನುಗಳ ಉಲ್ಲೇಖವಿದೆ. 
ಒಂದಿನ ಕಾಲದಲ್ಲಿ ಊರೂರಿನ ಮಹಾಜನಂಗಳೆಂದರೆ ಬ್ರಾಹ್ಮಣರೆಂದೇ 
ಕಾಣುತ್ತದೆ. ಊರಲ್ಲಿ ಯಾವ ಕಾರ್ಯವೂ ಇವರ ಸನ್ನಿಧಾನದಲ್ಲೇ 





ಸುದಗೆರೆ ಮುನಿಪಂ ಎಂಬ ಹೆಸರುಗಳಂತೆಯೇ ಇದೂ ಇಶಬಹುದೋ ಏನೋ 
ವಿಚಾರಾರ್ಹವಾಗಿದೆ. ಮುತ್ತಿಗೆಯ ಶಾಸನದಲ್ಲಿ 

64 (್ರೀಮದ್ಭುಜಂಗದೇನರ ಶಿಸ್ಕರು ತ್ರಿಕೋಚನದೇವರವರ ಶಿಷ್ಕರಂ 
ಬಾಳೆಸೂರ್ಯಾರ್ಯರನರ ಶಿಷ್ಕರು ಈ: ಕಾತ್ಮೀರ ಪಂಡಿತ ದೇನರು. ಒಸಿ 

««(ಸೂರಿಜನ೦ಂಗಳೊಳ್ಳು. “ಡಿಯಿನೀ ಜಗದೊಲ್ಹಯವಾದಿಯಾಗೆ ಕೈ | 

ನಾರದೆ ವೇದಸಾರ ಟಕ ಭರಣಾಸತಿ ಹಾ ಎ ವಾಣಿ ಕಾ॥ 

ಶ್ಮೀರದೆ ಕೂಡಿಬಂದು ನಿಜಯಾಪುಶದೊಳ್ಳೆ ಲಸಲ್ಲೆ ಗಳ್ದ ಕಾ! 

ಶ್ಮೀರ ಮುನೀಂದ್ರನೊಳ್ಳುಡಿಗೆ ಹಾಕಾ ER ತಾರ್ತೀಿಕರ್‌ ॥ 
ಎಂದು ಹೇಳಿದೆ. ಕಾತ್ಮೀರದಲ್ಲಿ ಜಯಹೊಂದಿ ಬಂದು ನಿಜಾಪುರದ 
ವಿಯನ್ನು ನೆಲೆಗೊಳಿಸಿದನೋ ಅಥವಾಮೂಲತಃ ಕಾಶ್ಮೀರದಿಂದ 
ಸಂದೇಹಾಸ್ಪ ದವಾಗಿದೆ. 

ಕ. ಕಲ್ಯಾಣಶಕ್ತಿ ಪಂಡಿತರ ಕಮ್ಮ ತರಿಯಜೀಯರ ಮಗಂ 
ಧರ್ಮರಾಶಿ ಪಂಡಿತಂ ಕಿರಿಯ ಮಹದೇವರಾಶಿ ಪಂಡಿತರ ಕಾಲಂಕರ್ಚಿ, .. 
ಮಹೇಶ್ವರ ಗಣಾವತಾರನುಮೆನಿಸಿದ ಬೆಳ್ಳಪ್ಪ ಪ್ಪಯ್ಯ ನಾಯಕನು -,... ಕಲಿದೇನರೆ 
ದೇಗುಲಂ ಮಾಡಿಸಿದರುಂ. ೫ (ಹಾಸನ ಜಿಲ್ಲೇಯ ಅರಸೀಕೆರೆ ತಾಲೂಕಿನ ೨೧೦ನೇ 
ಶಾಸನ.) ಆದ್ದರಿಂದ ರಾಶಿ, ಶಕ್ತಿ, ಜೀಯ ಇವು ಭಿನ್ನ ಸನುಯಗಳಲ್ಲ. 


ಖಿ 
[3 
ಲೇ 


ಹೂಲಿಯ ಪೂಚವಣ್ಣಿಗೆ ಮಠವು. ೬೯ 


ಆಗುತ್ತಿದ್ದವು. ಅಲ್ಲಲ್ಲಿಯ ದೇವಾಲಯಗಳಲ್ಲಿ ಈ ಮಹಾ ಜನಂಗಳೂ 
ಸ್ಥಾನಾಚಾರ್ಯರ ಪಾದಮಜ್ಞನ ಮಾಡಿ ಎಸ್ಟೋ ದಾನಧರ್ಮಗ 
೪ನ್ನು ಮಾಡುತ್ತಿದ್ದರು ಎಂದು ಶಿಲಾಲಿಸಿಗಳಿಂದ ತಿಳಿಯುವದು. 

ಮೈಸೂರ ಶೀನೆಯ ಹಾಸನಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಿರಿ 
ಯೂರಲ್ಲಿ ಸಿಕ್ಸ್‌ ೧೦೮ ನೇ ಶಾಸನದಲ್ಲಿ ಕಾಳಾಮುಖರಿಗೆ ಗಣಂಗಳು 
ಎಂದು ಹೇಳಿದೆ. ಆ ಶಾಸನದ ಮುಖ್ಯಾಂಶವನ್ನಿಲ್ಲಿ ಕೊಟ್ಟಿ, ಕೆಲವು 
ಮಾತುಗಳನ್ನು ಹೇಳಿ ಸದ್ಯದ ಮಟ್ಟಿಗೆ ಲೇಖವನ್ನು ಮುಗಿಸುವೆ. 

ಮಲೆಯಾಳ ಕುಳದ ವಡ್ಡವ್ಯವಹಾರಗಳಲ್ಲಿ ಕಂಡನಂಬಿಸೆಟ್ಟಿ ಯೆಂಬ 
ವನಿಗೆ ಕುಂಜನಂಬಿಸೆಟ್ಟಯೆಂಬ ಮಗನಿದ್ದನು. ಅವನು-- 


«ಹರಸದ ಪೂಜೆಯೊಳ್‌ ಹರಕಥೋಚಿಕ ತತ್ತ್ವಸುಖಾನುಸೇವೆಯೊಳ್‌ 
ಹರಸಮಯು ಪ್ರಭಾವ ಪರಿವರ್ತನದೊಳ್‌ ಹರಭಕ್ತಿಯೊರ್ಳ ಹರ॥ 
ಸ್ಮರಣದೊಳಾವಗಂ ತನುಧನಂ ಮನಮೆಂಬಿವನೆಯ್ದೆ ಕೂಡಿಸು! 

ೆ ಸ್ಥಿ ಮೆನಿಸಿರ್ಪೃನೇಂ ಸುಕೃತ ಪುಂಜನೊಕುಂಜನಿಳಾತಳಾಗ್ರದೊಳ್‌॥ 


ತನುವಂ ಜಂಗಮದೆಡೆಯೊಳ?। 
ಮನಮಂ ತ್ರೀಸೋಮನಾಥ ಸದಸಂಕಜದೊಳ್‌ ॥ 
ವಿನಿಯೋಗಿಸಿ ಕುಂಜಂ ನೆ-। 
ಟನೆ ಸಡೆದಂ ಪುಣ್ಯಸದಮನಾ ಶಿವಪದಮಂ 
ಅಂತಾತಂ ದೇವಲೋಕಾವಳೋಕನ ಸ್ಥಿರನಪ್ಪುದು ಮಿತ್ತಲೂ | 
ಮುತ್ತಮಹೊಸವೂರೆಸೆವುದು ಸಮಸ್ತ ಸೌಖ್ಯಾವಾಸಂ॥ 


ಅಲ್ಲಿ ನಿಜಸುತ ಪರೋಕ್ಷದೊ। 
ಕೆಲಸನೆಸೆಯೆ ಕುಂಜನ ಹೆಸರಿಂ॥ 

ಇಲಯಮಣ ಪಡಿ। 

ಯಿಲ್ಲೆಂದೆನೆ ಕಂಡನಂಬಿ ತಾನೆತ್ತಿಸಿದಂ ॥ 


ಇಂತೀ ಸಮಸ್ತ ಭೂಮಿಯೆಲ್ಲವನುಂ ಸಕನೃಪ ವರುಷ ೧೧೭೭ 
ಆನಂದ ಸಂವತ್ಸರದ ಪುಶ್ಯ ಶುದ್ಧ ೧೧ ಸೋಮವಾರ ಆ 


೭೦ ಶಿವಾನುಭವ. 


ಕಂಡನಂಬಿಸೆಟ್ಟಿಯರು * ಶ್ರೀ ಕುಂಜೇಶ್ವರ ದೇವರ ತ್ರೀಪಾದಂಗಳ ಮೇಲೆ 
ಧಾರಾಪೂರ್ವಕಂ ಮಾಡಿ ಆ ಕುಂಜೇಶ್ವರ ದೇವರ ಸ್ಥಾನವನು ಆ ಕಂಡ 
ನಂಬಿಸೆಟ್ಟಿಯರು ತಮ್ಮ ಮಗಳು ಗಣಕುಮಾರಿಚಂದವ್ನೆಗೆ ಆ ಕುಂಜೇ 
ಶ್ವರ ದೇವರ ಶ್ರೀಕಾರ್ಯವ ನಡಸಿ ಆ ಸ್ಥಾನಕ್ಕೆ ಶಾನೊಡೆಯಳಾಗಿ ಆಕೆಗೆ 
ಹೊಂಬಳಿಯ ಭೂಮಿಯನ್ನು ಸಲ್ವುವಂತಾಗಿ ಶ್ರೀ ಕುಂಚೇಶ್ವರ ದೇವರ 
ಸನ್ನಿಧಾನದಲುಂ ತ್ರೀಮತ್ರಿ ಭುವನ ರಾಜಧಾನಿ ದೋರಸಮುದ.ಗಾಜ 
ಗುರು ರುದ್ರಶಕ್ತಿ ದೇವರ ನೂರಿಪತ್ತು ಸ್ಥಾ ನಿಕರ ಕಂಪಣಾಚಾರ್ಯರು 
ಮುಖ್ಯವಾದ ಅಸಂಖ್ಯಾ ತ ಮಹ ಗಣಗ ಸನ್ನಿಧಾನದಲು ಎರಡು 
ಮುತ್ತನ ಹೊಸವೂರು ಸಮಸ್ತ ಪ್ರಜೆಗಾವುಂಡುಗಳೆ ಸ್ಥಾನಿಕರ ಸನ್ನಿ 
ಧಾನದಲು ಧಾರೆಯ ನೆರೆದುಕೊಟ್ಟಿರು. ಆ ರಾಜಗುರುರುದ್ರಶಕ್ತೆದೇವರ*ಂ 
ನೂರಿಪ್ಪತ್ತು ಸ್ಥಾನಿಕರುಂ ಕಂಪಣಾಚಾರಿ ರಾಜಧಾನಿ ಅರಸಿಕೆರೆಯ 
ಮಾದಜೀಯ ಭೂತಜೀಯ ಮಚ್ಚರ ಅನಂತಜೀಯನೊಳಗಾದ 
ಅಸಂಖ್ಯಾತ ಮಹಾಗಣಂಗಳು ನೆರೆದು ಆ ಚೆಂದನೆಗೆ ವಿಭೂತಿಪಟ್ಟ 
ವನು ಕಟ್ಟ ಗಣಕುಮಾರಿತಣೆವನು ಕೊಟ್ಟಯಾ ಕುಂಜೇಶ್ವರ ದೇವ 
ಸ್ಥಾನಕ್ಕೆ ಮಠದೆರೆ ಮುಖ್ಯವಾಗಿ ಸಮಸ್ತ ತೆರೆಯನುಂ ಆಚಂದ್ರಾರ್ಕಂ 
ಬರಂ ಸರ್ವಮಾನ್ಯನಾಗಿ ಧಾರೆಯನೆರದು ಕೊಟ್ಟರು; 

ಶಾಸನದಿಂದ ಕಾಳಾಮುಖರು ಮಾಹೇಶ್ವರ ಗಣಂಗಳೇ ( ಜಂಗ 
ಮರೇ) ಎಂಬಂಶವು ಸ್ಪಷ್ಟವಾಗುತ್ತದೆ. ಬಲ್ಲವರು ಹೆಚ್ಚಿಗೆ ಸಂಶೋಧನ 
ಮಾಡುವರೆಂದು ನಂಬಿ ನಾನಿಲ್ಲಿಗೆ ಬೀಳ್ಕೊಳ್ಳುವೆ. ಇತಿ--ಓಂ ಶ್ರೀ ಓಂ॥ 

*ಾ ಈ ಕಂಡನಂಬಿಯನ್ನು ಹರಸುವ-- 

««ಸಿರಿಯಾಳ್ವಂ ಬಸವಯ್ಯನೊಳ್ಳೆಸೆವ ಗ್‌ ಮಂಬಾಣನು:-। 
ದ್ವರಭೋಗಂ ಸಲೆಚೋಳನುದ್ಧಟಿನಶರ್ಕ್ಯಂ ಸಿಂದಬಲ್ಲಾಳನೀ ॥ 
ಧರೆಕೊಂಡಾಡುವ ದಾಸಿಮಯ್ಯ ನೆಸೆನಿರ್ದೀ ಭಕ್ತಸಂದೋಹವಾ | 
ದರದಿಂ ಕಾಕರ ಕಂಡನಂಬಿ ನಿನಗೀಗುದ್ಭೋಧ ಸಂಪತ್ತಿಯಂ ॥ 7 

ಎಂಬ ಪದ್ಯದಲ್ಲಿ ಬಸವಣ್ಣನವರ ಹಾಗೂ ಪುರಾತನರ ಹೆಸರು ಹೇಳಿರುವುದನ್ನು 
ನೋಡಿದರೆ ಇವನ ಮಗಳಗಣಕುಮಾರಿತನದ ವಿಭೂತಿಪಟ್ಟಕ್ಕೆ ನೆರೆದ ಅಸಂಖ್ಯಾತ 
ಮೆಹಾಗಣಂಗಳು ನೀರಶೈವಜಂಗಮರೇ ತಕ ಊಹೆಗೆ ಹೆಚ್ಚು 


ಅವಕಾಶವಿದೆ. (ಈ ಪದ್ಮನನ್ನು ಅರಸೀಕೆರೆಯ ೧೦೯ ನೇ ಶಿಳಾಲಿಪಿಯಿಂದ ಎತ್ತಿ 
ಬರೆದಿರುವೆ.) 





ಸ್ತು ಟವಿಸಯಳು. ೭೧ 


ಸ್ಪುಟಿವಿಷಯಗಳು. 


ಶಿವಾನುಭವ ಪತ್ರಿಕೆಯ ಮುಖ್ಯ ಉದ್ದೇಶವು ವೀರಶೈವ ಧರ್ಮತತ್ವ 
ಸಾರ, ಗ್ರಂಥ ಮತ್ತು ಇತಿಹಾಸ ಶೋಧನೆ ಇವುಗಳೇ ಮುಖ್ಯ ವಾಗಿರುತ್ತ 
ಷ್ಟೇ. ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಸಂಶೋಧನ ಕಾರ್ಯದಲ್ಲಿ ನಮಗೆ 
ಹಾಯವಾದವರ ಹೆಸರುಗಳನ್ನು ತಿಳಿಸಿದ್ದೇವೆ. ಈ ಸಾರೆ ಇತಿಹಾಸ 
ಸಂಶೋಧನ ಕಾರ್ಯದಲ್ಲಿ ನಮಗೆ ವಿಶೇಷವಾಗಿ ಸಹಾಯವಾಗಿರುವ ಕೆಲವು 
ಮಹನೀಯರ ಪರಿಚಯವನ್ನು ನಮ್ಮ ವಾಚಕರಿಗೆ ಮಾಡಿಕೊಡಲು ಅಪೇ 
ಕ್ಲಿಸುತ್ತೇವೆ- 
ರಾ; ರಾ॥ ಚನಮಲ್ಲಪ್ಪ ಗಲಗಲಿ ಸಾಃ ಹಲಸಂಗಿಃ-ಇವರು 
ಈ ಸಂಶೋಧನ ಕಾರ್ಯದಲ್ಲಿ ಪ್ರಸಿದ್ಧರಾಗಿರುವರೆಂಬದು ಎಲ್ಲರಿಗೂ 
ಗೊತ್ತಿದೆ. ಅವರ ಕಾರ್ಯಗಳು ಅತ್ಯಂತ ಶ್ಲಾಘನೀಯವಾಗಿವೆ. 
ಅವರು ಶಿಲಾಲೇಖಗಳನ್ನು ಬಹು ಚನ್ನಾಗಿ ಓದಬಲ್ಲರು. ಅವರ ಒಂದು 
ಲೇಖವನ್ನು ಈ ಸಾರೆಯ ಶಿವಾನುಭವದಲ್ಲಿ ಕೊಟ್ಟಿರುತ್ತೇವೆ. ಅದು ಎಷ್ಟು 
`ಮಹತ್ವದ್ದಿರುತ್ತದೆಂಬುದನ್ನು ವಾಚಕರೇ ತಿಳಿದು ನೋಡತಕ್ಕದ್ದು. ಇದ 
ರಿಂದ ವೀರಶ್ಚೈವರ ಮಠಗಳು ಎಷ್ಟು ಪುರಾತನದವುಗಳೆಂಬದು ವ್ಯಕ್ತವಾ 
ಗುತ್ತದೆ. ಈ ತೆರದ ಶೋಧದಿಂದ ವೀರಶೈವ ಸಮಾಜದಲ್ಲಿ ಕಾಲಕಾಲಕ್ಕೆ 
ಯಾವ ಯಾವ ಸ್ಥಿತ್ಯಂತರಗಳು ಉಂಟಾಗುತ್ತ ಬಂದವು, ಅದರ ಪ್ರಾಚೀ 
ನತೆ ಇನೇ ಮೊದಲಾದ ಸಂಗತಿಗಳನ್ನು ತಿಳಿಯಲು ಬಹಳ ಅನುಕೂಲ 
ವಾಗುತ್ತದೆ. ರಾ ರಾ॥ ಚನ್ನಮಲ್ಲಪ್ಪನವರ ಅನುಕರಣವನ್ನು ನಮ್ಮಲ್ಲಿಯ 
ವಿದ್ಯಾವಂತರು ಮಾಡಿದ್ದಾದರೆ, ವೀರಶೈವ ಸಮಾಜದ ಇತಿಹಾಸ ಸಂಶೋ 
ಧನ ಕಾರ್ಯವು ತೀವ್ರವೇ ಆಗುವದರಲ್ಲಿ ಸಂದೇಹ ವಿರಲಾರದು. 


ಶಿ: ಮೂಃ ಸಿದ್ಧಾಂತಿ ಶಿನಬಸಯ್ಯನವರು ಹೊಲಿಃ-ಇವರು 
ಮಾಡುತ್ತಲಿರುವ ಕಾರ್ಯಗಳ ಬಗ್ಗೆ ರಾ॥ ರಾ॥ ಚನಮಲ್ಲಪ್ಪನವರು ಈ 
ಸಂಚಿಕೆಯಲ್ಲಿಯ ತಮ್ಮ ಲೇಖದಲ್ಲಿ ಸವಿಸ್ತಾರವಾಗಿ ವಿವರಿಸಿರುವರು. 
ಶಿ: ಮೂ। ಶಿವಬಸಯ್ಯನವರು ತಾವು ಓದಿದ ಶಿಲಾಲೇಖಗಳ ಹೆಸ್ತಲಿಖಿತ 
ಪ್ರತಿಗಳನ್ನೆಲ್ಲ ನಮ್ಮ ಕಡಿಗೆ ಕಳಿಸಿರುವರು. ಅವು ಹೂಲಿಯ ಗ್ರಾಮಕ್ಕೆ 
ಸಂಬಂಧಿಸಿದ್ದವಿರುತ್ತವೆ. ಹೀಗೆಯೇ ತಮ್ಮ ಭಾಗದಲ್ಲಿರುವ ಶಿಲಾ ಶಾಸನ 
ಗಳನ್ನು ಸಂಶೋಧಿಸಿ ನಮ್ಮ ಕಡಿಗೆ ಕಳಿಸುತ್ತಲಿರುವೆನೆಂದು ಅಭಿವಚನ 


(WU 


24 2೬ 


4 


೭೨ ಶಿವಾನುಭವ. 


ಕೊಟರುವರು. ಅವರು ಕಳಿಸಿದ ಶಿಲಾರಾಸನದ ಪ್ರತಿಗಳಲ್ಲಿ ಪುಲಿಕೇಶಿಯ 
& 
ಶಿಲಾಶಾಸನವೇ ಬಹು ಪುರಾತನ ಕಾಲದ್ದು. ಜದ) ಶಿಲಾಶಾಸನದ 
ಪ್ರತಿಯಲ್ಲಿ ಬ್ರಾಹ್ಮಣರು ಒಂದು ಜೈನ ಬಸ್ತಿಯನ್ನು ಕಟ್ಟಿಸಿದ್ದರ ಉಲ್ಲೇಖಿ 
ಉಂಟು! ಇದರ.ಮೇಲಿಂದ ಈ ಸಮಾಜಗಳು ಪೂರ್ವಕಾಲದಿಂದ ಪರಸ್ಪರ 
ನಿರೋಧ ಮಾಡುತ್ತ ಬಂದಿರುವವೆಂಬ ಕಲ್ಪ ನೆಯು ಸುಳ್ಳೆಂದು ತೋರಿ el 
1 


ತ್ತದೆ, ಹೀಗೆಯೇ ಶಿ॥ ಮೂ। ಶಿನಬಸಯ್ಯನವರು ತಮ್ಮ ಶೋಧದ ಕಾರ್ಯ 
ಗಳನ್ನು ನಡಿಸುವರೆಂದು ನಾವು ಅವರಿಗೆ ವಿನಂತಿ ಮಾಡಿಕೆಳ್ಳು ತ್ತೇವೆ. 


ರಾಃ ರಾ ಗೊಲ್ಲಾಳೆ ಪೂಜಾರಿನಿಜಾಪರಃ-ಇನರೂ ಶಿಲಾ ಶಾಸ 
ನಗಳನ್ನು ಚನ್ನಾಗಿ. ಓದಲಿಕ್ಕೆ ಕಲಿತಿದ್ದಾರೆ. ಇವರು ತಮ್ಮ ಶಾಲೆಯ ಸೂಟ 
ಯಲ್ಲಿ ಮೊಗಲಾಯಿಯಲ್ಲಿರುವ ಏವೂರ, ಮುದನೂರ, ಮತ್ತು ವಿಜಾಪುರ 
ಜಿಲ್ಲೆಯಲ್ಲಿಯ ಹಿಸ್ಬ್‌ರಿಗಿ ಕಲಕೇರಿ ಇವೇ ಮೊದಲಾದ ಸ್ಥಳಗಳಿಗೆ ಹೋಗಿ 
ಶಾಸನಗಳನ್ನು ಓದಿ ತಮ್ಮ ಪ್ರತಿಗಳನ್ನು ನಮ್ಮ ಕಡೆಗೆ ತಂದು ಕೊಟ್ಟರು 
ವರು. ಇವರ 'ನುಕರಣವನ್ನು ನ ಮ್ಮಲ್ಲಿಯ ಹಸ ಬಲ ಮತ್ತು ಮ 
ವಿದ್ಯಾರ್ಥಿಗಳು ಮಾಡಬಹುದಲ್ಲವೇ? ಏವೂರು ಈ ಗಾ ಮನವು ಮೊದಲಿನ 
ಕಾಲದಲ್ಲಿ ಪ್ರಸಿದ್ಧ ಸ್ಥಾ ್ಥಾನನಿತ್ತೆ ಂದು ತೋರುತ್ತದೆ. ಅಲ್ಲಿ ಒಂದು ವಿದ್ಯಾ ಫರ್ಥಿ 
ಗಳ ದೊಡ್ಡ ಶಿಕ್ಷಣಾಲಯವಿಕ್ತೆಂದು ತಿಳಿದು ಬರುತ್ತದೆ. ಮುದನೂರ ನಿ 
ಶೈವ ಶಿವಶರಣರಲ್ಲಿ FAS ದೇವರದಾಸಿಮಯ್ಯನ ಸ್ಥಾನವು ಬಾ 
ಪೂರ್ವಕಾಲದಲ್ಲಿ ವಿಸ್ತ ಸಟ್ಟಣವಿಕ್ತೆ ಂದು ತೋರುತ್ತದೆ. ಹಿಂದಿನ ಅವ 
ಕೀಷೆಗಳು ಅಲ್ಲಿ ಏನ್ನೂ ಹ ಇನೆ. ಹಿಪ ಸ್ಸರಿಗೆಯು ಮಡಿವಾಳ ಮಾಚಿ 

ದೇವನ ಸ್ಥಾನವು ಅಲ್ಲಿ ಕಲ್ಲಿನಾಥನ ಮ ಪ್ರಸಿದ್ಧ ದೇವಾಲಯನಿಪೆ' 

ಅಲ್ಲಿ 5875 ಶಿಲಾ ಶಾಸನಗಳು ಇವೆ. ಕಲಕೇರಿ (ಶಕ್ರ ರೆ) ಯು ಪೂರ್ವ 
ಕಾಲದಲ್ಲಿ ಒಂದು ಅಗ್ರ ಹಾರವಾಗಿತ್ತು. ರಾ॥ ರಾ॥ ಗೊಲ್ಲಾಳ ಇವರು 
ಇಲ್ಲಿಯ ತ್ರೀ ಸಿದ್ಧೇಶ್ವರ ಹಾಯಸ್ಸೂಲಿನಲ್ಲಿ ವಿದ್ಯಾರ್ಥಿಗಳಿದ್ದು ಅವರ 
ಪರಿಶ್ರಮವು ಅಭಿನಂದನೀಯವಾಗಿದೆ. 

ರಾ;ರಾ। ಚನಮಲ್ಲಪ್ಪ ಅಬಕಾರ ಸಾ। ಬನಹಟ್ಟಿ ಸಂ. ಜಮ 
ಖಂಡಿಃ-ಇವರು ತೇರದಾಳ ಗ್ರಾಮದಲ್ಲಿ ತಮಗೆ ದೊರೆದ ತಾನ್ರ ಪಟದ 
ಆಚ್ಚನ್ನು`ತೆಗೆದು ಅದನ್ನು ನಮ್ಮ ಕಡೆಗೆ ಕಳಿಸಿದ್ದಾರೆ. ಇದಕ್ಕೋಕ್ಕರ 
ಅವರ ಆಭಾರವನ್ನು ನಾವು ಪು ಮನ್ಸಿಸುತ್ತೇವೆ. 


ಸ್ಟೌ ಟನಿಷಯಗ ಕ. ೭೩ 


ಈ ಯಾವತ್ತು ಮಹನೀಯರಿಗೆ ನಮ್ಮ ಅಭಿನಂದನವು. ಈ ತೆರದ 
ಶೋಧನ ಕಾರ್ಯವು ಹೆಗುರಾದದ್ದಲ್ಲ. ತಾಮ್ರಶಾಸನ, ಶಿಲಾಶಾಸನ, 
ಚೆ ಯೊ(ಲೆ ಗ್ರಂಥಗಳನ್ನು ಘುಢಿಕಿ 49ಯಲಾಂಥ ಅಕ್ಷರಗಳನ್ನು ಗುರ್ತಿ 
ಸಬೇಕಣಗ:ತದೆ. ಇದು ಒಹಳ ಲಿ ಸರಗೊಳಿಸ ನವ ಕೆಲಸ, ಎಸ್ಟೋ ಸಾರೆ 
ಖ ಚಟು ಓದಿದೆ ಬಳಿಕ ಅವುಗಳಲ್ಲಿ ಮಹತ್ವದ 
ಸಂಗತಿಗಳು ಎನೂ ಹೊರಡದೆ ಇರಬಹುದು. ಆದರೂ ಉತ್ಸಾಹಗುಂದದೆ, 
ತ್ರೆಲ್ಸೆಯಯಾದರೂ ವ:ಹೆತ್ತದ ಸಂಗತಿಗಳ ಹೊರಬಿೀೀಳಬಹುದೆಂದು 
ಆಕೆಯನ್ನು ಮಾಡುತ್ತ ತಮ್ಮ ಶೋಧವನ್ನು ನಡಿಸಿಯೇ ತೀರಬೇಕು. ಇದಕ್ಕೆ 
ಶ ಬೇಕಾಗು ವದೆಂಬದನ್ನು ವಾಚಕರೇ ತರ್ಕಿ 
ಸಲಿ. ಅದರೆ ಕರ್ನಾಟಕದ ಸಂಸ್ಕೃತಿ, ವೀರಕ್ಸಿವರ ಇತಿಹಾಸ ಇನೇ ಮೊದ 
ಲಾದವುಗಳ ನಿಜಸ್ತಿತಿಯೆನ್ನು ತಿಳಿಯಬೇಕಾದರೆ ನಾವು ಈ ಪ ಪ್ರಕಾರಪರಿ 
ಶ,ಮ ಪಡಲೇಬೇಕಾಗಿದೆ. 


ತ ಈ ಕಾರ್ಯವನ್ನು ನಾವು ಸರಕಾರದವರ ಕಡೆಗೆ ಸಂಪೂರ್ಣವಾಗಿ 
ಒಪ್ಪಿಸುವದು ಒಳಿತಲ್ಲವೆಂದು ನಮ್ಮ ಅಭಿಪ್ರಾಯವಿದೆ. ಕರ್ನಾಟಕದ 
ಲ್ಲಿಯ ವಿದ್ವಾಂಸರೇ ಇದಕ್ಕೆ ಕೈ ಹಚ್ಚ ಬೇಕು. ಇದರಿಂದ ಇತರರಿಗೆ ತಿಳಿ 
ಯದಂಥ ಬಹು 


ಆಡು ತುಳ್ಳು 1...) ಹೊರಬೀಳುವವೆಂದು ನಾವು 
ಕವಾಗಿ ಹೇಳಬಲ್ಲೆವು. ಇದಲ್ಲದೆ ಈಗಿನ ಶಿಲಾಶಾಸನ ಅಧಿ 
ಶೋಧದ, ಕಾರ್ಯಗಳನ್ನು ಬಹು ಸಾವಕಾಶವಾಗಿ 
ನಡಿಸಿರುವರು. ಅವರ ಕ್ರಮವನ್ನು ನೋಡಿದರೆ ಈ” ಕಾರ್ಯವು ಮುಗಿ 
ಯಲಿಕ್ಕೆ ಅನೇಕ ಶತಮಾನಗಳು ಬೇಕಾಗಬಹುದೆಂದು ನಮಗೆ ತೋರು 
ತ್ತದೆ. ಅಲ್ಲಿಯವರೆಗೆ ನಾವು ಸುಮ್ಮನೇ ಕೂಡಬೇಕೊಳಿ ಅದ್ದರಿಂದ ಆಯಾ 
ಭಾಗವ ಜನರು ಸರಕಾರದ ಮಾರ್ಗವನ್ನು ನೋಡದೆ ಒಪ “ಶಿ ನಿಂದ ಈ 
ಕಾಯಕಕ್ಕೆ ಪ್ರವೃತ್ತರಾಗಬೇಕೆಂದು ನಮ್ಮ ಆಗ್ರಹದ ವಿನಂತಿ ಇದೆ. 

ಬಿ. ರಾಮರಾವ ಎಮ್‌. ಏ. ಸೀನಿಯರ್‌ ಬ್ರಾನ್ಸಲೇಟರ 
ಮವ್ರಾ ಸಃ ಇವರ ವಾಜ್ಮಯ ಪರಿಶ್ರಮವು ಅಪೂರ್ವವಾಗಿರುವದು, ಅವರು 
ಅತ್ಯಂತ ಸ್ತ ಪ್ರಯತ್ನ ಸಟ್ಟು ಶಿವತತ್ವ.ರತ್ನಾಕರವೆಂಬ ಸಂ ಸತ ಉದ್ಗ ಎಂಥ 
ವನ್ನು ಪರಿಶೋಧಿಸಿ ಅಚ್ಚು ಹಾಸಿಸಿರ ುವರು. ಇದು ತಶ್ರೀಮನ್ನ್ಮಃ ಹಾ 
ಮೈಸೂರ ಕೊಕೆಗಳವರಿಗೆ" ಸಮರ್ನಿಸಲ್ಪಟ್ಟದೆ. ಕೆಳದಿ ಅರಸನೂ ವಿದ್ವಾಂ 
ಸನೂ ನಾಸ್ಮಿಯಸಹಾಯಕನೂ ಆದ ಬಸನಶಾಜನಿಂದ ಈ ಗೃಥವು ಕ 


೨೫) ಶಿವಾನುಭವ. 


ಛಾ 


ಸಲ್ಪಟ್ಟಿಡೆ. ಇದು ಹಿಂದೂ ನಾಗರೀಕತೆಯ ಜ್ಞಾನವನ್ನು ಹೊಂದಲಪೇಕ್ಷಿ 
ಸುವವರಿಗೆ ಕೈಗನ್ನ ಡಿಯಂತಿದೆ. ಇದರಲ್ಲಿ ವೀರಶೈವಧರ್ಮ ೬.೬. 
ಅಲ್ಲಲ್ಲಿ ವಿವೇಚನೆಗಳು ಬಂದಿರುವವಲ್ಲಥೆ, ನಿಜಯನಗರದ ಇತಿಹಾ 
ಕೆಳದಿಯ ರಾ ಇಜ್ಯ ಚರತ್ರೆ, ಸಂಗೀತ , ವೈದ್ಯ ನಗರದ ರಚನೆ tHe 
ನಾನಾವಿಧ ವಿಷಯಗಳು ಬಂದಿವೆ. ಇದೊಂದು ಹಿಂದೂಧರ್ಮದ ವಿಶ್ವ 
ಕೋಶನೆಂದು ಹೇಳಬಹುದು. ಹೀಗೆ ಒಬ್ಬ ವೀರಶೈವ ರಾಜನ ಕ, ತಿಯನ್ನು 
ಪ್ರಸಿದ್ಧಿಸಲು ಪ್ರಯತ್ನ ಮಾಡಿದ ಮಿ EN ಇಡೀ “ನೀರಕ್ಕಿವ 
ಸಮಾಜವು ಚ] ಈ ಗ್ರಂಥದ ಬಗ್ಗೆ ಒಂದು ಸವಿಸ್ತಾರವಾದ 
ಲೇಖವು ಅನಶ್ಯವಾಗಿದ್ದು ಅದನ್ನು ಫೊ ಸಾರೆ ನಾವುಶಿವಾನುಭವ 
ದಲ್ಲಿ ಕೊಡುವೆವು. 
ಕರವೀರಪ್ಪ ಶಿನಪ್ಪ ಛಪ್ರೆ ಸಾ! ನಿಪ್ಪಾಣಿ ಈ ಮಹನೀಯರು 
ಒಬ್ಬ ಶಾಲಾ ಪಾಾಸ್ಯರರಿದ್ದು. " ಶ್ರೀಕ್ಷೇತ್ರ `ಎಡೂರ' ಎಂಬ ಹೆಸರಿನ ಗ ಗ್ರಂಥ 
ವನ್ನು ಮರಾಠಿಯಲ್ಲಿ ಲಿಖಿಸಿದ್ದಾರೆ ರಿ. ಇದರಲ್ಲಿ ವೀರಕ್ಷೆ ವ ನಚನಕಾರರಲಿ 
ದಕಾ ಡಸಿದ್ದೆ (ಶ್ವರರ “ಚತ್ರ ಯೂ, ಅವರ "ಮಹತ್ವ ಗಳೂ ವಿಸ 


ಪ್ರನಿದ್ದನಾ 

೬ ಇನ 

ರವಾಗಿ ಕೊ ಡಲ್ಪಟ್ಟಿ ವೆ.” ಇ ಮಠಗಳಲ್ಲಿ ಕೊಲ್ಹಾಪುರಕ್ಕೆ ಸಮಾನವಾಗಿ 
ರುವ ಸಿನಿರ ವ ಜಿಲ್ಲೆಯಲ್ಲಿರುವ ಎಡೂರ ಮತ್ತು ಕೊಣ್ಣೂರು 
ಇವುಗಳೇ ಮಹತ್ಯವಾಡವುಗಳು. ಗ್ರಂಥಕರ್ತರು ಬಹು ಪರಿಶ್ರಮ ಬಟ್ಟು 


ಆನೇಕ ಶೊ ಇರು ಮಾಡಿ ಈ ಗ್ರಂಥವನ್ನು ರಚಿಸಿರುವರು. ಇದರಲ್ಲಿ 
ಈ ದೇವಸ್ಥಾ ನಕ್ಕೆ ಸಂಬಂಧಪಟ್ಟಿ ಅನೇಕ ಸುಂದರವಾದ ಚಿತ್ರಗಳು ಕೊಡ 
ಲ್ಪಟ್ಟಿವೆ. ಇವರ ಗ್ರಂಥವನ್ನು ವೀರಶೈವ ಸಮಾಜದವರು ಗ್ರಹಿಸಿ, ಶೋಧ 
50% ಅವಶ್ಯವಾಗಿ ಸ್ರೋತ್ಸಾಹಿಸತಕ್ಕದ್ದು. 


ಶಿನಾನುಭನ ಗ್ರಂಥಮಾಲಾ ನೆಂ: ೧೩ 


oC 
ಸಂಪಾದಕರು 
_ ಇ ಹಾ ತ್ನ 
ರಾ। ಸಾ| ಫ. ಗು. ಹಳಕಟ್ಟಿ 
ಬಿ. ನ. ಎಲ್‌ ಎಲ್‌, ಬಿ. ವಕೀಲ 
ವಿಜಾಪುರ. 
೧೯೨೭ 


ಬೆಲೆ ೬ ಆಣೆ. 


ಪ್ರಸ್ತಾವನೆ. 


ಘನಶಿಂಗನು ತೋಂಟದಾರ್ಯನ ಶಿಸ್ಯನೆಂದು ಈಗ 
« ವಚನದಿಂದ ತಿಳಿಯುತ್ತದೆ. ಆದ್ದರಿಂದ ಆತನ ಕಾಲಪು ೧೫ನೇ 
ಶತಮಾನದ ಅಂತ್ಯಭಾಗವಾಗಿರಬಹುದು. ವಿರುಪಾಕ್ಷ ಸಂಡಿತನು ತನ್ನ 
ಚನ್ನಬಸವ ಪುರಾಣದಲ್ಲಿ ಈತನು ವಿರಕ್ತ ತೋಂಟಿದಾರ್ಯನ ಶಿಷ್ಯನೆಂದು 
ಉಲ್ಲೇಖಿಸಿದ್ದಾನೆ. ಅದೇ ಮೇರೆಗೆ ಶಿದ್ಧೇಶ್ವರ ಸುರಾಣದಕ್ಷಿಯೂ ಇವನ 
ಉಲ್ಲೇಖವು ಇದೆ. ತೋಟಿದಾರ್ಯನ "ಕಾಲಕ್ಕೆ ಈತನು ವೀರಕೈವ ಸಂಡಿ 
ತರಲ್ಲಿ ಅತ್ಯಂತ ಪ್ರಸಿದ್ಧಿಯ ನ್ನು ಹೊಂದಿದ್ದನು. ಘನನಿಂಗನು ತಾನು ಸುತ್ತೂ 
ರು ಸಿಂಹಾಸನಕ್ಕೆ ಹೊಂದಿದವನೆಂದು ಈ ಗ್ರಂಥದಲ್ಲಿ ಹೇಳಿಕೊಂಡಿದ್ದಾನೆ. 
ಆದ್ದರಿಂದ ಅವನು ಇಸೀ ಗ್ರಾಮದವನಾಗಿರ ಬಹುದು. ಆದರೆ ಈ 
ಸುತ್ತೂರು ವಲ್ಲಿ ಇಡೆ ಎಂಬದು ನಮಗೆ ಇನ್ನೂ ತಿಳಿದಿಲ್ಲ. ಇವನ ವಚ 
ನಗಳು ಜೊಡ್ಡವಿದ್ದ ಎ ಅವುಗಳ ಭಾಷೆಯು ಉಚ್ಚತರದ್ದಿರುತ್ತದೆ. ಅವನು 
ತನ್ನ ವಿಚಾರಗಳನ್ನು ಬಹಳ ಪ್ರೌಢರೀತಿಯಿಂದ ವಿಸ್ತರಿಸಿದ್ದಾನೆ. ಇವು 
ಗಳಲ್ಲಿ ಷಟ್ಟಲ ಶಾಸ್ತ್ರದ ಮುಖ್ಯ ಮರ್ಮಗಳು ಸಂಕ್ಷೇಪವಾಗಿಯೂ 
ವಿಶದವಾಗಿಯೂ ವಿನರಿಸಲ್ಪಟ್ಟರುತ್ತವೆ. ಇವನು ಮಾಡಿದ ಈ ಗೃಂಥಕ್ಕೆ 
ವಚನ ವಾಜ್ಮಯದಲ್ಲಿ ಒಂದು ಉಚ್ಚಸ್ಥಾ ನವನ್ನು ಚನನ ತ ಈಗಿನ 
ಪ್ರತಿಯಲ್ಲಿ ಕಠಿಣ ಶಬ್ದಗಳ ಅರ್ಥವೂ ಪ್ರತಿಯೊಂದು ಎಚನದ ಕೆಳಗೆ 
ಕೊಡಲ್ಪಟ್ಟಿರುತ್ತದೆ. 

ಈಗಿನ ಪ್ರತಿಯನ್ನು ಶಿ 1 ಮೂ।॥ ಬುದ್ದ ಯ್ಯ ಪುರಾಣಿಕ, ಮತ್ತು ಶ್ರೀ 
ಶಿವಯೋಗ ಮಂದಿರ ವ್ಯವಸ್ಥಾ ಸಕ ಇವರು ಆಂಡ ಕಶ್ಚಲಿಖಿತ ಪ್ರತಿಗಳು 
ಮತ್ತು ನನ್ನ ಹೆತ್ತರನಿದ್ದ ಒಂದು ಪ್ರತಿ ಇವುಗಳ ಮೇಲಿಂದಸಿ ಸಿದ್ಧಪಡಿಸಿ 
ರುಕ್ತೀನೆ. ಮೇಲ್ಕಂಡ ಉಭಯತರು ನನಗೆ ಈ ಗ್ರಂಥದ ಪ್ರತಿಗಳನ್ನು 
ಕಳಿಸಿ ಕೊಟ್ಟಿದ್ದಕ್ಕೆ ನಾನು ಅವರ ಆಭಾರಿಯಾಗಿದ್ದೇನೆ. 


ಡಾ 
la 


ಫ. ಗು. ಹಳಕಟ್ಟಿ. 
J 


ಘನಲಿಂಗನ ವಚನಗಳು. ೧೭ 


ಯಾದಲ್ಲಿಯೇ ಬ್ರಹ್ಮನ ಸೃಷ್ಟಿಯೆ;ಂಬ ಸೆರೆಮನೆ ಹಾಳಇಯಿತ್ತು. ಪ್ರಾರಬ್ಧ 


(5 
ಕರ್ಮ ನಾಸ್ತಿಯಾದಲ್ಲಿಯೆ  ವಿಷ್ಣವಿನ ಸ್ಥಿತಿಯೆ:ಂಬ ಸಂಕೊಲೆ ತಡೆ 
ಗಡಿಯಿತ್ತು. ಆಗಾಮಿ ₹ರ್ಮನಾಸ್ತಿಯಾದಲ್ಲಯೆ ರುರ್ರನ ಸಂಹಾರವೆಂಬ 
ಪ್ರಳಯಾಗ್ನಿ ಕಟ್ಟಿತ್ತು. ಇಂತೀ ಮೂನರಂ ದಾಂಟದಲ್ಲಿಯೇ ತಂದೆ 
ತಾಯಿಗಳು ಎನ್ನ ಕೈನಿಡಿನೆತ್ತಿಕೊಂಡು, ಬಸವಾದಿ ಸ್ರಮಥರೆ ಕೈನ 
ಶವ ಮಾಡಿವರಯ್ಯ ಘನ೨ಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಮಡಗು ಎ ಇಡು, ಕೊಡಿಹಾಕು, ಮುಚ್ಚಿತು; ಸಂಚಿತ ಕೂಡಿಸಲ್ಪಟ್ಟ; 
ಅನುಮಾಡು = ಸಿದ್ಧ ಮಾಡು; ಆಗಾಪಿಂ ಇ ಮುಂದಿನ), ತಡೆಗಡಿ=- ಮುರಿ, 
ಕೊಯ್ಯು; 

೨೪. ತೊಟ್ಟ ಬಿಟ್ಟ ಹಣ್ಣುಗಿ ಎನಗೆ ನಿಜೈೆಕೃನ ಬಟ್ಟಿ ನಿರುತ 
ವಾಯಿತ್ತಯ್ಯ. ಪರಿಭವಕ್ಕೆ ತರುವ ಪಂಚ ಭೂತಂಗಳೆಂಬ ವಾರಕವ 
ಪಂಚಬ್ರಹ್ಮಕ್ಕೊಸ್ಸಿಸಿದೆ. ಅಗಣಿತ ಕರಣಂಗಳನೊಳಕೊಂಡು, ಸುಖ 
ಒಂದು ದುಃಖ ಹೆದಿನಾರಕ್ಕೊಳಗು ಮಾಸುನ ಆತ್ಮನೆಂಬ ವಾರಕವ 
ಪರಬ್ರಹ್ಮಕ್ಕೊಸ್ಸಿಸಿದೆ. ಉತ್ಪತ್ತಿ, ಸ್ಥಿತಿ, ಪ್ರಳಯವೆಂಬ ವಾರಕವ ಮೂದೇ 
ವರಿಗೆಣನ್ಲಿಸಿದೆ. ಇಂತಪ್ಪ ಯಣಂಗಳಂ ತಿದ್ದಿ, ಸಿರಿವಂತನಾಗಿ, ಭವ 
ರಾಜನ ಬಲವ ಗೆಲಿಸಿ. ಭೂತಕದ ಭೋಗ ನಚ್ಚ ವ.ಜ್ರೈಂಬ ಕೊಳವ.ಂ 
ಕಳೆದೆ. ನಾನು ಹೊಕ್ಕು ಹೊರಟುಡುವ ತ್ರಿಭುವನನೆಂಬ ತ್ರಿರುರಮಂ 
ಸುಟ್ಟಿ, ಸಂಸಾರವೆಂಬ ಸಪ್ತ ಸಮುದ್ರಂಗಳಂ ದಾಂಟಿಸಿ. ಉನ್ಮನಿಯ 
ಪುರದ ಬಚ್ಚಬರಿಯ ಬೆಳಗನ ಬಯಲ ಬ್ರಹ್ಮನ ಮರೆಹೊಕ್ಕೆನ ಯ್ಯಾ 
ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ 

ನಿರುತಎಾಸತ್ಯ, ನಿಶ್ಚಯ; ವಾರಕ ಎ ತೊಂದರೆ, ಅಡ್ಡಿ; ಕೊಳ - ಸರೋವರ 

೨೫. ಮುಂದನರಿಯದ ಮತಿಗೆಟ್ಟಿ ಮರುಳ ಮನವೇ, ಕಾಲಕಾ 
ಮರ ಗೆಲುವ ಉಪಾಯವಾವುದೆಂದು ತಲೆಯೂರಿ ನೆಲನ ಬರೆವುತಿಸ್ಟೆ. 
ಮೊಲ ಜಂಬುಕಂಗಳ ಹುಯ್ಯಲಿಗೆ, ಆನೆ ಫೌಜನಡ್ಡಮಾಡಬೇಕೇ? 
ಕಾಲಕಾಮರ ಗೆಲುವುದಕ್ಕೆ ಆಲೋಚನೆ ಏತಕಯ್ಯಾ ಮನವೇ? ಪಂಚೇಂದ್ರಿ 
ಯಂಗಳು ಪಂಚ ಬ್ರಹ್ಮನನಲ್ಪ ಅಗಲದಿಪ್ಪುಜೆ ಪಂಚಬಾಣನ ಹರಣದ 
ಕೇಡು. ನಾನು ಪ2ಬ್ರಹ್ಮದಲ್ಲಿಯೇ ಜನನ. ಎನ್ನ ತನು ಮನಧನಂಗಳ 
ಪರಬ್ರಹ್ಮಕ್ಕೆ ಮಾರು ಗೊಟ್ಟಿನೆಂಬ ನಿಚ್ಚಟಿದ ನುಡಿಯೆ ಕಾಲನ ಗಂಟಿಲ 
ಗಾಣ. ಅದು ಹೇಗೆಂದೊಡೆ ಲಿಂಗಾಂಕಿತವಾದ ವೃಕ್ಷಂಗಳ ಮಂಡಲಾಧಿ 


ಹ 


ಘನಲಿಂಗನ ವಚನಗಳು. ೧೭ 


ಯಾದಲ್ಲಿಯೇ ಬ್ರಹ್ಮನ ಸೃಸ್ಟಿಯೆ:ಂಬ ಸೆರೆಮನೆ ಹಾಳಾಯಿತ್ತು. ಪ್ರಾರಬ್ಧ 
ಕರ್ಮ ನಾಸ್ತಿಯಾದಲ್ಲಿಯೆ  ವಿಷ್ಣವಿನ ಸ್ಥಿತಿಯೆ:ಂಬ ಸಂಕೊಲೆ ತಡೆ 
ಗಡಿಯಿತ್ತು. ಆಗಾಮಿ ₹ರ್ವನಾಸ್ತಿಯಾದಲ್ಲಿಯೆ ರುದ್ರನ ಸಂಹಾರವೆಂಬ 
ಪ್ರಳಯಾಗ್ಗಿ ಕೆಟ್ಟಿತ್ತು. ಇಂತೀ ಮೂವರಂ ಇಂಟಿದಲ್ಲಿಯೇ ತಂದೆ 
ತಾಯಿಗಳು ಎನ್ನ ಕೈವಿಡಿಸೆತ್ತಿಕೊಂಡು, ಬಸವಾದಿ ನ್ರಮಥರ ಕೈವ 
ಶವ ಮಾಡಿವರಯ್ಯ ಘನ೨ಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಮಡಗು = ಇಡು, ಕೊಡಿಹಾಕು, ಮುಚ್ಚಿತು; ಸಂಚಿತಎ ಕೂಡಿಸಲ್ಪಟ್ಟ; 
ಅನುಮಾಡು = ಸಿದ್ಧ ಮಾಡು; ಆಗಾಫಿ ಎ ಮುಂದಿನ; ತಡೆಗಡಿ ಎ ಮುರಿ 
ಕೊಯ; 

5೪. ತೊಟ್ಟಿ ಬಿಟ್ಟಿ ಹಣ್ಣುಗಿ ಎನಗೆ ನಿಜೈಕ್ಯುವ ಬಟ್ಟಿ ನಿರುತ 
ವಾಯಿತ್ತಯ್ಯ. ಪಂಭವಕ್ಕೆ ತರುವ ಪಂಚ ಭೂತಂಗಳೆಂಬ ವಾರಕವ 
ಪಂಚಬ್ರಹ್ಮಕ್ಕೊಸ್ಸಿಸಿದೆ. ಅಗಣಿತ ಕರಣಂಗಳನೊಳಕೊಂಡ್ರು, ಸುಖ 
ಒಂದು ದುಃಖ ಹೆದಿನಾರಕ್ಟೊಳಗು ಮಾಡುವ ಆತ್ಮನೆಂಬ ವಾರಕವ 
ಪರಬ್ರಹ್ಮಕ್ಕೊಸ್ಸಿಸಿದೆ. ಉತ್ಪತ್ತಿ, ಸ್ಥಿತಿ, ಪ್ರಳಯವೆಂಬ ವಾರಕವ ಮೂದೇ 
ವರಿಗೊಪ್ಲಿಸಿದೆ. ಇಂತನ್ಸ ಖಯಣಂಗಳಂ ತಿದ್ದಿ, ಸಿರಿವಂತನಾಗಿ, ಭವ 
ರಾಜನ ಬಲವ ಗೆಲಿಸ. ಭೂತಕದ ಭೋಗ ನಚ್ಚ ವ.ಜ್ರೈಂಬ ಕೊಳವ:ಂ 
ಕಳೆದೆ. ನುನು ಹೊಕ್ಕು ಹೊರಟುಡುವ ತ್ರಿಭುವನನೆಂಬ ತ್ರಿರುರಮಂ 
ಸುಟ್ಟ, ಸಂಸಾರವೆಂಬ ಸಪ್ತ ಸಮುದ್ರಂಗಳಂ ದಾಂಟಸೆ. ಉನ್ಮನಿಯ 
ಪುರದ ಬಚ್ಚಬರಿಯ ಬೆಳಗಿನ ಬಯಲ ಬ್ರಹ್ಮನ ಮರೆಹೊಕ್ಕೆನಯ್ಯಾ 
ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ 

ನಿರುತಎಾಸತ್ಯ, ನಿಶ್ಚಯ; ವಾರಕ ಎ ತೊಂದರೆ, ಅಡ್ಡಿ; ಕೊಳ ಎ ಸರೋವರ 


೨೫. ಮುಂದನರಿಯದ ಮತಿಗೆಟ್ಟಿ ಮರುಳ ಮನವೇ, ಕಾಲಕಾ 
ಮರ ಗೆಲುವ ಉಸಾಯವಾವುದೆಂದು ತಲೆಯೂರಿ ನೆಲನ ಬರೆವುತಿಫ್ಸೆ. 
ಮೊಲ ಜಂಬುಕಂಗಳ ಹುಯ್ಯಲಿಗೆ, ಆನೆ ಫೌಜನಡ್ಡಮಾಡಬೇಕೇ? 
ಕಾಲಕಾಮರ ಗೆಲುವುದಕ್ಕೆ ಆಲೋಚನೆ ಏಶಕಯ್ಯಾ ಮನವೇ? ಸಂಚೀಂದ್ರಿ 
ಯಂಗಳು ಪಂಚ ಬ್ರಹ್ಮನನಲ್ಪ ಅಗಲದಿಸ್ಪುದೆ ಪಂಚಬಾಣನ ಹರಣದ 
ಕೇತು. ನಾನು ಪಶೆಬ್ರಹ್ಮದಲ್ಲಿಯೆ ಜನನ. ಎನ್ನ ತನು ಮನಧನಂಗಳ 
ಪರಬ್ರಹ್ಮಕ್ಕೆ ಮಾರು ಗೊಟ್ಟಿನೆಂಬ ನಿಚ್ಚಟದ ನುಡಿಯೆ ಕಾಲನ ಗಂಟಿಲ 
ಗಾಣ. ಅದು ಹೇಗೆಂದೊಡೆ ಲಿಂಗಾಂಕಿತವಾದ ವೃಕ್ಷಂಗಳ ಮಂಡಲಾಧಿ 


J. 


೧೮ ಶಿವಾನುಭವ. 


ನತಿ ಮೊದಲಾಗಿ ಮುಟ್ಟಲಮ್ಮ.”ಆನೆಯ ತನುಜನ ಆಡು ಮುರಿದಡೆ, 
ಹೀನ ವಾರಿಗಪ್ಪುದಯ್ಯ? ಈ ಪ್ರಕಾರದ ಸಮ್ಯಜ್ಞುನೆದಿಂದ ನಿಮ್ಮ ಶರ 
ಣರು ಕಾಲಕಾಮರ ಗೆಲಿದರಯ್ಯ ಫನಲಿಂಗಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 


ಜಂಬುಕ ಎ ನರಿ; ಹುಯ್ಯಲು ಎ ಒದೆರಾಟಿ, ಗುಲ್ಲು, ಪಂಚಬಾಣ ಎ ಕಾಮ; 
ಮಾರು ಕೊಡು - ಬದಲು ಕೊಡು, ತಿರಿಗಿ ಕೊಡು, ಒಪ್ಪಿಸು; ನಿಚ್ಚಟ ಇ ಸತ್ಯತೆ 
ಯುಳ್ಳ; ಮ:ಂಡಲಾಧಿಪತಿ ಅರಸು; 


೨೬. ನುಡಿವೆನು. ನುಡಿಯಲಂಜುವೆನಖಸ್ಯಾ. ಲಿಂಗದ ವಿನೋದಾ 
ರ್ಥವಾಗಿ ಗಮನವಂಕುರಿಸಿ ಒಂದಾನೊಂದು ದೇಶಕ್ಕೆ ಹೋಗುತ್ತಿಪ್ಪಾಗ 
ಆರಣ್ಯ ಮಧ್ಯದಲ್ಲಿ ಹಸಿವೆದ್ದು ಆಸುವ ನಂಡಲೆವು ತಿರುವಲ್ಲಿ, ತೃಷೆಯೆದ್ದು 
ಮನವ ಮತಿಗೆಡಿಸಿ, ಹೆಲ್ಲುಹತ್ತಿ ನಾಲಿಗೆ ತರಗಾಗಿ ಮೂರ್ಛೆಯಾಗುತಿ 
ರುವ ಸಮಯದಲ್ಲಿ ಕರ್ಜೂರ ಮಾವು, ಜಂಬೂಫಲಂಗಳೊಳಗಾದ ಎಲ್ಲ 
ಫಲಂಗಳು ಕಾಯನ್ಮುಕ್ತಿ, ಜೀವನ್ಮುಕ್ತಿ ಯೆಂಬ ಸಂಜೀವನ ರಸಿವ ತುಂಬಿ 
ಕೊಂಡು, ವೃಕ್ಷಂಗಳಡಿಯಲ್ಲಿ ಬಿದ್ದಿರಲು, ಕಣ್ಣಿನಲ್ಲಿ ನೋಡಿ ಮನದಲ್ಲಿ 
ಅದೇ ಹಾನಿ ನೋಡಾ. ಅದೇನು ಕಾರಣವೆಂದೊಡೆ, ಅಂಗಭೋಗ ಅನ 
ರ್ಸಿತ, ಲಿಂಗಭೋಗ ಪ್ರಸಾದವೆಂದು ಆದ್ಯರ ವಚನ ಸಾರುತ್ತಿದ್ದಾವೆ 
ನೋಡಾ. ಇದುಕಾರಣ ಅನರ್ನಿತವ ಭುಂಜಿಸ್ಕಿ, ತನುವ ರಕ್ಷಣ್ಯವ 
ಮಾಡಿ ಶುನಕನ ಬಸಿರಿನಲ್ಲಿ ಬಂದು ಹೊಲೆಯರ ಬಾಗಿಲ ಕಾಯ್ದು ಹಲ 
ನಾಹಾರವನುಂಡು. ನಂಕಕ್ಕಿಳಿಯಲಾರದೆ ಮುಂದ ನರಿಯದೆ ನುಡಿದೆ 
ನಯ್ಯ. ಸತಿಯ ಭಾಸೆ ಪತಿಗೆ ತತ್ಸ ಸಖ ಘನರಿಂಗಿಯ ಮೋಹದ ಚನ್ನ 
ಮಲ್ಲಿಕಾರ್ಜುನಾ. 

ತರಗು ಎ ಒಣ ಎಲೆ. 


೨೭. ಒಡ ಒಡಕು ಹುರಳಿಯ ಹೊಟ್ಟಿಯ ಹುರಿವಾಕೆಯ ಕೈಯ್ಯ 
ಸೊಟ್ಟು, ಕುರುಡುಗಣ್ಣ, ಮೆಲುವಾತ ಡೊಡ್ಡ ಮೂಕೊರೆಗ ಇಂತಿವರು 
ತಮ್ಮ ಭೋಗಕ್ಕೆ ಸುರಸತಿಯ ಭೋಗವ ಜರಿವ ನರಗುರಿಗಳ ನಾನೇ 
ನೆಂಬೆನಯ್ಯ ಘನಲಿಂಗಿಯ ಮೋಹದ ಚನ್ನ ಮಲ್ಲಿಕಾರ್ಜುನಾ. 

ಮೆಲು ಎ ತಿನ್ನು; ಮೂಳೊರೆಗಣ ಕೊಯ್ದ ಮೂಗಿನವ, 


ಘನಲಿಂಗನೆ ವಚನಗಳು. ೧೯ 


೨೮. ಎನ್ನ ಮನೋ ಮಧ್ಯದೊಳಗೊಂದು ಅನುಮಾನ ಅಂಕುರ 
ವಾಯಿಶ್ತು ಕೇಳಾ ಎಲೆ ತಂಗಿ. ಲಿಂಗಾಣತಿಯಿಂದ ಬಂದ ಪದಾರ್ಥವನು 
ಮನವೊಪ್ಪಿ ಲಿಂಗಕ್ಕೆ ಕೊಟ್ಟುದೆ ಪ್ರಸಾದ. ಆ ಪ್ರಸಾದದ ಒಳಗಿರ್ದ ರಸವೇ 
ಪ್ರಸಾದ. ಹೊರಗಿರ್ದುದೇ ಹಿನ್ಬಿ. ಮತ್ತಂ ಹೊರಗಿರ್ದಮಧ.ರನೇ ಪ್ರಸಾದ 
ಒಳಗಿರ್ದುದೇ ಕಠಿಣ. ಕಠಿಣಿಸಿ ಕೊಂಬುದೆಂಬ ಸುಖಶನವ ನುಡಿಯ 
ಲಂಜಿ ನಡಗುತಿಫ್ಸೆನಯ್ಯ. ಅದೇನು ಕಾರಣ ನಡಗ. ತಿರ್ಪೆ? ಪ್ರಸಾದವೇ 
ಪರತತ್ವವೆಂದು ಪ್ರಮಥ ಗಣಂಗಳ ಸಮ್ಯಜ್ಞಾನನ ನುಡಿ ಉಲಿವುತ್ತಿದೆ. 
ಇದುಕಾರಣ ಪ್ರಸಾದವೆಂಬ ಸರತತ್ವದಲ್ಲಿ ಜ್ಞಾನ ಅಜ್ಞಾನಂಗಳೆರಡು 
ಹುದಿಗಿಪುವೆಂದು ನಾನುಡಿಯಲಮ್ಮೆ ತಥಾಪಿ ನುಡಿದಡೆ ಎನಗೆ ಮರ್ತ್ಯದ 
ಮಣಿಹವೆಂಡೆಂದಿಗೂ ತೀರಡೆಂದು ಕಠಿಣ ನದಾರ್ಥವ ಲಂಗಕ್ಕೆ ಕೊಟ್ಟು 
ಕೊಳಲಮ್ಮೆನಯ್ಯಾ ಘನಲಿಂಗಿಯ ಮೋಹನ ಚನ್ನ ಮಲ್ಲಿಕಾಜ.೯ನಾ. 

ಆಣತಿ ಆಜ್ಞೆ; ಕಠಿಣಿಸು ಎ ತೊಂದರೆಗೊಳಿಸು, ಅನ್ಮೆ 2 ಶಕ್ಯನಲ್ಲ, 

೨೯. ಪಿಂಡ ಬ್ರಹ್ಮಾಂಡಂಗಳಿಲ್ಲದಂದು ಅಷ್ಟದಿಕ್ಸಾಲಕರ ಹುಟ್ಟಿಲ್ಲ 
ದಂದು ನಿಷ್ಠಲ ಪರಂಜ್ಯೋತಿ ತಾನೊಂಪೇ ನೋಡು. ಅದು ತನ್ನ 
ಚಿ ತ್ಪಾಂತಿಯ ಸಂಗಸಮರಸದಿಂದ ಮಹಾಲಿಂಗವೆನಿಸಿತ್ತು. ಆ ಮಹಾ 
ಲಿಂಗನೇ ತನ್ನ ಸರಮಾನಂದದಿಂದ ಪ್ರಸಾದಲಿಂಗವೆಂದು, ಜಂಗಮಲಿಂಗ 
ವೆಂದು, ಶಿವಲಿಂಗವೆಂದು. ಗುರುಖಿಂಗವೆಂದ್ಯ, ಆಚ:ರಲಿಂಗವೆಂದು, 
ಹೀಗೆ ಪಂಚರಿಂಗವೆನಿಸಿತ್ತು. ಆ ಪಂಚಲಿಂಗಂಗಳ ಪ್ರುಣ ಲಿಂಗಮುಖ 
ನದಾರ್ಥಂಗಳಾವಾನೆಂದೊಡೆ, ಆಚ:ರ ಲಿಂಗಕ್ಕೆ ಗುರ ಲಿಂಗವೇ ಪ್ರಾಣ, 
ಆ ಪ್ರುಣ ಲಿಂಗಕ್ಕೆ ಆಚಾರಲಿಂಗನೇ ಅಂಗ, ಆ ಅಂಗಕ್ಕೆ ಅಚಾರಲಿಂಗದ 
ಆಚಾರಾದಿ ಪ್ರಸಾದ ಲಿಂಗಂಗಳೇ ಪಂಚಮುಖ, ಆ ಮುಖಂಗಳಿಗೆ, 
ಪಂಚಪ್ರಕಾರನ ಗಂಧಗಳೇ ದ್ರವ್ಯ ಸದಾರ್ಥ. ಗುರುಲಿಂಗಕ್ಕೆ ಶಿವಲಿಂಗವೇ 
ಪ್ರಾಣ, ಆ ಪ್ರಾಣಕ್ಕೆ ಗುರುಲಿಂಗವೇ ಅಂಗ, ಆಅಂಗಕ್ಕೆ ಗುರುಲಿಂಗದ 
ಆಚಾರಾದಿ ಪ್ರಸಾದ ಲಿಂಗಂಗಳೇ ಪಂಚಮುಖ, ಆ ಪಂಚಮುಖಂಗಳಿಗೆ 
ಸಂಚ ಕ್ರಕಾರದ ರಸಂಗಳೇ ದ್ರವ್ಯ ಪದಾರ್ಥ. ಶಿವಲಿಂಗಕ್ಕೆ ಜಂಗಮ 
ಲಿಂಗವೇ ಪ್ರಾಣ, ಆ ಪ್ರಾಣಕ್ಕೆ ಶಿನಲಿಂಗನೇ ಅಂಗ್ಲ ಆ ಅಂಗಕ್ಕೆ ಶಿವ 
ಲಿಂಗದ ಆಚಾರಾದಿ ಪ್ರಸಾದ ಲಿಂಗಂಗಳೇ ಪಂಚಮುಖ, ಆ ಮುಖಂಗೆ 
ಳಿಗೆ ಸಂಚಸ್ರಕಾರ ಸ್ವರೂಪಂಗಳೇ ದ್ರವ್ಯ ಪದಾರ್ಥ. ಜಂಗಮ ಲಿಂಗಕ್ಕೆ 
ಪ್ರಸಾದ ಲಿಂಗವೇ ಪ್ರಾಣ, ಆ ಪ್ರಾಣಕ್ಕೆ ಜಂಗಮಲಿಂಗವೇ ಅಂಗ, ಆ 


೨೦ ಶಿವಾನುಭವ, 


ಅಂಗಕ್ಕೆ ಜಂಗಮಲಿಂಗದ ಆಚಾರಾದಿ ಪ್ರಸಾದ ಲಿಂಗಂಗಳೇ ಪಂಚ 
ಮುಖ, ಆ ಮುಖಂಗಳಿಗೆ ಪಂಚಪ್ರ ಇರದ ಸ್ಪರ್ಶನಂಗಳೇ ರ್ರವ್ಯನದಾರ್ಥ, 
ಆ ಪ್ರಸಾದ ಲಿಂಗಕ್ಕೆ ವ.ಹಾರಿಂಗನೇ ಪ್ರುಣ್ಕ ಆ ಪ್ರಾಣಕ್ಕೆ ಆ ಪ್ರಸಾದ 
ಲಿಂಗವೇ ಅಂಗ್ರ ಆ ಅಂಗಕ್ಕೆ ಪ್ರಕಾನ ಲಿಂಗದ ಆಚಾರಾದಿ ಪ್ರಸಾದ 
ಲಿಂಗಂಗಳೆಃ ಪಂಚಮುಖ, ಆ ಮುಖಂಗಳಿಗೆ ಪಂಚಸ್ರಕಾರದ ನಾದಂಗಳೇ 
ದ್ರವ್ಯಸವಾರ್ಥ. ಈ ಪ್ರಕಾರದಲ್ಲಿ ಪಂಚಲಿಂಗಂಗಳೇ ಪ್ರಾಣ, ಲಿಂಗಮುಖ 
ಪದಾರ್ಥ, ಇಂತಿನರ ನೆಲೆಯ ತಿಳಿದು ತಟ್ಟಿ ಮುಟ್ಟಿದ ಸುಖಂಗಳು 
ಆಯಾಯ ಮುಖಂಗಳಿಗೆ ಕೊಟ್ಟು ತೃಪ್ತಿಯ ಭಾವದಿಂದ ಮಹಾಲಿಂಗಕ್ಕೆ 
ಸಮರ್ಪಿಸುವ ಅವಧಾನ ನಿಮ್ಮ ಶರಣರಿಗಲ್ಲದೆ ಮಿಕ್ಕಿನ ಜಡ ಜೀವಿಗಳವ 
ರೆತ್ತ ಬಲ್ಲರಸಸ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 
ಅವಧಾನ - ಲಕ್ಷ, ಏಕಾಗ್ರತೆ, 

೩೦. ಆಚಾರವಿ೧ಗನ ಅಂಗೈೈಯೆ ಸ್ಯ ಕಗಳವಡಿಸಿಕೊಂಡು ಮಜ್ಜನಕ್ಕೆ 
ರೆದು, ತ್ರಿಪುಂತ್ರಮಂ ಧರಿಸಿ, ಪುಸ್ಪ ಜಾತಿಗಳಿಂದರ್ಸಿಸಿ, ಪೂಜೆಯ 
ಮಾಡುವ ಕರದಲ್ಲಿ ಆ ಪೂಜೆಗೆ ವೆ ಚ್ಚೆ ಸಂಚಸ್ಪರ್ಕನಂಗಳಂ ಮೆರೆಯಲೊ 
ಡನೆ, ಆ ಕರದ ಲ್ಲಿ ಜಂಗಮಲಿಂಗ ನೆಲೆಗೊಂಡಿತ್ತು. ಅ ಲಿಂಗದ ಪ್ರಕಾಶಮಂ 
ನೋಡುವ ನೇತ್ರ ಗಳು ಆ ಪ್ರಕಾಶಕ್ಕೆ ಮೆಚ್ಚಿ ಪಂಚೆ ರ ಮೆಕಿ 
ಯಲೆಇಡನೆ ಅ ನೇತ್ರಂಗಳಲ್ಲಿ ತಿನಲಿಂಗ ನೆಲೆಗೊಂಡಿತ್ತು. ಆ ಲಿಂಗದ 

ಸದ್ವಾಸನೆಯಂ ವಾಸಿಸುವ ಘ್ರಾಣ, ಆ ವಾಸನೆಗೆನೆಚ್ಚಿ ಪಂತೆಗಂಧಂಗಳಂ 
ಮರವ, ಲೊಡನೆ ಆ ಘ್ರುಣವನ್ಲಿ ಆಚಾರಲಿಂಗ "ೆಲೆಗೊಂಡಿತ್ತು. ಆ 
ಲಿಂಗವ;ಂ ಮಂತ್ರ ಸರಸ ವಸೆತ್ತಿಕೊಂಡಾಡುವ ಜಿಸ್‌ ಆ ಮ ಂತ್ರಕ್ಕೆ 
ಮೆಚ್ಚಿ, ೪.12. ಮರೆಯ ಕೊಡನೆ ಆ ಜತೆಯಲ್ಲಿ ಗುರುಲಿಂಗ 
ನೆಲೆಗೊಂಡಿತ್ತು. ಆ ಲಿಂಗಮಂ ಮನವೊಲಿದು ತ್ಸ ನಾದವುಂ 
ಕೇಳಿದ ಶ್ರೋತ್ರ, ಆ ನಾದಕ್ಕೆ ಮೆಚ್ಚಿ, ಪಂಚನಾದಂಗಳಂ ಮರೆಯಲೊ 
ಡನೆ ಆ ಶ್ರೋತ್ರದಲ್ಲಿ ಪ್ರಕಾಶನಲಿಂಗ ನೆಲೆಗೊಂಡಿತ್ತು. ಆ ಲಿಂಗಮಂ 
ನೆನೆವ ಟು ಆ ನೆನಹಿಂಗೆ ಮೆಚ್ಚಿ, ಪಂಚ ಪರಿಣಾಮಂಗಳಂ ಮರೆಯ 
ಲೊಡಕೆ, ಆ ಮನದಲ್ಲಿ ಚಾ ನೆಲೆಗೊಂಡಿತ್ತು. ಈ ಷಡಿಂದ್ರಿ 
ಯೆಂಗಳು ಆ ಲಿಂಗವನನ್ಪಿ ಅಗಲನ ಕಾರಣ ಆ ಲಿಂಗ ಒಲಿದು ಸಡಿದ್ರಿ 
ಯಂಗಳಲ್ಲಿ ಲಿಂಗವಾಗಿ ನೆಲೆಗೊಂಡಿತ್ತು. ಇಂತಪ್ಪ ಇಷ್ಟಲಿಂಗದಲ್ಲಿ ಚತ 
ಶರಣ ನಿನ್ಕೆ ನಿಬ್ಬೆರಗಾಗಿ ಧ್ಯಾನ ಯೋಗಮಂ ಕೈಕೊಂಡು, ಷಡ್ವರ್ಣಂಗಳ 


ಘನಲಿಂಗನ ವಚನಗಳು. ೨೧ 


ಮರೆಯಲೊಡನೆ ಆ ಲಿಂಗ ಒಲಿದು, ಅಂಗವೇಧಿಸಿ ಜ್ಞಾನಕ್ರಿಯಂಗಳಲ್ಲಿ 
ಷಡ್ತಿಧ ಪ್ರಾಣಲಿಂಗವಾಗಿ ನೆಲೆಗೊಂಡಿತ್ತು. ಆ ಪ್ರಾಸಲಿಂಗಂಗಳಂ ಶರಣ 
ಮಂತ್ರ ಮಾಲೆಯಿಂ ಹೈನಯದೊಳಿಂಬಿಟ್ಟಿ, ಮನವನರನ್ಣು ತಾನರೆಯಲ್ಲಿ 
ಜಾ) ಸ್ವನ್ನದಲ್ಲಿ ಪೂಜಿಸುವ ಧಾರಣ ಯೋಗದೊಳಿರ್ದ ಕ್ರಿಯೆಯ 
ಮರೆಯಲೊಡನೆ, ಆ ಲಿಂಗ ಒಲಿದು, ಮನವೇಧಿಸಿ ಭಾವಂಗಳಡಗಿ 
ಕ್ರಿನಿಧ ಭಾವರಿಂಗವಾಗಿ ನೆಶೆಸೊಂಡಿತ್ಮು. ಆ ಭಾವಲಿಂಗಂಗಳಂ ಶರಣ 
ಒಡನೆರೆಯಲೊಡನೆ ಕರ್ಪುರ ಹೋಗಿ ಉರಿಯ ಹಿಡಿದಂತಾದ ಸಮಾ 
ಧಿಯೋಗದೊಳಿರ್ದು, ಜ್ಞಾನವ ಮರೆಯಲೊಡನೆ ಆ ಶರಣಂಗೆ ಆ ಲಿಂಗ 
ಒಲಿದು ಸರ್ವಾಂಗ ಲಿಂಗವಾಯಿತ್ತು ಆತನೆ ಪರಬ್ರಹ್ಮ. ಇದನರಿಯಸಿ 
ಜ್ಞಾನಕ್ರಿಸೆಗಳಿಂದಾಚಿಸಿ, ಲಿಂಗಾಂಗ ಸಂಯೋಗವಾಗದೆ, ಕೆರಹಿನ 
ಟ್ವಿಗೆ ನಾಯಿ ತಲೆಸೂಗುವನಂತೆ ತಮ್ಮ ಅರುಹಿಂಗೆ ತಾವೆ ತಶೆದೂಗಿ, 
ಅಹಂಬ್ರಹ್ಮನೆಂಬ ಚೌತಾಸಿ ಹೊಲೆಯರ ಎನಗೊಮ್ಮೆ ತೋರದಿರಯ್ಯಾ 
ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 


ಅಳವಡಿಸು ಎ ಸಿದ್ಧಪಡಿಕು; ಪರಿಣಾಮ ಎಸುಖ; ನಿಬ್ಬೆಕೆಗು = ಸಂಯೋಗ, 
ವೇಧಿಸು ಎ ಕೂಡು; ಒಡವೆರೆ ೨ ಸಂಯೊಃಗವಾಗು, ಕೂಡು; ಅರುಹು = ಜ್ಞಿನ, 


೩೧. ಕರ್ಶಭೂತಳದ ವರ್ತಮಾನಕ್ಕೆ ಹೇಸಿ, ಮನ ಓತು ನಿರ್ವಾ 
ಣದಾಸೊಹಮಂ ಕೈವಿಡಿನ) ಎನ್ನ ತನುವೆಃ ವನಿತೆ, ಕರಣಂಗಳೇ ದ್ರವ್ಯ, 
ಉರವಣಿಸಿದ ಭಕ್ತಿಯೇ ನೆಲ ಇಂತೀತ್ರಿನಿಧ ಪದಾರ್ಥಂಗಳಂ ಹಿಡಿದು 
ಗಣಂಗಳ ಮುಂದೆ ಕರಸಾತ್ರೆಯೆಂಬ ಕಾಯಕಮಂ ಕಟ್ಟಿದೆ. ಎನ್ನ 
ಸಮಯಾಚಾರಕ್ಕೆ ಸುಷುಮ್ಹ ಮಂಟಿನದನ್ಲಿ ಗುರುವ ತಡೆನೆ. ತ್ರಿಸು 
ಟಯ ಮಂಟಿಸದಲ್ಲಿ ಲಿಂಗವ ತಡೆದೆ. ಕೃದಯ ಮಂಟಿಸದಲ್ಲಿ ಜಂಗ 
ಮನ ತಡೆದೆ. ಎನ್ನ ಸ್ತಿಯಕಾಯಕಮಂ ತಂದು, ರೂಪು ನದಾರ್ಥಂಸೆಳಂ 
ನಿರ್ಭಾವ ಪರಿಯಾಣದಲ್ಲಿ ಗಡಕೆಸಿ ಗುರುವಿನ ಮುಂದಿಕ್ಕಿದೆ. ರುಚಿ 
ಪದಾರ್ಥಂಗಳಂ ಸುಮನ ಸರಿಯಾಣನಲ್ಲಿ ಲಿಂಗದ ಮುಂದಿಕ್ಕಿಸೆ. ತೃಪ್ತಿ 
ಪದಾರ್ಥಂಗಳಂ ಭಾನ ಸರಿಯಾಣವಲ್ಲಿ ಗಡಣೆಸಿ ಜಂಗಮದ ಮುಂದಿ 
ಕ್ಕಿಡಿ. ಇಂತೀ ನಿರಂಜನ ಗುರ.ಲಿಂಗಜಂಗಮ ಸನಿದ ಒಕ್ಕು ಮಿಕ್ಕ 
ಕ್ರಿನಿಧ ಪ್ರಸಾದವನುಂಡು, ಕ್ರಿನಿಧ ಕರ್ಮನಾಸ್ತಿ ಯಾಗಿ ನಾನು ಬದು 
ಕಿರನಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನ. 


ಶಿವಾನುಭವ. 


ಓವ ಪ್ರೀತಿಸು; ನಿರ್ವಾಣ ಎ ಮುಕ್ತಿ; ಗಡಣಿಸುವಾ ಕೂಡಹಾಕು; ಒಗು ಎ 
ಬಿಡು, ಚಲ್ಲು; ನಿರಂಜನ ವ ಶುದ್ಧ 

೩೨. ಶಿವಪ್ರಸಾದ. ಬೀಸರ ವಫೋಗಬಾರದೆಂದು ಎಚ್ಚರಿಕೆ ಅನ 
ಧಾನದಿಂನರ್ಸಿಸಿ, ಪ್ರಕ್ಸುಲನ ಲೇಹ್ಯ ಅಂಗಲೇಸನದಿಂದ ಅವಧಾನನ 
ಮಾಡುತಿಪ್ಪ ಪರಮವಿ ಕ್ತರೇ, ಪದಾರ್ಥವಂ ಕರದಲ್ಲಿ ತಂದುಕೊಟ್ಟರೇನು 
ಮಾಡಿಕೊಂಬಿರ ಸ್ಯಾ. ಭಕ್ತರು ಕ್ರಿಯೆವಿಡಿದು ಪದಾರ್ಥವ ಪರಿ ಬಾಣ 
ದಲ್ಲಿ ತಂದಕಿ ಭಖುಭಕ್ತಿಯಿಂದ್ದ. ಒಸಖ್ಯಾರಸಗ್ಲಿ ಪ್ರಸಾದವ ಸಲಿಸು 
ವದೆ ಎನ್ನ ಕ್ರಿಯಕ್ಕೆ ಸಂದಿತ್ತು. ಅದಲ್ಲಪೆ ಎನ್ನ ಕರಪಾತ್ರವಲ್ಲಿಗೆ ತಂದು 
ಭಿಕ್ಷವ ನೀಡದೆಕ್‌ಕಣಾಡುಡಿ ಪ್ರಸಾದ, ಒಕ್ಕನೆ ಪದಾರ್ಥ ಅದು ಎನ್ನ 
ಜ್ಞಾನಕ್ತೆ ಸಂದಿತ್ತು. ಅದು ಹೇಗೆಂದೊಡೆ, ಹರಿ ಶಬ್ದವ ಕೇಳೆನೆಂದು 
ಭಾಷೆಯ ಮಾಡಿದ ಶಿವಭಸ್ಥೆ ಸತ್ಯಕ್ಕನ ಮನೆಗೆ ಶಿವನು: ಜಂಗಮವಾಗಿ 
ಭಿಕ್ಷಕ್ಕೆ ಬಂದು ಹರಿ ಎನ್ನಲೊಡನೆ ಹಂನ ಬಾಯ ಹುಟ್ಟಿನಲ್ಲಿ ತಿವಿದಳು. 
ಅದು ಅವಳ ಭಾಷೆಗೆ ಸಂದಿತ್ತು. ಅವಳು ಶಿನನೆದ್ರೀಹಿಯೆಳೆ ಅಲ್ಲ. ನಾಥು 
ಸಂಸಾರ ಸಾಗರದಲ್ಲಿ ಬಿದ್ದು ಎಳುತ್ತ ಮುಳುಗುತ್ತ ಕ.ಟಿಕ ನೀರ ಕುಡಿವ 
ಮಾತು ಸಾಸಾಗಳ ಕಾ ಫೋನ ಭುಕಾನಗಢ ನತಿಗ 
ಕೆದ್ಕು ಆಹೆಂಕಾರ ಮಮಕಾರಂಗಳನಳಿದು, ಉಪಾದ್ರಿಕೆ ಒಡಲಾಸೆಯಂ 
ಕಡೆಮೆಟ್ಟಿ ಪೊಡವಿರ್ಯಕ್ನ್‌? ಹುಡಿಗ್‌ಟಿ, ಉಟ್ಟಿದ ತೊರೆಮು ಊರ 
ಹೆಂಗಿಲ್ಲದೆ ನಿ ಡಿಯಾಗ್ಗಾ ನನಾ ಸೋಸಾನವಾಗಿಪ್ಪ ಕರಪಾತ್ರೆ 
ಯೌನಬ ಬಿರಿದ ಬಸವಾದಿ ಸ್ರಮಥಂರಿಕೆಯಾಗಿ ಶಿವನ ಮುಂಡೆ ಕಡುಗಲಿ 
ಯಾಗಿ ನಾನು ಕಟ್ಟಿದ ಬಿರಿದಿಂಗೆ ಹಿಂದು ಮುಂದಾದರೆ ಶಿವನು 
ಕೊಯ್ದ ಕನ್ನಡಿಯ ತೋರಿ ಅಣಕವಾಡಿ ನಗುತಿಸ್ಸನೆಂದು ನಾನು ಕರಪಾ 
ಪ 11523100320 ಎ 182 ಜತ 
ಪ್ರಸಾದ ಒಕ್ಕುದೇ ಪದಾರ್ಥ ಇದು ಎನ್ನ ಸಮ್ಯಜ್ಞಾನದ ಬಿರಿದಿಂಗೆ 
ಸಂದಿತ್ತು. ನಾನು ಪ್ರಸಾದ ದ್ರೋಹಿಯೇ? ಅಲ್ಲ. ಇಂತಲ್ಲದೆ ನಾನು ಮನ 
ಸಿಂಗೆ ಬಂದಂತೆ ಉಂಡುಬ್ಬಾಡಿ, ರೂಪರಸ ಗಂಧವೆಂಬ ತ್ರಿನಿಧ ಪ್ರಸಾದದಲ್ಲಿ 
ಉದಾಸೀನವ ಮಾಡಲಮ್ಮೆನು. ಮಾಡಿದೆನಾದಕೆ ವರಾಹ ಕುಕ್ಕುಟಿನ 
ಬಸುರಲ್ಲಿ ಬಸ್ಸುದು ತಪ್ಪದು. ಇದ ಕಡೆಮುಟ್ಟಿ ನಡಿಸು ನಡಿಸಯ್ಯಾ ಘನ. 
ಲಿಂಗಿಯ ಮೋಹದ ಚನ್ನ ಮಲ್ಲಿಕಾರ್ಜುನಾ. 


ಘನಲಿಂಗನ ವಚನಗಳು. 3೩ 


ಬೀಸರವೋಗು - ನಾಶವಾಗು, ಕೆಡು; ಲೇಹ್ಯ ನೆಕ್ಕಶಕ್ಕ; ಸಂದಿತ್ತು, 
ಒಪ್ಪಿತ್ತು; ಅತಿಗಳೆ-ಮಾರು, ಬಿಡು; ಹುಡಿಗುಟ್ಟೂವ ನಾಶಮಾಡು; ಅಣಕ-ಚೇಸ್ಸೆ 
ವರಾಹ. ಹಂದಿ; ಕುಕ್ಕುಟಿಎ ಕೋಳಿ. 

೩೩. ಅರ್ಪಿತ ಅವಧಾನದ ಕ್ರಮವ ವಿಸ್ಮರಿಸಿ ಒಸ್ಸವಿಟ್ಟು ಹೇಳಿಹೆ, 
ಕೇಳಿರಣ್ಣ. ಭಿನ್ನ ಭೋಜನ, ಪ್ರಸಾನ ಭೋಜನ, ಸಹ ಭೋಜನನೆಂದು 
ಲಿಂಗಾರ್ಸಿತ ಮೂರು ಪ್ರಕೌರವಾಗಿಪ್ಪುದು. ಮುಂದಿಟ್ಟ ಸಕಲ ಪದಾ 
ರ್ಥಂಗಳ ಲಿಂಗಕ್ಕೆ ಕೊಟ್ಟು, ಆ ಲಿಂಗಮಂ ಸೆಜ್ಜೆಯರ ಮನೆಗೆ ಬಿಜ 
ಯ.ಂಗೈಸಿ ಅಂದಂದಿಂಗೆ ಬಂದ ಪದಾರ್ಥಮಂ ಲಿಂಗಕ್ಕೆ ಕೊಡದೆ ಕೊಂಬು 
ದೀಗ ಭಿನ್ನ ಭೋಜನ, ಮುಂದಿಟ್ಟ ಸಕಲ ಪದಾರ್ಥಂಗಳಂ ಲಿಂಗಕ್ಕೆ 
ಒಂದೇವೇಳೆ ಕೊಡದೆ ಎತ್ತಿದ ಭೋಜ್ಯಮಂ ಲಿಂಗಕ್ಕೆ ಕೊಟ್ಟು ಆ 
ಭೋಜ್ಯಮಂ ಇಉುಹದೆ ಕೊಂಬುದೀಗ ಪ್ರಸಾದ ಭೋಜನ, ಮುಂದಿಟ್ಟ 
ಸಕಲ ಸದಾರ್ಥಂಗಳ ಲಿಂಗಕ್ಕೆ ಮೊದಲುಕೊಟ್ಟಿ, ಮತ್ತೆ ಭೋಜ್ಯ 
ಭೋಜ್ಯಕ್ಕೆ ಕೊಟ್ಟು ಕೊಂಬುದೀಗ ಸಹ ಭೋಜನ, ಇಂತೀ ತ್ರಿವಿಧ 
ಭೋಜನದಂತರಂಗದನ್ವಯವ ನಿಮ್ಮ ಶರಣರೇ ಬಲ್ಲರಯ್ಯಾ ಘನ 
ಲಿಂಗಿಯ ಮೋಹದ ಚನ್ನಮಲ್ಲ ಕಾರ್ಜುನಾ. 

ಒಪ್ಪ ಎ ಸೌಂದರ್ಯ, ಸರಿಯಾದದ್ದು; ಸೆಜ್ಜೆ ಎ ಇರುವಸ್ಥಳ; ಭೋಜ 
ಉಣ್ಣತಕ್ಕ ಪದಾರ್ಥ; ಅನ್ವಯ- ಸಂಬಂಧ. 

೩೪. ಶಿವನ ಕೃಪೆಯಿಂದ ಎನ್ನ ಪುಣ್ಯಾ ಹೆಣ್ಣುದೆಂತೆ ಸರ್ವಾಂಗದಲ್ಲಿ 
ಪ್ರಸಾದಂಗಳ ನಾನು ಎಡೆಬಿಡದೆ, ಆಚಾರ ಪ್ರಸಾದವೇ ಆದಿ ಪ್ರಸಾದ 
ವೆಂದು ಧರಿಸಿರ್ದ ಸಂಭ್ರಮವ ನೋಡಾ. ಎಲೆ ಅಮ್ಮ ಮುಕ್ತಿನದವ 
ತೋರುವ ಪ್ರಸಾದವ ತತ್ವದ ಎರಡರ ಮೇಲೆ ಧರಿಸಿದೆ. ಆ ಪ್ರಸಾದವೇ 
ಆದ್ಯಂತವದ ಪಂಚರ್ರಸಾದಂಗಳ ಪಂಚಸ್ಥಾನದಲ್ಲಿ ಧರಿಸಿದೆ. ಪ್ರಸಿದ್ಧ 
ಪ್ರಸಾದವ ಆಕಾಶದಲ್ಲಿ ಧರಿಸಿದೆ. ಸಿದ್ಧ ಪ್ರಸಾದವ ಬ್ರಹ್ಮರಂಧ್ರದಲ್ಲಿ ಧರಿ 
ಸಿದೆ. ಶುದ್ಧಪ್ರ ಸಾದವ ಶಿಖಿಯಲ್ಲಿ ಧರಿಸಿದೆ. ಮಹಾ ಪ್ರಸಾದವ ಪಶ್ಚಿಮದಲ್ಲಿ 
ಧರಿಸಿದೆ. ಇಂತಪ್ಪ ಬ್ರಹ್ಮನೆಂಬ ಮಹಾ ಪ್ರಸಾದಂಗಳ ನಾನು ದಿವಾರಾತ್ರಿ 
ಎನ್ನದೆ, ಪೂಜೆಯ ಮಾಡಿದಲ್ಲಿಯೇ ಎನಗೆ ಪರಮಾರ್ಥದರಿವು ಕೈಸಾರಿತ್ತು. 
ಆ ಪರಮಾರ್ಥದರಿವು ಕೈಸಾರಿದಲ್ಲಿಯೇ ಎನ್ನ ತನು ಮನ, ಧನಂಗಳ್ಳ 
ಪದಾರ್ಥಂಗಳಾದವು. ಆ ಪದಾರ್ಥಂಗಳ ಏಕಚಿತ್ತ ಮನೋಭಾವದಲ್ಲಿ 
ತೋಂಟದ ಸಿದ್ಧಲಿಂಗನಿಂಬ ನಿಃಸ್ಕಲ ಬ್ರಹ್ಮಕ್ಕೆ ಸಮರ್ಪಿಸಿದಲ್ಲಿಯೇ ಎನಗೆ 


೨೪ ಶಿವಾನುಭವ. 


ಅನಿತ್ಯವು ಕೆಟ್ಟು, ನಿತ್ಯವೆಂಬುದು ನಿಜವಾಯಿತಯ್ಯ ಘನಲಿಂಗಿಯ 
ಮೋಹದ ಚನ್ನ ಮಲ್ಲಿಕಾರ್ಜುನಾ. 

೩೫. ಮುಕ್ತಿಗೆ ಸದಾ ಸಂಧಾನದಲಿ ಇಸಬೇಕೆಂದು ಶಿವಕರಣರು 
ನುಡಿವುತಿಪ್ಪರು. ಆ ಸಂಧಾನದ ಹೊಲಬ ನಾನರಿಯೆ. ಎನಗೆ ಮ:ಕ್ತಿಯಿಲ್ಲ. 
ಇನ್ನೇವೆ ಇನ್ನೇವೆನೆಂದು ಕಂಬನಿದುಂಬಿ ಕರಗುತಿಸ್ಪ ವ:ನವೇ, ಗುರು 
ಕೊಟ್ಟ ಸಂಧಾನನೇ ಕರಕಮಲದಲ್ಲಿ ಪ್ರಸನ್ನತ್ವ ಸ್ರಸಾದಮಂ ಸ್ರ ತೃಕ್ಷವಾಗಿ 
ತೋರುತ್ತಿದೆ. ಗುರುಕೊಟ್ಟಿ ಸಂಧಾನವೇ ಎಂಟಿಸಳಿನ ಚೌದಳದ ಮಧ್ಯ 
ದಲ್ಲಿ ಹೊಂಗಳಸದಂತೆ ಥಳಥಳನೆ ಹೊಳೆವುತ್ತಿದೆ. ಗುರುಕೊಟ್ಟಿ ಸಂಧಾ 
ನನೇ ಮುಸ್ಪರವ ಮಧ್ಯದಲ್ಲಿ ರತ್ತ ಮಿಂಚಿನಂತೆ ಕ:ಡಿನರಿದು ಉಂವು 
ತ್ತಿದೆ. ಗುರುಕೊಟ್ಟ ಸಂಧಾನನೇ ಸಂಚಸತ್ರದ ಮಧ್ಯದಲ್ಲಿ ಬೆಳ್ಚಿಂಗಳಲತೆ 
ಯಂತೆ ಬೀದಿವರಿದು ಬೆಳಗು ಬೀರುತ್ತಿದೆ. ಈ ಸಕಾರದ ಬೆಳಗೆ ಮುಕ್ತಿಗೆ 
ಸಂಧಾನವಾಗಿ ಒಪ್ಪುತಿಪ್ಪುದ:. ಇದನೆ ಕಣ್ಣುಂಬಿ ನೋಡಿ ಇದನೆ ಮನದ 
ಣಿವಂತೆ ಹಾಡು. ಇದನೆ ಅನ್ರಿ ಅಗಲದಿಪ್ಪುದೇ ನಿಜಮುಕ್ತಿ. ಇದಕೆ 
ತಪ್ಪದು. ನೀನಂಜಬೇಡ. ಗುರುಕೊಟ್ಟ ಸಂಧಾನವ ಮರೆದು ಭಿನ್ನನಿಟ್ಟ 
ಲಕ್ಷಿನರ ಸಂಧಾನವೆಲ್ಲ ಭವದ ಸಂಧಾನವಯ್ಯಾ ಘನಲಿಂಗಿಯ ಮೋಸದ 
ಚನ್ನಮಲ್ಲಿಕಾರ್ಜುನಾ. 

ಹೊಲಬು ಮುರ್ಮ; ಹೊಂಗಳಸೆ- ಬಂಗಾರದ ಕಳಸ) ಮುಪ್ಪುರೆಷ 
ಮೂರು ಊರುಗಳಿರುವಸ್ಥಳ, ಕುಡಿವರಿಎ ಹುಬ್ಬು; ಬೀದಿನರಿ- ಪಸರಿಸು; 

೩೬. ಕುಂದಣಕ್ಕೆ ಒಪ್ಪುವ ಒರೆಬಣ್ಣದ ಮಿಶ್ರವ ಚಿನ್ನ ಒಕೆವವ 
ಬಲ್ಲನಲ್ಲದೆ ಗೈದುಂಬ ಒಕ್ಕಲ ಮಗನೆಂತು ಬಲ್ಲನ ಸ್ಯಾ? ವಸ್ತುವನೊಡ 
ಗೂಡುವ ಸಂಧಾನದ ನುಡಿಯ ಗಡಣದ ಬೆಳಗ ಲಿಂಗಸಂಧಾಥಿ ಬಲ್ಲನ 
ಲ್ಲದೆ ಆರಿವು ಮರನೆಯನೊಳಗೊಂಡಿಪ್ಪ ವೇಷಧಾರಿಗಳವರೆತ್ತಬಲ್ಲರಯ್ಯಾ 
ಘನಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನಾ. 

ಗಡಣ ಸಮೂಹ. 

೩೭. ಕತ್ತಲೆ ಸತ್ತು ಬೆಳಗು ಬೀದಿನರಿಯಿತ್ತು ನೋಡಾ. ಎಲೆ ಅಮ್ಮಾ 
ನಂಚತತ್ಸಂಗಳ ಮೇಲಿಸ್ಪ ಆಚಾರ ಲಿಂಗದ ನೈಸ್ಕೆಯಬಲದಿಂದ ಅಖಂಡಿಕ 
ಕರಣಂಗಳ ನೊಳಗೊಂಡಿನ್ದ ಈ ಷಣತ್ರಯಂಗಳ ಭೋಗವನಿಕ್ಳಿ ತ್ಯಾಗಾಂಗಿ 
ಯಾದೆ. ಹದಿನೇಳು ಶತ್ವಂಗಳ ಮೇಲಿಪ್ಪ ಜಂಗಮಲಿಂಗದ ಎಚ್ಚರಿನ 
ಬಲದಿಂದ ಅನಂತ ಸವಿಯ ಧೊಳಗೊಂಡಿನ್ಬ ಷಡುರಸಂಗಳಲ್ಲಿ ಲಿಂಗ 


ಭೋಗೋನಸ ಭೋಗಿಯಾಗಿ, ಭೋಗಾಗಿಯಾಡೆ. ಮೂರು ತತ್ವಂಗಳ 
ಮೇಲಿಪ್ಪ ನಿರಾಕಾನಲಿಂಗದ ಆರುಹಿನ ಬಲದಿಂದ ಪ್ರಣಮ ಪಂಚಾಕ್ಷ 
ರಿಯಂ ಸ್ಮರಿಸಿ, ಮನ ಮಹಾಲಿಂಗದಲ್ಲಿ ಯೋಗಎಾಗಿ, ಯೋಗಾಂಗಿ 
ಯಾದಿ. ಚಿದ್ಪೆ)ಹ್ಮಾಂಡದೊಳಗಣ ಖಳು ತಾವರೆಯ ಮೇಲಿಕ್ಸ ನೀಃಸ್ಫಲ 
ಚಿದ್ಬಿಂದುಲಿಂಗಕ್ಕೆ ಪ್ರಾಣಪೂಜೆಯಂ ಮಾಡಿ, ಮನ ಮಹಾಜ್ಞಾನದ ಬಲ 
ದಿಂದ ನನದ್ವೀಸಂಗಳ ಲಿಂಗಂಗಳ ಬೆಳಗು ಪಿಂಡಾಂಡದಲ್ಲಿ ಪ್ರಭಾವಿಸಿ 
ತೋರುತಿನ್ಪುದಾಗಿ, ನಾನು ಸರ್ವಾಂಗಲಿೀಗಿಯಾದೆನಯ್ಯ ಘನಲಿಂಗಿಯ 
ಮೋಹೆದ ಚನ್ನಮಲ್ಲಿಕಾರ್ಜುನಾ. 

ಬೀದಿವರಿಎ ಹೊರಹೊರಡು, ಪ್ರಸಾರವಾಗು; ಅಖಂಡಿತೆಎ ಸಂಪೂರ್ಣವಾಗಿ 
ರುವ; ಈ ಷಣತ್ರಯ ದ್ರವ್ಯ ಹೆಂಡತಿ ಮತ್ತು ಮಕ್ಕಳು ಇನರಿಗೋಸ್ವರ ಆಶೆ; 
ಪ್ರಭಾವಿಸುಷ ಒಡಮೂಡು; 

2೮. ಮಣ್ಣಹಿಡಿದವರೆಲ್ಲರು ಬ್ರಹ್ಮನ ಸೃಷ್ಟಿಗೊಳಗಾದರು ಹೊನು 
ಹಿಡಿದವರೆಲ್ಲರು ವಿಷ್ಣುವಿನ ಸತಿಸೊಳಗಾದಲ್ನು ಹೆಣ್ಣುಹಿಡಿದವರೆಲ್ಲರು 
ರುದ್ರನ ಸಂಹಾರಕ್ಕೊಳಗಾದರು. ಹೊನ್ನು, ಹೆಣ್ಣು, ಮಣ್ಣು ಬಿಟ್ಟು ಲಿಂಗ 
ಸಂಯೋಗವನರಿಯಶೆ, ಸದಾಚಾರನಲ್ಲಿ ತಿರಿದುಂಡ್ಕು, ಆತ್ಮಸುಖಿಯಾದವ 
ಕೆಲ್ಲರು ಫಲಭೋಗಕ್ಕೊಳಗಾದರು. ನಾನು ಮೂರನುಬಿಟ್ಟ ಆರುಕಂಡು 
ಮೂದೇವರಗೆಲಿದೆ ಅರುಬಿಟ್ಟಿ ಮೂರಕಂಡು ಮನಮುಳುಗಿ ಮೂರೊಂದು 
ಪನವದಾಂಟ ಶಿವನೊಳಗಾದೆನಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 

ರಿ. ಶರಣಸಂಭಾಷಣೆಯಿಂದ ಪುರಾತರ ವಚನದ ಪರಮಾಮೃತವ 
ದಣಿಯಲುಂಡು, ಆ ವಚನದ ಹೆಜ್ಜೆ ವಿಡಿದು ಹೋಗಿ, ತ್ರಿವಿಧಲಿಂಗದ 
ಆನ್ಯಂತಮೆಂ ಅರಿದು, ಆ ಲಿಂಗಂಗಳಂ ಅರಿವಿಡಿದಾಚ£ಸಿ, ಷಡಂಗ ಷಡ್ತಿದ 
ಲಿಂಗಂಗಳಿಗೆ ಮಾತೃಸ್ಥಾನವಾನ ನಿಷ್ಕಲ ಬ್ರಹ್ಮವೆನಿಪ್ಪ ಸಿದ್ಧಲಿಂಗ 
ಪ್ರಭುವಕಂಡು, ಆ ಸಿದ್ಧಲಿಂಗ ಪ್ರಭುವಂ ಹೈದಯ ತ್ರಿಪುಟ ಸುಷುಮ್ನ್ನು 
ಎಂಬ ಮೂರು ಸಿಂಹಾಸನದ ಮೇಲೆ ಗುರುಲಿಂಗಜಂಗಮವೆನಿಸಿಕೊಂಡು, 
ಮೂರ್ತಿಗೊಳಿಸಿ ತುಂಬಿತುಳಕದ, ಮಂದಮಾರುತನ ಮೈಸೋಂಕದ, 
ಭಾನುವಿನ ಕಿರಣಕ್ಕೆ ಬಳಲದ, ಚಂಡೆ ್ರೀದಯಕ್ಕೆ ಅಂದವಾಗದ, ಜನರ 
ಕಣ್ಮನಕ್ಕೆ ಆಗೋಚರವಾದ ಜಾಜಿ, ಸಂಪಿಗೆ ಇರುವಂತಿಗೆ, ಮಲ್ಲಿಗೆ 
ಕೆಂದಾವರೆ, ಸೇವಂತಿಗೆ ಎಂಬ ಭಾನ ಪುಸ್ಪಂಗಳಲ್ಲಿ ಪೂಜೆಯಂ ಮಾಡಿ, 


೨೬ ಶಿನಾನುಭವ. 


ಬೀಗಿ ಬೆಳೆವುತಿಪ್ಸಶರಣಂಗೆ ಮತ್ತೆ ಅನುಭಾವದ ಸುಖಸವಿದೋರ್ಪುದೆ 
ಅಯ್ಯಾ? ಕೆನೆಸಾಧ್ಯವಾದಬಳಿಕ ಹಾಲಿನ ಹಂಗೇತಕಯ್ಯಾ ಘನರಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನಾ? 

ಕೆಳದಿ ಸ್ನೇಹಿತಳು; ಬೀಗು ೬ ಹೆಚ್ಚಾಗು; 

೪೦. ಲಿಂಗಾಂಗ ಸಂಬಂಧದ ಭೇದವ ನರಿಯದೆ ನಾವು ಲಿಂಗಾಂಗ 
ಸಂಬಂಧಿಗಳೆಂದು ೪ಂದಚಂದವಾಗಿ ನುಡಿದುಕೊಂಬ ಕ್ರಿಯಾಭ್ರಾಂತರು 
ನೀವು ಕೇಳಿರಿ ಲಿಂಗಾಂಗ ಸಂಬಂಧದ ಉತ್ತರೋತ್ತರದ ನಿರ್ಣಯವ. 
ಹೊರಗಣ ಹುವ್ವನೇತಂದು ಸ್ಥೂಲ ತನುವಿನ ಮೇಲಿಪ್ಪ ಆಚಾರಲಿಂಗಮಂ 
ಪೂಜೆಯಂ ಮಾಡಿ, ತನುವಸಮರ್ನಿಸಿ ಬೇಡಿಕೊಂಡು ಹೊರಗಣ 
ಹೊನ್ನು. ಹೆಣ್ಣು. ವ.ಣ್ಣು ಷಟ್ಟರ್ಮಂಗಳಂ ಬಿಟ್ಟಿದೆ ಇಷ್ಟಲಿಂಗದ 
ಪೂಜೆ. ಒಳಗಣ ಹುವ್ವನೇತಂದು ಸೂಕ್ಷ್ಮತನುವಿನ' ಮೇಲಿಪ್ಪ ಜಂಗಮ 
ಲಿಂಗಮಂ ಪೂಜೆಯಂ ಮಾಡಿ, ಮನನ ಸಮರ್ಪಿಸಿ ಉಪಾನಸ್ಸೆಯಂ 
ಮಾಡಿ, ಒಳಗಣ ಅಂತಃ ಕರಣಂಗಳ ಸುಟ್ಟದೆ ಪ್ರಾಣಲಿಂಗದ ಪೂಜೆ. 
ಮನೋಮಧ್ಯದೊಳಗಿಪ್ಪ ಭಾನಪುಷ್ಪವನೆ ತಂದು ಕಾರಣ ತನುವಿನ 
ಮೇಲಿನ ತೃಪ್ತಿಲಿಂಗಮಂ ಪೂಜೆಯಂ ಮಾಡಿ ಸಂತೋಷಮಂ ಸಮರ್ಥಿಸಿ 
ದೈನ್ಯಂ ಬಟ್ಟು ಜ್ಞಾನ ಕ್ರಿಯಗಳಳಿದುದೆ ಭಾವಲಿಂಗದ ಪೂಜೆ. ಈ ಪ್ರಕಾರ 
ಲಿಂಗಾಂಗದ ಸಾಧಕತ್ವಮಂ ಶಿವರಾತ್ರೆಯ ಸಂಕಣ್ಣಂಗೊಲಿದಂತೆ ಎನ 
ಗೊಲಿದು ಕರುಣಿಸಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಉಪಾವಸ್ಥೆ ಎ ಅಭಿಲಾಷೆ. 

೪೧. ಪರಮ ಲಿಂಗಾಂಗಿಯ ಇರವು ಎಂತಪ್ಪುದಯ್ಯ ಎಂದೊಡೆ, 
ನಾಕ್ಕು ಮೂಲ ಮಂತ್ರದಲ್ಲಿ ಜೋಕೆ ಗುಂದದೆ, ಪಾಣಿ ಶಿವಲಿಂಗಪೂಜೆಗೆ 
ಮಾಣದೆ, ಮನಸಂದು ಪಾದ ನಿಕಾಂತ ವಾಸಕ್ಕೆ ಹರುಷದಿಂದ ಪದ 
ವಿಟ್ಟು, ಗುಹ್ಯಬ್ರಹ್ಮಚಾರಿಯಾಗಿ, ಆನಂದಮಂ ಅಳಿದು, ಪಾಯುವಿನ 
ಗುಣ ಅದಳಸ್ಳದು ಸಹಜವೆಂದು ನೆಲೆಯವಣಾಡಿ, ಕರ್ಮೇಂದ್ರಿಯಂಗಳ 
ಇಲ ಮುರಿದು, ಶಬ್ದ ಮೊದಲು ಗಂಧ ಕಡೆಯಾದ ನಾಲ್ಕೊಂದು ವಿಷ 
ಯಂಗಳು ನುಮನವ ಸೋಂಕುವದಕ್ಕೆ ಮುನ್ನವೇ ಲಿಂಗಾರ್ಪಣವ 
ಮಾಡಿ, ಆ ವಿಷಯಂಗಳಿಗೊಳಗಾಗದೆ, ಆತ್ಮತ್ರಯಂಗಳ ತಾಳಕೊಯ್ದು, 
ಸಂಚಬ್ರಹ್ಮನ ಪಂಚೇಂದ್ರಿಯಂಗಳಲ್ಲಿ ಪ್ರತಿಷ್ಠೆಯಂ ಮಾಡಿ, ಕಾಮು 
ಕತನವ ಕಡೆಗೊತ್ತಿ, ಜ್ಞಾನೇಂದ್ರಿಯಂಗಳ ನೆನಹ ಕೆಡಿಸಿ, ಪ್ರಾಣ ಮೊದ 


ಘನಲಿಂಗನ ವಚನಗಳು. ಸ್ಯ 


ಲಾದ ಮೂರೆರಡು ವಾಯುಗಳ ಜರಿದು, ಸೆರೆವಿಡಿದು ಮೂಲ 
ಇಯುವಿನ ಸಮಮಾಡಿ ಪಂಚವಾಯುಗಳ ಸಂಚನುಂ ಕೆಡಿಸಿ, ಅಂತಃಕ 
ರಣಂಗಳೆಂಬ ಮಾನಸಗಳ್ಳರ ಕಳೆದು ದ್ವಾದಶ ಪತ್ರದ ಹೊಂದಾವ 
ರಿಯ ಲಿಂಗಕ್ಕೆ ನಿರಂಜನ ಪೂಜೆಯುಂ ಮಾಡುವ ಪೂಜಾರಿಗಳಂ ಮಾಡಿ, 
ನರಣಂಗಳಂ ಗೆಲಿದು, ಅಂತಃಕರಣಿಂಗಳಂ ಚಿಂತೆಗೊಳಗು ಮಾಡಿ, 
ಆ ತ್ಮಜ್ಞಾನಮಂ ಅಡಗಿಸಿ ಭೆೋಗಮಂ ನೀಗಿ, ಪಂಚಭೂತಂಗಳೆಂಬ 
ಭೂಸಾಲರಿಗೆ ಸರಿಚಾರಕಶಾವ ಇನ್ಸ ಕೈದು ಜೀವರಿಗೆ ನಿರುದ್ಯೋಗಮಂ 
ಮಾಡಿ, ಫಲಪದಂಗಳನೊದೆದು, ನಿರ್ವಯಲ ಕೂಟಕ್ಕೆ ಮನವಿಟ್ಟು 
ಇಷ್ಟಲಿಂಗಮಂ ಕರಸ್ಥಲದಲ್ಲಿ ಪಿಡಿದು ಪೂಜೆಯಂ ಮಾಡಿ, ಆ ಲಿಂಗಮಂ 
ಅನುಮಿಷ ದೃಷ್ಟಿಯಿಂದ ನೋಡುವದೀಗ ಅಂಗದನೋಟ, ಆದು ರತ್ನಾ 
ಕರ ಜಂಬೂದ್ವೀಪದ ಸುನಾದ. ಬ್ರಹ್ಮದ ಕೂಟ ಹೀಗಲ್ಲದೆ, ಪಂಚ 
ಭೂತಂಗಳ ಕುಟಲ ವ್ಯಾಪಾರಂಗಳೆಂಬ ಬನೆಗೆ ತಾನು ಸಿಲ.ಕೆ ಭಕ್ತಿ 
ಜ್ಞಾನ, ವೈರಾಗ್ಯಮಂ ಸುಟ್ಟಿರುಹಿ, ಉಪಾಧಿಕೆಯಲ್ಲಿ ಒಡನೆರೆದು, 
ಹೊಟ್ಟಿಯಕಿಚ್ಛಿಂಗೆ ಇಷ್ಟಲಿಂಗಮಂ ಕರದಲ್ಲಿ ಪಿಡಿದು, ಪೂಜೆಯವನಾಡಿ, 
ಇದಿರ ಮೆಚ್ಚಿಸುವೆನೆಂದು ಆ ಲಿಂಗವ ನೋಡುವ ನೋಟಿನೆಂತಸ್ಸು 
ದೆಂದೊಡೆ, ಹೊತ್ತು ಹೋಕನ ಕೋಡಗ ತಿರುಗಾಟಕ್ಕೆ ಬಂದು ಮಾಹೆ 
ಕಮಂ ಕಂಡು, ಆ ಮಾಣಿಕವಂ ಕರದಲ್ಲಿ ನಿಡಿದು, ಮೂಸಿ ನೆಕಿ 
ನೋಡಿ ಹಲ್ಲು ಕಿರಿದು ನೋಡಿ, ನೋಡಿ, ಕಾಲನಂ ಕಳೆವ ತೆರನಂತಾ 
ಯಿತ್ತಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 
ಮಾಣದೆ. ಬಿಡದೆ; ಸಂದು ಒಪ್ಪಿ; ಪ್ರತಿಷ್ಠೆ ಎ ಸ್ಥಾಪನ; ಹೊಂದಾನರೆ. 
ಬಂಗಾರದ ಬಣ್ಣದ ಕಮಲ; ಅನುಖಪಿಷ ಎನಿಕಾಗ್ರ; ರತ್ನಾಕರ ಸಮುದ್ರ; 
೪೨. ಮುಚ್ಚಿ ಮೂದಲಿಸಿ ಮೊನೆಗೆಡಿಸುವ ಮಾಯಾ ಪ್ರಪಂಚಜನ 
ಬಲೆಗೆ ಸಿಲುಕದೆ, ನಾನು ಧ್ಯಾನ ಮೌನ ಉಪಾವಸ್ಥೆಯಿ:ಂದ ಷಟ್ಟೋಣೆಯ 
ಸುವರ್ಣ ದ್ವೀಪದ ಅರಸಿನ ಬಲವಿಡಿದು ಪಂಚನಿಂಶತಿ ತತ್ವಂಗಳೆಂಬ 
ಮಾಯಾಸುಭಟರ ಸುಡಕೊಂದು ಪಂಚಬ್ರಹ್ಮನೇ ಸಂಚಭೂತಂಗಳಾಗಿ, 
ತನುವಿಡಿದು ಲಿಂಗನೈಸ್ಕೆಯಿಂದ ಓಂಕಾರಸ್ವರೂಪನಾಗಿ ಅಹೆಂಕರಿಸದೆ, 
ದಾಸೋಹಂ ಭಾವದಿಂದ ತ್ರಿಕೂಟ ಪರ್ವತಕ್ಕೆ ಪಶ್ಶಿಮ ದಿಕ್ಕಿನಲ್ಲಿ ಅನಂತ 
ಕಾರ್ಮುಗಿಲ ಮಿಂಚುಗಳಂತೆ ತೋರುತಿಪ್ಪುದೀಗ ಶಾಂಭವ ದ್ವೀಪ. ಆ 
ಶಾಂಭವ ದ್ವೀಪದಲ್ಲಿ ನೆಲಿಸಿಸ್ಪ ನಿರವಯಲ ಬೆಳ್ಳಿಂಗಳ ಬೀಜಮಂ ನಾನು 


5 ಶಿನಾನುಭವ. 


ಕಂಡು, ಕಂಬಥಿಮಂಬಿ ನಮಸ್ಕಾರಮಂ ಮಾಡಿನ ಧಖನಿಂದ ಬ್ರಹ್ಮ 
ವಿಷ್ಣು, ರುದ್ರ ಇಂತೀ ಮೂನರಂ ಕೆಡಿನೆಟ್ಟಿ ಜನನ ವ:ರಣಂಗಳ 
ಗೆಲಿದು ನಾನು ಹುಟ್ಟು ಗೆಟ್ಟಿನಯ್ಯ ಘನಲಿಂಗಿಯ ಮೋಹದ ಚನ್ನವಮಲ್ಲಿ 
ಕಾರ್ಜುನಾ. 

ಮೂದಲಿಸು ಎ ಸಿಟ್ಟುಮಾಡು; ಪಂಚೆನಿಂಶತಿ- ಇಪ್ಪತ್ತೈದು; ಕಾಮರ್ಮ 
ಗಿಲಿ ಪೂರ್ವದ ಮಳೆಗಾಲದ ಮುಗಿಲು. 

೪೩. ಅಯ್ಯಾ ಪಂಚತತ್ವಂಗಳ ಪಡೆವ ತತ್ವ ಪ್ರತೃಕ್ಷವಾಗವ ಮುನ್ನ 
ಪದ್ಮಜಾಂಡವ ಧರಿಸಿಸ್ಪ ಕಮ ಕ ದಿಕ್ಕಿಗೆ ಲ್ಲನವೂಂನ್ಸ ನಿರ್ಮ ಉರವ 
ಸಾಕಾರವಾಗಿ ನಿರಂಜನನೆಂಬ ಪ್ರಣಮನಾಯಿತ್ತ ತಯ ಯ್ಯಾ. ಆ ನಿರಂಜನ 
ಸ್ರಣಮವೆಂಬ ಮರುಜೀವಣಿಯ ಬೀಜ ಹೆನ್ರಿಂಕಾರ ಮಂಟಿನದಲ್ಲಿ 
ಮೂರ್ತಿಗೊಂಡಿಕ್ತಯ್ಯ. ಆ ನಿರಂಜನ ಪ್ರಣಮನೆಂಬ ಮರುಜೀವಣಿಯ 
ಬೀಜ ತನ್ನ ನಿರಂಜನ ಶಕ್ತಿಯ ನೆನಹಿಂದ ಹಕಾರಚಕ್ರವೆಂಬ ಕುಂಭಿನಿ 
ಯಲ್ಲಿ ಶುದ್ಧಪ್ರಸಾದವೆಂಬ ಮೊಳೆ ನೋರಿತ ತ್ತಯ್ಯಾ. ಆ ಬ್ಯ ಪ್ರಸಾದ 
ವೆಂಬ ಮೊಳ ತನ್ನ ಶೂನ್ಯ ಶಕ್ತಿಯ ಸಂ ಜ್ವೆಯ ೦ವ ಕರ್ನಿಕಾಪ ಪ್ರವೇಶ ಸಂಚ 
ನಾದವನ.ಳ ಸ ಷೋಡಶ RE 4ನ ಹನ್ನೊಂದು: ನೂರು ದಳದ 
ಪತ್ರದಲ್ಲಿ ಪ್ರಣಮ ಚಿತ್ರ ಒಪ್ಪತ್ತಿಸ್ಸ ಹ್ರೀಂಕಾರ ಸಿಂಹಾಸನದ ಮೇಲೆ 
ಸಿದ್ಧ ಪ್ರಸಾದನೆಂಬ ನಳ ಕಳೆರಾಯಿತ್ತ ಸ್ಯಾ. ಆ ಸಿದ್ಧ ಪ್ರಸಾದನೆಂಬ 
ಎಳೆ ತಳಿರು ಪ ಶಾಂತಿಶತ್ತಿ ಯ ಚಲನೆಯಿಂದ " ಮೂರು ಬಟ್ಟಿ ಮ 
ನಲಿಪ್ಪ ಎರಡು ಮಂಟಿನನ ಮನ್ತದಲ್ಲಿನ ರ್ಪ ಪ್ರಸಿದ್ಧಪ್ರನಾ ಇದವೆಂಬ ಮಹಾ 
ವೃ ಬೀಗಿ Fs ಸ್ಯಾ. ಆ ಪ್ರಸಿಸ್ಥ ಪ್ರಸಾವನೆಂಬ ಮಹಾವೃಕ್ಷ 
ತನ್ನ ಜಿಚ್ಛಕ್ತಿ ಯ ಲೀಲಾನಿನೋದನಿಂದ ಸಂಚಶಕ್ತಿಗಳೆಂಬ ನಾಲ್ಕೊಂದು 
ಹೂವಾಯಿತ್ತು ಆ ಹೂವುಗಳೇ ಮಹಾಕೂಟನಿಂದ ಪಂಚರಿಂಗಗಳೆಂಬ 
ಸೂಚಸ್ರ ಕಾರದ ಮೂರೆರಡು ಹಣ್ಮಾಯಿತ್ತು. ಆ ಕಣ್ಣುಗಳ ಆದ್ಯಂತಮಂ 
ಪಿಡಿದು ಸದ್ಯನ್ಮಕ್ತಿಯಾಗಬೇಕೆಂದು ಸದಾಕಾಲನಲ್ಲಿ ಬಖಸುತ್ತಿರ್ಸ 
ಮಹಾ ಶಿವಶರಣನು ತಿಳಿದುನೋಡಿ, ಮನದಲ್ಲಿ ಕಂಡು, ಆರುನೆಲೆಯ 
ನಿಚ್ಚಣಿಗೆಯ ಆ ತರುಲತೆಗೆ ಸೇರಿಸಿ ಜ್ಞಾನಕ್ರಿಯೆಗಳೆಂಬ ದೃಢದಿಂದೇರಿ 
ನಾಲೈೆಲೆಯ ಸೀತವರ್ಣದ ಹಣ್ಣ ಸುಚಿತ್ತ 35 ಹಸ್ತದಲ್ಲಿ ನಿಡಿದ, ಆರೆ 
ಲೆಯ ನೀಲವಣಣದ ಹಣ್ಣ ಸುಬುದ್ಧಿ ಎಂಬ ಹಸ್ತದಲ್ಲಿ ಪಿಡಿದು ಹತ್ತಿ ಕೆಯ 


ಸ್ಪಟಕ ವರ್ಣದ ಹಣ್ಣ ನಿರಹೆಂಕಾರನೆಂಬ ಹಸ್ತ ಲ್ಲಿ ನಿಣದು ಹನ್ನೆಡೆ 


et 


ಘನಲಿಂಗನ ವಚನಗಳು, ರ್ಕ 


ಲೆಯ ಸುವರ್ಣ ವರ್ಣವ ಹೆಣ್ಣ ಸುಮನನೆಂಬ ಹಸ್ತದಲ್ಲಿ ೬ಡಿದ್ದು ಹದಿ 
ನಂಸಿಲೆಯ ಮಿಂಚುನನ್ಣಿನ ಹಣ್ಣ ಸುಜ್ಞಾ ನವೆಂಬ ಹಸ್ತದಲ್ಲಿ ನಿಡಿದ. ಆಸನ 
ಸ್ಥಿರನಾಗಿ, ಕಣ್ಮು "ಲೈ ಜ್ವನ ಚಿಕ್ರುವಿನಿಂ ನಿಟ್ಟಿಸಿ ಟಿ: ಕರಿಂ ನೋಡಿ, 
ರೇಚಕ ಪೂರಕ ಕುಂಭಕಂಗೆಯ್ದು, ೆಣ್ಣುಂಬಿನಾದ, ವೀಣಾನಾದ, 
ಘಂಟಾನಾದ, ಭೆ:ರೀನಾದ, ಮೇಘನಾದ, ಪ್ರಣಮನಾದ, ದಿನ್ಯನಾದ, 
ಸಿಂಹನಾವಂಗಳಂ ಕೇಳಿ, ಹರುಷಂಗೊಂಡು ಆ ಫಲಂಗಳಂ ಮನವೆಂಬ 
ಹಸ್ತದಿಂ, ಮಸಲಂತುಂಬಿ, ಮಾಯಾ ಕೊಳಾಕಳನಾಗಿ, ಪಂಚಭೂ 
ತಂಗಳ ಸಂಚವ ಕೆಡಿಸಿ, ದಶವಾಯುಗಳ ಹಸಗೆಡಿಸ್ಕಿ ಅಷ್ಟಮದಂಗಳ 
ಏಟ್ಟುಗುಟ್ಟಿ, ಶಂತಃಕರಣಂಗಳ ಚಿಂತೆಗೊಳಗುಮಾಡಿ, ಸತ 
ಗಳ ಮುಂದುಗೆಡಿಸಿ, ಸನ್ತ ವೃಸನಂಗಳ ತೊತ್ತಳ ದುಳಿದು, ಜ್ಞಾನೇಂದಿ 
ಯಂಗಳ ನೆನಹುಗೆಡಿಸಿ, ಕರ್ಮೇಂದ್ರಿಯಂಗಳ ಕಾಲಮುನಿದು,, ತನಾ 
ತ್ರಂಗಳ ತಾಳಕೊಯ್ದು, ಅರಿಷಡ್ವರ್ಗಂಗಳ ಕೊರಳನರಿನಮು ಸ್ಫಟಕದ ಪುತ್ಥ 
೪ಯಂತೆ ನಿಜಸ್ವರೂಪನಾಗ್ಯಿ ಎರಡೆಸಳ ಕಮಲ ಕರ್ಣಿಕಾಗ್ರದೊಳಿಸ್ಪ ಪರ 
ಬಹ್ಮದ ಮಾಣಿಕ್ಯ ವರ್ಣದ ದ್ರಿಪಾದಮಂ ಸೆ.ಜ್ಞಾನನೆಂಬ ಹಸ್ತದಿಂ 
ಪಿಡಿದ್ಕು ಓಂಕಾರವೆಂಬ ಮಂತ್ರದಿಂದ ಸಂಕೈಸಿ, ನೀರು ನೀರು ಕೂಡಿದಂತೆ 
ಪರಬ್ರಹ್ಮವನೊಡಗೂಡಿ ಆ ಪರಬ್ರಹ್ಮವು ತಾನಾಗಿ, ಬ್ರಹ್ಮರಂಧ್ಪವೆಂಬ 
ಶ:ಂಭವ ಲೋಕದಲ್ಲಿರ್ಪ, ನಿಃಷ್ಟಲ ಪರಬ "ಬ್ರಹ್ಮದ ನಿರಾಕಾರ ಪಾದಮಂ, 
ನಿರ್ಭಾವನೆಂಬ ಹಸ್ತದಿಂ ಪಿಡಿದು, ೦ಚಪ್ರ ಸಾದನೆಂಬ ಮಂತ್ರದಿಂ 
ಸಂಕೈಸಿ ಕ್ಷೀರ ಕ್ಷೀರ ಬೆಶಿಸಿದಂತೆ ಗ ಹ್ಮನ ನೊಡಗೂಡಿ, ಆ ನಿಷ್ಕಲ 
ಬ್ರಹ್ಮವು ತಾನೆಯಾಗಿ, ಮೂರು ನ iy ಮಧ್ಯದಲ್ಲಿ ಕುಸುಮಹೀಠ 
ದೊಳಿಸ ಸ್ಸ ಶೂನ್ಯ ಬ್ರಹ್ಮದ ಶೂನ್ಯ ಪಾದಮಂ ನಿಷ್ಕಲ ಹಕ್ತ ದಿಂ ಹಿಡಿದು 
ಕ್ಷಕಾರವ ೦ಬ ಮಂತ್ರದಿಂ ಸಂತೈಸಿ ಸುತ ಫೈತವ ಕೂಡಿದಂತೆ ಶೂನ್ಯ 
ಬ್ರಹ್ಮ: ವ ತೊಡಗೂಥಿ ಆ ಶೂನ್ಯ ಬ್ರಹ್ಮವು ತಾನೆಯಾಗಿ ಸಜ ಬ್ರಕ್ಮ್‌ 
ಮು ಚೈತಿ” ಎಂಬ ಒಂಬತ್ತು ನೆಲೆಯ ಮಂಟಿಸದೊಳಿರ್ಪ್ಸ ನಿರಂಜನ 
ಬ್ರಹ್ಮದ ನಿರಂಜನ ಪಾದಮಂ ಶೂನ್ಯವೆಂಬ ಹಸ್ತದಿಂ ಡು ಹಣ್ರಂಕಾರ 
ಮಂತ್ರದಿಂ ಸಂತೈಸಿ ಬಯಲು ಬಯಲು ಬೆರಿಸಿದಂತೆ ನಿರಂಜನ ಬ್ರಹ್ಮವ 
ನೊಡಗೂಡಿ ಆ ನಿರಂಜನ ಬ್ರಹ್ಮವು ತಾನೆಯಾಗಿ ಮಹಾಗುರು ಸಿದ್ದಲಿಂಗ 
ಪ್ರಭುವಿನ ಗರ್ಭಾಬ್ಲಿಯಲ್ಲಿ ಜನಿಸಿದ ಬಾಲಕಿಯಯ್ಯಾ ನಾನು. ಎನ್ನ 
ಹೃದಯ ಕಮಲದೆಂಟು ಮಂಟನದ ಚತುಃಸತ್ರಿಕಾ ಮಧ್ಯದ ಪದ್ಮ ಪೀಠ 


೩೦ ಶಿವಾನುಭನ 


ದಲ್ಲಿ ಎನ್ನ ತಂದೆ ಸ್ತಸ್ತಿರನಾಗಿ ಎನಗೆ ಷಟ್‌ಶ ಖಮಾರ್ಗ ಪೂರ್ವ ಪುನಾ 
ತರ ವಚನಾನುಭಾವ ಭಕ್ತಿಜ್ಞಾನ ವೈರಾಗ್ಯವೆಂಬ ಜೇನು ಸಕ್ಕರೆ ಪರಮಾ 
ಮೃತವ ದಣಿಯಲುಣಿಸಿದನಯ್ಯಾ. ಆ ಜೇನುಸಕ್ಕರೆ ಪರಮಾಮೃತನ 
ದಣಿ ಯಲುಣಲೊಡನೆ ಎನ್ನ ಬಾಲಕ್ರ ಕೆಟ್ಟು ಯವ್ವ ಸ ಬೆಳೆದು, ಬೆಡಗು 
ಕುಡಿವರಿದ್ದು, ನೂಟುಜವ್ವನೆ ಯಾಡೆನೆಯ್ಯಾ ನಂ ತ ಎನಗೆ ನಿಜನೋಕ್ಸ 
ವೆಂಬ ಮನ್ಮಥ ವಿಕಾರ ಎನ್ನ ನಂಡಲೆದುಅಳ್ಬು ನಿಂದಲ್ಲಿ ನಿಲ್ಲಲೀಸದಯ್ಯಾ.. 
ಅನಂತಕೋಟ ಸೋಮ ಕೂರ್ಯ ಪ್ರಕಾಶವನುಳ್ಳೆ ಪರಂಜ್ಯೋತಿಲಿಂಗವೆ, 
ನಿಮ್ಮ ಕೃಪೆ ಎಂಬ ಶುಭಲಗ್ನ ದಲ್ಲಿ ಎನಗೆ ಶಿವಾನಂದ ಭಕ್ತಿಯೆಂಬ ತಾಳಿ 
ಬಂದಿಯ ಕಟ್ಟಿ ಮಂತ್ರ ವದೆ ಕುಮ ಂತ್ರವ ನುಡಿಯೆ:ನೆಂಬ_ಕಂಠ್ರಮಾಲೆ 
ಯ್ರಧರಿಸ್ಕಿ, ಅರ್ಪಿತವ್ಪದೆ ಅನರ್ನಿತವ ಪರಿಮಳಿಸೆನೆಂಬ ಮೌಕ್ತಿಕದ 
ಕಟ್ಟುಣಿ ಮೂಗುತಿಯನಿಕ್ತೆ ಸುಶಬ್ದವಲ್ಲವೆ 9 ೨ನಶಬ ನಿವ ಕೇ ಳೆನೆಂಬ ರನ: ರನ್ನದ 
ಕರ್ಣಾಭರಣಂಗಳ ತೊಡಿಸಿ, ಶರಣತ್ತನಲ್ಲದೆ “ಜೀವತ್ತವನೊಲ್ಲೆ ನೆಂಬ 
ತ್ರಿಪುಂಡ್ರಮಂ ಧರಿಸಿ ಕ್ರಿಯೆಯಲ್ಲಿ ಸಸೆತಾ ಸತಾರಾ ಪಾ 
ಬೊಟ್ಟನಿಕ್ತಿ ನಿನ್ಮನ೨ಗಲ್ಲನೆ ಅನ್ರರಿಗೆರಗೆನೆಂಬ ಕನಕಲತೆಯ ಬಾಸಿಗಮಂ 
ಕಟ್ಟಿ ಸ್ಟೆ ಸಮ್ಯಜ್ಞಾ ನವಲ್ಲದೆ ಅಜ್ಞಾನವ ಹೊದ್ದೆ ನೆಂಬ ನವಮಕೂಲವುನು 
ಸ ಲಿಂಗಾಣತಿಯಿಂದ ಬಂದುದನಲ್ಲ ದೆ oN ರತಿಯಿಂದ ಬಂದುದ 
ಮುಟ್ಟಿನೆಂಬ ರನ ಗಂಕಣಮಂ ಕಟ್ಟಿ ಶರಣ ಸಂಗವಲದೆ ಪರಸಂಗವ 
ಮಾಡೆನೆಂಬ ಜರಿಮಳಮಂ ಲೇಪಿಸಿ, ಶಿವಪದವಲ್ಲದೆ ಚತುರ್ವಿಧ ಪದಂಗಳ 
ಬಯಸೆನೆಂಬ ಹಾಲು ತುಸ್ಪಂಗಳೆ ಕುಡಿಸಿ, ಪ್ರಸಾದವಲ್ಲದೆ ಭಿನ್ನರುಚಿಯ 
ನೆನೆಯೆನೆಂಬ, ದ ನಿತ್ತು ಸ೭ಗರಂಗೆಯ್ನು ನಿನ್ನ ಕರುಣ 
ಪ್ರಸಾದನೆಂಬ ವಸಂತ ಚಸ್ಪರದಲ್ಲಿ ಕ್ರವ ಥಗಣಂಗಳ ಮಧ್ಯದಲ್ಲಿ ಎನ್ನ 
ಮದ್ದುವೆಯಾಗಯ್ಯಾ ಘನಲಿಂಗಿಯ ಮೋಹದ ಚನ್ನಮಕ್ಲಿಕಾರ್ಜುನಾ. 
೪೪. ಲೋಕದೆ ನಚ್ಚ ಮಚ್ಚನೇ ಗಿ, ನಿಚ್ಚಟಿನಾಗಿ ಜ್ಞಾನ 
ಕ್ರಿಯೆಗಳಿಂದಾಚರಿಸ್ಕಿ, ಅಂಗ ಲಿಂಗ ಸಂಬಂಧಿಗಳಾದ ಶಿವಲಿಂಗ ಮೋಹಿ 
ಗಳು ನೀವು ಕೇಳಿರಯ್ಯ, ಶರಣರು ಮುಕ್ತಿ ಸೈಸುರಕ್ಕೆ ಹೋಗುವ ಬಟ್ಟೆಯ 
ಬೆಡಗು ಬಿನ್ನಾಣದ ಪರಿಯ. ಆ ಮುಕ್ತಿಸ ಪುರಕ್ಕೆ ಹೋಗುವ ಹಾದಿಯಲ್ಲಿ, 
ಒಂದು ಸುಚನರ್ಣದ ಕಣ್ಣು ಮನನೆಟ್ಟಿದ ಮಹಾ ಸಟ್ಟಣವಿದೆ. ಆ 
ಸಟ್ಟಣವ ಕಟ್ಟಿದ್ದು ಮೊದಲಾಗಿ, A ಹಾಳಾಗಿರ್ಪ್ಸುದು. ಆ ಪಟ್ಟಿ 
ಣದ ನಡುನೆ ಹೋಗುತಿರ್ಸ ಹಾದಿಯಲ್ಲಿ ಅಹಂಕಾರ, ಮಮಕಾರಂಗ 


ಫನಲಿಂಗನ ವಚನಗಳು. ಸ 


ಳೆಂಬ ವೆರಡು ಪಟ್ಟಿಣಂಗಳು ತುಂಬಿತುಳುಕುತ್ತನೆ. ಆ ಎರಡು ಪ 
ಣಕ್ಕೆ ಹೋಗುವ ಹಾದಿ ಎಲ್ಲ ಹೆಬ್ಬಟ್ಟಿ ಗಳಾಗಿಫ್ಪವು. ಆ ಎರಡು ಪ 
ಣದ ದಿಕ್ಕಿನಲ್ಲಿ ಒಂದು ಭಕ್ತಿಸುರನಿದೆ ಆ ಭಕ್ತಿಸುರಕ್ಕೆ ಹಾಡಿ ಇ 
ಆ ಭಕ್ತಿಸ:ರಕ್ಕೆ ಹೋದಲ್ಲದೆ ಮುಂದಣ ಮುಕ್ತಿಪುರದ ಬಟ್ಟೆ ಕಾಣಬಾ 
ರದು. ಆ ಮುಂದಣ ಪಯಣಗತಿಯ ಸಂಚದೋವರಿಯ ಸಂಚನುಂ 
ಶರಣ ಮನದಲ್ಲಿ ತಿಳಿದು, ಈ ಹೆಬ್ಬಟ್ಟಿಗಳನ್ಲಿ ಹೋದರೆ ಎಂಬತ್ತನಾಲ್ಯು 
ಲಕ್ಷ ಪ್ರಕಾರದ ಪರಮಂಡಲನಸ್ಲಿ ಸುಳಿವುದು ತಪ್ಪದೆಂದು ಅದಕ್ಕೆ 
ಹ್ಯೇಯವಂ ಮಾಡಿ, ತನ್ಮನರು ಹೋದ ಬೆಂಬಳಿನಿಡಿದು ಹೋಗಿ, ಭಕ 
ಪುರಮಂ ಕಂಡು, ಆ ಭಕ್ತಿನುರದ ನಡುವೆ ಹೋಗುತಿನ್ಸ ಹಾವಿಯಲ್ಲ, 
ಫೇರ್ಬುಲಿ, ಕರಡಿ, ಕಾಳರಕ್ಕಸಿ, ಕರಿಘಟಿ ಇನ್ಸ ಮಹಾ ಸರೋವ 
ರದ ಅರಣ್ಯವಿದೆ. ಆ ಸರೋವರದ ಮಧ್ಯದಲ್ಲಿ ಎಂಟೆಸಳೆ ಚೌಕಮಂಟಿ 
ಪದ ಸುವರ್ಣ ವರ್ಣದ ದೇಗುಲನಿದೆ. ಆ ದೇಗುಲದಲ್ಲಿ ಮುಕ್ತಿ ರಾಜ್ಯಕ್ಕ 
ಪಟ್ಟಗಟ್ಟಿವ ಸಮರ್ಥಿಕೆಯನುಳ್ಳ ಜಂಗಮಲಿಂಗವಿದೆ. ಆ ಜಂಗವುಮಂ 
ಶರಣ ಕಂಡು ಹರುಷಂಗೊಂಡು, ಭಾವದಲ್ಲಿಯೇ ಷೋಡಶೋಸ 
ಚಾರ ಅಪ್ಪ ನಿಧಾರ್ಚನೆಗಳಿಂದ ಪೂಜೆಯಂ ಮಾಡಿ, ತನ್ನ ಮನದಲ್ಲಿ 
ಅಭಿಸ್ಟೆಯಂ ಮನ ನೆನೆದಂತೆ ಮನದಲ್ಲಿ ಬೇಡಿ, ದೇಹ, ಪ್ರಾಣಕ್ಕುಳ್ಳ 
ಸಮಸ್ತ ಕರಣಾದಿ ಗುಣಂಗಳನೆಲ್ಲವಂ ಸುಟ್ಟು, ಬೊಟ್ಟಿಕ್ಕಿ ನಿರ್ಮಲ 
ಸ್ವರೂಪನಾಗಿ, ಅಲ್ಲಿ ನ ಆದ ಮುಂದೆ ನಡೆವುತಿಪ್ಪಾಗ ಉರ್ಧ್ವ ದಿಕ್ಕಿನ ಆಕಾ 
ಶದಲ್ಲಿ ಆನೇಕ ಜೋದ್ಯವನೊಳಗೊಂಡಿವ್ಪ ತ್ರಿಷುರಮಂ ಕಂಡು, ಆ 
ಕ್ರಿಸುರದ ಮೇಲೆ ಬ್ರಹ್ಮರಂದ್ರವೆಂಬ ಕೈಲಾಸದ ಕಡೆಯ ಬಾಗಿಲೊ 
೪ಪ್ಪ ಐಕ್ಯಸ್ಪಲವೆನಿಸುವ. ಆರು ನೆಲೆಯ ಮಾಣಿಕ್ಯವರ್ಣದ ಉಳ್ಬರಿ 
ಗೆಯ ತಳಮಂ ಕಂಡು, ಪತಿಯಿಸ್ಸೆ ಮನೆಯ ಬಾಗಿಲ ಸತಿಸಾರು 
ವಂತೆ ಶರಣ ಆ ಉಪ್ಪರಿಗೆಯ ಬಾಗಿಲಂ ಸಾರಿ, ಆ ಬಾಗಿಲಲ್ಲಿ ಡಾಕಿಠಿ, 
ಶಾಕಿನಿ, ರಾಕಿಣಿ, ವಾಕಿಣಿ ಕಾಕಿಣಿ, ಹಾಕಿಣಿಯರೆಂಬ ಷಡ್ವಿಧ ಶಕ್ತಿ 
ಗಳಿಗೆ ಆದಿ ನಾಯಕಿಯಾಗಿಪ್ಪಳು. ಊರ್ಧ್ವ ಕುಂಡಲಿ ಎಂಬ ಜ್ಞಾನ 
ಶಕ್ತಿ, ಆ ಶಕ್ತಿ ಬಾಗಿಲಿಗೆ ದ್ವಾರಪಾಲಕಿಯಾಗಿಫ್ರಳು. ಅವಳು ಅಂಗರ 
ತಡೆವಳು, ನಿರಂಗರಂ ಬಿಡುವಳೆಂಬುದಂ ಶರಣ ತನ್ನ ಮನದಲ್ಲಿ ತಾನೇ 
ತಿಳಿದು, ಅನ್ಲಿಪ್ಪ ಮಹಾಲಿಂಗಮಂ ಶರಣ ಮಂತ್ರ ಮಾಲೆಯಂ ಮಾಡಿ 
ಮನದಲ್ಲಿ ಧರಿಸಿ, ಸೋಮಸೂರ್ಯ ಕಲಾಸ್ತಮಂ ನಿಲಿಸಿ ಕುಂಭಮಂ 


೩೨ ಶಿವಾನುಭವ. 


ಇಂಬುಗೊಳಿಸಿ, ರೇ ಂ ಮೇಂ ಯೆಂನು ರು0ಕಶಿಸುಕಿಪ್ಪ ಫೆಣ್ಣುಂಬಿ 
ನಾದಮಂ, ತಿಣಿ ತಿಣಿಯೆಂದು ಸಣ್ಣ ರಾಗದಿಂದ ಮನನ ಸೋಂಕು ತಿಪ್ಪ 
ವೀನಣಾನಾದನಮುಂ, ಲಿಂಗಾ ಲಿಂಗಾ ಎಂದು ಕಕೆವುತಿಪ್ಪ ಘೋಟಾನು 
ದವುಂ, ಢಾಂಢಾಂ ಎನುತಿಪ್ಪ ಪೂರಿತವಾನ ಭೇರಿ(ನಾಾವಮಂ, ಚಿಟಿ 
ಪಟಲ್ಕು ಧಿಗಿಲುಳುಗಿಲೆನುತಿಸ್ತ ಮೇಘನಾದಮಂ, ಓಂ ಓಂ ಎಂದು 
ಎಲ್ಲಿ ಎಡೆವಿಡಸೆ ಉಲಿವುತಿನ್ಸ ಪ್ರಣಮನಃದಮಂ, ಜೇಂ ಹಾಂ ದ್ರೀಂ 
ಹ್ರೊಂಹ್ರೇಂ ಕ್ರಃ ಎಂದು ಬೆಳಗು ಬೀರುತಿನ್ಸ ದಿವ್ಯನಾದಮಂ, 
ಆರಣ್ಯಘೋಳಿಡುವಂತೆ ಹೂಂಕಂವಸುತಿಪ್ಸ ಸಿಂಹೆನಾದನುಂ ಈ ಪ್ರಕಾ 
ರದ ನಾದಂಗಳಂ ಶರಣ ಕೇಳಿ ಮನದಣಿನು ಹೆಶೆಸಂ ಮಿಕ್ಕು ಆ 
ಬಾಗಿಲ ದಾಂಟಿ ಪಸ್ಕಿನು ದಿಕ್ಕಿಗೆ ಮುಖನಾಗಲೊಡನೆ ಚೌಕ ಮಧ್ಯ 
ದಲ್ಲಿ ವಜ್ರ ವೈಢೂರ್ಯ ಪುಷ್ಯರಾಗ ಗೋಮೇಧಿಕ ಇಂತಿವರೊಳ 
ಗಾವ ನವರತ್ನದ ರಂಭ, ಬೋದಗೆ ಹಲಿಗೆಗಳಿಂದ ಅನುಗ್ಸೈ ಯ್ತು ತೀರಿ 
ಸಿದ ಮಹಾ ಶ್ರೀಗುರುಏನ ಒಡ್ಡೋಲಗದ ಹಜಾರದ ಪ್ರಭೆಯ ಆಕಾಶ 
ವನಲೆವುತಿರ್ನುದಂ ಕಂಡು ಬಹಿಶಾನಶಣವ ಸೇರಿರ್ಪಪ್ರಾಕಾರದ ಕೊಂಟಿ 
ಎರಡು ಹದಿನಾರು ಕೊತ್ತಳಗಳಲ್ಲಿ ಈಶಾನ ಪ್ರಜನ್ಯ ಜಯಂತರೊಳ 
ಗಾದ ಮೂನತ್ತೆರಡು ತಂಡದ ಅನಂತ ವಸ್ತು ದೇವತೆಗಳ ಕಾವಲು 
ಆತ್ಯುಗ್ರಮಂ ಕಂಡು ಶರಣರ್ಗೆ ತಡಹಿಲ್ಲನೆಂಬುದಂ ತನ್ನ ಮನಜ್ಞಾನ 
ದಿಂದನೇ ಅರಿದು ಕಾನಲಾಗಿಪ್ಪ ಸಮಸ್ತ ದೇವತೆಯರ ಕೃಪಾದೃಷ್ಟಿ 
ಯಿಂದ ಸಂತೈಸಿ ಮುಕ್ತಿಪುರಕ್ಕೆ ಮೂಲಸೂತ್ರವಾದ ಬ್ರಹ್ಮರಂಧ್ರದ, 
ಪೂರ್ವ ದಿಕ್ಕಿನ ಚಂದ್ರ ಮಂಡಲದಲ್ಲಿಪ್ಪ ಬಾಗಿಲ ಬೀಗಮಂ ತೆಗೆದು 
ಶರಣ ಒಳಹೊಗಲೊಡನೆ ಬಹಿರಾವರಣದ ವೀಧಿ ಓಲಗದೊಳಿನ್ಸ ಹೆರಿ 
ಸುರ ಬ್ರಹ್ಮಾದಿ ದೇವತೆಗಳು, ಮನುಮುನಿಗಳು, ಗರುಡ ಗಂಧರ್ವ 
ಇಂದ್ರ, ಚಂದ್ರರೊಳಗಾದ ಅನಂತಕರೆಲ್ಲರು ಚಿನರಿ ಕೆಲಸಾರಿ, ಸೋಮ 
ಬೀದಿಯೊಳಿಪ್ಪು ಅನಂತ ರುದ್ರರೊಳಗಾದ ಇಸ್ಸತ್ತುನಾಲ್ಕು ತಂಡದ 
ಅನಂತರು ಶಿವನ ಒಡ್ಡೋಲಗದ ವೈಭವವ ನಡಿಸುವ ಪರಿಚಾರಕರು 
ಅವರು ಬಂದು, ಶರಣಲಿಂಗದ ದೃಷ್ಟಿ ಸಂಧಾನವಾಗಲೆಂದು ಸಮು 
ಖವಂ ಮಾಡೆ ಸೂರ್ಯ ಬೀದಿಯೊಳಿಪ್ಪ ಉಮೆಚಂಡೇಶ್ವರ ನಂದಿಕೇ 
ಶ್ವರರೊಳಗಾದ ಹದಿನಾರು ತಂಡದ ಅನಂತ ರುದ್ರರು ಬಂದು ಶರಣನ 
ಸನ್ಮಾನವ:ಂ ಮಾಡಿ, ಆಗ್ನಿ ಬೀದಿಯೊಳಿಪ್ಪ ವಾನ ಜ್ಯೇಷ್ಠೆಯರೊಳ 


ಘನಲಿಂಗನ ವಚನೆಗಳು. ೩೩ 


ಗಾದ ಎಂಟು ತಂಡದ ಅನಂತ ಶಕ್ತಿಯರು ಬಂನು ಶರಣನ ಇದಿರು 
ಗೊಳ್ಳೆ, ಕರ್ಣಿಕಾ ಬೀದಿಯೊಳಿಪ್ರ ಅಂಬಿ? ಗಣಾನಿಯರೊಳಗಾದ ನಾಲ್ಕು 
ತಂಡದ ಅನಂತ ಶಕ್ತಿಯರು ಬಂದು, ಶರಣನ ಕೈವಿಇದು ಕರಕಾರ 
ಈ ಸಿಂಹಾಸನಕ್ಕೆ ಮೇಲ: ಗದ್ದಿಗೆಯೆನಿಪ್ಪ ಸಿಂಹ:ಸನ ಶ.ಬ್ರವರ್ಣ 
ಹತ್ತುನೂರು ದಳವ ಗರ್ಭೀಕರಿಸಿಕೊಂಡು, ಬೆಳಗುತಿಪ್ಪುಡೊಂದು ಮಹಾ 
ಕಮಲ, ಆ ಕಮಲದ ದಳಂಗಳೊಳಗಿಪ್ಪ ಪ್ರಣನು, ಆಗ್ರಣಮ ಸ್ವರೂಪ 
ವಾವ ಬಸವಾದಿ ಅಸಂಖ್ಯಾತ ಪ್ರಮಥ ಗಣಂಗಳು, ಆಪ್ರರುಥ ಗಂಗ 
೪ಗೆ ಶರಣಭಾವವಲ್ಲಿಯೇೇ ಸಾಸ್ಟಾಂಗವೆರಗಿ, ನಮ:ಸ್ಪಾರನಂ ಮಾಡಿ, 
ಆ ಗಣಂಗಳ ಕೃರಾದೃಷ್ಟಿಯಿಂದ ಶರಣನ ಮೈ ದಡಹಿ, ಅನಂತಕೋಟ 
ಸೋಮ, ಸೂರ್ಯ, ಕಲಾಗ್ದಿ, ಮಿಂಚು ನಕ್ರತ್ರ?ಸಳು ತಮ್ಮ. ಮ್ರ 
ಪ್ರಕಾಶಮಂ ಒಂದೇ ವೇಳೆ ತೋರಿದ ಬೆಳಗಿನೊಡ್ಡವಣೆ ಸಂಚಸತ್ರಂಗ 
ಳಾವರಣವಾಗಿ ತೋರ್ನ ಹದಿನಾರು ದಳಂಗ;ಲ್ಲಿಪ್ಪು ಷೋಡಶಕಲಾ 
ಪುಂಜವೆನಿಸುವ ಪದ್ಮಿನೀ ಚಂದ್ರಿನಿಯರೊಳಗಾದ ಷೋಡಶಲಾವಣ್ಯ 
ಶಕ್ತಿಯರ ಬೆಳಗಂ ಕಂಡು, ಆ ಬೆಳಗಿನೊಡ್ಡವಣೆ ಬಯಲಾಯಿತ್ತು. 
ಕರ್ಣಿಕಾ ಪ್ರದೇಶದ ಪಂಚ ಮಂತ್ರಂಗಳೊಳಗಿಪ್ಪ ಪಂಚೆಸ್ರಣಮಂಗಳ 
ಬೆಳಗಂ ಕಂಡು, ಆ ಲಾವಣ್ಯ ಶಕ್ತಿಯರ ಬೆಳಗು ತೆಗೆಡೋಷಡಿತ್ತು. ಕರ್ಣಿ 
ಕಾಗ್ರದೊಳು ನಿಜನಿವಾಸಿಯಾಗಿ ಮೂರ್ತಿಗೊಂಡಿಸ್ಪ ನೀಷ್ಮಲ ಬ್ರಹ್ಮದ 
ಚಂಣದಂಗುಲಿಯ ನಖದ ಬೆಳಗ ಕಂಡು, ಆ ಪ್ರಣನುಂಗಳ ಬೆಳಗು 
ತಶೆವಾಗಿದವು. ಇಂತನ್ಸ ಘನಕ್ಕೆ ಘನವಾದ ಮಹಾಘನ ಲಿಂಗಮಂ 
ಶರಣ ನಿಟ್ಟಿಸಿ ಕಟ್ಟಕ್ಟರಿಂ ನೋಡಿ ಮನ ನಲಿದು, ಆನಂಹಾಶ್ರುಜಲಂ 
ಸುರಿದು, ಪುಳಕಂಗುಳುಣ್ಮೆ ರೋಮಾಂಚನ ಗುಡಿಗಿಟ್ಟಿ ಪ್ರಣಮದ 
ನುಡಿ ತಡಂಬಡಿಸಿ ನಡೆದಟ್ಟಣಿಸುನ ಕಾಲದಲ್ಲಿ ಕರ್ಸುರದ ಪ ತ್ಮಳಿ 
ಬಂದು ಉರಿಯ ಪುತ್ಥಳಿಯ ನಾಲಿಂಗಿಸಿದಂತೆ, ಶರಣ ಬಂದು ಆ ಘನ 
ಲಿಂಗಮಂ ಅಮರ್ದನ್ಪಿ ಪುಷ್ಪ ಪರಿಮಳದಂತೆ ಏಕನಾಗಿ ಆ ಘನಲಿಂಗ 


ತಾನೆಯಾದ ಮಹಾ ರುರುಸಿಸ್ತಲಿಂಗೇಕೃರ ಪ್ರಭುವಿನ ಶ್ರೀಚರಣನುಂ 
ನಾನು ಕರಸ್ಪಲದಲ್ಲಿ ಸಿಡಿದು ಸೂಜೆಯೌಮಾಡಲೊಡನೆ ಎನ್ನ ತನುವೇ 


ಪಂಚಬ್ರಹ್ಮ, ಪ್ರಣಮವೇ ಪಂಬ್ರಹ್ಮನಾಯಿತ್ತು. ಪ್ರವೃತ್ತಿಯ ಬಟ್ಟಿಯ 


೭೩ 


ಹುಲ್ಲು ಸುಟ್ಟಿತ್ತು. ನಿವೃತ್ತಿಯ ಬಟ್ಟಿ ಥಿರ್ಮಲವಾಯಿತ್ತು. ಉಯ್ಯಾ 


೩೪ ಶಿವಾನುಭವ. 


ಆ 


ರೆಯ ವುಣೆನೆಲೆಗೆ ನಿಂದಂತೆ ಆದೆನ ಯ್ಯಾ ಘನಲಿಂಗಿಯ ಮೋಸಡ 
ಚನ್ನಮಕ್ಷಿಕಾರ್ಜುನಾ. 

ಎಕಿನ್ಬಿಎ ಹತ್ತೆ; ಹೆಬ್ಬಟ್ಟಿ ಎ ರಾಜಮಾರ್ಗ; ಓರರಿಎ ಒಳೆಮನೆ ಅಭಿಸ್ಟೆ ಎ 
ಬಯಕೆ; ಉಲಿ ಸಪ್ಪಳಮಾಡು; ಪ್ರಕಾರ ಕೋಟಿಯ ಸುತ್ತುಗೋಡೆ; 
ತಡಹು ಅಡ್ಡಿ; ಒತ್ತನಣೆ ಎಸನ್ನಹ; ಉಣ್ಮು - ಹೊರಬೀಳು; ಗುಡಿಗಟ್ಟುವ 


೪೫. ಅಯ್ಯ ಬಸವಾದಿ ಪ್ರಮಥರೇ ಮ್ಮು ಕರುಣ ಸ್ರಸಾದವ ನಾನು 
ಅನಾವಿಸ.ಲ್ಲಿ ದಣಿಯಲುಂಡ ದೆಸೆಯಿಂದಲೆನ್ನ ಕನು ಷಟ್‌ಸ್ಥಲವ 
ಇಳಕೊಂಡು ಉದಯವಾಯಿತ್ತ. ಎನ್ನ ಪಾದ ಷಟ್‌ಸ್ಥಲಕ್ಕೆ ಒಸ್ಸ 
ಟ್ಲಲದೆ ಆಡಿ ಇಡವ. ಎನ್ನ ಹೆಸ್ತ ಷಟ್‌ಸ್ಥಲದ ಪತಿಯವು್ರದೆ 
ಜೆಯ ಮಾಡಮನು. ಎನ್ನ ಘ್ರಾಣಾ ಮೊದಲು ಶ್ರೋತ್ರ ಕಡೆಯಾದ 
ಆಚೇಂದ್ರಿಯಂಗಳ ಷಬಟ್‌ಸ್ಪಲಎನಲ್ಲದೆ ಆಚರಿಸದು. ಎನ್ನ ಮನ ೩ಟ್‌ 
ಸ್ಥಲದ ಷಡ್ವಿಧ ಲಿಂಗಂಗಳ ಮೇಲಬ್ಲದೆ ಹಸುಸಂಗೊಂಡು ಹೆ೭ದಃಡದು. 
ಎನ್ನ ಪ್ರಾಣ ಷಟ್‌ಸ್ಥಲಕ್ಸೆ ಸಲೆಸಂದ ಅಸ್ಪನುಹಾದೇವಿಯರು ಹೋದ 
ಬಟ್ಟಿಯಲ್ಲ ನಡೆವುದ್ದೂದೆ, ಕಿಸ ಬಟ್ಟೆಯಲ್ಲಿ ನಡೆಯದು. ಇಂತಿನೆಲ್ಲವು 
ಷಟ್‌ ಶ್ವಲವನಸ್ಸಿ ಅವಗೃಹಿಸಿದ ನೀಲಾಂಬಿತೆಂತಿತ್ನು ನ ಗರ್ಭದಭಿ ಉದಯ 
'ವಾಡ ಮೋಹವ ಶಂದನಾದ ಕಾರಾ ಎನಗೆ ನಟ್‌ಸ್ಥಲದ ಮಾರ್ಗದ 
ವಿರತಿ ನೆಲೆಗೊಂಡು ನಿಂವಿತ್ವಯ್ಯ ಘನರಿಂಗಿಯ ಮೋಹನ ಚಕ್ನಮ 
ಲಕಾರ್ಜುನಾ, 







ಒಸ್ಪನಿಡುಎ ಒಲಿ; ಸಂದ ಎ ಒಸ್ರಿದೆ 


೪೬. ವಿರತಿ ವಿರತಿ ಎಂದು ನಿರತಿಯ ಹೆಣಲಬನರಿಯದೆ, ಹಬ 
ಲಿಸಿ ಹಲುಬುತಿಸ್ಪರಣ್ಣ. ಕಠಿಣ ಸನದಾರ್ಥವ ಸವಿದಡೆ ವಿರತಿಯೇ? 
ಕಠಿಣ ಪದಾರ್ಥವನೊಲ್ಲೆನೆಂದು ಕಳಿನರಿ ವಿಶತಿಯೇ? ವೃಕ್ಷದ 
ಡಿಯ ಫಲಂಗಳ ಎತ್ತಿ ಮೆದ್ದಡೆ ನಿರತಿಯೇ? ವೃಕ್ಷವಡಿಯಫಲಂಗತ 
ಮುಟ್ಟಿನೆಂದು ಭಾಷೆಯ ಮಾಡಿದರೆ ವಿರತಿಯೇ?ಕ್ರಿಯಲ್ಲಿ ಮುಳು 
ಗಿದೆ ವಿರತಿಯೇ? ನೀಕ್ರಿಯೆಯ ಮಾಡಿದರೆ ವಿರತಿಯೇ? ಮೌನ 
ಗೆಣಂಡಕಿ ವಿರತಿಯೇ? ನಿರ್ಮೌನವಾದಕೆ ವಿರತಿಯೇ? ಕ್ರಿಯೆಯ 
ನಾಚ೨ಸಿ, ಆರುನಿನ ಮಾತ ಬಣ್ಣವಿಟ್ಟ ನುಡಿದರೆ ನಿರತಿಯೇ? ಇಂತಿ 
ವೆಲ್ಲವು ವಿರತಿಯ ನೆಲೆಯನರಿಸುಸಿ ತಲೆಬಾಲಗೆಟ್ಟ ಹೋದನು. ಇನ್ನು 


ಘನಲಿಂಗನ ವಚನಗಳು. ೩೫ 


ಮುಕ್ತಿ ಪಥವ ತೋರುವ ವಿರತಿಯ ಬಗೆಯಾವುದೆಂದೊಡೆ, ಷಟ್‌ 
€ಕ್ಕೆ ಒಪ್ಪನಿಟ್ಟಿ ಎತ್ತಿದ ಮಾರ್ಗಮಂ ಇಳುಹದೆ ಹಿಡಿದ ವ್ರ 
ನೇಮಂಗಳಲ್ಲಿ ನೈಷ್ಕೆಯಾಗಿ, ಈಸಣತ್ರಯಂಗಳ ಗಾಸಿಮಾತಿ, ಒಹಿ 
ರಂಗದ ಮದಂಗಳ ಬಾಯ ಸೀಳಿ ಅಂತರಂಗ ಮದಂಗಳ ಸಂತೋಷಮಂ 
ಕಡಿಸಿ, ಅಷ್ಟ ಮೂರ್ತಿ ಮದಂಗಳ ನಷ್ಟವಮಾಡಿ, ಎಂಬೆರಡು ದಿಕ್ಕೆ 
ನಲ್ಲಿ ಹರಿವ ದಶವಾಯುಗಳ ಗಂಟಿಲ ಮುರಿದು, ಸಗುಣ ನಿರ್ಗುಣಂಗಳ 
ನಗೆಗೊಳಗು ಮಾಡಿ, ನವನಾಳಂಗಳೆ ಮುಂಬಾಗಿಲಲ್ಲಿ ಲಿಂಗಂಗಳ ಸಿಂಗ 
ಕಸಿ ತನುಮನವ ಸೋಂಕಡೆ ಸಾಕಾರ ನಿರಾಕಾರನೆಂಬ ದ್ರವೃ ಪದಾ 
ರ್ಥಂಗಳಂ ವಂಚಿಸದೆ ಅವಾವ ಲಿಂಗಂಗಳಿಗೆ ತೃಪ್ತಿಯಂ ಮಾಡಿ, ನಡೆ 
ವಲ್ಲಿ ನುಡಿವಲ್ಲಿ ಮಂತ್ರಂಗಳಲ್ಲಿ ವೈ ಮೆರೆದಿರದೆ ಆಚ:ರಾದಿ ಮಹು 
ಆಲಂಗಂಗಳ ಷಡ್ರರ್ಣದ ಬೆಳಗ ಧ್ಯಾನ ಮನೌನದಲ್ಲಿ ಕಣ್ಣಿಲ್ಲದೆ ಕಂಡು, 
ಗಂಗೆ ಯಮುನೆ ಸರಸ್ವತಿ ಎಂಬ ಮೂರುಗಂಗೆ ಕೂಡಿದ ಮಧ್ಯವಿನ 
ಸಂಗಮ ಕ್ಷೇತ್ರ, ಆ ಸಂಗಮ ಕ್ಷೇತ್ರದ ರತ್ನಮಂಟನದಲ್ಲಿ ನೆಲಿಸಿರ್ನ 
ತೋಂಟದ ಅಲ್ಲಮನೆಂಬ ಪರಬ್ರಹ್ಮದ ದಿವ್ಯ ಶ್ರೀಚರಣಮಂ ಭಾವ 
ಪುಪ್ಪಂಗಳೆಂಬ ಜಾಜಿನುಲ್ಲಿಗೆ ಕೆಂದಾವರೆಯ ಲ್ಲಿ ಪೂಜೆಯಂ ಮಾಡಿ 
ಭವಂ ನಾಸ್ತಿಯಾದ:ದೀಗ ನಿಜ ವಿರತಿ. ಇಂತಪ್ಪ ವಿರತಿಯ ನಳವಗಿಸಿ 
ಕೊಳಲರಿಯಡೆ ಮಾತಿಂಗೆ ಮಾತ ಕೊಟ್ಟು ಮತಿ ಮರುಳಾಗಿಪ್ಪವರಿ 
ಗಂಜಿ ನಾನು ಶರಣೆಂಬೆನಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 

ಮೆಲ್ಲುಎ ತಿನ್ನು; ಮೊತ್ತ ಇಸಮೂಹ; 

೪೭ ನಿರ್ವಾಣ ಸದಕ್ಕೆ ಕಾನಿತನಾಗಿ, ಸಕಲ ಪ್ರಸೇ ಚಿನ ಗರ್ವೆಮಂ 
ನೆಗ್ಗಶೊತ್ತಿ, ಏಕನಿಷ್ಕಾಪರನಾಗಿ ಆಚರಿಸುನ ಪರಮ ವಿರಕ್ತರ ಉಪಾಧಿಕೆ 
ಇಲ್ಲದ ಕ್ರಿಯಂಗಳಾನಾವಯ್ಯಾ ಎಂದೊಡೆ. ತ್ರಿಸಂಧ್ಯಾ ಕಾಲದಲ್ಲಿ ಲಿಂಗ 
ಪೂಜೆ, ಲಿಂಗೋದಕ ಹಲ್ಲು ಕಡ್ಡಿ ಮೊದೆಲಾನ ಸಕಲ ಪದಾರ್ಥಂಗಳ 
ಇಷ್ಟಲಿಂಗಕ್ಕೆ ಕೊಟ್ಟುಕೊಂಬ ಎಚ್ಚರಿಕೆ, ಕೀರ್ಥಪ್ರ ಸಾದದಲ್ಲಿ ಅವಧಾನ, 
ಅಚ್ಚಲಿಂಗೈಕ್ಯರ ಮನೆಯ ಭಿಕ್ಷೆ. ಕಠಿಇ ಸದಾರ್ಥಂಗಳ ಹಿಡಿದರೆ ಹಿಡಿ 
ದಂತೆ, ಬಿಟ್ಟಕೆ ಬಿಟ್ಟಂತೆ, ಇಪ್ಪುದು. ತದ್ದಿನನ ಕಳೆದು, ಭನಿಯ 
ಭಕ್ತಿಯ ನೊಪ್ಪುಗೊಳ್ಳದೆ, ಬಿದ್ದೆ ಫಲಂಗಳ ಮುಟ್ಟಿದೆ, ರಾತ್ರೆಯ ಕಾಲ 
ದಲ್ಲಿ ಭಿಕ್ಷಬೀಡಾರವೆಂದು ಭಕ್ತರು ಬಿನ್ನಹವಂ ಮಾಡಿದರೆ ಕೈಕೊಂಬುದು. 


ಸ್ಟ 
ಈ 
ತ 


೩ ಶಿವಾನುಭವ. 


ಅಲ್ಲದಿರ್ಜೊಡೆ ಹೋಗ ಲಾಗದು. ಭಕ್ತರು ವಿಭೂತಿ ಮುಂತಾಗಿ ಪದಾ 
ರ್ಥಕ್ಕೆ ಹೇಳಿದೊಡೆ ಇಚ್ಛೆ ಯಾದರೆ ಕೈಕೊಂಬುದು. ಒ ಒಸ್ಲನಿರ್ವಡೆ ಬಿಡು 
ನದು. ಒಪ್ಪಿ ಕೈಕೊಂಡಬಳಿಕ ವಿಭೂತಿಯ ನೂರಲಾಗದು. ವಿಭ 
ತಿಯ ಕಟ್ಟು ವಿರಕ್ತರಿಗೆ ಇಲ್ಲನೆಂಬುನು ಶರ ಸಲಕ್ಕೆ ಸಬ್ಲಮ. ಇಂತಿ 
ವೆಲ್ತವು ಗ ಒಸ್ಪವಿಟ್ಟು ಆಚರಣೆಯ ಸಮಾಧಿ ಯೋಗ ಪರಿ 
ಯಂತರ ನಡಿಸುವಾತನೀಗ ನಿರಂಗೆ 5ರಣ. ಅವವ್ಬದೆ ಪುರಾತರ ಗೀತ 
ನನೋದಿ_ಸುರಾತರ ಮಕ್ತಳಾವಬಖಿಕ ಕಾತರ ಮಕ್ಕಳಂತೆ ಮನಬಂದ 
ಪರಿಯಲ್ಲಿ ನಡೆಯಲುಗದು. _ಷುರೂತರಂತೆ ನಡೆವುನು. .ಹೀಗಲ್ಲದೆ 
ಹೊತ್ತಿಗೊಂದು ಬಗೆ, ದಿನಕೊಂದು ಪರ ನಿಸುನಲ್ಲಿ ಶರಣನೇನು? 
ಮುಗಿಲ ಬಣ್ಣದ ಬೊಂಬೆಖೆ ? ಶರಣ ಮೊಲನಾಗ5? ಶರಣ ಇಂದ್ರ, 
ಚಾಪನೇ? ಶರಣ ಗೋಸುಂಬೆಯೇ? ನೋಡಿರಯ್ಯ. ಕಡಿನು ಖಂಡಿಸಿ 

ವಿಟ್ಟ ರತ್ನದ ಪುತ್ಥಳಿಯ ಪ್ರಕಾಶದಂತೆ ನಿಜಗುಂದದಿಪ್ಸುದೀಗ 
ಹು ಾಲಕ ನಿಲವ ಅಂಗನೆಯ ಮೊಲೆಯನ್ಸಿ ಹಾಲು ತೋರು 
ವದೇ “ಯ್ಯಾ? ಶಿವಜ್ಞಾ ನವಿಲ್ಲದವನ ಮನದಲ್ಲಿ ಕ್ರಿಯವಿಟ್ಟ ನಡೆವ 
ಚರಣೆ ಎನ್ಲಿಯದೋ? ಮುಕ್ತೆಯ ಪಥಕ್ಕೆ ಕ್ರಿಯೆ ಸಾಧನನಲ್ಲದೆ 
ಅದು ಹೇಸೆಂಷೊಡೆ ಕ್ರಿಯೆ ಎಂಬ ಬೀಜದಲ್ಲಿ ಸ ಸವ್ಯ ಜ್ಞಾ ನನೆಗಬ ವೃಕ್ಷ 
ಪಲ್ಲವಿಸಿತ್ತು. ಆ ವೃಕ್ಷ ಭಕ್ತಿ ಎಂಬ ಹುವ್ವಾಯಿ; ತ್ರೆ. ಆ ಹೂವು ಲಿಂಗ 
ನೈಸ್ಕೆಯೆಂಬ ಕನ ರತ ಆ ಕಾಯಿ ಮುಕ್ತೆ ಎಂಬ ಹೆಣ್ಹಾಯಿತ್ತು. 
ಆ ಹೆಣ್ಣಿನ ಅವೃತನೂಸಮಂ ನಾನ, ದಣಿಖ:ಲ.ಂಡ») ಬಸವಾದಿ ಪ್ರಮ 
ಥರ ನಡುಗ ಪಾನರಕ್ಷೆಯಂ ಹಿಿವುನಕ್ಕೆ ಯೋಗ್ಯನಾಜಿನಖ್ಯಾ ಘನ 
ಲಿಂಗಿಯ ಮೋಹನ. ಚನ್ನಮಲ್ಲಿಕಾರ್ಜುನಾ. 


, ನೆಗ್ಗು ಎ ನಾಶವಾಗು; ತದ್ದಿನಎ ಮೃತ ತಿಥಿ; ಕಿರಾತ ಬೇಡ; ಇಂದ್ರ 
ಚಸ ೬ ಕಾಮನಬಿಲ್ಲು, ಒಪ್ಪನಿಡು ಎ ಬಣ್ಣಗೊಡು; 

೪೮ ಭಕ್ತಿಯಿಂದ ವಿರಕ್ತರೆಂದು ಬಾಯಿ: ತುಂಬ ಕರಿಸಿಕೊಂ 
ವಿರಕ್ತರೆಲ್ಲ ವಿರಕ್ತರೆ ಅಯ್ಯ? ವಿರಕ್ತರೊಂದು ಸಾಮರ್ಥ್ಯ. ಸುಗುಣ 
ಸ್ಫಮುದ್ರೆಯ ನೊರೆವ್ರತಿಸ್ಸೆ ಕೇಳಿರಣ್ಣ. ಕಾಯದ ಕಣ್ಣ ಜಾಗ್ರದಲ್ಲಿ 
ಇಷ್ಟ ಲಿಂಗಕ್ಕೆ ಸಮರ್ಪಿಸಿ ಕಾಯಗುಣಂಗಳ ಕೆಲಕೆ ತೊಲಗಿಸಿ ತತ್ತ 
ನನಾಗಿ ಮನದ ಕಣ್ಣ ಸ್ವಸ್ನದಲ್ಲಿ ಪ್ರೂ ್ರ್ರಣಲಿಂಗಕ್ಕೆ ಸಮರ್ಪಿಸಿ ಹ 

ಕಾರಮಂ ಹಸಗೆಡಿಸಿ ತ್ವಂನದನಾಗಿ, ಭಾವದ ಕಣ್ಣ ಸುಷುಸ್ತಿಯಲ್ಲಿ 


ಘನಲಿಂಗನ ವಚನಗಳು. ೩೭ 


ಭಾನಲಿಂಗಕ್ಕೆ ಸಮರ್ಥಿಸಿ ಭಾವದಿಚ್ಛೆ ಯಂ ತಪ್ಪಿಸಿ ಅಸಿಸದನಾಗಿ, 
ಜ್ಞಾತೃ, ಜ್ಞಾನ, ಜ್ಲೇಸುವೆಂಬ ಕ್ರಿಷ.ಬಯನೊಂದು ಮಾಡಿ, ಸರಬ್ರಹ್ಮ 
ಸ್ವರೂಪನಾಗಿ, ಜಾಗ್ರತ್‌ ಸ್ತಸ್ನ ಸುಷುಸ್ತಿ ಎಂಬವರತ್ತು ಹಸಿವು, ತೃಷೆ, 
ವಿಷಯ ವ್ಯಾಪಾರಂಗಳಂ ಸ.ಟ್ಟರ,ಹಿನ ತೋಂಟವ ಸಿದ್ಧಲಿಂಗ ಆಲ್ಲ 
ಮಸ್ರಭು ಅನುನಿಷೆ ದೇವರು ಇಂತಿವರು ವಿರಕ್ತರಸ್ಸಡೆ ಮತ್ತೆ ವಿರಕ್ತ 
ರೆಂಬ ನುಡಿಹುಸ್ಕಿ ನಿಮ್ಮ ಹಡಸದಲ್ಲಿರಲಿ. ಅದೇನು ಕಾರಣವೆಂದೊಡೆ 
ಗ್ರಂಥ ॥ ವಿಕಾರಂ ನಿಷಖು ದೂರಂ | ರಕಾಶಂ ರಾಗ ವರ್ಜಿತಂ ॥ ತಕಾರಂ 
ಗುಣಂನಾಸ್ತಿ । ವಿರಕ್ತಸ್ಯ ಮಹೋಚೃತೆ ॥ ಇಂತೆಂನುದುೂಗಿ, ಹಗಲಾ 
ದಕಿ ಹಸಿವು ತೃಷೆಗೆ ಹಂಬಲಿಸಿ ಬಾಯಬಿಚ್ಚಿ, ಇರುಳುನತ3 ಕನಸ 
ಕಂಡು ಬೆದರಿ, ಶಿವ ಶಿವಾ ಎಂದು ಎದ್ದ ಕುಳಿತು, ಸುಷುಪ್ತಿಯಲ್ಲಿ 
ಮೈಮರೆದು ಮುಟ್ಟಿದ ತಟ್ಟಿದ ಸಂಜ್ಞೆಯ ನರಿಯದಿಸ್ಪ್ರವರೆಲ್ಲ ವಿರಕ್ತರೆ? 
ಆಲ್ಲಲ್ಲ. ಅವರು ತ್ರಿವಿಧ ಪದಾರ್ಥವ ನತಿಗಳೆದ್ದು ಗುರುಲಿಂಗ ಜಂಗಮ 
ನನಂತರಂಗದಲ್ಲಿ ಪೂಜೆಯ ಮಾಡುವ ದಾಸೋಯಿಗಳಯ್ಯ, ಘನಲಿಂಗಿಯ 
ಮೋಹದ ಚನ್ನನುಲ್ಲಿಕಾರ್ಜುನಾ. 
ನುಖಡ್ರೆ೨ ಗುರತು, ಒರೆ ತಿಳಿಸು; ಅರತು- ನಾಶವಾಗಿ; 

ಉರುಹುವ ಸುಡು; 

ರ್ಳ. ಇಕ್ಕಿದ ಹಲಿಗೆಗೆ ತೊಲಗದ ಕಂಭನೆಂದು ಬಿರಿದನಿಕ್ಕಿ 
ಹುಯ್ಯಲ ಕಂಡು, ಓಡಿ ಬರುವಂಗೆ ಆ ಬಿ೦ದೇತಕಯ್ಯ? ಮೂತ್ವತ್ತೆರಡು 
ಆಯುಧದ ಸಾಧನೆಯ ಕಲಿತು, ಕಾಳಗದಲ್ಲಿ ಕೈವ ರೆ, ಗಾಸುವಡೆ 
ವಂಗೆ ಆ ಸಾನನೆ ಏತಕಯ್ಯ? ಕತ್ತಲೆಗಂಜಿ ಕರದಲ್ಲಿ ಜ್ಯೋತಿಯಂ 
ನಿಡಿದು ಹಾಳು ಗುಣಿಯಲ್ಲಿ ಬೀಳುವಂಗೆ ಆ ಜ್ಯೋತಿ ಏತಕಯ್ಯ? 
ಆದ್ಯರ ವಚನಂಗಳ ಸದಾಕಾಲದವಿ ಓದಿ ಶಿನತತ್ತ, ಆತ್ಮತತ್ವ, ವಿದ್ಯಾ 


ಜ್ಞಾನ, ಕ್ರಿಯೆಗೆಳಿದಂತೆ ಆಔರಿಸುವದು, ಭಕ್ತೆವಿರಕ್ತರಾಚರಣೆ ಎಲ್ಲ 
ಒಂದೇ. ಅದು ಹೇಗೆಂದೊಡ್ಕೆ/ಭಕ್ತಂಗೆ ಬಹಿರಂಗದ ದಾಸೋಹ, ವಿರ 
ಕ್ರಂಗೆ ಅಂತರಂಗದ ದಾಸೊ(ಹ ಈ ಆಚರಣೆಯ ಫ3ಗ4ಡ್‌' ಮನ 


ಬಂದ ಪರಿಯಲ್ಲಿ ನಡೆದು ಕೆಡುನಂಗೆ ಆದ್ಯರ ವಚನ ವೇತಕ ಮ್ಯಾ? 
ಆದ್ಯರ ವಚನನೆಂಬುವು ಸಂತೆಯ ಮಾತೆ? ಸುಂಡರ ಪುಂಾಣವೆ? 
ಅಕಾ ್ಮ್ಭ್ಭ್ಮಪ್ರಕಪರ್ಮಪ್ಮದ್ಯ ಸ್ಯ ಈ ಉಮ. ೀ 


೩೮ ಶಿವಾನುಭವ. 


ಲೋಕದ ಜನರ ಮೆಚ್ಚಿಸುವ ಬೀದಿವಾತೆ? ಶಿವ ಶಿವ ನೀನು ಶಿವಶರ 
ಣರ ಕೂಡಾಡಿ ವಚನಂಗಳ ಕರಿತು, ಆ ವಚನಂಗಳ ನಿಮ್ಮ ಊಟ 
ವೆಚ್ಚಕೆ ಈಡ ಮಾಡಿಕೊಂಡಿರಲ್ಲಡೆ ಮಂದಣ ಮುಕ್ತಿಯ ಪಥವ ಕಾಣದೆ 
ಹೋದಿರಲ್ಲಾ. ಇದು ಕಾರಣ ಶಿನಜ್ಞೂನ ಉವಯನಾನ ಲಿಂಗಸಂಗಿಗಳಿಸೆ 
ಎನ್ನ ನುಡಿ ಹಾಲು ಸಕ್ಕರೆಯ ನುಂಡಂತೆ ಸವಿಮೋರುತ್ತಿದೆ. ವೇಷಧಾರಿ 
ವಿಶ್ವಾಸ ಘಾತಕರಿಗೆ ಎನ್ನ ನುಡಿ ಅಲಗಿನ ಮೊನೆಯಂತೆ ಇರಿವುತ್ತಿದೆ 
ಅಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಗುಣಿಎ ತೆಗ್ಗು: ಪ್ರತಿ- ಎದರು, ಜೋಡು; ಅತಿಗಳೆ- ಮಾರು; ಬೀದಿ 
ವಾತು- ಕ್ಷುಲ್ಲಕ ಮಾತು; ಅಲಗು ಎ ಕತ್ತಿ; ಮೊನ್ನೆ ಧಾರೆ. 

೫೦. ಶರಣು ಶರಣಾರ್ಥಿ ಲಿಂಗವೇ. ಹೊನ್ನು, ಹೆಣ್ಣು, ಮುಣ್ಣ ಬಿಟ್ಟು 
ತನೇ ವಿರಸ್ತದೇವನೆಂದು ಬಣ್ಣ ವಿಟ್ಟ ನುಣ್ಣಿಸಿ ಕರೆವರ ಸ್ಯ, ಆನ ಪರಿ 
ವಿರಕ್ಷನಾದನಯ್ಯ ಗುರುವೇ. ಹೊನ್ನೆಂಬ ರಿಪು ಚೋರರ ಜೆಸೆಯಿಂವ 
ಶಿರಚ್ಛೇದನವಂ ಮಾಡಿಸಿ, ನೃಸರಿಂ ಕೊಲ್ಲಿಸು ತಿಪ್ಪುದು. ಹೆಣ್ಣೆಂಬ ರಕ್ಕಸಿ 
ಲಲ್ಲೆ ವಾತಿಂದ ಗಂಡನ ಮನವನೊಳಗು ಮಾಡಿಕೊಂಡು ಸಂಸಾರ 
ಸುಖಕ್ಕೆ ಸರಿ ಇಲ್ಲವೆನಿಸಿ, ಸಿರಿವಂತರಿಗಾಳು ಮಾಡಿ ಇರುಳು ಹಗಲೆ 
ನ್ನದೆ ತಿರಿಗಿಸು ತಿಪ್ಪಳು. ಮಣ್ಣೆಂಬ ಮಾಯೆ ತನ್ನ ಅಸುವ ಹಿಂಡಿ 
ಹಿಪ್ಪಿಯ ಮಾಡಿದಲ್ಲಸೆ ಮುಂದಳ ಗುಣವ ಕೊಡದು. ಇವ ಬಿಟ್ಟಾತ 
ವಿರಕ್ತನೇ? ಅಲ್ಲ. ಕಾಯಕಕ್ಕಾರದೆ ಜೀವಗಳ್ಳಿನಾಗಿ, ಮಂಡೆಯೆ ಬೋಳಿ 
ಸಿಕೊಂಡು, ಕಂಡ, ಕಂಡವರ ಮನೆಯಲ್ಲುಂಡು, ಕುಂಡೆಯ ಬೆಳಿಸಿಕೊಂಡಿ 
ಪ್ಸಾತ ಆತ್ಮ ಸುಖಿಯಯ್ಯಾ. ಮಾತಿನ ಮಾಖೆಸುನು?ಿದು, ಕಾಯದ 
ಕಳವಳವಳಿದು, ಲೋಕದ ವೃವಹಾರನ ನೂಂಕೆ ಅಂಬಿಲಿಯ ಅಮೃತ 
ಸರಿ ಎಂದು ಕಂಡು ಏಕಾಂಗಿಯಾಗಿ, ತನುವ ದಂಡಿಸಿ, ಗಿರಿಗಹೆ 
ರಂಗಳಲ್ಲಿದ್ದರೆ ವಿರಕ್ತನೇ? ಅಖ್ಲ. ಅಸೇನು ಕಾರಣನೆಂಡೊಡೆ ತಾಯಗ 
ರ್ಭದಲ್ಲಿ %ಕ ಇಕ್ಕಿದ ಕುಕ್ಕುಟಾಸನವ ತೆಗೆಯದು, ಸೀತ ಉಷ್ಣ 
ವೆಂದೆನ್ನದು,, ಉಪಾಧಿಕೆಯ ನುಡಿಯದು, ಮುಚ್ಚಿದ ಕಣ್ಣು ಮುಗಿದ 
ಕೈಯ್ಯಾಗಿ, ಉಗ್ರ ತಸಸ್ಸಿನಲ್ಲಿಪ್ಪುದು. ಅದಕ್ಕೆ ಮುಕ್ತಿಯಾದರೆ ಇವ 
ನಿಗೆ ವಿರಕ್ಷಿಯುಂಟು. ಬರಿಯ ವೈರಾಗ್ಯ ಭವಕ್ಕೆ ಬೀಜವಯ್ಯಾ. ಇನ್ನು 
ನಿಜ ವಿರಕ್ತಿಯ ಪರಿಯಾವುದೆಂದಡೆ, ತ್ರಿವಿಧ ಪದಾರ್ಥದಲ್ಲಿ ಮನ 
ವಿಲ್ಲದೆ, ಭಕ್ತರ ಬಣ್ಣದ ನುಡಿಗೆ ಹಣ್ಣಾಗದೆ ಅ ಅಂಗಭೋಗವ ನೂಂಕಿ 


ಘನಲಿಂಗನ ನಚನೆಗಳು. ರ್ತಿ 


ಲಿಂಗಭೋಗವ ಕೈ3ೆೊತು, ಆತ್ಮತೇಜನ ನಲಂಕರಿಸಸೆ, ಅಸುವಿಂಗೆ 
ಭಿಕ್ಷನ ನೆಲೆವಾಿ, ಸದಾ ಕಾಲದಲ್ಲಿ ಮಂತ್ರ ಮಾಲೆಖಸ.ಂ ಮನನಲ್ಲಿ 
ಕೂಡಿ, ಆದಿ ಮಧ್ಯುವಸಾನಮಂ ತಿಳಿದು, ನಿರ್ಮಲ ಚಿತ್ತನಾಗಿ, ಏಕಾಂತ 
ವಾಸಿಯಾಗಿ, ನನಚಕ್ರಂಗಳಲ್ಲಿ ನನ ಬ್ರಹ್ಮನ ಮೂರ್ತಗೊಳಿಸಿ, ಕಾಯದ 
ಕಸ್ಸೆಂದ ಕರತಳಾ ಮಳಕವ ನೋಡ;ನಡೇ ಮನನ ಕಣ್ಣಿಂದ ನ 
ಬ್ರಹ್ಮಾ ಸ್ವರೂಪ ಮನವಣಿವಂತೆ ನೋಡಿ, ಸುಚಿತ್ತವೇ ಮೊದಲು ನಿರ 
ವಖಯನೇ ಕಡೆಯಾದ ನವಸಶ್ಮಂಗಳಿದ ಭಾವ ಪಷ್ಟೆಂಗಳಲ್ಲಿ ಪೂಸೆಸುಂ 
ಮಾಡಿ, ವುನನಣಿಯಸಿ ಸುಚಿತ್ತ ಗುರುವನಸ್ತಿ, ಸುಬುದ್ಧಿ ಲಿಂಗನನಸ್ನಿ, 
ವಿಶಸಂಳಾ ಜಸಗಮವನೆಸ್ಟಿ, ಸುಮನ ಕ್ರಕಾದನನಸ್ಪಿ, ಸುಜ್ಞಾನ ಸೂನೋ 
ದಕನ ನಸ್ಪಿದ ಲಿಂಗಾಂಗಿಯೇ ಈಗ ವಿರಕ್ತ. ಇಂತಪ್ಪ ವಿಂಕ್ಷೆ ಎಂಬ 
ಪ್ರಕನ್ನತೆ ಪ್ರಸಾದನುಂ ಎನಗೆ ಧರ್ಮಕ್ಕೆ ಕರುಣಿಪುದಖ್ಯ ಘನರಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನಾ. 

ನುಣ್ಣಿಸು ಎ ಮೃದುಗೊಳಿಕು; ಲಲ್ಲೆವಾತು - ಪ್ರೀತಿಯ ಮಾತು; 
ಅಸು ಪ್ರುಣ; ಆರವೆ ಎ ಸಮರ್ಥನಾಗದೆ; ಉಳಿದು ಬಿಟ್ಟೆ; ಕುಕ್ಕುಟ ಕೋಳಿ; 
ಹಣ್ಣುಗುಎ ನುನಸೋಲು; ಅವಸಾನ= ಅಂತ್ಯ; 

೫೧. ಬಿಲ್ಲುಕೋಲ ಹಿಡಿದು ಮನಬಂನ ಪರಿಯಲ್ಲಿ ಎಚ್ಚುಡುವಾತ 
ಆರ್ಥಿಕಾನನಬ್ಲದೆ ಬಿನ್ಸುಕಾ *ರನಲ್ಲವಯ್ಯಾ. ಹೊನ್ನು ಹೆಣ್ಣು, ಮಣ್ಣು, ಬಿಟ್ಟು 
ಚನ್ನಾಗಿ ಮಂಡೆಯ ಬೋಳಿಸಿಕೊಂಡು, ಹಾಡಿದ ವಚನಂಗಳನೆ ಹಾ 
ಕೊಂಡು, ಮುಂದೆ ವಸ್ತುವ ಸಾಧಿಸಿತೊಳ್ಳದೆ, ಹಸಿದರೆ ತಿರಿದುಂಡ 
ಮಾತಿನ ಮಾಲೆಯನು ಕಲಿತಾತ ವಿರಕ್ತನೆಂಬ ನಾಮಕ್ಕರುಹನಲ್ಲದೆ/ 
ಸಂಧಾನಕ್ಕರುಹನಲ್ಲ. ಅದೇನು ಕಾರಣವೆಂದಕೆ ಮುಕ್ತಿಯೆ.ಂಬ ಬ್ಲೋ 
ಹಿಡಿದು ಸಮ್ಯುಜ್ಞಾನವೆಂಬ ಹೆಷಿಯನೇರಿಸಿ, ಲಿಂಗಕ್ಕೈಷ್ಕೆಯೆಂಬ ಬಾಣ 
ತೊಟ್ಟು, ಆಕಾಶದ ಮೇಲಣ ಮುಸ್ಸುರದ ಮಧ್ಯದ ಮಾಣಿಕದ ಕಂ 
ಮುಳುಗಲೆಜೆದ್ಕು ಮಾಯಾ ಬಲೆಯ "ರಿದ ಶರಣನೀಗ ಲಿಂಗಸಂಧಾ 
ಯಯ್ಯ ಘನಲಿಂಗಿಯ ಮೋಹದ ಚೆನ್ನಮಲ್ಲಿಕಾರ್ಜುನ. 

ಕೋಲ - ಬಾಣ; ಅರ್ಥಿಕಾರ= ಸ್ವೇಚ್ಛಾಚಾರಿ; 


೫೨. ನಿರ್ಗಮನಿಯಾದ ಶರಣಂಗೆ ಸಂಧಾನವಲ್ಲಡೆ, ಗಮನವಾದ 


ಶರಣಂಗೆ ಸಂಧಾನ ಅನುಗೊಳ್ಳದೆಂಬ ಅಣ್ಣಿಗಳು ನೀವು ಕೇಳಿರಿ? ಸೂರ್ಯ 
ರಥವನೇರಿ ಸರ್ನತಂಗಳ ಚಬುಕುಮಾಡಿ ಮನೋ ವೇಗದಿಂದ ಪಶ್ಚಿಮ 


ತೆ 
46 ಶಿವಾನುಭವ. 


ಸಮುದ್ರಕ್ಕೆ ದಾಳಿ ಇಡಲು, ರವಿಕಿರಣಂಗಳು ಹಂದುಳಿನಿನ್ಚವೇ? ಆದು 
ಕಾರಣ ಪುಸ್ಪವಿದ್ದಲ್ಲಿ ಪರಿವುಳವಿಪ್ಪುದು. ಅಂಗವಿದ್ದಲ್ಲಿ ಲಿಂಸನಿಪ್ಪುದು, 
ಲಿಂಗವಿದ್ದಲ್ಲಿ ಲಿಂಗದ ನೇಲೆ ಮನವಿಪ್ಪುದು. ಲಿಂಗದ ಮೇಲೆ ಮನವಿಫ್ಪ 
€ಯೆ ಶರಣ. ಆ ಶರಣ ನಡೆವಲ್ಲಿಯೆ:€ ಉರಿವ ಅಗ್ನಿಯ ಮೇಲೆ ತಂಗಾಳಿ 
ಬೀಸಿದಂತೆ ತ್ರಿಪುಟಿಯ ಮೇಲೆ ಚಿಸ್ಪೆಳಗು ಒಲಿದಾಡುತ್ತಿದೆ. ಶರಣನುಡಿನ 
ಲ್ಲಿಯೇ ಪ್ರಣವದ ಬಳ್ಳಿ ಮನವ ಸುತ್ತುತ್ತಿದೆ. ಶರಣ ನೋಡುವಲ್ಲಿಯೇ 
ಪಂಚವರ್ಣಂಗಳ ಸ್ವರೂಪು ಲಿಂಗಾರ್ಸಿತವಾಗುತ್ತಿಡೆ. ಶರಣ ಕುಂಭಿಸುವ 
ಲ್ಲಿಯೇ ಓಂಕಾರ ಒಡಗೂಡುವದ ಯ್ಯಾ. ಶರಣರಕೇಚಿಸ:ವನ್ಲಿಯೇ ಪಂಚಾ 
ಕ್ಷರಂಗಳು ಎಡೆಯಾಡುತ್ತನೆ. ಶರಣ ಸುಳಿವಲ್ಲಿಯೇ ಹಲವು ಪ್ರಕಾರದ 
ವಸ್ತುಗಳು ತನು ಸೋಂಕು ಲಿಂಗ ಮನವ ತುಂಬುತ್ತಿದೆ ಇದು ಕಾರಣ 
ತೋಂಟದಾರ್ಯನ ಕರುಣ ಪ್ರಸಾದಮಂ ಪಡೆದ, ತತ್ವಶ್ವರೂಪು ಧ್ಯಾನ 
ಧಾರಣ ಅರ್ಪಿತ: ವಧಾನವನರಿದ ಶರಣಂಗೆ ಗಮನಾಗಮನವೆಂಬಉಭಯ 
ಉಂಟೇ ಘನಲಿಂಗಿಯ ಮೋಹನ ಚನ್ನನ.ಳ್ಲಿಕಾರ್ಜುನಾ? 

ಬೆಳಗು ಪ್ರಕಾಶ; ಕುಂಭಿನು- ಉಸಿರು ತಡೆ; ರೇಚಿಸು ಉಸಿರನ್ನು 
ಹೊರಗೆಡವು. 

೫೩ ಭಕ್ತಿಜ್ಞಾನ ವೈರಾಗ್ಯವು ಅಲ್ಲಮ ಪ್ರಭುವಿನ ವರ್ಗಕಲ್ಲದೆ ಅಳ 
ವಡದೆಂದು ಉತ್ತರ ಜ್ಞಾನಿಗಳು ನಡಿಪುತಿಪ್ಪರು. ಪಂಚೇಂದ್ರಿಯಂಗಳ ರತಿ 
ವಿರತಿಯಾದ ಪರಮ ವಿರಕ್ತರೇ ನೀವಾಚರಿಸುವ ಭಕ್ತಿ ಜ್ಞಾನ ನೈರಾಗ್ಯದ 
ಬಗೆಯ ಬಣ್ಣಿಸಯ್ಯ. ಗುರುಲಿಂಗಜಂಗಮ ತೀರ್ಥಗ್ರಸಾದ ಇಂತೀ 
ಸಂಚಾಚಾರವೇ ಪಂಚಬ್ರಹ್ಮನೆಂದು ಭಯಘ್ರ ಯಿಂದ ನಮಿಸಿ ಅಂಗೀಕ 
ರಿಸುವಣೆ ಎನ್ನ ಭಕ್ತಿ. ಪೂರ್ವಾಕ್ರಯ ಬಂಧು ಭ್ರಮೆ ಆತ್ಮತೇಜ್ಯ, ಲೋಕ 
ದನಚ್ಚು ಮಚ್ಚ ಇಂತಿನ ಸುಟ್ಟ ಮಲತ್ರಯಂಗಳ ಹಿಟ್ಟು ಗುಟ್ಟ ತೂರಿ 
ಬಿಡುವುದೇ ಎನ್ನ ಜ್ಞಾನ ಕ್ಷುತ್ತು ಮೈದೋರಿ ಭಿಕ್ಷಕ್ಕೆ ಹೋದಲ್ಲಿ ಭಾಂಡವ 
ತೊಳೆದ ದ್ರವ್ಯ ಪದಾರ್ಥಮಂ ತರಲೊಡನೆ ಹರುಷದಿಂದ ಲಿಂಗಾರ್ಪಿತವ 
ಮಾಡಿ ಸಾಕೆಂದ ಬಳಿಕ ಮತ್ತೊಂದು ಗೃಹವನಾಸೆಮಾಡಿ ಹೋದೆನಾ 
ದರೆ ಎನ್ನ ವೈರಾಗ್ಯಕ್ಕದೇ ಕುಂದು ನೋಡಾ. ಅದೇನು ಕಾರಣನೆಂದೊಡೆ 
ಗಂಡನಿಕ್ಕಿದ ಪಡಿಯವನುಂಡು ಮನೆಯ ಗಂಡನೆಂದಿಪ್ಪವಳು ಪತಿವ್ರತೆ 
ಯಲ್ಲದೆ, ಗಂಡನಿಕ್ಕೆದ ಪಡಿಯನೊಲ್ಲದೆ ಒಳ್ಳೆ ಕೂಳಿ ಗಾಸೆ ಮಾಡಿ ನೆರೆಮ 
ನೆಗೆ ಹೋಗುವ ಜಲ್ಲಾಳಗಿತ್ತಿಗೆ ಪತಿಭಕ್ತಿಯಳವಡವುದೆ ಅಯ್ಯಾ? 


ಘನಲಿಂಗನ ವಚನಗಳು, ೪೧ 


ಲಿಂಗಾಣತಿಯಿ:ಂ ಬಂದ ಪದಾರ್ಥವ ಸಟಿಗೆ ಉಂಡುಕೊಡಂತೆಮಾಡಿ 
ಸಾಕೆಂದು ನೂಂಕೆ ಅಂಗದಿಬ್ಬೆಗೆ ಹೇದು ಮತ್ತೊಂದು ಮನೆಯ ಆಸೆ 
ಮಾಡಿ ಹೋಗುವ ಜೀವಗಳ್ಳರಿಗೆ ಶರಣಸತಿ ಲಿಂಗಪತಿ ಭಾವ ಅಳನಡು 
ವುದೆ ಅಯ್ಯ? ಭಕ್ತಿ, ಜ್ಞಾನ, ವೈರಾಗ್ಯ ವಿರಹಿತನಾಗಿ ನಿಜಮುಕ್ತಿಯ ನ 
ಸುವ ಅಣ್ಣಗಳ ಇರವು ಬಂಜೆ ಮಕ್ಸ ಬಯಸಿ ಬಟ್ಟೆಯ ಬೊನ್ಮೂಂಗೆ 
ಹರಿಸಿಕೊಂಡ ತೆರನಾಯಿತಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾ 
ರ್ಜುನಂ. 

೫೪ ಸದಮಲ ಭಕ್ತಿಯಿಂದ ಭಕ್ತ ನಮಶ್ಶರಿಸಿ, ಎನ್ನ ಕೈೈನಿಡಿದು 
ತನ್ನ ಮಠಕ್ಕೆ ಕರೆದೊಯ್ತು, ತಾನು ಪಟ್ಟ ಗದ್ದುಗೆಯ ಮೇಲೆ ಕುಳಿತು 
ಚಿನ್ನದ ಸರಿಯಾಣದಲ್ಲಿ ಪಂಚಾಮೃತವ ನುಣುತ ಎನ್ನ ಕದವಿನ 
ಮೂಲೆಯಲ್ಲಿ ಕುಳ್ಳಿರಿಸಿ, ಒಡದೋಡಿನಲ್ಲಿ ಅಂಬಲಿಯ ನೆರೆಯಲು, 
ಎಲೆನೀವ ಎನ್ನ ಮನದಲ್ಲಿ ನೊಂಜೆನಾದರೆ ನಾನು ಕರ ಪಾತ್ರನಲ್ಲ, 
ಅಪಾತ್ರನು. ಅದೇನು ಕಾರಣವೆಂದೊಡೆ, ನಾನು ಮೂರಾರು ತಿಂಗಳು ಜನ 
ನಿಯ ಜಠರವೆಂಬ ಸೆರೆಮನೆಯಲ್ಲಿ ಸಿಕ್ಕಿರುವಾಗ ಎನಗೆ ಸದಾ ಉಣಲಿಟ್ಟು 
ಸಲಹಿದವ ನೀನೋ ಅವನೋ? ಆ ಸೆರೆಮನೆಯಿ,ಂದ ಎನ್ನ ಕೈವಿಡಿದು 
ಕರತಂದು ಶಿವಲಾಂಛನಮಂ ಕರುಣದಿಂದಿತ್ತು, ಮರ್ತ್ಯಲೋಕದಲ್ಲಿ 
ಎನ್ನ ಪೂಜೃನ ಮಾಡಿದಾತ ನೀನೋ ಅವನೋ? ಇದು ಕಾರಣ ಇಕ್ಕು 
ವಾತ ಅವನೆಂಬುದು ನನ್ನಲ್ಲಿಲ್ಲ. ಎಚದವನಿಸ್ತಂತೆ ಅಂಬಿಗೆ ಮುನಿ 
ವರೆ ಅಯ್ಯ? ನಾನ: ಉಂಡುಟ್ಟು, ಸುಖಿಯಾಪರಿ ನಿನ್ನ ಹಾಡುನೆನು. 
ನಾನು ಹಸಿದು ನೊಂಡೆನಾಚರಿ ನಿನ್ನ ಬಜೆ ಎನಲ್ಲದೆ ಮಾನವರ ಹಂಗು 
ಎನಗೇತಕಯ್ಯಾ ಘನಲಿಂಗಿಯ ಮೋಹದ "ಚನ್ನ ಮಲ್ಲಿಕಾರ್ಜುನಾ. 


ಪರಿಯಾಣ ಬಟ್ಟಲು; ಓಡು. ಮಣ್ಣಿನ ಮುಚ್ಚಳ; ಕರವ ಹೆಚ್ಚು 
ಪಾತ್ರಎ ಯೋಗ್ಯ; ಜಠರ = ಗರ್ಭ; 


೫೫. ಕರಣ ಹಸಿಗೆಯ ನೋಡುವಣ್ಣಗಳ ಕಾಲ ಹಿಡಿದೆಳೆಯಿತ್ತು 
ಮಾಯೆ. ಮಿಶ್ರಾರ್ಪಣವ ನೋಡುವಣ್ಣಗಳ ವೂಸೆಯ ಹಿಡಿದುಯ್ಯಾ 
ಲೆಯ ನಾಡಿಸಿತ್ತು ಮಾಯೆ. ಆತ್ಮಸ್ಪರೂಪವ ನರಿವಣ್ಣಗಳ ತನಗಾಳು 
ಮಾಡಿಕೊಂಡು, ಶಿವಜ್ಞಾನಕ್ಕೆ ಕೀಳು ಮಾಡಿತ್ತು ಮಾಯೆ. ಶಿವಜ್ಞಾ 
ನನ ಮಾಡಿಹೆನೆಂಬಣ್ಣಗಳ ಕೀಳು ಮಾಡಿತ್ತು ಮಾಯೆ. ತತ್ವಸ್ತರೂ 


೪೨ ಶಿವಾನುಭವ. 


ಪವ ನರಿವಣ್ಣಗಳ ತನಗೆ ಮುದ್ದು ಮಾಡಿಸಿ, ಮೋಹಿಸಿ ಬತ್ತಲೆ ನಿಲಿಸಿತ್ತು 
ಮಾಯೆ. ಮಂತ್ರ ಗೋಪ್ಯವ ನೋಡುವಣ್ಣಿಗಳ ಕುಟಿಲವೆಣ್ಣುಗಳ 
ಕುಮಂತ್ರಕ್ಕೆ ಸಿಲ್ಕಿಸಿ ಕಾಡಿತ್ತು ಮಾಯೆ. ಜನಧ್ಯಾನ ಮಾಡುವಣ್ಣಗಳ 
ಬಕಧ್ಯಾನವ ಮಾಡಿಸಿತ್ತು ಮಾಯೆ. ವಚನವ ನೋಡುವಣ್ಣಗಳ ರಚ 
ನೆಗೆ ನಿಲಿಸಿತ್ತು ಮಾಯೆ ಇದು ಕಾರಣ ಇಚ್ಛೆ ಯ ನುಡಿದು ಕುಚಿತ್ತ 
ನಾಗಿ ಬರುವ ವಿರಕ್ತನಂತಿ ಹೊಟ್ಟಿಯ ರ ಹೊನ್ನು, ಹೆಣ್ಣು, 
ಮಣ್ಣು ದೊರೆದಲ್ಲಿ ಹಿಡಿದಿಹ ಚ ಎಂಬ ಕಾಳ ಮೂಳರಿಗೆಲ್ಲಿ ಹಡ 
ಏರಕಿಕೆ ಘನಲಿಂಗಿಯ ಮೋಹದ ಚನ್ನನುಲ್ಲಿಕಾರ್ಜುನಾ. 

೫೬. ಮಾಯೆಯ ಕಾಲು ಬಾಯಿಗೆ ಸಿಕ್ಕಿ, ತೊತ್ತಳ ದುಳಿಯಿಸಿ 
ಕೊಂಬ ಮರುಳ ಮಾನವರ ಬಗೆಯ ನೋಡಯ್ಯ ಮನನೇ. ಗಂಡು 
ಡೊತ್ತಿನಂತೆ ಮಂಡೆಯ ಬೋಳಿಸಿಕೊಂಡು, ತೆಂಗು ಪೊಟ್ಟುಡುವಂತೆ, 
ಕರಸ್ಥಲದಲ್ಲಿ ಲಿಂಗವ ಹಿಡಿದುಕೊಂಡು, ಠವಳಿಕಾರನಂತೆ ಮನವ ಕದ್ದು 
ಮಾತನಾಡ: ಕ ಮನೆ ಮನೆಗೆ ಹೋಗಿ ಹೊಟ್ಟಿಯ ಕಿಚ್ಚಿಗೆ ಸಟೆಯ 


pi 


ಶಾಸ್ತ್ರವ ಹೇಳುವ ಡೊಂಬರಂತೆ, ಪುಸ್ತಕವ ಹಿಡಿದುಕೊಂಡು, ಪುರ 
ಜನವ ಮೆಚ್ಚಿಸುವ ಖೋಡಿಗರಂತೆ, ಪೌಷ ಹಡಿಸಿಕೊಂಡು, 
ವಿರಕ್ಕನಂತೆ ದೇಶ ಮಧ್ಯದಲ್ಲಿ ಸುಳಿದ್ರು ವಿರಕ್ಷರ ಕಂಡಲ್ಲಿ ಸಟಿಯ 
ಭಕ್ತಿಯ ಹೊಕ್ಕು ಹೊಸಕದ ಉಪಚಾರಮಂ ನುಡಿದು, ಮಾಡಿ ನೀಡುವ 
ಭಕ್ತರ ಮನೆಗೆ ಭಿಕ್ಷ ಮುಖದಿಂದ ಹೋಗಿ, ನಚ್ಚು ಮಚ್ಚ ನುಡಿದು 
ಉಂಡು ಕೊಂಡು, ಕಾಲಮಂ ನೂಂಕೆ, ಮನೋವಿಕಾರದಿಂದ ಪರಧನ, 
ಪರಸ್ತ್ರೀಯರಿಗಳುಪಿ, .ಭವಿಭಕ್ತಕೆನ್ನದೆ ಉಂಡುಟ್ಟಾಡಿ, ತೀರ್ಥ ಪ್ರಸಾ 
ವೆಂಬ ಅಳುಕಿಲ್ಲದೆ ಚಲ್ಲಾಡಿ, ನಡೆಯಲ್ಲದ ನಡೆಯ ನಡೆಮ, ನುಡಿ 
ಯಲ್ಲದ ನುಡಿಯ ನುಡಿದು, ತಮ್ಮ ಕಸಟಿನೇಷನುಂ ಅರಿಯದೆ ಶಿವಶ 
ರಣ ಮೇಲೆ ಮಿಥ್ಯೆಯಂ ಮಾಡಿ, ಭೇದ ಹಗೆಗಳಂ ಸಾಧಿಸಿ, ಹಸಿಯ 
ಮಾದಿಗರಂತೆ ಹುಸಿಯ ನುಡಿದು, ಆ ಶರಣರ ಮೇಲೆ ಒಂದೊಂದನುಡಿದು 
ಗಳಹುತಿನ್ಸ ನಂಕಿ ಜೀವಿಗಳಿಗೆ ಮಾಡಿದ ಪರಿಭವದ ಉಟಳ ಗಿಕ್ಸುಗಿರಿ 
ಕೆಂದು ತಿರುಗುತ್ತಿದೆ ಅಯ್ಯಾ ಘನಲಿಂಗಿಯ ಮೋಹದ ಚನ್ನಮಲ್ಲಿ 
ಕಾರ್ಜುನಾ. 

ಪೊಟ್ಟು ಎ ಪೊಳ್ಳು; ಠವಳಿಎ ಚೇಷ್ಟೆ, ಖೋಡಿಗ ಇ ಮೂರ; 
ಹಲ್ಬಣಿನುಎ ಹೊತ್ತುಕೊಳ್ಳು;ಹೊಕ್ಕು ಎ ನೇಯ್ಗೆಯ ಅಡ್ಡದಾರ;ಹೊಸಕ- ಎರಡು 


ಘನಲಿಂಗನ ವಚನಗಳು. ಚ 


ಎಳೆಗಳನ್ನು ಕೂಡಿಸುವದು, ಅಳುಕು ಅಂಜಿಕೆ; ಗಳಹುಎ ಮಾತಾಡು; ಪರಿ 
ಭನ ಅಸಮಾನ್ಯ ರಾಟಳ ಎಚಕ್ರ; 

೫೭. ಕಾಮ ಧೇನುವಿನಲ್ಲಿ ಕಲ್ಪಿಸಿದ ಸವಿ ಇಪ್ಪುದಲ್ಲದೆ, ಮರ್ತ್ರದ 
ಪಶುವಿನಲ್ಲಿ ಉಂಟಿ ಅಯ್ಯ? ಮಹಾಶೇಷನಲ್ಲಿ ಮಾಣಿಕ್ಯ ಪ್ರಭಾವಿಸುತಿಪ್ಪು 
ದಲ್ಲದೆ, ಕೆರೆಯೊಳಗಣ ಒಳ್ಳೆಯಲ್ಲಿ ಉಂಟಿ ಅಯ? ವಾರಣದ ಕುಂಭಸ್ಪಳ 
ದಲ್ಲಿ ಮೌಕ್ತಿಕ ಬೆಳಗುತಿಸ್ಸುದಬ್ಬದೆ, ಊರ ಹೆಂದೆಯಲ್ಲಿ ಉಂಟಿ ಅಯ್ಕ? 
ಶರಣರ ಮನೋಮಧ್ಯದಲ್ಲಿ ಶಿವನು ಮೂರ್ತಿಗೊಂಡು, ಆ ಶರಣರ 
ಜಿಹ್ವೆಯ ಕೊನೆಯ ಮೊನೆಯ ಮೇಲೆ ವಚನನೆಂಬ ಸರಮಾಮೃತವ 
ಕರೆದು ಕೆಲ ಬಲದ ಗಣಂಗಳಿಗೆ ಸವಿದೋರಿ, ಆ ಶರಣರಲ್ಲಿ ಪರಿಪೂರ್ಣ 
ವಾಗಿಪ್ಪನಲ್ಲದೆ, ದ್ವೈೆತಾದೈ್ವೈತಿಗಳೆಂಬ ಶುನಕ, ಸೂಕರರಲ್ಲಿ ಉಂಟಿ ಅಯ್ಯು 
ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನಾ. 

ಪ್ರಭಾನಿಸು- ಹೊಳೆಯು ; ಒಳ್ಳೆ - ಕೆರಿಹಾವು; ವಾರಣ ಎ ಆನೆ; 

೫೮. ಕೋಗಿಲೆ ಸ್ವರಗೆಯ್ಯಿತೆಂದು ಕಾಗೆ ಆ ದಿಕ್ಕಿಗಿದಿರಾಗಿ ಕುಳಿತು 
ಕರ್ರೆಂದು ಕಟಕೆಯನಾಡಿದರೆ, ಅ ಕೋಗಿಲೆಗಾದ ಕೊರತೆ ಏನಯ್ಯ? ಪ್ರಕಾ 
ಶವುಳ್ಳವನಲ್ಲಿ ಕತ್ತಲೆ ಮೇಯ್ಯಿಪನೆಂದು, ಹಗಲು ಕಣ್ಣಕಾಣದ ಗೂಗೆ! 
ಕೆಟ್ಟ ನುಡಿದರೆ ಆ ಸೂರ್ಯನಿಗಾದ ಕೊರತೆ ಏನಯ್ಯ? ಕನ್ನಡಿಗೆ ಮೂಗಿ 
ಲ್ಲನೆಂದು ಮೂಕೊರೆಯ ಹಳಿದಕ್ಕೆ ಆ ಕನ್ನಡಿಗಾದ ಕೊರತೆ ಏನಯ್ಯ? 
ದ್ವೈತಾದ್ವೈತವ ನೂಂಕ್ಕೆ ಅಂಗಲಿಂಗದ ಹೊಲಬನರಿದು ಸ್ವಯಲಿಂಗಿ 
ಯಾದ ಶರಣನ ಅಂಗವಿಕಾರದ ಪಂಗುಳಮಾನವರು ಜರಿದು ರುಂಕಿಸಿ 
ನುಡಿದರೆ ಅಂಗಲಿಂಗಾನುಭಾವಿಗಾದ ಕೊರತೆ ಏನಯ್ಯ ಘನಲಿಂಗಿಯ/ 
ಮೋಹೆದ ಚನ್ನಮಲ್ಲಿಕಾರ್ಜುನಾ? 

ಕಟಕಿ ಎ ಕೆಟ್ಟಶಬ್ದ; ಮೂಕೊರೆಯ - ಮೂಗು ಹೋದವ; ಪಂಗುಳ ಎ 
ಹೆಳವ; ರುಂಕಿಸು= ಸಿಬ್ಬು ಮಾಡು; 

೫೯. ಶಿವಶರಣಂಗೆ ನಿಜೈಕ್ಕ ಸದಂಗಳು ದೊರೆಕೊಂಬ ತೆರನ, ಶ್ರುತ 
ಗುರು ಸ್ವಾನುಭಾವದಿಂದ ನುಡಿಪುತಿರ್ಪೆ ಕೇಳಿರಯ್ಯ. ಜನನ ಮರಣ 
ಕೃಂಜಿ ತಾನಾರೆಂಬುದಂ ಸ್ವಾನುಭಾವದಿಂದ ನೋಡಿ, ಎಲ್ಲಿಂಜೊಗೆದೆ 
ನೆಂಬುದಂ ಬಗೆಗೊಂಡ್ಕು ಅರುಹು ತಲೆದೋರಿ, ಪುಣ್ಯಪಾಪಕ್ಕೆ 
ಬೀಜಾಂಕುರಮಸ್ಸ ಮಲತ್ರಯಂಗಳಿಗೆ ತಲೆಕೊಡಹಿ, ಭೋಗಮಂ ನೀಗಿ, 
ಭಕ್ತಿಯ ಕಳೆದುಳಿದು, ಬಂಧುವರ್ಗಮಂ ಭಂಗಿಸಿ, ಉಸಾಧಿಕೆಯಂ 


೪೪ ಶಿವಾನುಭವ. 


ಉರುಹಿ, ಒಡಲಾಸೆಯಂ ತಲೆಯೊಡೆಯನಿಕ್ಕೆ, ಆಹೆಂಕಾರಂಗಳೆಳಿದು, 
ಮಮಕಾರಂಗಳಂ ಮುಂದ.ಗೆಡಿಸಿ ಲೋಕದ ನಚ್ಚ ಮಚ್ಚು ಕಿಚ್ಚು 
ಗುತ್ತಿ, ಜ್ಞಾನಕ್ರಿಯಂಗಳಲ್ಲಿ ದೃಢನ್ರತನಾಗಿ, ಕರಿಗೊಂಡ್ತು ಆಸನ 
ದಲ್ಲಿ ಮರಹು ಮಗ್ಗಿ ಮನತನುವನವ್ರಿದ ಸರ್ವ ಕರಣಂಗಳಂ ಚರ 
ಲಿಂಗ ಮುಖವ ಮಾಡಿ, ಆತ್ಮ ನಿದೆ ಲಿಂಗದಲ್ಲಿ ಮನಸಂದು ಪಂಚ 
ಪ್ರಸಾದಾತ್ಮಕವಾದ ಘನಲಿಂಗದ ಬೆಳಗ ಪಿಂಡಾಂಡದಲ್ಲಿ ಜ್ಞಾನ ವೃಷ್ಟಿ 
ನಿಂದ ಪರಿಪೂರ್ಣವಾಗಿ ಕಂಡು, ಪೆಣ್ಣುಂಬಿ ನಾಪವೇ ಮೊದಲು ಸಿಂಹ 
ನಂದವೇ ಕಡೆಯಾದ ಆಕೆರಡು ಪ್ರಕಾರದ ನಾದಂಗಳಂ ಕೇಳಿ, ಹರುಷಂ 
ಹರಿವರಿಗೊಂಡು, ಎನಗೆ ಶಿವತತ್ವ ಸಾಧ್ಯವಾಯಿತ್ತು. ಪರಶಿವನಲ್ಲಿ ಒಡ 
ಗೂಡಿ ಪರಬ್ರಹ್ಮವಾದೆನೆಂದು ಅಹಂಕರಿಸಿ ಕ್ರಿಯೆಯ ಬಿಟ್ಟಿ ಗಂಭೀರ 
ಧ್ಯಾನದೊಳಿಪ್ಪ ಶರಣಂಗೆ ಮೂರೊಂದು ವಿಧದ ಪದಂಗಳು ಒಪ್ಪವ 
ಲ್ಲದೆ ಶಿನನಲ್ಲಿ ನಿಜ್ಛೈೆಕೃವಿಲ್ಲ. ಆದೇನು ಕಾರಣನೆಂದೊಡೆ ಷಬ್‌ಸ್ಥಲ ಬ್ರಹ್ಮಿ 
ಎನಿಸಿಕೊಂಡು, ಆಮು ಸ್ಥಲದ ವಿಚಾರನಿಡಿದು, ಮೂರುಸ್ಥಲದಲ್ಲಿ ಅವ 
ಧಾರಿಯಾಗಿ ಎರಡೊಂದು ಸಲ ಒಂದಾದ ಸ್ಥಲದಲ್ಲಿ ಶರಣರಿಂಗನೆಂಬು 
ಭಯವಳಿದು, ನೂರೊಂದು ಸ್ಥಲದೊಳಗೆ ಪ್ರಭಾವಿಸಿ ಪರಿಸೂರ್ಣವಾಗಿ, 
ಸಿದ್ಧ ಪ್ರಸಾದವೆಂಬ ನಿಷ್ಕಲ ಬ್ರಹ್ಮದಲ್ಲಿ ಉರಿ ಕರ್ನುರದಂತೆ ಬೆಳಗು 
ದೋರಿ, ಶುದ್ಧ ಪ್ರಬಾದವ ನಂಗಂಗೊಂಡು ನಿರಂಜನ ಪ್ರಸಾದವ ನೊಡ 
ಗೂಡಿದ ಬಸವರಾಜ ದೇವರು ಉತ್ತುಂಗ ಲಿಂಗದಲ್ಲಿ ಐಕ್ಯವಾಗುವನೃ 
ಬರ ಶಿವಲಿಂಗ ಪೂಜೆಯಂ ಬಿಟ್ಟನೆ? ಜಸತಸ ನಿತ್ಯ ನೇಮಂಗಳಂ 
ಬಿಟ್ಟನೆ? ಲಿಂಗಕ್ಕೆ ಕೊಟ್ಟಿ ಕೊಂಬ ಅರ್ನಿತ ಅವಧಾನಂಗಳಂ ಬಿಟ್ಟನೇ? 
ತೀರ್ಥ ಪ್ರಸಾದದಲ್ಲಿ ಒಉ್ಯಾನವಂ ಬಿಟ್ಟನೆ? ಮಾಡಿ ನೀಡುವ ದಾಸೋ 
ಹಮಂ ಬಿಟ್ಟನೆ? ಗುರುಲಿಂಗ ಜಂಗಮವ ಕಂಡು ಹೊಡೆಗೆಡುವುದಂ 
ಬಿಟ್ಟನೆ? ಬಿಜ್ಜಳನ ಓಲಗದ ಸಭಾ ಮಧ್ಯಕ್ಕೆ ಹೋಗಿ ತನ್ನ ದಿವ್ಯ 
ಶ್ರೀಪಾದ ಪದ ಮಂಗಳಂ ಬಿಜ್ಜಳಂಗೆ ತೋರಿ ಅವನ ಕರ್ಮೇಗಳೆಂ ಸುಟ್ಟಿ 
ಅವನ ರಕ್ಷಿಸುದೂ ಬಿಟ್ಟನೆ? 'ಇಂತಿವೆಲ್ಲವು ಕ್ರಿಯೆಯೊಳಗು-॥ಗ್ರ ಂಥಸಾಕ್ತ 
ಕ್ರಿಯಾದ ಸೈತನ ಕರ್ತವ್ಯಂ ) ಭಾವಾದ್ವೈತ., ಸಮಾಚರೇತ್‌ ಕ್ರಿಯಾ ನಿರ್ವ 
ಸತಿಯನ್ನು | ಭಾವ ಶುದ್ಧ ತು ಶಾಂಕರಿ ॥ಇಂತೆಂದುದಾಗಿ, ಇದು ಕಾರಣ 
ಐಕ್ಯವಾಗುವನ್ನಬರ ಕ್ರಿಯೊಳ ಕೊಂಡ ಶರಣಂಗೆ ನಿಜ ಮುಕ್ತಿಯಲ್ಲದೆ 
ಐಕ್ಯವಾಗುವದಕ್ಕೆ ಮ ನ್ನ್ನ ವೇ ಕ್ರಿಯಳಿದ ಶರಣಂಗೇನು ಸಾಯುಜ್ಯ ಪದಸ್ತ 


ಫ.ನಲಿಂಗನ ವಚನಗಳು. ೪೫ 


೬ 
[a8 
PT 
1 30 
24 
2 
ಕ 
CL 
ಬ 
೦ 
೭೬ 


ಹು ಚರಕ ಅಲ್ಲಾಡಿಸಿ; ಕರಿಗೊಳ್ಳು ಎ ಸುಡು; ಮಗ್ಗು ಎ ಕಳೆ 
ರುಂ ನಾಶವಾಗು; ಹೆರವರಿಗೊಳ್ಳುವ ಪಸರಿಸು, ಉತ್ತುಂಗೆಎ ಎತ್ತರವಾದ 
ನುಹತ್ತಾವ; ಹೊಡೆಗೆಡು ಎ ಮಸ್ಯಾತೆ ಮಾಡು. 

೬೦. ಆಕಾಶದಿಂದಲಾಯಿ ತ್ತು ನಿರಾಕಾರ. ಆ ನಿರಾಕಾರ ಚಿದಾ 
ಕಾಕದ ಮೇಲೆ ನಿಂದಿತ್ತು. ಆ ನಿ09ಕಾರದಿಂದಲಾಯಿತ್ತು ಭಾವ. 
ಭಾವ ಕರಣನ ಮೇಲೆ ನಿಂದಿತ್ತು. ಆ ಭಾವದಿಂದಲಾಯಿತ್ತು ಮನ. 


ಆ ಮನ ಸೂಕ್ಷ್ಮದ ಮೇಲೆ ನಿಂದಿತ್ತು. ಆ ಮನದಿಂದಲಾಯಿತ್ತು ತನು 
ಆ ತನು ಸ್ಥೂಲನ ಮೇಲೆ ನಿಂದಿತ್ತು. ಆ ತನು ಮನವ ಕೂಡಿದಲ್ಲಿಯೆ 
ತನು ನಪ್ಟವಾಯಿತ್ತು. ಮನ ಭಾವವ ಕೂಡಿದಲ್ಲಿಯೇ ಮನ ನಷ್ಟನಾ 
ಯತ್ತು. ಭಾವ ನಿರಾಕಾರನ ಕೂಡಿದಲ್ಲಿಯೇ ಭಾವ ನಷ್ಟೈವಾಯಿ 
ಇಂತೀ ತ್ರಿವಿಧ ನಷ್ಟ ವಾದಲ್ಲಿಯೇ ಶರಣನ ಹುಟ್ಟು ನಷ್ಟನಾ ಯಿತ್ರಯಸ್ಸಾ ಬ 
ಫಘೈನಲಿಂಗಿಯ ಮೋಹದ ಚನ್ನ ಮಲ್ಲಿಕಾರ್ಜುನಾ 

ಕರಣ ಇಂದ್ರಿಯ; 


—— ION 


ಜಳಗಿಯ ಅರಸುಗಳ ವಂಶಾವಳಿ. ೧೩ 


ಕೆಡಿಕೆಡೆಯೊ ಕಾಲ್ದೊಡರನಿಕ್ಕಿ ತೊಡೆ ತೋಳ್ಗಳನು । 

ಕಡಿಕಡಿಯೊ ಕಡಿ ಖಂಡವಡೆವಂತೆ ಮೆದೆಗೆಡಹಿ । 

ಹೆಡೆತಲೆಯ ಕುಟ್ಟಿ ಜಡಿ [ಜಡಿ] ದು ಖಡ್ಗವ ಸಿಡಿದು ಪಡ ಪೊಯ್ದು 
ಭಟ ಕೋಟಯ 1೭೧ಃ 


ಸುತ್ತಿ ಸುತ್ತಿದು [ದು] ಜೆಂಬೊತ್ತು ಬತ್ತರೆಗೆಲನ | 
ಮುತ್ತು ಮುತ್ತು [ತೆ] ತು[ರ] ಗಗಳ ತತಿಯೊಳರಿ ಶಿರವ ಕತ್ತಿಕತ್ತಿಗ 
ಳೊಳಿಂದು॥ 

ಒತ್ತೊತ್ತಿ ಮೆಳೆಯ [ ನ್ನು] ಮುರಿಮುರಿದು ಧರೆಗೆಲನ । 

ನಕ್ಕಿತ್ತ ಚಲಿಸದಿರು ಕದಲಿ ಕಾಲ್ಗೆಡೆವಂತೆ । 

ಕೆತ್ತೆತ್ತು ಬೋನನನು ಮಿಳ್ತುವಿಗೆ ಮನದಣಿಯೆ ಮುತ್ತಿ ಮುಸುಕಿದ 
ಬಲವನು ॥2೨॥ 

ಕಂದ॥ 


ಕಡಿ ತರಿ ಯಿರಿ ಯುಗಿ ಬಿಗಿ । 
ತೊಡೆ ಕೊರೆ ಕರೆ ಮುರಿ [ದು] ಗೋಣ ನಡೆತೊಡೆತೋಳಂ ॥ 
ಕಡಿ ತೆಗೆ ನೆಗೆ ಪಡಪೊಯ್ದೆಡ | 
ನೊಡರಿಸು ಕಣೆಗೊಂಡು ಪೊಡೆಯಗರಿಗೊಳಿಸೊಲವಿಂ ॥೭೩॥ 
ಕಡೆಗಾಲದ ಕೀಟಾಶನ । 
ಗಡಣವ ಕೈಕೊಂಡು ಸಿಡಿಲು ಬಂಡೆರಗಿದವೊಲ್‌ ॥ 
ಪೊಡವಿ ಬರಿದಾಗುವಂತಿರೆ। 
ಪಡಪೊಯ್ದರ್‌ ವೀರಭಟರ ನೆರನಿಯನೆಲ್ಲಂ ॥೩೪॥ 
ಎರಡು ಕೈಗಳೊಳು ಪಟ್ಟಿಗ। 
ಳೆರಡುಂ ಹಿಡಿದೆತ್ತಿ ಮುತ್ತಿದರಿಗಳ ಬಲಮಂ ॥ 
ತರಿತರಿದೊಟ್ಟಿ ವಜೀರರ । 
ಶಿರಗಳ ಮೆಜೆಯೊಟ್ಟಿ ಬಿಡದೆ ಘಂಟಿನೈಸಾಲಂ TE 
ಚಂಪಕ! 
ನಿಜಭುಜ ಪುಸ್ಸಮಾಲೆ ನೆರೆನೀಡಿದ ಜಿಸ್ಟೆಯೊಳಿರ್ದ ಪಟ್ಟಿಗಳ | 
ಗಜ ಹಯ ಸೈನ್ಯ ಸಂಕುಲ ಪದಾತಿಯ ಧೂಲಿಕೇತುವಂ | 


೧೪ ಶಿವಾನುಭವ. 


ಸ್ಪಜಠ [ರ] ಮುರ್ಕೆ ಸೊತಕ್ಕನಿರ ದೀಂಟಿ ಕಬಂಧಕ ಪಾತ್ರ ನೃತ್ಯಮಂ ) 
ಸೃಜಿಸಿದುವಂದು ನಾಟೃನಿದರಂತಿೆ ಇಮ್ಮಡಿ ಘಂಟಿ ಭೂಪನಾ ;೭೬॥ 
ಖಣಿಖಣಿಲೆಂದು ತಾಗುತಿಕೆ ಕತ್ತಿಗಳಾರವದುಬ್ಬರಂಗಳಂ ೬ 
ಛಿಣಿಭಿಣಿಲೆಂದು ಮೇಲ್ಲೆಗೆನ ಧಳ್ಳುರಿ ಕರ್ಜೊಗೆ ಸರ್ಬುತೆತ್ತಲುಂ। 
ರುುಣರುಣಕೆಂಬ ಕಂಕಣದ ನಾದವ ನೊಂದಿದ ಪ್ಯಂದ್ಯ ನಿಸ್ತನಂ । 
ರಣರಣರೆಂಬ ಚಾಸ ಗುಣ ಶೆಂಕೃತಿಯಿಂ ನೆತೆದುರ್ಬಿ ಪರ್ಬುತುಂ (೭೭॥, 
ಕಂದೆ॥ 
ಅದಿರಿದೆರಳ್ಳುತ ಬೆದರ್ದರ್‌ । 
ಕದಲಿ[ದ] ಕೆಡೆಗೆಟ್ಟು ರಣಕೆ ತಪ್ತಿನತೆಲ್ಲರ್‌ ॥ 
ಪದಗೆಟ್ಟ ಪಾಣಿಗೆಟ್ಟರ್‌ । 
ಕದನಕ್ರಿದಿರಾದ ವೈರಿ ನೃಪತಿ ವಜೀರರ್‌ ॥೭ಲೆ॥ 
ಆ ದೊರೆಯೂದೊರೆಗಳ ಬಲ । 
ದಾ ಡೋರಣ ರಣೆದು ಕಡಿದರಾ ಧೋರಣರಂ 1 
ಭೂಧರಗಳುಡಿದು ಕೆಡೆನಂ। 
ತಾ ಧೀರರೆ ಹರಿಸಿ ಕೆಡಪಿದರ್‌ ಗಜ ಘಟಿಯಂ ॥೭೯॥ 
ಘೋಳಾಯ್ಲ್ಸಂ್‌ ಘೋಳಾಯ್ಲೆರ । 
ನೇಳಿಸಿ ಗದೆಯಿಂದ ಪೊಯ್ಯೆ ತು [ರ] ಗನ ಚಯಮಂ ॥ 
ಘೋಳಿಡುತ ಸೊಕ್ಕು ಶರಥಿಯೊ । 
ಳಾಳಿದುದುರುಜಲಚೆರಂಗಳೊಳ್‌ ತದ್ರೊಸಂ ॥೮೦॥ 
ಮತ್ತೇಭ॥ 
ಕರದಿಂದಾಂತ ಕಪನಾಲದಿಂ ರುಧಿರಮಂ ಪೀರ್ದಾರ್ಮ ಪೆಣ್‌ ರಕ್ತ 
ಸಂ" । 
ಚಿರಕಾಲಕ್ಕೆ ಮಗೀಗಳಿಂತು ದೊರೆಕೊಂಡಿಕ್ತಿಂದು ಸಂಪ್ರೀತಿಯಿಂ ॥ 
ಕಿರುಗೂಸಂ ನೆರೆಮಜ್ಜನಂಬುಗಿಸಿ ರಕ್ತಂ ತೀಯೆ ಸೀಯೂಷಮೆಂ । 
ದೆರೆವುತ್ತಂ ನೆರೆನೆತ್ತರಂ ಕುಡಿಸಿ ಜೋ ಜೋ ಬಾಳ ಬಾಳೆಂದನರ್‌ (೮೧ 
ಕಂದ। 
.ರಕ್ಕಸರುಂ ಜೋಗಿಣಿಯೆರ್‌ | 
ಮೊಕ್ಕಳಮೆನೆ ನೆರೆದು ಭೂತ ನೇತಾಳರ ಫೆ| 


ಬಿಳಗಿಯ ಅರೆಸ:ಗೆಳ ವಂಶಾವಳಿ. ೧೫ 


್ಮಕ್ಟಳ ಬಯಕೆಯ ತೀರ್ಚಿದ | 
ರಕ್ಕರು ಮಿಗೆ ಪಲವು ಕಲಸು ಮಾಂಸಗಳಿಂದೆಂ [೮೨॥ 
ಬಸುರಿ ಬಾಣತಿಯರೆಂಬೀ । 
ಪೊಸ ರಕ್ಕಸ ನೆಣ್ಣಳ್ಳಿನೆ ತಲೆಬುರುಡೆಗಳಂ ॥ 
ಬಿಸಿ ಬಿಸಿ ರಕ್ತವ ಮೊಗೆನೊಗೆ। 
ದೊಸೆದೊಂದಕ್ಕೊಂದು ವಿೂಯಲೆರಕಿನ್ರವು ಮುದದಿಂ ॥೮೩1 
ಅರೆಜೀವವಡೆದ ಪೆಣನಂ । 
ಕೊರಳಂ ಕೊಯ್ಯೊಯ್ದುಶಿರವ ನೊಟ್ಟುತ್ತದರಿಂ ॥ 
ಸುರಿಯಕ್ಕಿ ಲಗ್ಗೆಜೆಂಡಂ! 
ತರುಣ ಮರುಕ್ತಂಡ ವಾಡುತಿರ್ದೆವ ನೆತ್ತಂ (೮೪|` 
ಉತ್ಪಲ; 
ಎನ್ನ ಪಿತಾವುಹೆ ಪ್ರಭೃತಿ ರಕ್ಕಸ ಜಾತಿಗೆ ಪೈತ್ರೈಕಂಗಳೆಂ 1 
ಗಮ್ಮನೆ ಬೆರ್ಚು ಬಾರೆಲಗೆ ದುಂಡ ಗರುತ್ಗಳನಟ್ಟ ಬೇಗದಿಂ । 
ಬೊಮ್ಮ ಪಿಶಾಚ ಕೌತಣವ ಮಾಡಗೆ ಶೋಣಿತ ಶುಕ್ಸೆ ಮಜ್ಜೆಯಿಂ । 
ಹೆಮ್ಮದ ವಪ್ಪಿನಂ ಸುರೆಯಿದೆಂಸಿತೆ ಕೈಗಳವಟ್ಟ ಚಿನ್ಸಿನಿಂ ॥೮೫ 
ಚಂಪಕ 
ಸುರಪ ಸಮಾನ ಭೋಗ ಸೆಮದೆಂಚಿತ ವಿಕ್ರಮ ಸಂಗೆಶಾಂಗಣ । 
ಸ್ಫುರಿತ ವಿಭಾವ ಸುಪ್ರಮಿತ ಕೊಸ ವಿಭುಸುರ ತಾಸದಾವನಿ। 
ಸ್ತರ ಪರಿದಗ್ಗ ವೈರಿಜನ ಕಾಯತ ಕಾನನ ನಿನ್ನ ನಾವಗಂ | 
ಸ್ಮರಿಯಿಪೆವೆಮ್ಮ ನಿಂ ಬಿಡಡೆ ರಕ್ಷಿಸು ಇಮ್ಮಡಿ ಘಂಟಿಭೂವರಾ |೮೬[ 
ಕೆಂದ॥ 
ನೀರನಿಧಿ ನಿನಗೆ ಯೆ_ಮ್ಮೊ! 
ಳ್ಯಾರುಣ್ಯಂ ನೆಲಸಿ ಭೂತ ಭೇತಾಳ ಗಣ ॥ 
ಕ್ಫೋರಂತೆ ಪಲವು ಜಾಂಗಲ । 
ವಾರಿ [ತ್ತ್ರರ್‌] ಘಂಟಿನೃಸತಿ ನಿನ್ನಯ ತೆರದಿಂ ॥೮೭॥ 
ಚೆಂಪಕೆ॥ 
ಹರಿ ಗಿರಿಜಾಧವಂ ಸುರಪ ರಾವಣ ಕೀಚಕ ಭಟ್ಟಿ ನಿತ್ರನುರ” 
ಪರವನಿತಾ ಜನಕ್ಕೆಳಸಿ ನಿಬ್ಲಸೆ ಮಂಗಳ ದೇವಿ ಫಿನ್ನಪೇ। 


೧೬ ಶಿವಾನುಭವ. 
ರುರವಸೆ ಸಾರ್ವಳಾ ವಿಜಯಲಕ್ಷ್ಮಿಯು ನಿನ್ನ ಭುಜ ಪ್ರದೇಶನುಂ । 
ಚಿರವಿಡಿದಿರ್ದಳೆಂದೆನಲು ಘಂಟಿ ನೃ ಸಾಲನ ಖೆ ಫೋಲ್ವನಾವವಂ Moa) 


ಮಸ ಗ 


ಧುಂಧೀರಂ ಘಂಟಿ ಭೂ 


ನೆಕೆನನ್ನಂ ಬಿತ್ತಿ ತೇಜ:ನ್ರ 


ನರರಂ ತಿಂದಳ್ಳಿಸಲ್‌ 


ಹುದೆ 


ಕಗಳಿತ ಮಹಾಮಾೌಕ್ರಿಕಂ ಬೀಜಮಾಗಲ್‌ ! 
ಕರನುನೊಲನಿಂ ವಾಜಿಯ೨ ನುಂಗಿ ಮತ್ತಂ। 
ಮೈಮುರಿವ ಸನಿಯಿದೆಂಬೀತೆ ತೋರುತ 

ಮಿರ್ಕುಂ Tera 


ಹದಿನೆಂಟು ಯೋಜನಾಂತೆಂ । 
ಬೆದರುತ್ತಂ ಪೋಗೆ ಪಾದುಶಾಹನೆ ಬಲಮಂ॥ 


ಮುವನಿಂದಂ ಜಯ ಭೇರಿಯ । 

ನೊದನಿಸಿ ಗಡಿ ಮೇಕೆ ಮಾಡೆ ಘಂಟಿನೃಸಾಲಂ nF oil 
ಜಯಕರ ಶಾಸನಗಳಿಗಾ । 

ಲಯ ಮೆನಿಸಿದ ಶಿಲೆಯದೊಂದು ಸಂಸ್ಕೃಂಭವ:ನಾ॥ 

ವಿನಯನಿಧಿ ನಿಲಿಸಿ ರಣ ವಿ 

ಸ್ಮಯಕರ ಗಡಿಯಂತ ಭೀಮನೆನೆ ಪೆಸರ್ವೆತ್ತಂ (೯೧॥ 
ಅಂತು ಪೆಸರ್ವೆತ್ತು ಜಗದೊಳ್‌ | 

ಸಂತಸದಿಂ ತನ್ನ ಚಾತುರಂಗದ ಬಲಮಂ ॥ 

ಸಂಕೈಸಿ ಬಿರುದುಗಳ ನೀ। 

ತಂ ತಡೆಯದೆ ವೀರಭಟರ ಸಂತತಿಗೆಲ್ಲಂ ॥೯5॥ 
ಕಾಡದ ಬೇಡದ ಮುನ್ನ್ನಂ | 

ನೀಡಿದ ಕೈಗಿತ್ತು ಭೂರಿದಾನವ ನೊಲವಿಂ ॥ 

ಷೋಡಶ ದಾನಂಗಳ ನೀ। 

ಡಾಡಿದ ಕೈವಂದ ಕಲ್ಪವೃಕ್ಷದ ತೆರದಿಂ ೪೯೩ ॥ 
ಮತ್ತಂ ದೊರೆ ದೊರೆಗಳ ನೋ । 

ಡುತ್ತಂ ತಾಂ ಕೂಡಿಕೊಂಡು ಬರ್ನು ಪಥಸೊಳ್‌ ॥ 


ಬಿಳಗಿಯ ಅರಸುಗಳ ವಂಶಾವಳಿ. ೧೭ 


ಮೊತ್ತದ ವಂದಿಜನಂಗಳ । 
ಬಿತ್ತರದಿ೨ ಪೊಗಳ್ಳರೆಂತೆನ ಲ್ಲಿತ್ತರಿಪೆಂ ೪೯೪ 
ನಾರ್ಧಿಕ॥ 
ಎತ್ತಿ ಬಹ ಸತ್ತಿಗೆಯ ಮೊತ್ತದೊಳು ಚಿತ್ತಜನ | 
ಪಶ್ಚಿಯನು ಜರೆನ ಲಾವಣ್ಯದತಿಶಯದ ರುಚಿ । 
ವೆಸ್ತ ನನರತ್ನಕಂಕಣ ದುಲುಹಿನೊಡಗೂಡಿ ವೃತ್ತಕಂಠಿಯರು ನೆರೆದು 
ಇತ್ತರದಿ ನಿಂತು ಕೈಯೆತ್ತಿ ಚನುರವನಿಕ್ಸೆ । 
ಬತ್ತಿಸಾಯುಧನ (ಭಟಸೇನೆ] ಮುಂದಕೆ ನಡೆದು । 
ಇತ್ತೊತ್ತದಿರಿಯೆನುತ ವೇತ್ರ ಧಾರಿಗಳುರಿಯೆ ಮೊತ್ತ ಗೆಡದೈದಿ ಬರರ್ಲಜ॥ 
ಮತ್ತೇಭ॥ 
ನಿಜನೇತಂಡ ಕಪಾಲ ಯುಗ್ಮನಿಲಸದ್ದಾ ನಾಂಬುಧಾರಾ ನದೀ॥ 
ಜನಂ ವೃದ್ಧಿಯ, ನೈದಿಸಿತ್ತು ಬಿಡದಾ ವಾರಾಶಿಯಂ ಪೂರದಿಂ। 
ಜು ವಕ್ರಂ ಚತುರಂಗೆ ಸೈನ್ಯ ಗಮನ ಪ್ರಸ್ತಾವ ಪಾನಪ್ರಹಾ | 
ಜ ಪಾಂಸುಪ್ರಕಟೀಕೃ ತಾಂಬರಸರಿತ್ಸಂಕಾಂಕ ಮಾಯೆತ್ತಲುಂ ||೬॥ 


pe 


CL 


ಮಲ್ಲಿಕಾಮಾಲೆ । 
ಮೂರು ಯೋಜನ ನೀಳಮಂ ನಿಜ ಸೇನೆ ಬೆಂಬಿಡದೈಕರಲ್‌ | 
ಭೂರಿ ಭಾಗ್ಯ ನಿದಾನ ಘಂಔನೃಪಾಲ ಬಂದಪನೆಂಬುದಂ | 
ವೀರ ವೆಂಕಟರಾಯರಂತದ ಕೇಳಿ ಸಂಭ್ರಮದಿಂದ ವಿ 1 
ಸ್ತಾರ ಸೌಧಮನೇರಿ ನೋಡಿದಕೆಲ್ಲರಂದತಿ ಬೇಗದಿಂ 1೯೭॥ 
ಚಂಪಕಃ 
ಅಡೆಯಿಡೆ ಬಂದನೆಂದಿದಿರನೈದಿ ಸಮಸ್ತ ನೃಪಾಲ ಸಂಕುಲಂ। 
ಒದವಿದ ನೇಹದಿಂ ಬಿಡದೆ ಬಂದ ಮರ್ದಸ್ಟಿ ಮನೋನು ರಾಗದಿಂ | 
ಸುದತಿಯರಿಕ್ಕೆ ಚಾಮರವನಾಗಲೆ ವೆಂಕಟಿರಾಯ ಕಾಣುತಂ । 
ಕದನ ವಿಲೋಲ ಘಂಟೆಯ ನರೇಂದ್ರನ ಕೈವಿಡಿದೊಯ್ದು ಬೇಗದಿಂ ೪೯೮1 
ಕಂದ॥ 
ನಿಲಸಿತ ವೆಂಕಟಿರಾಯರ್‌ | ಹ 
ಬಲಗೆಲದೊಳ್ಳುಳ್ಳಿಕೆಂದು ಪೇಳ್ದೊಲವಿಂದಂ ॥ 
ಗೆಲವಾಂತು ಬಂದೆಯೆನುತಂ । 


೧೮ 


ಶಿವಾನುಭವ. 


ಭಳಿಕೇ ನಿನಗಹುಮ ವೈರಿಮಸ್ತಕಶೂಲಾ aa 
ಪರಥಟ್ಟು ಸಾಳ್ವ ಪಂಥದ । 

ಪರಬಲ ಜಲನಿಧಿಗೆ ಬಡಬ ನೀನಲ್ಲದೆ ಪೇಳಿ ॥ 

ಫೆತರುಂಟೆ ಧರೆಯೊಳೆನುತಂ । 

ಧುಂಕೆದಿರಾಂತನರ ಗಂಡ ಬಿರಿದೋದ್ದಂಡಾ ॥೧೦೦॥ 
ನೆಕೆದಿರ್ದ ರಾಜಕುಲದೊಳು । 

ಶರಜನು ನೀನಹುದು ವೈರಿ ಗಂಟಿಲ ಗಾಣಾ ॥ 

ಅರಿ ಶಿರಗಳ ಚೆಂಡಾಡಿದ! 

ಸರಿಯಹ ನಿನ್ನಾರು ನಿನಗೆ ಘಂಟಿವಜೀರಾ ॥೧೦೧॥ 


ಮತ್ತೇಭ॥ 


ಎಮಗಂ ಕೇರ್ತಿಯನುಂಟುಮಾಡಿನೆ ಮಹಾ ಸಂಗ್ರಾಮವ:ಂ 


ಮಾಡಿ ನೀಂ। 


ಸಮರಕ್ಕಿನ್ಸೆಣೆಯಿಲ್ಲ ವೆಂದೆಣಿಸಿದೈ ಪ್ರೋತ್ಸಾಹೆನಂ ಗೆಲ್ತೆಯಂ | 
ದಮರರ್ನಿನ್ನಯ ಸಾಹಸಕ್ಕೆ ಮನಮೊಲ್ಹಾಶ್ಚರ್ಯಮಂ ಮಾಡೆ ವಿ। 
ಕ್ರಮ ಕಂಠೀರವ ಫಿನ್ನೊಳುವ ನಿಲನಂ ಘಂಟೇಂನ್ರ ಭೂಸಾಲಕಾ।೧೦೨॥ 


ಕಂದ॥ 


ನಿನಗಿಲ್ಲದ ಬಿರುದುಗಳೀ। 

ಜನನಾಥರ್ಗುಂಟಿ ಯೆಂದು ರಾಯರ್ಮುದದಿಂ ॥ 

ಮನಮೊಲ್ಲು ಕೊಟ್ಟಿರಾಗಳ್‌ | 

ಮಿನುಗುವ ನರಮುಖದ......... ತೋಸುಗಳೆಂ ॥೧೦೩॥ 
ಅನು [ನ] ಮ ತೇಜೋನಿಧಿಯೆ.ಂ | 

ದೆನಿಸಿದ ವರ ಪಂಚ ದೀವಟಿಗೆ ನಿನಗಿರಲೆಂ ॥ 

ದನಿತರೊಳ್‌ ತರಿಸಿಕೊಟ್ಟರ್‌ | 

ಘನ ಮಹಿಮಾಸ್ಪದಗೆ ಘಂಟಿನೃನವರ ಗಾಗಳ್‌ ॥೧೦೪॥ 
ಕನದಮಲ ಕಾಂತಿ ಸಂಯುತ। 

ಘನತರ ಮೆನಿಸಿರ್ದ ಕನಕ ಚಮರೀರುಹೆನುಂ ॥ 

ನಿನಯನಿಧಿ ನಿಮ್ಮೊಳಿರಲಿದು | 

ಮನಸಿಜರೂನಂಗೆ ಘಂಟಿನೃಸವರ ಗೆಂದರ್‌ ೪೯.೫] 


ವಚನ। 


ಬಿಳಗಿಯ ಅರಸುಗಳ ವಂಶಾವಳಿ. ೧೯ 


ಬಾಹೆತ್ತರ ವಿನಿಯೋಗಂ | 

ಸಾಹಸಸರ ನಿನಗೆ ಸಲ್ಪದೆನ.ತಂ ಮುನನಿಂ ॥ 

ದಾಹೆವಲಂಸಚ ಗಿರಲಿದು । 

ವಾಹಕೆ ಸನುಕಟ್ಟು ರುಪ್ಲಿ ಸರ್ಜನನಿತ್ರರ್‌ /೧೦೬॥ 
ಕವಣೆ ಮಿಡಿ ಬಿಲ್ಲು ಹುಮ್ಮನ। 

ಪವಣನ ಗರಿಯಿಟ್ಟಿ ಪಚ್ಚೆ ಕಡಗನುನೊಲನಿಂ ॥ 

ಸವುಳು ಜಾಗಟಿ [ಯ] ಸಹಿತಂ । 

ಭುವನೇಶ್ವರ ಘಂಟಿನೃಪತಿಗಂ ದೊಲಿದಿತ್ತರ್‌ ॥೧೦೭॥ 
ಹಗಲು ದೀವಟಿಯ ಪಂಜೆಯು । 

ಬಗೆಗತಿಶಯಮಾದ ಸಿಂಹ ಲಕ್ಷ್ಮಸತಾಕಂ॥ 

ಮೃಗಧರ ವಂಕಿ [ಯು] ಸೆಂಡೆಯು | 

ಬಗೆಯದೆ ಮುಂಗೈ ಮುರಾರಿ ಯೆಂಬುದ ನಿತ್ತಂ ೧೦% 
ನನಲಕ್ಷ ಪ್ರಮಿತಿಯದೊಂ | 

ದವನಿಯ ಪೆನುಗೊಂಡೆ ಗುತ್ತಿ ಗಡಿ ಸರಿಯಂಶಂ॥ 

ಸವಿನಯ ಪೂರ್ವಕದಿಂದಂ। 

ನವನಿಧ ಭಂಡಾರ ಸಹಿತ ವುಡ:ಗೊರೆ ಯಿತ್ತಂ |೧ಂ೯॥ 
ಎಸೆದೊಸ್ಟವೆತ್ತ ಸಿಂಹನ | 

ಮಿಸುನಿಯ ಚೂಡಾಲ ಹೌಸಿಯಂ ಪಾ [ನುಡ]ನ:ಂ ॥ 

ಹಸುರು ನಿಶಾನಿಯ ಮತ್ತಂ । 

ಪೊಸರನ್ನ [ದ] ಸಿಂಹ ವಿಷ್ಟರಂಗಳ ನಿತ್ತರ್‌ ॥೧೧೦॥ 


ಇಂತು ನಾನಾ ಪ್ರಕಾರಮಾದ ಬಿರುದಂಗಳಿಂ ನವರತ್ನಾಭರಣ 
ವಸ್ರಂಗಳಮಾದುಡುಗೊರೆಯಿತ್ತು ಮನ್ನಿಸಿ ಘಂಟೀಂದ್ರ ಭೂಪಾಲನಂ 
ಅನೇಕ ವಿಭವದಿಂ ಬೀಡಾರಕ್ಕೆ ಕಳುಹಿ ಕೊಟ್ಟು, ಸಕಲ ನೃಸಾಲರಂ 
ಚತುರಂಗ ಸೇನೆಯಂ ವಿವಿಧ ವಸ್ತ್ರಾಭರಣಂಗಳಿಂ ಮನ್ನಿಸಿ ಕಳುಹಿ 
ಕೊಟ್ಟಿ, ತ್ರೀಮದ್ರೇಂಕಟಿರಾಯರು ಪಟ್ಟದ ಮಹಾದೇವಿಯಂ ಕರೆಸಿ, 
ಅಂತಃಸುರದೊಳೊಡ್ಡೋಲಗಂ ಗೊಟ್ಟು, ಸ್ವಕೀಯ ಬಂಧುವರ್ಗಮಂ 
ಮಂತ್ರಿ ಮಾಂಡಲಿಕ ಸಾಮಂತ ಸಕಲ ತೆಂತ್ರಾಧ್ಯಕ್ಷರಂ ಕರೆಸಿ ಸ್ವಸು 
ತ್ರಿಯ ರೆನಿಸಿದ ರಾಮಾದೇನಿಯನಂಗೆ ರೂಪು ಲಾವಣ್ಯಕ್ಕೆ ತಕ್ಕ 


ಶಿವಾನುಭವ. 


೨೦ 


ಸೌಂದರ್ಯಮುಳ್ಳ ವರನಂ ನೊಳ್ಳುದೆಂದು ಬೆಸಸೊಳಲ್‌, ಮಂತ್ರಿ 
ಮುಖ್ಲ್ಯರ್‌ ಬಿನ್ನಪಂಗೈದ ರದೆಂತೆಕೆ /೧೧೧॥ 


ಕಂದ॥ 
ಸಕಲ ಕಲಾಸಂಪನ್ನ 01 
ಮಕರಾಂಕ ಸಮಾನ ರೂಪ ಸೌಂದರ್ಯಯುತಂ ॥ 
ಅಕಳಂಕಚರಿತ ನೆನಿಸಿದ । 
ಸುಕವಿ ಸ್ತುತ ಘಂಟಿ ಭೂಮಿಪಾಲನೆ ಚದುರಂ ॥೧೧೨॥ 
ಮಕರಾಕರ ಗಂಭೀರಂ। 
ಪ್ರಕಟಿತ ದಿನ ನಾಥ [ ವಂಶ್ಯ) ಕೌಶಿಕಗೋತ್ರಂ ॥ 
ಅಕಳೆಂಕ ಚರಿತ ನೆನಿಸಿದೆ। 
ಸುಕೃತಿಯು ತಾನಹುದು ವೀರ ಘಂಟಿನೃಪಾಲಂ HAAN 
ಇಂತೆಂದು ಸರ್ವ ಜನರ। 
ತ್ಯಂತ ಪ್ರೀತಿಯಲಿ ಪೇಳೆ ವೇಂಕಟಿರಾಯಂ ॥ 
ಸಂತಸ ಮಿಗೆ ವಿದ್ವಾಂಸರ । 
ಸಂತತಿಯಂ ಕರೆಸಿ ತಿಳಿದ ಲಗ್ನದ ಬಲಮಂ ॥೧೧೪॥ 
ಮತ್ತೇಭ॥ 


ಪರಮೋತ್ಸುಹದಿ ಮಂಗಳಪ್ರದ ಲಸಪ್ಪ್ರವ್ಯಾದಿ ವಿಸ್ತಾರದಿಂ | 
ವರಸದ್ರ್ರತ್ನ ವಿರಾಜಿತಂ ಕನಕ ಭ್ರನ್ಮಾಂಗಲ್ಯ ಸನ್ಮಂಟಿನಂ। 
ಕೆರೆ ತೊರ್ಯತ್ರಯ ದುಂದುಭಿ ಪ್ರಕರ ಭೇರೀರಾವ ಮಕ್ತಿತ್ತಲಂ । 
ಬರವುಂ ಚುಂಬಿಸೆ ವಿಸ್ರ ಮಂತ್ರ ನಿನದಂ ತತೌರ ಸಂರಾಜಿತಂ ॥೧೧೫॥ 
ವಚನ॥ 

ಇಂತನಂತ ವೈಭವ ವದಿಂ ಪುರಮುವುನಂತಃಸುರಮಂ ರಚನೆಗೈದು 
ನಿಜ ಕುಮಾರಿಯಪ್ಪ ರಾಮಾದೇವಿಯಂ ಸುಮುಹೂರ್ತದೋಳ್‌ ವಿಧಿ 
ಪೂರ್ವಕದಿಂ ಧಾರೆಯ ನೆರೆದು ಕೊಟ್ಟನನಂತರಂ ॥೧೧೬॥ 
ಮತ್ತೇಭಃ 

ಚತುರಂಭೋನಿಧಿನೇ ಪ್ಟಿತ ಕ್ಲಿತಿಸಕೆಲ್ಲರ್ನೋಡಿ ಕೊಂಡಾಡಿಸಂ ॥ 
ಮ್ಮತನೀ ಘಂಟಿನರೇಂದ್ರ ಸ ತರುಣಿ ರಾಮಾದೇವಿಗಂ ರೂಪಿನು ॥ 
ನ್ನತಿಯಂ ಬಣ್ಣಿಸ ಬಲ್ಲ ನಾವನೆನುತುಂ ಸಂತೋಷದಿಂ ಡೊಂದಿಸಲ್‌ ॥ 
ವಿತತಂ ವೇಂಕಟರಾಯ ಮನ್ನಿಸಿದನಾ ಭೂಪಾಲ ಸಂದೋಹಮಂ ॥೧೧೭॥ 


ಜಿಳಗಿಯ ಅರೆಸುಗಳ ವಂಶಾವಂ. ೨೧ 


ಕೆಂದ॥ 
ಕಿಕ್ಕಿರಿದು ನೆಕೆದ ವಿಪ್ರರಿ । 

ಗಕ್ಕರದಿಂ ಕನಕ ವಸ್ತು ಮಫ್ತಿ ಧನಮಂ॥ 

ಚಕ್ಕನೆ ಸುರಕುಜ ದಂದದಿ। 

ಮೊಕ್ಳಳಮೆಸಲಿತ್ತ ನಖಳ ವೈಭವದಿಂದಂ [೧೧೮ 
ಚಂಪಕ 

ಕರಿಘಟಿಯಂ ತುರಂಗ ಚಯಮಂ ರಥ ಸಂಕುಲಮಂಸುತ್ನಮಂ॥ 
ವಿರಚೆಳ ಭೂ ಷಣಂಗಳನ:ದಗೃ ಸಮನ ವಿಶಾ ಇ ವಿ। 
ಸ್ಟರಿತ ವಿಚಿತ್ರ ಚಿತ್ರಿತ ಎಸ ನನ್ಯ ಇಲ ನನರ 


Se ಘಂಟಿ ಭೂತ! ರಾಯ [ರ] ದಿತ್ತು ja ಬಣಿ 
ಮತ್ತೇಭಃ। 

ನಲವಿಂದಂ ಫದಿನೆಂಟು ಕಂಸಣ ಕಧೀಶಂ ನೀನೆಯಾಗೆಂದು ಮ। 
ತ್ಕೊಲಿವುತ್ತಂ ಬಿರುದಂಗಳಂ ಸಲುವ ಧಾತ್ರೀ ಚಕ್ರಮಂ ಭತ್ರಮಂ ॥ 
[ಬ] ಲದಿಂದೊಪ್ಪುವ ನಾನಮುಮಂ ಸಕಲ ಭೂಸರ್ಭಾ ನಿನಲ್ಯೊಟ 3 [8] 
ಸಲ ಚಿತ್ತಂ ಸುಖಮಿರ್ಪುದೆಂದು ಸರಸುತ್ತಂ ಘಂಟಿ PS ತಿ 
ಕಂದ॥ 


ಸೇಂ ॥೧೧೯| 


[no] 


ಮಗಳಿಗೆ ಬಳುವಳಿ ಪಾಲ್ಪೆ ] 

ಣ್ಣೆಗೆ ತಹೆನಿಧಿ ಸೀಮೆಯನ್ನು ವೇಂಕಟಿರಾಯೆಂ ॥ 

ಬಗೆಗೆ ಬರ್ಪಂತೆ ರತ್ನಗ । 

ಳ ಗಣಿತವ [0] ಕೊಟ್ಟಿ ಮನ್ನಿಸಿದ ಸಂಭ್ರಮದಿಂ 1೧೨೧ 
ಆತಿ ಮಂಗಳಮಯ ಮಾಗಲು | 

ಚತುರ್ಥ ದಿನ ಸಾಂಗಮಾಗಿ ಬಹು ಭೋಜನದಿಂ ॥ 

ನಿತತವಹ ನಾಗವಲ್ಲಿಯ | 

ಮತಿವಂತಂ ರಚಿಸಿ ಕೆಲವು ದಿವಸಂ ಸೋಗಲ್‌ ॥೧೨೨/॥ 
ಸಕಲ ನೈ ಪಾಲರ ಮಸನ್ನಿಸಿ। 

ವಿಕಸಿತ ನ ಖ ಘಂಟಿ ಭೂಪಗಪ್ಪಣೆಯಿತ್ತರ್‌ ॥ 

ಪ್ರಕಟಿತನಹ ಬಿರುದುಗಳಂ | 

ಸುಕರ ಭಟರ್ಗಿತ್ತು ಕಳುಪಿದರ್ವಲನಿಂದಂ 1೧೨೩॥ 


೨೨ ಶಿವಾನುಭವ. 


ನಾರ್ಧಿಕ॥ 
ರಾಯರಪ್ಪಣೆ ಗೊಟ್ಟು ಕಳುಹುತಿಕೆ ಕರಿತುರಗ । 
ಪಾಯದಳಮುಂ ಧರಣಿ ಬೆಸಲಾದುದೆಂಬಂತೆ | 
ಪ್ರೀಯದಿಂ ಬರುಬರುತೆ ಮಾರ್ಗದೊಳಗಿರುವ ದುರ್ಗಂಗಳನು ಭದ್ರ 
ಮಾಡಿ ॥ 
ಜೀಯ ಮರು ಭಾಸು [ಭಲೆ] ಧೀರು ಧೀರು [ಕೆ] ಸೂತು । 
ರಾಯ ರಾವುತ ಘಂಟಿಣೇಂದ್ರಯೆನ್ನುತ ನುತಿಸ । 
ಳಃಯತವಿ ಕ್ವೇತನುರಕಂ ಬಂದು ಸುಖಮಿರ್ದನಂದು ಕಾರುಣ್ಯ 
ಸಿಂಧು ॥೧೨೪॥ 
ಇಂತಿರಲ್ಪಾ ಸೋದೆಯರಸಪ್ಪ ನಾಯಕರು | 
ಧರಣಿಸತಿ ಘಂಟೇಂವ್ರನುರು ಸಾಹಸಕೆ ಮೆಚ್ಚಿ | 
ವರಕುನರಿ ವೀರಮಾಂಬೆಯ ಮದುವೆಯಂ ಮಾಡುತೈದೂರ ಸಹಿತ 
ವಿತ್ತು ॥ 
ಪರಮ ವೈಭವದಿಂದ ಕಳುಪುತಿಕೆ ನಿಜನುರಕೆ | 
ತೆರ[ಳಿ] ಬಂದತಿಶ ಸುದಿ ಕೆಲವು ದಿನ ಮಿರಲವರ । 
ವರ ತನುಜ ತಮ್ಮರಸವೊಡೆಯ ತತ್ಪತ್ಲಿ ರಾಮಾಂಬಾಜಿಯುದ 
ರದಲ್ಲಿ (೧೨೫ 
ನೂತನ ಸುಪುತ್ರ ಮುಮ್ಮಡಿಯ ಘಂಟೀಂದ್ರಕೆಂ 1 
ಬಾತ ಕಲಿ ಭೀಮ ಸಾಹ (ಸ] ಮಲ್ಲ ನೆರೆ ಕೆಳದಿ । 
ಭೂತಳಾಧಿಸನ ಗೆಲ್ಡಿಕ್ಟೇರಿ ಬಾಗಿಲಂ ಹಾಕಿಸುತ ದಿನದಿನದೊಳು ॥ 
ಖ್ಯಾತಿವಡೆದಿರುತಿರ ಲೃನಿತರೊಳ್ಬಾತ್ಸಾಹ 1 
ನೈತಂದು ರಾಯರಂ ಮುರಿದವನಿಯಂ ಸೆಳೆಯ । 
ಲಾ ತತುಕ್ಷಣಕೆ ಸೋಗುತ್ತವರ ಮೆಚ್ಚಿಸುತ ಸಲುವ ರಾಜ್ಯವನು 
ಪಡೆದು ॥೧೨೬॥ 
ಮತ್ತೇಭ। 
ಸುಖದಿಂದಂ ಶಿರಿವಂತೆಯಲ್ಲಿರುತಿರಲ್ವಿಕ್ಟೇರಿ ನೀಕೇಂದ್ರನು | 
ತ್ಸುಕದಿಂ ಭೇಟಿಗೆ ಬರ್ಸುಜಿಂದು ಕರೆಸುತ್ತಂ ವೈಪರೀತ್ಯಂಗಳಂ । 
ದು ಕರಂ ಮಾಡಲು ಕಂಡು ತಗ್ಬಲವ ಸೀಕ್ದಲ್ಲಿರ್ಪ ಮತ್ತೇಭದಾ । 


ಜಳಗಿಯ ಅರಸುಗಳ ವಂಶಾವಳಿ. ೨೩ 


ಮುಖಮಂ ಖಂಡಿಸಿ ದ್ವಾರದಿಂದ ಸೊರಟಿಂ ಘಂಟೆ:ಂದ್ರ ಭೂಪಾ 
ಲಕಂ॥೧೨೭ ॥ 
ಕಂದ 
ಇನಿರಾಂತ ರಾಮರಾಜನ। 
ಸದೆಬಡಿವುತೆ ಸಕಲ ಸ್ಫನ್ಯಮಂ ಖಂಡಿಸುತಂ ॥ 
ಅಧಿಕ ಬಲ ಘಂಟಣೇಂದ್ರಂ 
ಮುದವೆತ್ತು [ಬ] ಲಕ್ಷಪುರಡೊಳಿರುತಿರ ಲಾಗಳ್‌ ॥೧೨೮॥ 
ವಾರ್ಧಿಕ! 
ವೀರತ್ರಯಾನ್ವಿತಂ ಘಂಟೀಂದ್ರ ಭೂಪಾಲ । 
ನೋರಂತೆ ರಾಜ್ಯಮಂ ಪಾಲಿಸುತ್ತಿರೆ ಸೋದೆ | 
ಧಾರುಣಿಸ ರಘುನಾಥ ರಾಜ ಕರೆಸಲ್ಫೋಗಿ ಬನನಸೆಯ ಮಧುಕೇಶನ || 
ತೇರಿನುತ್ಸವದ ಲೋತುಳಿಯಾಡುತಿರೆ ಕೂಡಿ । 
ದಾರಾಜ ಘಂಟೀಂದ್ರನೃಪಗೆ ತರಿಕೆಕೆ ಹತುವ: । 
ಮಾಗಿದುತ್ತರವ ಕೊಡಲವನಂ ಪಚಾರಿಸುತ ಭೂರಿ ಬಿರುದನು ಪೊಗ 
ಳಿಸಿ /೧೨೯॥ 
ಕಂದ। 
ಭಲರೇ ಬೇಡರ ಗಂಡೆ | 
ಕಲಿಯುಗ ಕದನ ಪ್ರಚಂಡ ನೃಪ ಭೇರುಂಡ ॥ 
[ಛಲದಂಕ] ನೆಂದು ಪಾಠಕ । 
ರುಲಿವುತ್ತಂ ಪೊಗಳೆ ಘಂಟಣೇಂದ್ರಂ ಬಂದಂ ॥೧೩೦॥ 
ಬಂದಾನಂಪ ದೊಳೊಂದುತ | 
ಬಂಧುರ ಸಿತಪುರದೊಳಂದು ಸಂತಸದಿಂದಂ ॥ 
ಇಂದಿರೆಯರಸನ ವೈಭವ । 
ದಿಂದೆಂ ಮುಮ್ಮಡಿಯ ಘಂಟಣೇಂದ್ರಂ ಚಂದ್ರಂ ॥೧೩೧॥ 
ಕೆಲವು ದಿನನಿರ್ದು ಭ್ರಮಣಂ । 
ತಲೆಗೇರಲ್‌ ಮೃತಿಯ ನೈದಲಾ ಘಂಟೀಂದ್ರಂ h 
ಕೆಳದಿಯ [ ವ]ರಾಗೆ ರಾಜ್ಯವ। 
ಸೆಳೆದರ್ಕೋಂಟಿಗಳ ಕೆಡಹಿದರ್ಭರದಿಂದಂ ॥೧೩೨॥ 


೨೪ ಶಿವಾನುಭವ. 


ವಾರ್ಥಿಕ॥ 
ಮಾನನಿಧಿ ಮುಮ್ಮಡಿಯೆ ಘಂಟೀಂದ್ರ ಸು ಶರುಗಳ್‌ | 
ಮೌನ ಫಂಟಸುವೊಡೆಯ ಸಿದ್ದಶ್ಸವೊಡೆಯರಿದ । 
ಕೇನೆಂದು ಯೋಚಿಸುತ ಮಂತ್ರಿಗಳು ಸಹ ವಿಜಾಪುರ ಕೈದಿ ಪಾದುಶ 
ಹೆನ || 
ಸಾನುರಾಗದಿ ಕಂಡು ಬಿಕೆಯಾನೆ ಮಣಿಖಚಿತ । 
ನಾನಾ ಸುವಸ್ತುವಂ ಕೊಟ್ಟ ಯಿವರಿಂಗೆಫರ। 
ಮಾನ ತಂದಿತ್ತರಾಕ್ಷಣ ನೋಡಿ ಸಂತಸಂದಳೆದ ಕೆಳದಿಯ ನೃಪಾಲ ॥7೩೭॥ 
ಬಿಳಗಿ ಮನೆತನನ ಕೆಡಿಸುವುದಿಲ್ಲವೆಂದಾಗ | 
ಕೆಳದೀಶ್ವರಂ ಭಾಷೆಯಂ ಕೊಟ್ಟು ಬೀಡಾರ | 
ದೊಳಗಿಟ್ಟಕೊಂಡಿರಲ್ಪನಿತರೊಳು ಫೆರ್ಬುಲಿಯು ಬಂದ ವಾರ್ತೆಯನು 
ಕೇಳಿ ॥ 
ಸೆಕೆದು ಖಡ್ಗೆವ ಸಿದ್ದಭೂಪಾಲ ನಾಕ್ಷಣಂ । 
ಚಳಕದಿಂದಂ ಪೊಯ್ದು ಕೆಡಸುತಿಕಿ ಸುರಜನಂ। 
ಕಳ [ಕ] ಕನ್ನಡಿ ತಳಿರ್ದೋರಣ ಗಳಿಂದಿದಿರ್ಗೊಂಡ ರತಿಯುತ್ಸವ 
ದೊಳು ॥೧೩೪॥ 
ಕಂದ॥ 
ಹೇಜೀಬರೆ ಮುಖ ವಚನದ । 
ಸೋಜಿಗ ವಾರ್ತೆಯನು ಕೇಳಿ ಕೆಳದಿಯ ಭೂಪಂ| 
ವ್ಯಾಜದಿಂ ನಕ್ಕು ದೋಷಂ ॥ 
ಭೋಜದ ವೋಲ್ವೀರಭದ್ರ ನಾಯಕನಾಗಳ್‌ 1೧೩೫ | 
ಮತ್ತೇಭ॥ 
ಪುಲಿಯಂ ಕೊಂದುನ ಕೇಳ್ದು ತಾಳ್ತು ಮನದೊಳ್ಳಾತ್ಸರ್ಯ 
ಮಂ ಕೋಪದಿಂ ॥ 
ಕೊಲಬೇಕೆಂದುರೆ ಕೃತ್ರಿ ಮಾಂಬರೆಗಳಂ ತಾಂ ಕೊಟ್ಟು ಶಾತ್ಸರ್ಯದಿಂ| 
ಕಳುಪಲ್ಬ್ಸೋದ ತತುಕ್ಷಣಕ್ಕೆ ಸುರಲೋಕಕ್ಕೈದಿದಂ ಸಿದ್ದಭೂ । 
ವಲಯಾಧೀಶ ಚತುರ್ದಶೀಬ್ದ ತರುಣಪ್ರಾಯಂ ಸಮಂ ತೊಪಿ 
ರಲ್‌ ॥೧೩೬॥ 


ಬಿಳಗಿಯು ಅರಸುಗಳ ವಂಶಾವಳಿ. ೨೫ 


ಕಂದ 
ಸಿದ್ದಪ್ಪ ನಾಯಕರ ಸತಿ। 
ಸಿದ್ದಾಸುರವೆಂಬ ಪಟ್ಟಣವ ಕಟ್ಟಿಸುತಂ॥ 
ನ 
ಸಿದ್ಧಿ ನಿನಾಯಕನನ್ನು ಪ್ರ.। 
9 


ಮಲ್ಲಿಕಾಮಾಲೆ; 

ಆತನಗ್ರಜ ಮೌನ ಘಂಟೆಯ ಭೂಪ ಸಾಹಸ ಪಾರ್ಥ ಸಂ | 
ಪ್ರೀತಿಯಿಂದಲಿ ಬಾಳುಗೋಡನು ಕಟ್ಟಿಸುತ್ತೆ ತ್ರಿಲೋಕವಿ । 
ಖ್ಯಾಕ ಚೆನ್ನಮ ದೇವಿಯಂ ವೈವಾಹವಾಗುತೆ ಸಂತತಂ । 
ಭೂತಳಾಧಿಸರನ್ನು ನಂಬದೆ ತಾನಿರಲ್ಪತ್ಯಾಲದೊಳ್‌ 1೧೩೮ 
ಚಂಪಕ॥ 

ತುರುಕರ ದಂಡು ಬಂದು ಕೆಳದೀಶನ ರಾಜ್ಯನ ಕಟ್ಟಿಕೊಂಡು ಸಂ। 
ಗರಕಿದಿ ರಾಂತರಂ ಮುರಿದು ಕೋಂಟೆಗಳಂ ಬಲಿಸುತ್ತೆ ಪಾದಶಾ। 
ಹರು ಬರಲಾಕ್ಷಣ ಕೃವರ ದರ್ಶನದಿಂದ ಸಲಾಹವಾಗುತೀ । 
ಧರೆಯನು ಪಾಲಿಸುತ್ತೆ ಸುಖಮಿರ್ದನು ಮೌನಸು ಘಂಟಿಭೂವರಂ॥೧೩೯॥ 


ಕಂದ। 
ಈ ವಿಧದಿಂದಂ ಘಂಟಿಯ । 
ಭೂವರ ಬಹುಕಾಲ ಮಿರ್ದು ಮೇಣಕ್ಲಿಂದಂ ॥ 
ದೈವಾಧೀನ ಮದಾಗ। 
ಲ್ಫ್ಯಾ ವೇಣುಸುರೀಶಗಾಯ್ತು ಸಕಲೋರ್ವರೆಯುಂ ॥೧೪೦॥ 


ವಾರ್ಧಿಕ॥ 
ಕೆಳದಿಯ ಶಿವನಪ್ಪ ನಾಯಕರಾಗ ಶುಭ್ರಪುರ। 
ದಿಳೆಗಧಿಕಂಲ್ಲೆನೆ ಕುಮಾರೆತಿಯು ಘಂಟಿಮ್ಮ। 
ಸಲುವುದೆಮಗೀ ರಾಜ್ಯಮೆಂದು ಬಾಳ್ಗೋಡಿಂಗೆ ಬಂದು ವಿಧಿದೇನಿ 
ಯಂತೆ ॥ 
ಪ್ರಳಯಕಾಲದ ದುರ್ಗೆಯಂತೆ ಬಾಧಿಸುತಿರಲ್‌ | 
ಚಳಕದಿಂ ಸಾಮಾಜಿಕರ್ಗೂಡಿ ಕ್ಯಾದಗೆಯ | 
ನಿಳಯದಿಂ ಕುವರನಂ ತಂದು ಸಟ್ಟವಗಟ್ಟಿ ನೈಯಿಕ್ಕಿ ಕಾಣ್ಮೆಯಿತ್ತು ॥೧೪೧॥ 


೨೬ ೭ವಾನುಭವ. 


ಚಂಪಕ 
ಸಲು [ನ] ಶಿವಪ್ಪ ನಾಯಕರುಮೆಂಬಭಿಧಾನನನಿಟ್ಟಿ ಚಾರು ಮಂ। 


ಗಳ ಮಯ ವಾದ್ಯಘೋಷ ಮೆಸೆಯಲ್ಪಹು ಶೌರ್ಯಮುದಗ್ರ ಧೈರ್ಯದಿಂ| 
ಸುಲಲಿತ ಶಸ್ತ್ರ ಶಾಸ್ರ ವರಗಾನ ಚಮತ್ಸೃತಿ ವಿದ್ಯದೇಳ್ಗೆಯಿಂ | 
ದಲಿ ಧಕೆಯೊಳ್ಳ್ರಸಿದ್ದಿ ವಡೆದಂ ಪರಮೇಶ್ವರ ಪಾವಸೇವಕಂ | ೧೪೨॥ 
ಕೆಂದ॥ 
ಈ ನರನಾಥನ ಸತಿಯ । 
ರ್ಭೂನುತ ಶಾಂತಮ್ಮ ದೇವಿ ಗೌರವಸ್ಮಾಜಿಗ॥ 
ಳೇನೆಂಬೆ ನಮಮ ಚೆಲುವಿನ | 
ಸೋನೆಗಳೆನೆ ಸೊಗಯಿಸಿರ್ದರತಿ ಮುದದಿಂದಂ ॥೧೪೩॥ 
ಶಾರ್ದೂಲ॥ 
ಒಂದಾನೊಂದು ದಿನಂ ಶಿವಾಖ್ಯಧರಣೀ ಕಾಂತಂ ಹಯಾರೂಢದಿಂ॥ 
ಇಂದ್ರಾವಾಸದೊಳ್ಳಿದಲುಂ ಮಿಗಿಲು ಶಾಂತಮ್ಮಾಜಿ ಜಂಬೂರ ಸಂ। 
ಬಂಧ [0] ದೋರುವ ಪುತ್ರನಂ ಬಗೆವುತಂ ಸ್ವೀಕಾರಮಂ ಮಾಡು [ತಂ] | 
ತಂದುಂ ಪಟ್ಟವ ಕಟ್ಟತಿಮ್ಮಡಿ ಶಿನಪ್ಪಾಖ್ಯಾನ ತಾಂ ರಂಜಿಕುಂ ॥೧೪೪॥ 
ಕಂದ 
ಈ ಭೂಪಾಲನ ಸತಿಯರ | 
ಸೌಭಾಗ್ಯದ ಮೂರ್ತಿಗನ್ಸದಾ ಪತಿಭಕ್ತಿ ಯ | 
ಶೋಭರಿತರ್‌ ಶೃಂಗಾರರ । 
ಸಾಭರಣರ್‌ ಸೊಗಯಿಸಿರ್ದ ರತಿಸಂಭ್ರಮದಿಂ ॥೧೪೫| 
ವಾರ್ಧಿಕ 
ಧರಣೀಶ ನಿಮ್ಮಡಿ ಶಿವನ್ಸ ನಾಯಕರು ಸಿಕ | 
ಪುರವ ಕಟ್ಟಿಸಿ ರಾಜಮಂದಿರವ ರಚನೆಯಿಂ | 
ವಿರಚಿಸುತ ಸುಖಮಿರಲು ಪಲ ಕೆಲವು ಕಾಲಾಂತರ [೧] ಪೋಗುತಿರಲು 
ಮುದದಿ | 
ಚರಿಸುತಿಕೆ ಗೋಪಾಲಪುರದೊ ಕೈಕ್ಯಮದಾಗೆ | 
ವರಸತ್ನಿಯರ್ಸಹಿತ ವೀರಸ್ವರ್ಗವನೈದು । 
ತಿರಲು ಶಾಂತಮ್ಮಾಜಿಯವರು ಜಂಬೂರ ಶಾಂತಯ್ಯನ ಕಿರಿಯ 
ಪುತ್ರನ ॥೧೪೬॥ 


ಜಳಗಿಯ ಅರಸುಗಳ ವಂಶಾವಳಿ. ೨೭ 


ಸ್ವೀಕಾ [ರ] ವಂ ಮಾಡಿ ಪಟ್ಟಿಮಂ ವಿರಚಿಸುತ । 
ಲೋಕೈಕ ಸೋಮ ಶೇಖರನೆಂಬ ನಾಮದಲಿ | 
ಭೂಕಾಂತ ಕುಲತಿಲಕ ಸುಂದರ ತಿರಸ್ಯೃತ್ಯ ಕಂದರ್ಪ ಲಾವಣ್ಯನು | 
ಇಕಾರದಿಂ ಚೆನ್ನಮಲ್ಲಾಂಬೆ ಮದುವೆಯನ । 
"ಜೆ ಪ್ಪ [ವ] ದಿಂದ ಕೈಕೊಂಡು ಸಕಲ ವಿ। 
ದ್ಯಾಕಲಾ ಪ್ರೌಢರೆಂದಿನಿಸಿ ಸೊಗಸುತ್ತಿರಲು ವಂಶ ಪಟ್ಟಣಕೆ 
ಹೋಗಿ ॥೧೪೭॥ 


2b ೫ 


ಮಃಸ್ರ! 
ವಿಲಸತ್ಸೌಧಾಂತರಾಳಸ್ಥಿತ ವುಣಿ ಖಚಿಕಾಸೀನ ದೊಸ್ಮಂಡಿ 
ಸುತ್ತಾ ॥ 
ಗಲು ಚೆನ್ನಮ್ಮಾಜಿ ನೇನಾಸತಿ ಸಚಿವ ಜನಾನೀಕದಿಂ ದಾನದಂತಾ। 
ವಲನಂ ನೋಡುತ್ತಿರಲ್ತತ್ಸಮಯದೊಳೆ ಹಯಾರೂಢನಾಗುತ್ತೆ ಪೋದಂ 
ಕರಿಯೆ:ತೋ ತದ್ಗಜೇಂದ್ರಾನನದ ಸರಿಸಕಂ ಲೋಕಕಾಶ್ಚರ್ಯ 
ಮಾಗಲ್‌ ॥೧೪೮॥ 


ಪೆಂಚಚಾಮರಂ॥ 
ತುರಂಗ ವೇಗದಿಂದ ವೀಾತುರಂಗ ಸರ್ಜಪಾರ್ಕೆಖಯಿ:ಂ । 
ತರಂಗದಂತೆ ನಿಲ್ಲಲಾ ಕರೀಂದ್ರ ಪೊದ್ದ ವಸ್ರ್ರದಾ । 
ಸೆರಂಗನೌಕೆ ರಾವ್ರತ ರೃರಂಗಳೆತ್ತಿ ಭಾಪೆನಲ್‌ | 
ವರಾಂಗ ನಾಕ್ಷಣಕ್ಕೆ ಪಿಂತಿರುಂಗಿಸಿರ್ದ ನಶ್ವಮಂ ॥೧೪೯॥ 
ಈಂದ। 
ಪನ್ನೆರಡು ಮೆಟ್ಟಿನಗಳವ | 
ಸನ್ನುತದಿಂ ಪಾರಿ ಬಂದು ನಿಲ್ಲರೈಳದೀ ॥ 
ಚಿನ್ನಮ್ಮಾಜಿಗಳಾಗಳ್‌ | 
ಮನ್ನಿಸಿ ಮೈದಡವಿ ಮೆಚ್ಚತುಡುಗೊರೆಯಿತ್ತ ೦ ॥೧೨೦॥ 
ವಾರ್ಥಿಕ| 
ಈ ಪ್ರಕಾರದ ಭುಜಬಲ ಪ್ರಶಾಸಗಳಿಂದ । 
ಲಪ್ಪತಿಮನೆಂದೆನಿಸಿ ಕ್ರಿಪ್ರದಿಂ ಸಿತಸುರವ । 
ಸುಪ್ರೇಮದಿಂದ ಮಂತ್ರಿ ಪ್ರಮುಖ ಸಕಲ ಸೈನ್ಯ ಪ್ರಜಾಪಾಲನೆಗಳ | 


ಯ 
ಯಲ 


೨ರ 


ಸುಪ್ರಯೋಜನಗಳಿಂ ಸ್ವಪ್ರಕಾರದೊಳಾಳು | 
ತ ವ ಸರ್ವ ಲೋ 
ಕರ ಚಿಂತಾಮಣಿ ನೆ: 


ಬ್ರೋಲ್ಸಸತ್ಸೋಮತೇಖರಂರಾ ಜಿಸಿದನು 1 ೧೫೧ ॥ 
| 
ವೀರಮ್ಮಾಜಿಯ ಮದುನೆಯ । 
ಧೀರಂ ತಾನಾಗಿ ಸರ್ವ ಭೋಗವದೊಳಿರ್ದಂ ॥ 
ನಾರೀಮಣಿ ಯಿರ್ವರ ಶೃಂ । 
ಗಾರ-ಸರೋವರ ವಿಲಾಸ ರಾಜಮರಾಳಂ (೧೫ 5॥ 
ವಚೆನ॥ 


ಇಂತು ಸೋಮಶೇಖರ ನರೇಂದ್ರ ಚಂದ್ರಂ ಇರುತ್ತ ಮಿಕ್ಕಿ ಪೂರ್ವ 
ಸಂಬಂಧದ ಜಂಬೂರ ಶಿನಪ್ಪವೊಡ [ಯ] ರ ಕುವರನಂ ತಂದು ವೀರ 
ತ್ಮಾಜಿಯವನಣುಗನೆಂದಿನಿಸಿ ಸಲಹುತ್ತ ಮಿರ್ದರದೆಂತೆಕೆ | ೧೫೩ ॥ 
ಉತ್ಪ ಲ 


ಬಲು ಭುಜ ಸಾಹಸತ್ವದ ಸಮರ್ಥಕೆ ವೆಂಕಟರಾಯ ಮೆಚ್ಚತಂ। 
ಚೆಲುವ ಕುಮಾರಿಯಂ ಕನಕ ಭೂಷಣ ಹೀರ ಕಿರೀಟ ಕರ್ಣ ತಃ 
ಡಲ ಭುಜ ಕೇರ್ತಿ ಬಾಪುರಿ ತೊಡೆ ರುಣರಿಂಬುವ ಕಂಕಣಂಗಳಂ॥ 
ಒಲಿವೊಲಿದಿತ್ತನೈ ನಿನಗೆ ಘಂಟಿ ಸು ಭೂವರ ಶತ್ರುಸಂಹರಾ ॥೧೫೫॥ 

ಬಲುಮೆಯ ಕಾಲ ಪೆಂಡೆವುಹು ಮಾನ್ಸರಿ ಭಾರಿ ನಗಾರಿ ಮೇಕುಮಂ। 
ಗುಲಿಪ ಸುರಾಂತ ಸತ್ತಿಗೆ ನಿಶಾನೆಯು ಮಾಯ್ಕುರು ತಾಸು ಸಿಂಹನಿಂ। 
ದುಲಿವ ಸುಡೆಕ್ಟೆ ವೀರ್ಜಡೆಯು ಶಂಖ ಸುಚಕ್ರವು ರಾಜ ರಾಜನಿಂ। 
ದಲಿ ಪಡೆದಾತ ಘಂಟಿಯ ನರೇಶ್ವರ ಭೀಕರ ಶತ್ರು ಸಂಹರಾ ॥೧೫೬॥ 
ಶಾರ್ಯೂಲ॥ 

ಶ್ರೀಸಾಮ್ರಾಜ್ಯದ ಭೋಗದಿಂ ವಿಭವದಿಂದಾನಂದದಿಂ ಚಂದದೀ। 
ಸೂರೊಳ್ಳು ಖಮಿರ್ದು ರಾಯಕಿಡೆಂ ಬಂದಾಕ್ಷಣಂ ಸೊಕ್ಕಿದಾ। 


ಬಿಳಗಿಯ ಅರಸುಗಳ ವಂಶಾವಳಿ. ರ 


ದೇಶಾಧೀಶರ ಗೆಲ್ಲು ಕೈವಶವ ಮಾಳ್ಬಾ ಕಾರ್ಯದಿಂಫೆನ್ನಗುಂ । 
ಡೀ ಸಿಂಹಾಸನ ರಾಜ್ಯವನ್ನು ಪಡೆದ್ರೆ ಘಂಟೀಂದ್ರ ಭೂಪಾಲಕಾ ॥೧೫೭/ 
ಮತ್ತೇಭ॥ 
ಭಲರೇ ಬೇಡರ ಗಂಡ! ಮೂರ್ಮುಡಿ ನೃಪ"! ಕಸೂರಿ ಕೋಲೂಹಲ:!। 
ಮಲೆವಾ ಮನ್ಯರ ಶೂ! ರಾವುತ ಮಹಾ ದುರ್ಗಾಟವೀ psa 
ಛಲದಂಕಾ! ರಿಪುನಾಗಸಿಂಹ! ಧಣ.ರೆಃ ನಿನ್ನಂತೆ ಭಂಭಾಗದೊಳ 
ಬಲು ಧೀಃರ [೨5] ಬಿತುದಾಂತರೇ ಪರಿಕಿಸಲ್‌, ಘಂಟೇಂದ್ರ po 


ಎಕಾ ICN 


ಎರಡನೆಯೆ ಆಶ್ಚಾಸ. 
ಹಾ 
ಕಂದ/ 
ವೀರರಿಧಿ ಸೋಮ ಶೇಖರೆ । 
ಭೂರಮಣನ ಪತ್ನಿ ವೀರಮಾಂಬಿಕೆಯೆ:ಂಬಳ್‌ ॥ 
ಸಾರತರ ಗರ್ಭಜನಿತನು । 
ದಾರಯಶಂ ದ್ವಿಗುಣ ಸೋಮಕೇಖರನಾದಂ ॥7॥ 
ಮತ್ತೇಭೆ॥ 
ನವರಾಜ್ಯಾದಿ ವಿಶೇಷಚೋಗ ಸುಖಸಾಮ್ರಾಜ್ಯಂಗಳಂ 
ಮಂಗಳೋ| 
ತ್ರವ ಸತ್ಪುತ್ರ ಕಳತ್ರ ಭಾಗ್ಯದೊದವಂ ಶೌರ್ಯಾರ್ಥ ಸೆಂಪ್ರಾಪ್ತಿಯಂ । 
ರವಿಯಂಶೋಚ್ಚದೊಳಿರ್ದ ಚಂದ್ರಗುರುಸೌಮ್ಯಂ್‌ [ಶುಕ್ರ] ಲಗ್ನಾ 
ಧಿಸರ್‌ | 
ಭುವನಾಧೀಶ್ವರನಸ್ಸನೆಂದಿನಿತುವುಂ ಪ್ರಾಕಟ್ಯದಿಂ ಸೂಚೆಸರ್‌ ॥5 
ಕಂದ! 
ಅನಿತಕೊಳಾ ದೈವಜ್ಞರ್‌ । 
ಜನನದ ಬಲದೇಳ್ಲೆ ಯೋಗದತಿಶಯ ದಿರವಂ । 
ಇನಿತುಳಿಯದಂತೆ ಪೇಳ್ಗಿರ್‌ | 
ಜನತಾಧಿಸ ಸೋಮಶೇಖರೇಂದ್ರಂ ಗಾಗಳ” (೩ 


ಶಿನಾನುಭವ. 


ಪ್ರೀತಿ ಕೈವಿ:ಕ್ಳು ನೃಪನಿಂ । 

ಜಾತೋತ್ಸವ ವೆಸಗಿ ಮಾನಸನ್ಮಾನಗಳಂ! 

ಖ್ಯಾತಿಗೆ ನೆಲೆಯಕ್ಸಂತಿರೆ | 

ಭೂತಳಿಸೊಳ್ಳೀರ್ತಿಕಾಂತೆ ಗಧಿಸತಿಯಾದಂ ॥೪॥ 
ರೂಸದೊಳು ಸ್ಮರಗೆ ದ್ವಿಗುಣಂ ! 

ಚಾನದ ವಿದ್ಯದೊಳು ಪಾರ್ಥನಿಂ [ದಂ] ದ್ವಿಗುಣಂ ॥ 

ಸ್ಟುನತೇಯ [ದೆ] ಳೈನದಗೆ | 

ಭೂಪಕೊಳಂ ಸಾಹಸಕ್ಕಮೂತನೆ ದ್ವಿಗುಣಂ 1೫1 
ಎಮ್ಮನ್ತಯದೊಳ ಮಿವನತಿ । 

ಸೆರ್ಮೆಯ ಸಾಮ್ರಾಜ್ಯ ಸೌಖ್ಯ ಶೌರ್ಯದೊಳೀತಂ ॥ 

[ 3] ಮ್ಮಡಿಯೈಸಿರಿ [ಯ] ದರಿಂ । 

ದಿಮ್ಮಡಿಯಿ:ಂ ಸೋಮತೇಖರಂ ಪೆಸರಿಂದಂ ॥೬॥ 
ಬಾಲ್ಯ್ಕೋಚಿತ ಭೂಷಣ ನ್ಸೈ [ 

ರ್ಮಾಲ್ಯದ ದೇವಾಂಗ ವಸ್ತ್ರಮಂ ಧರಿಸಿದ ಕೈ ; 

ವಲ್ಯ ಪತಿಯಂತಿರೀ ಸೌ| 

ಶೀಲ್ಯದ ಶೈಕವದೊಳೊಸ್ಸಿದಂ ನೃಸತನಯಂ ॥೭1 
ಕೈಶವ ಕಾಲದೊಳಂ ತಾ! 

ನಾತಿವನಂ ಸ್ಮರಿಸಿ ಪೂಜಿಸಂ ಮುದದಿಂದೆಂ॥ 

ಆಶಾವಿರಹಿತ ಮನದಿಂ । 

ತಶ್ರೀಶಂ ವರ ಸೋಮಶೇಖರಂ ಸುಷ್ಪಗಳಿಂ nl 
ವಿತ್ರಮದಿಂ ದರಿನೃಪರ ಪಃ 

ರಾಕ್ರಮವಂ ಕೆಡಿಸುತೆದೆಯ ಮೆಟ್ಟುವ ತೆರದಿಂ ೧ 

ಶಕ್ರಸಮ ಭೋಗಲೀಲೆಯೊ । 

ಳಾಕ್ರಮದಿಂದೊಂದುಯೆರಡೆನು ತ್ತಡಿಯಿಟ್ಟಂ Ta 
ಬಾಲನಭೋಮಣಿ ನಭಮಂ 

ಸ್ಟಾಲಂಬಿತ ಕರಗಳಿಂದೆ ಬೆಳಗುವ ತೆರದಿಂ॥ 

ಪಾಲಿಸಿ ಬೆಳಗಿದ ಧರೆಯಂ | 

ಲಾಲಿತ ಮೃದು ಕರಗಳಿಂದವೂ ನೃಪತನಯಂ ॥೧೦1 


ಬಿಳೆಗಿಯ ಅರಸುಗಳ ವಂಶಾವಳಿ. ತ್ಮಿ 


ನಃಸವ ವೈಭನ ನೀನಿರೆ । 
ಭೂಸುದಕಿಯ ಭುರವೇತಕೆನಗೆಂ ದಾಗಳ್‌ ॥ 
ಕೇಸರಿ ಪೀಠಾರೂಢಂ । 
ಗೋಸರಿಸದೆ ನಟ್ಟಗಟ್ಟಿದಂ ನಿಜ ಜನಕಂ (೧೧ 
ಮತ್ತೇಭಃ 
ಭುವನಾಧೀಶ್ವರಗೈದೆ ಬಂದು ಮುದದಿಂ ನೈರ್ಮಲ್ಯರತ್ನಂಗಳಿಂ । 
ಸ್ತವನೀಯೋಚಿತ ವಸ್ತುನಾಹನಗಳಂ ತಂದಿತ್ತು ಸಂಪ್ರೀತಿಯಿ:ಂ । 
ರನಿಯಿಂದತ್ಯಧಿಕ ಪ್ರತಾಪ ದೊದವಿಂದೀ ರಾಜ್ಯಮಂ ಪಾಲಿಸೆಂ । 
ದವರೆಲ್ಲ ರ್ರಿಶಿದಾದುಪಾಯೆನೆಗಳಿಂ ಪ್ರತ್ಕೇಕದಿಂ ಮಾಡಿದರ್‌ ॥೧೨॥ 
ಕಂದ॥ 
ದಾನ ಸನ್ಮಾನ ವಿಧಿಖಿಂ। 
ಭೂನಾಧರ ವಂದಿಜನಗಳಂ ಮಂಕ್ರಿಗಳೆಂ [| 
ಮಾನನಿಧಿ ಸೋಮಶೇಖರ । 
ತಾನುಡ:ಗೊರೆಯಿತ್ತು ಮನ್ನಿಸಿದ ನಾಕ್ಷಣದೊಳ” (೧೩ 


ವಚೆನೆ॥ 
ಇಂತಿರುತ್ತಿರಲನಂತರಂ-- 


ಕಂದ॥ 
ಶಿವಶರಣನಾದ ಕಾರಣ । 
ಶಿವಲಿಂಗದೊಳ್ಳೆ ಕೃವಾಗೆ ನಿಜನಿತೃಗಳ್‌ [ತಾಂ] ॥ 
ಭುವನನುತೆ ವೀರಮಾಂಬಿಕೆ 
ಸುವಿನಯದಿಂ ಸುತನ ತೊಡೆಯೊಳಿಟ್ಟಿಂತೆಂದಳ್‌ |೧೪॥ 
ಓಂತಣ ಶಾಪ ವಿಮೋಚನ | 
ಮೆಂತುಂ ನಿಮಗಾಗಲೆಂದು ನೆರೆನುಡಿವುತ್ತಂ ॥ 
ಮುಂತೆ ಸತ್ಸುತ್ರ ಪೌತ್ರರ। 
ಸಂತತಿಗಭಿವೃದ್ಧಿಯಾಗ ಬೆಂದಿಂತೆಂದಳ್‌ ೧೫॥ 
ಸ್ರೆಗ್ಗರಾ॥ 
ಸದ್ಧರ್ಮ ಶ್ರೀ ಬಲಾಯುರ್ಥನ ಕನಕ ಸಮಾರೋಗ್ಯ ಸೌಭಾಗ 
ಭಾಗ್ಯ ಭಾಗ್ಯಂ । 


3೨ ಶಿವಾನುಭನ. 


ಬುದ್ದಿಕ್ರೀಯೋ ಯಶೋಮಂಗಲ ಸುಖ ಶುಭ ತಾರುಣ್ಯ ಕೈರುಣ್ಯ 
” ಪುಣ್ಯಂ | 
ಶುದ್ಧಂ ಗೋತ್ರಂ ಕಳತ್ರಂ ವಿಮಲ ಗುಣಗಣಂ ಪ್ರುಜ್ಯ ಸಾಮ್ರಾಜ್ಯ 
ವರ್ಗಂ। 

ವೃದ್ಧಿ ಸ್ವಸ್ತಿ ಸ್ರಮೋದಂ ಫಲಿಸುಗೆ ನಿಮಗಿಂತೆಲ್ಲಮುಂ ನಿಚ್ಚ 
ಮೆಂದಳ್‌ /೧೬) 


ಪರಕೆಯ ನಿತ್ತಾ ಕುವರನ । 
ಸರಸಿಜದಳನೇಕೆ ವದನಮಂ ಚುಂಬಿಸುತಂ॥ 
ನೆರೆದಂಬುಲ ವಿಶ್ತಾಗಳ”" । 
ಭರದಿಂದಮರ್ದನ್ಸಿ ಮುದ್ದಿಸುತ್ತಿಂತೆಂದಳ್‌ 1೭ 
ಹರನೊಡನೈಕ್ಯವನ್ಸೈದಿದ ] 
ಸ್ಮರರೂಪಂ ಪ್ರಾಣಕಾಂತನೆಂದೆನುತಂ ತಾ॥ 
೬ರಸೆ ಸಹಗಮನದಿಂದಾ । 
ತರ:ಣೀ [ಮಣಿ] ವೀರ ಮಾಂಬೆಯೈಕ್ಕಂ ಬಡೆದಳ್‌ ॥-೮॥ 
ವ.ಬ್ಲಮ್ಮಾಜಿಯು ತನ್ನಯ! 
ವಲ್ಲಭನೊಡನೈಕ್ಯವಿಧಿಯ ಕೆಸಗುವೆನೆನಲಂ ॥ 
ದೆಲ್ಲರ್‌ ಬೇಡೆಂದಾಗಳ” | 
ಮೆಲ್ಲನೆ ಬಾಲಕನ ಕಯ್ಯೊಳಿತ್ತರ್ಮದದಿಂ 1ರ್ಗಿ॥ 
ಕಂದ 
ವಾಣಿಯ ಪೂಜಿಸಿ ಮುನ್ನಂ । 
ಜ:ಣಶಿರೋಮಣಿಗೆ ವಿದ್ಯಮಂ ಪೇಳಲೊಡಂ ಗ 
ಮಾಣದೆ ಕಲಿತೆಲ್ಲಮುಮಂ। 
ಕ್ಲೋಣೀಶ್ವರ ಸೋಮಶೇಖರಂ ತಾನೆಸೆನಂ ॥೨೦॥ 
ಚೆಂಪಕ॥ 
ಕರಿತುರಗಾದಿ ವಾಹನಮನೇರುವ ಕೃತ್ಯದ ಕೌಶಲಂಗಳೊಳಿ್‌ ॥ 
ಓಿರಿದೆನಿಸಿರ್ದ ಕಾವ್ಯನರ ನಾಟಕ ಕರ್ಕಶ ತರ್ಕದೇಳ್ಗೆಯೊಳ್‌ |) 
ಸ್ಮರನೆ ರಹಳ್ಯ ತೆಂತ್ರಗಳೊಳಿಂ ಲಿನಿಶಾಶ್ರ ನ ಭೇದ ಕೃತ್ಯದೊಳ್‌ I 
ಪಂಣಶನಾಗಿ ಪಾಸಟಯು ನಿಲ್ಲೆನಲೊಸ್ಪಿದ ಸೋಮಶೇಖರಂ ॥೨೧೫ 


ಬಿಳಗಿಯ ಅರಸುಗಳ ವಂಶಾವಳಿ. ೩೩ 


ಕಂದು 
ಭರತಸೊಳ» ಗಣಿತದೊಳಂ | 
ಗುರುತರ ಛಂದೋವಿಶೇಷ ಕೃತಿರಚನೆಯೊಳಂ | 
ವರಚಾಸದ ವಿಸ್ಯಿಯೊಳಂ । 
ಧುರಧೀರಂ ಸೋಮಶೇಖಸಂ ನೆರಿನಿಸುಣಂ ॥೨೨॥ 
ಭೋರ್ಗಕೆ ಮುಂದಕೆ ನೆಗೆಯಲ್‌ । 
ಬಗ್ಗಿಸಿ ಹಿಡಿದೆತ್ತಿ ವಾಜಿಯಂ ಸನ್ನೆಗಳಿಂ ॥ 
ಮಗ್ಗುಲನೆ ಮುಟ್ಟಲಾಕ್ಷಣ । 
ಸಗ್ಗವ ನೆರೆಮುಟ್ಟಿವಂತೆ ಲಂಥಿಸಿ ತಾಗಳ” (೨೩/ 
ದಕ್ಷಿಣ ವಾಮದ ಗೋಲಿಂ | 
ಕಕ್ಸದ ಮಡಸನ್ನಿಯಿಂದೆ ದೂನಾಳಿಯುಮಂ ॥ 
ಪಕ್ಷಿಕೇಚಿತದಿ ಪೋದುದು । 
ಲಕ್ಷ್ಮೀಧರನಂತೆ ತೋರಿದಂ ನೃಪತಿಳಕಂ ॥|5೪॥ 
ಶಾರ್ಮೊಲ॥ 
ಲಾವಣ್ಯಂ ತಲೆದೋರಿ ನೇತ್ರಯುಗದೊಳ” ಚಾಂಚಲ್ಯಮುಂ 
ಕಾಯದೊ ॥ 
ಇ್ಥಾವಳ್ಳಂ ಕಿರಿದಾಗಿ ಶೋಣದಿರವಂ ಕೈಕೊಂಡು ತಾಂ ವ್ಯಾಸಿಸು ॥ 
ತ್ರೀವರ್ಣಂ ಚಿರಮಾಗೆ ಶಾಣವಿಧಿಯಿಂ ನೋಹ'ಸ್ರ್ರ ಕಿತ್ತಂತುನಿೂ | 
ಭಾವಂ ಸೂಚಿಸೆ ಸೋಮಶೇಖರ ನೊಳಂಚೆಲ್ಸಾದುದಾ ಯವ್ವನಂ 1೫] 
ಕಂದ; 
ಕಪ್ಪೇರ:ವ ಕೆನ್ನೆಗಳಿಂ॥ 
ತುಪ್ಪುಳು ವೂಸೆಗಳ ಚೆಲ್ವಿನಿಂ ಬಗೆಯೊಳು ಬಂ ॥ 
ದೊಪ್ಬುವ ವಿಲಾಸದೊದಎಂ । 
ರಿ ವಡೆದತ್ತು ನೋಹನಿರಕಂ ಥಿಜದಿಂ ॥೨೬/ 
ಮತ್ತೇಭಃ 
ದಿವಸಾಧೀಕ್ವರಗೆಂತು ಸಾಸಿರಕರಂ ಪ್ರದ್ಯುಮ್ನುಗಂ ಚೈತ್ರವ.20 | 
ಪವನಂಗಂ ವರಶೈತ್ಯ ಸೌರಭ ಮು [ಮಾ] ಮಂದತ್ವಮುಂ ಚಂದ್ರಗಂ।॥ 
ಭುವನಸ್ತುತ್ಯ ಮೆನಿಪ್ಪ ಸತ್ಸಲೆಗಳೆಲ್ಲಂ ಷೂರ್ಣ ಮಾದಂದದಿಂ | 


ಶಿವಾನುಭವ. 


ಸ್ಪವನೀಯೋಟಚೆತ ಸೋಮಶೇಖರ ನೃಪಂಗೆಂತಾ ಯ್ತು ಸೌಂದ 
ರ್ಯಮುಂ 15೭॥ 

ಚಂಪಕ 

ನಸುನಗೆ ಸೊಣೆ ಕುಂದರದನದ್ಯುತಿಯಿಂ ದ್ವಿಗುಣತ್ವ ಮೈದಿವ್ಯಾ । 
ಹಿಶುತೆ ಮುಖೇಂದು ಗಂದು ನವಕೌಮುದಿಯೇಳ್ದೆಯ ನುಂಟುಮಾಡುತಂ। 
ಮಿಸುಕಡೆ ನೋಳ್ಬ್ಸ ನೋಟಕರ ನೇತ್ರ ಚಕೋರಗಳ್ಗೆತ್ವಪ್ತಿಯಂ । 
ಪಸರಿಸೆ ಸೋಮಶೇಖರನ ಯವ್ವನ ದೇಳ್ಲೆಯ ನೆಂತುಬಣ್ಣಿಪೆಂ ॥೨೮॥ 

ಸೊಗಸಿನ ನೋಟ ಬೇಟಿ ಕಡು ಗಾಡಿಯ ಮೆಭುಶಿಲಲ್ಲೆ ಕೌತುಕಂ। 
ಮಿಗುವತಿ ನೇಹ ಸೊಂಸಡರುತೊನ್ಪುವ ಕಂನಿನ ಕಾಮ ಕೈತನಂ | 
ಬಗೆಯದ ಜಾಣ್ಮೆ ಭಾವದೆರಕಂ ಪರಿಘಟ್ಟಯ ನೈದಿದೌತ್ಸುಕಂ i 
ಜಗತಿಯೊಳೀತಗಲ್ಲದೆಣೆ ಯುಂಟಿನಲೊಸ್ಪಿವ ಸೋವುಶೇಖರಂ ॥೨೯॥ 

ಆತಿ ಮಧುರೋಕ್ತಿಯುಕ್ತಿ ಸರಸಾರ್ಥ ವಿವೇಚನ ಶಕ್ತಿ ಸಾಹಸಂ । 
ವಿತತ ವಿನೋದಗೋಹ್ಠಿ ವರಗಾನ ವಿತಾನದ ಸೃಷ್ಟಿ ಯೇಳ್ಸೆಯುಂ । 
ಕುತುಕ ಸಮಾಶ್ರಿತ ಪ್ರಚ:ರಲಾಸ್ಯ ವಿಲೋಕನ ಜಾತ ಸೌಖ್ಯಮುಂ | 
ಕ್ಲಿತಿನತಿ ಸೋಮಶೇಖರ ನೊಳಲ್ಲದೆ ಪೇಳ್ಬೆರರ್ಲಂಟಿ ಲೋಕದೊಳ?|೩೦॥ 


ಕಂದ 
ಮಂತ್ರಿ ಗಳಾಮಾಂಡಲಿಕರ್‌ 
ತಂತ್ರಾಧ್ಯಕ್ಷರ್ನಿಯೋಗಿ ಬಾಂಧವರೆಲ್ಪರ” ॥ 
ಮಂತ್ರಾಲೋಚನೆ ಗಿದು ಸ್ವಾ 
ತಂತ್ರ್ಯಮೆ ಕಲ್ಯಾಣಸಮಯ ನೃಪಗಾಯ್ತೆಂದೆರ್‌ (೩೧॥ 
ಆ ಸಮಯದೊಳಾ ನೃಪನದ 
ಕೋಸರಿಸದೆ ನುಡಿಯದಿರ್ದೊಡ ಪ್ರತಿ ಸಿದ್ಧಂ || 
ಸೂಸುತಿದೆ ಸಮಂತ ಮುದಂ 
ಭೂಸುದತೀಶ್ವರನೊಳೆಂದು ತಿಳಿರವರೆಲ್ಲರ್‌ ॥೩೨॥ 
ಉನ್ನತ ಕುಲಜೆಯರೆನಿಸಿದ 
ಕನ್ನಿಕೆಯರ ನೋಳ್ಬುದೆಂದು ಸಚಿವರೊಳುಸುರಲ್‌ | 
ಚೆನ್ನಮಲ್ಲನಮ್ಮ ದೇವಿಯು 
ಸನ್ನುತರವರೈದಿ ನೋಡಿದ ರ್ಮುದದಿಂದಂ ॥೩೩1 


ಬಿಳಗಿಯು ಅರಸುಗಳ ವಂಶಾವಳಿ. 


ಶುಭಲಕ್ಷಣ ಲಕ್ಷಿತೆಯರ 
ನುಭಯ ಕುಲೋನ್ಸತೆಯರಾದ ಕನ್ಯಾದ್ವಯಮಂ ॥ 
ಪ್ರಭುತೆಯೊಳು ನೀಲಮಾಂಬಿಕೆ 
ಯಿಭಗಮನದ ಚೆನ್ನಮಾಂಬೆಯೆಂಬಳ್ಳೆಸರಿಂ |೩೪॥ 
ಸತ್ಯದೊಳಂ ಶೀಲದೊಳಂ । 
ಸ್ತುತ್ಯದ ಪತಿಭಕ್ತಿ ಯುಕ್ತಿ ಚಾತುರ್ಯದೊಳಂ 8 
ಅತ್ಯಂತ ಗುಣದೊಳಂ ಕೃತ । 
ಳ ಕೃ ತೃ ತೆಯೊಳ ಗಿವರೆ ಯೋಗ್ಯ ವೆನುತಂ ತಿಳಿಯಲ್‌ ॥೩೫॥ 


ಕಲಧೌತದ ಭೂಷಣಮಂ | 
ಸುಲಲಿತ ನವ ವಸ್ತ್ರ ನಿಕರಮಂ ಸತ್ಸಲಮಂ ॥ 
ಮಲಯದ ಪುಷ್ಪ ಪ್ರಚಯವ । 
ಲಲಿತಾಂಗಿಯರ್ಲಿತ್ತು ನುಡಿದರಿಂತೆಂದಾಗಳ್‌ ೩೬1 
ಸೋಮಶೇಖರ ನೃಪಾಲನ । 
ವಾಮಾಂಕಸ್ಥಿ ತಿಗೆ ಯೋಗ್ಯರಪ್ಪತಿಶಯಮಂ ॥ 
ಸ್ವಾಮಿ ನಿಮಗಿತ್ತ ನದರಿಂ | 


೩೫ 


ಈ ಮಾತಿದೆ ಸತ್ಯ ರಾಣಿಯರ್ಸೆ ಸರುಂ [ರತುಂ?] ಟೀ? 1೩೭೩ 


ವಚನಕೆ ವಾಣಿಯ ಪಾಸಟ । 
ಸುಚರಿತ್ರಕೆ ಸತ್ಯಭಾಮೆ ರೂಪಿಗೆ ರತಿಯುಂ ॥ 
ರುಚಿನೆತ್ತ ಸಿರಿಗೆ ಲಕ್ಷ್ಮಿಯೆ । 
ಶುಚಿಕರ ಪತಿ ಭಕ್ತಿಯಂದರುಂಧತಿ [ಯಸ್ಸಳ್‌] ;೩೮॥ 


ವೀಣೆಯಿಂಚರದ ವಾಣಿಯ । 
[ಸ್ರಿಲ] ಚಿತ ಕನಕಾಬ್ಬ ಸದೃಶ ಪಲ್ಲವ ಪಾಣಿಯ ॥ 
ಏಣಲೋಚಿನೆಯ ಪನ್ನಗ । 
ವೇಣಿಯ ನೀಲಮ್ಮ ದಜೇವಿಗಿಂತೆಣೆಯುಂಟೇ? 12 
ಉನ್ನತ ಗುಣಮಣಿ ಭೂಷಿತೆ । 
ಕನ್ಯಾಕುಲತಿಲಕೆ ಕಮನ ಶೀಲೋನ್ನತಿ ಸಂ॥ 
ಪನ್ನೆ ಚನ್ನಮ್ಮ ದೇವಿಗೆ | 
ರನ್ನದ ಪುತ್ರಿಕೆಯು ಪಡಿಯಿಡಲ್ಲಂದಸುದೇ? ॥೪೦॥ 


ಶಿವಾನುಭವ. 


ಇಂತತಿಶಯ ವೆತ್ತಿರ್ದಾ। 

ಕ2ಂತೆರ್ಗಂ ಶುಭ ಮುಹೂರ್ಶದೊ ನ್ಹಂತಸದಿಂ || 

ಮಂತ್ರಿಗಳಾಂ ದೋಲಿಕೆಗಳ | 

ನಂತರಿಸದೆ ಯೇರಲಿತ್ತು ಕರೆತಂದಾಗಳ” ೪೧॥ 
ಕನಕ ಮಣಿ ಮಯದ ಗೃಹೆಮಂ | 

ವನಿತಾಮಣಿಯರ್ಗೆ ಯೋಗ್ಯ ನಿಮಗೆಂದೆನುತಂ ॥ 

ನಿನಯದೊಳ್ಳೆದಿಸಿ ಫಲಮಂ । 

ಘನತರ ದುಲುಪೆಗಳ ಗಣನೆಯಿಲ್ಲೆನ ಲಿತ್ತರ್‌ ॥೪೨॥ 
ಮಾನಿತ ಸಾಮುದ್ರಿಕೆಯೊಳ್‌ 1 

ನೀನೇ ಕಡು ಜಾಣೆ ಪೋಗಿ ನೋಡೆಂದೆನುತಂ ೪ 

ಭೂನಾಥಂ ಕಳಿಸಲೊಡಂ । 

ವೂನಾಕ್ಸಿಯೆ:ನಿನ್ಸಳೊ;ರ್ವ ಳಂದೈತಂದಳ VAN 
ನಿಮ್ಮಯ ಲಕ್ಷಣ ದಿರವಂ। 

ಸಮ್ಮಂದಿಸಿ ನೋಡಲೆಂದು ಕಳುಪಿದನೆನ್ನಂ ॥ 

ಇಮ್ಮಡಿಯ ಸೋಮಶೇಖರ । 

ಕಮ್ಮಂಗಣೆಯಂಗೆ ಸದೃಶ ನಿರಮ ಪೇಳ್ತೆಂ ೪೪ 
ಶ್ರೀರಮಣಂ ಸದ್ಗುಣಗಣ । 

[ಕಾ] ರಮಣಂ ನಾಡೆ ವಿಜಯ ಕಾಂತಾರಮಣಂ ॥ 

ವೀರಫಿಧಿ ಸೋಮಶೇಖರ । 

ಭೂರಮಣಂ ಚಾರು ಕೇರ್ತಿದಾರಾರವ ॥೪೫॥ 
ಮನಸಿಜ ಮೋಹನ ಪಾಶವ | 

ನನುಕರಿಸ:ವ ಕೇಶಪಾಶಗಳ್ಳನದೊಲವಂ ॥ 

ಇನಿಸುಳಿಯದಂತೆ ಸೂಚಿನ | 

ವೆಕೆ ಮೃ ಮತರ ಸೂಕ್ಷ್ಮಸ್ತಿ ಗ್ಗ ಮಂ ಭೂವರನಾ ॥೪೬ಟ 
ಕರೆಗೊರಲನ ವರ ಸಾಯೋ 

ರ್ವ ರೆವೈೈನಡೆದಿರ್ದ ಚಂದ್ರನಿರವಂ ಕಳೆದೀ॥ 

ಧುರಧೀರನ ಭಾಲಂ ಕ! 

ತ್ತರಿ ಬೊಟ್ಬಿಂ ದೆಸೆದು ಚೆಲ್ಟಿಗಾಯ್ತಾಗರನುಂ [೪೬ 


ಶಿವಾನುಭವ 
(ತ್ರೈಮಾಸಿ ಕಪು ) 


ಸಂಪಳಹಳ 


ರಾ ಸಾ| ಫ. ಗು. ಹಳಕಟ್ಟಿ. 
ಬಿ.ಬಿ. ಎಲ್‌ಎಲ೯ ಬಿ. 


ವಿಷಯೂಸುಕ್ರಮಣಿಕೆ 


ಎಸಯನಳು. ಲೇಖಕರಹೆಸರು ಫು) 
೧. ವೇದವಾಜ್ಮಯೆ ಈ ಶೆಂಭೂಲಿಂಗೆ ಸ್ವಾಮಿಗಳು ಹಿಕೇಮತ 
ವಿಜಾಪುರ ೧-೯ 
೨. ಕಾನ್ಯ ದೋಹದವು ಜೆ. ಆರ್‌. ಚಿ ಆಲಬಾಳ ಬಿ. ಎ, ವಿಜಾಶುರ ೧೦.೧೬ 
ತಿ. ರೇಣಕಾಚಾರ್ಯಾಸ್ನತ'ಈೀ ಬಸವರಾಜ ಶಾಸ್ತ್ರಿ ಕೊೋಡಿ;ಕೊತ್ಪ್‌ ೧೭೬.೧೮ 
೪. ಬಿಳಗಿಯರಾಜರು ಶೀಬಿ. ಶಿವಮೂರ್ತಿ ಶಾಸ್ತ್ರಿ ತುನುಕೂರೆ ೧೯-೭೮ 
೫- ಬಿಜ್ಜಣರಾಯ ಪೂರಾ 1 ಥೀ ವಿರಭದ್ರಸ್ಪ ರುದ್ರಪ್ಪ ಕೊಪ್ಪಳ 
ಣವೂ ಚೇದ್ರಸಾಗರೆ ಸಿಷಯರ. ಬಿ, ಎಳಕ್ತಾಸ ಧಾರವಾಡ 3೯೪೩ 
ವರ್ಣಿಯೂ 1 
೬, ದೇವರ ದಾಸಿಮಯ್ಯ ಥೇ ಶಿದ್ಧಲಿಂಗಸ್ಪ ಮೆಹಾಂತಣ್ಣಿವರೆ ೪೩-೫ 
೭. ದುರ್ಗಾದೇವಿ ಯೀ ಮಡಿವಾಳನ ಮಿಚಿಜಗಿ ೫೨-೫೩ 
ಆ. ವೀರಶೈನ ಮುತದಕಾಲ 6 ಜೀರೆನೆ ಬಸಲಿಂಗಪ್ಪ ಚೀಫಕೋರ್ಟ 
ಟೆ ಟ್ರಾನ್ಸ ಲೇಟಿರ ಬೆಂಗಳೂಗ ಓಟ ೫೬-೬೦ 
೯. ಪಂಚಾಕ್ಷರ ರಗಳಿ ಹರಿಹರಚಾರ್ಯ ಕೃತ ಸಿಲಿ- ೬೪ 
೧೦, ಶಿವಾನುಭವದ ಕಾರ್ಬ ರ” ಸಂಪಾದಕ ೬೫.೭೨ 
ಗಳು 
೧೧. ಹಿತಚಿಂತಕ ಪ್ರೆಸ್ಸಿನವರದಿ ಡಾಯೆರೇಕ್ಬರೆ ೧-೯ 
೧೨. ಬಿಳಗಿ ಅರಸುಗಳ ೧” 6 ಬಿ. ರಾಮರಾವ. ಎನೇ. ಏಿ. 4೭-೩೬ 
ವೇಶಾವಳಿ (ಅಪೂಣಳ) ಎಲ್‌. ಎಲ್‌.ಬಿ. ಮದ್ರಾಸ 
೧೩. ಏಕೋತ್ತರ ಶತಸ್ಥಲ //'( ಆಪೂರ್ಣ) ೪೧-೭೨ 





ಸೂಚನೆ. 


ಈ ಸಂಇಿಕಿಗೆ ಯಾರದು ಒಂದು ವರ್ಷ ಪೂರ್ಕಿ ಯಾಗ-ನಸೋ 
ಅವರು ಮುಂದಿನ ವರ್ಷದ ಚಂದಾ ಹಣದ ಬಾಬಕ ೩--೮--ಂ ಯನ್ನು 
ಮನಿ ಆರ್ಡರದಿಂದ ಕಳಿಸಿ ಕೊಡಬೇಕ. ಒಂದುನೇಳೆ ಸಾಲಕ್ಕೆ ಅವರಿಂದ 
ಹಣ ಬಗದಿದ್ದಲ್ಲಿ ಮುಂದಿನ ವರ್ಷದ ಮೊದಲನೇ ಸೇಚಿಕೆಯನ್ನು ನ್ಹಿ. ಫಿ 
ಯಿಂದ ಕಳಿಸಿ ಕೊಡುನೆವು. ಆದನ್ನು ಸ್ವೀಕರಿಸಿ ಹಿಂದಿನಂತೆ ಮುಂದಾದರೂ 
ಈ ಧಾರ್ಮಿಕ ಪತ್ರಿಕೆಗೆ ಕಹಾಯ ಮಾಡಬೇಕಾಗಿ ವಿನಂತಿಯು, 


ಫೇ ಡೆ ಇತ್ತೆ 


ಶಿವಾನುಭವ 


ವರ್ಷ ೨ ಸಕತ ೧೯೨೭ ಸಂಚಿಕೆ ೮ 




















ವೇದವಾಜ್ಕಯ. 


ಲೇಖಕ ಶಂಭುಲಿಂಗ ಸ್ವಾಮಿಗಳು ಸ ವಿಜಾಪುಕ- ಎ 


(೭ನೆಯ ಸಂಚಿ ಕೆಯಿಂದೆ ಮುಂದುವರಿದುದು) 


NE ಕ 


ಜಗತ್ತಿನ ಉತ್ಪತ್ತಿಯೊಡನೆ ಪೇಷೆದ ಉತ್ಪತ್ತಿಯೂ ಆಯಿತೆಂಬ 
ಬಗ್ಗೆ ಅಥರ್ವ ವೇದದಲ್ಲಿ ಹೇಳಲ್ಪಟ್ಟಿದೆ. ಹೇಗೆಂದರೇ--4ಯತ್ರ ಯಷ 
ಯ: ಪ್ರಥಮಃಜಾ ಖುಚಃ ಸಾಮಯಜುರ್ನ್ಮುಹೀ ಏಕರ್ಷಿ ಯಸ್ಮಿ ನ್ನ್ನ 
ಪಿತ ಸ್ಥಂಭಂ ತಂಬ್ರೂಹಿ ಕತಮಃ ಸ್ವಿಡದೇವಸಳಿ ಮೊದಲು ಜನಿಸಿದ 

ರಾದ ಖುಷಿಗಳೂ ಮುಜಿಗಳೂ NN ಯಾವುದರಲ್ಲಿ 
ne ವಿಸ್ತೀರ್ಣವಾದ ಪೃಥ್ವಿ ಯು ಯಾವುದನ್ನು ಆಶ್ರಯಿಸಿ 
ಕುಡ ಒಬ್ಬಾ ನೊಬ್ಬ ಮ ಯಾವುದಕ್ಕೆ ಸ ಸರ್ವಸ್ವ ವನ್ನು 
ಸಿರುವನೋ ಆ (ಅಕ್ರಯಭೂತ) ಕಂಬವನ್ನು ಸ್ಮೆತಿಸ್ಕು ಆ ಕಂಬರೂಪ 
ದೇವರು ಯಾವನಿರಬಹುದು? (ಅಥ- ೧೦, ೭, (ನ ಎಂಬ ಈವಾಕ್ಯ 
ದಲ್ಲಿರುವ «ಕಂಬ' ಶಬ್ದದ ವಾಚ್ಯನಾದ ದೇವರ ಮಹಿಮೆಯನ್ನು ಪ್ರಷ್ಟ 
ದಂತಾಚಾರ್ಯನು-- 


ತವಾತ್ಮಾ ನಂ ಯತ್ನಾದ್ಯದುಪರಿ ನಿರಿಂಚೋ ಹರಿರಧಃ 
ಸರಿಚ್ಛೆ ೇತ್ತುಂ ಹಾ 26ಕಕ6 ಸ್ತಂಭ ವಪುಷಃ। 


ಶಿವಾನುಭೆವ, 


ls 


ಎಂದು ಕೊಂಡಾಡಿದ್ದಾನೆ. ನಿಷ್ಠಲ ಪರಮಾತ್ಮನೇ ನೀರುಗಟ್ಟಿ 
ಗೊಂಡು ಆಣೆಕಲ್ಲಾದಂತೆ ಸ್ತಂಭ (ಕಂಬ) ರೂಪದಿಂದ ತೋರಿದುದು 
ಅವನ ಆಗಾಧವಾದ ಮಹಿಮೆಗೆ (ಶಕ್ತಿಗೆ) ಅಸದಳವಲ್ಲ. ಈ ದೇವರನ್ನೇ 
ಬೇರೆಬೇಕೆ ಜನರು ಪರಬ್ರಹ್ಮ, ಶಿವ, ಲಿಂಗ, ಜ್ಯೋತಿ, ಪಶುಪತಿ 
ಮುಂತಾದ ಬಗೆಬಗೆಯ ಅನ್ವರ್ಥ ನಾಮಗಳಿಂದ ಬಣ್ಣಿಸುತ್ತಾರೆ. 
ಇದಿರಲಿ, 

ಬ್ರಹ್ಮ ಸೂತ್ರವು-- "ಶಾಸ್ತ್ರಯೋಧಿತ್ವಾರ್ತ'- ದೇವರು ಶಾಸ್ತ್ರಕ್ಕೆ 
(ನೇದಕ್ಕೆ) ಕಾರಣನಾಗಿದ್ದಾನೆ, ಎಂದು ಪ್ರತಿಪಾದಿಸುತ್ತದೆ. ಸರ್ವಜ್ಞ 
ಗುಣಗಳಿಂದ ಕೂಡಿದುದಾದ ವೇದವು ಸರ್ವಜ್ಞ ನಿಂದಲೇ ನಿರ್ಮಿಸ 
ಲ್ಪಟ್ಟಿರಬೇಕಶ್ಲವೆ? "ಸರ್ವಜ್ಞತಾ ನಾಸ್ತಿ ಶಿವಂ ವಿನಾ ಕ್ವಚಿತ್‌” ಎಂಬಂತೆ 
ಖುಗ್ರೇದಾದಿ ಲಕ್ಷಣಗಳಿಂದ ಕೂಡಿದುದೂ ಸರ್ವಜ್ಞಗುಣ ಸಂಪನ್ಮ್ನವೂ 
ಆದ ವೇದರೂಪ ಶಾಸ್ತ್ರದ ಉತ್ಪತ್ತಿಯು ಪರಮೇಶ್ವರನಿಂದಲೇ ಆಗಿ 
ರುವಜಿಂಬ ಅರ್ಥವು ಈ ಮೇಲಿನ ಸೂತ್ರದಲ್ಲಿ ಗ್ರಥಿತವಾಗಿದೆ. ಆಶ್ವ 
ಲಾಯನ ಪ್ರಣೀತ ಧರ್ಮ ಶಾಸ್ತ್ರದ ಏಳನೆಯ ಅಧ್ಯಾಯದಲ್ಲಿ 

ಸಿಸೃಕ್ಷುರೇಕ ಏವಾಗ್ರೆ ಸಮಾಸೀನಃ ಶಿವ: ಸ್ವಯಂ 


ವೃಷ್ಟ್ರಾಗುಣನನಿಯೊಂ ಮಾಯಾಂ ಸೂಕ್ಷ್ಮ ರೂಪಾವುಪಾಕಕೋತ್‌॥ 
ತಯಾ ತದಾತ್ಮಕಂ ವಿಷ್ಣುಂ ಸೃಷ್ಟ್ವಾ ಪಾಲಂ ದಿವೌಕಸಾಮ್‌!। 


ಎಂದು, ಶಿವನಿಂದ ವಿಷ್ಣವು ಸೃಜಿಸಲ್ಪಟ್ಟನೆಂಬದನ್ನು ಹೇಳಿದೆ 
ಬಳಿಕ ಯಜೋಪವೀತವು ಹುಟ್ಟದ ಬಗೆಯನ್ನು ನಿರೂಪಿಸಿ, ತದ್ಭಾಗ 
ಎಶೇಷಾಶ್ರಿತ ದೇವತಾ ವಿಭಾಗ ಸಮ:ಯದಲ್ಲಿ--4ತಾವಲ್ಲೋಕಾಸ್ತ್ರಯೊ 
ವೇದಾಸ್ರ್ರಯೊ ದೇವಾಸ್ತ್ರಯೊಃ ಗೃಯಃಃ। ಶಿವ; ಸೃಷ್ಟಾ8' ಎಂದು ಹೇಳ 
ಲ್ಪಟ್ಟ ವಾಕ್ಯದಲ್ಲಿ "ಶಿವನಿಂದ ವೇದಗಳು ಹುಟ್ಟಿದವುಗಳಾಗಿನೆ' ಎಂಬ 
ಅಭಿಪ್ರಾಯವು ಸ್ಪಷ್ಟವಿರುವದು. 

ಪತಂಜಲಿಯಾದರೂ-.-:ಸ ಪೂರ್ವೆಷಾಮಸಿ ಸುರು ಕಾಲೇನಾ 
ನವಚ್ಛೇದಾತ್‌ (ಯೊ. ಸೂ. ೧. ೨೬).--ಆ ಈಶ್ವರನು ಕಾಲದಿಂದ 
ಅನಚ್ಛೇದ ಶೂನ್ಯನು; (ಏಕೆಂದಕ್ಕೆ ಅನಾದಿಯಾಗಿದ್ದಾನೆ) ಆದ್ದರಿಂದ 
ಮೊದಲಿಗರಿಗಾದರೂ ಗುರುವಾಗಿದ್ದಾನೆ ಎಂದು ಸೂತ್ರಿಸಿದ್ದಾನೆ. ಅದರ 
ತಾತ್ಸರ್ಯವನ್ನು ವೃತ್ತಿಕಾರನಾದ ಭೋಜನು-"ಅದ್ಯಾನಾಂ ಸೃಷ್ಟಣಾಂ 


ವೇ ದವಾಜ್ಮಯೆ. 


ಬ್ರಹ್ಮಾ ದೀನಾಮಸಿ ಸಗುರು ರುಪದೆಷ್ಟಾಸ ಯತಃ ಸಕಾಲೇನ ನಾವ 
ಚ್ಛಿದ್ಯತೆ ಅನಾದಿಶ್ರಾತ್‌। ತೇಷಾಂ ಪುನರಾದಿಮತ್ತಾ ಬಸ್ತಿ ಕಾಲೇನಾವ 
ಚ್ಛೇಡಃ |” ಎಂಬುದಾಗಿ ವ್ಯಕ್ತಪಡಿಸಿದ್ದಾನೆ. ಇಸ ಅಭಿಸ್ರಾಯನೇ 
ವಾಯವೀಯ ಸಂಹಿತೆಯ ಉತ್ತರ ಭಾಗದಲ್ಲಿ-- 


ಪ್ರತಿಸರ್ಗಂ ಪ್ರಸೊತಾನಾಂ ಬ್ರಹ್ಮ ಣಾಂ ಶಾಸ್ತ್ರ ವಿಸ್ತರಮ್‌। 

ಉಪದೇಷ್ಟಾ ಸವಿವಾದ್‌ೌ ಕಾಲಾನಚ್ಛೇದ ವ 1೧೮॥ 

ಕಾಲಾವಚ್ಛೇದೆ ಯುಕ್ತಾನಾಂ ಗುರೂಣಾಮಪ್ಯಸೌ ಗುರವಃ। 

ಸರ್ವೇಷಾ ಮೇನ ಸರ್ವೇಶೆ: ಕಾಲಾವಚ್ಛೇದ ವರ್ಜಿತಃ ಗ 

( ಅಧ್ಯಾ. ೭) ಎಂದು ಹೇಳಲ್ಪಟ್ಟಿದೆ. ಅಪ್ಪಯ್ಯ ದೀಕ್ಷಿತರಾದರೂ 
ತಿಖರಿಣೀಮಾಲೆ ಯಲ್ಲಿ. 

ಶ್ರೀ ಕಾನ್ತೆ ದ್ರುಹಿಣೊಸಮನ್ಯು ತೆಪನಶ ೈನ್ಲೆನ್ನೈ ನನ್ನಾ ಜಯಃ 

ಪ್ರಾಚೀನಾ ಗುರವೊಣಸಿ ಯಸ್ಯ ಕರುಣಾ ತಾ ಗೌರವಮ್ಮ। 

ತಂ ಸರ್ವಾಡಿಗುರುಂ ಮನೋಜ್ಞ ವಪುಷಂ ಮನ್ನಸ್ಮಿತಾಲಂಕೃತಂ 

ಚಿನ್ಮು ದ್ರಾಕೃತ ಮುದ್ರಪಾ ಣೆನಲಿನಂ ಚಿತ್ತೆ ಶಿವಂ ಕುರ್ವೆಹೆ 11 

ಎಂಬ “ಮೊದಲನೆಯ ಸದ್ಯದಿಂದ ವಿಷ್ಣ --ಬ್ರಹ್ಮ-- ಉಪಮ 
ನ್ಯು--ಸೂರ್ಯ--ಸ್ವಂದ- ಇಂದ್ರ —ನಂದಿ ತೊ ಉಟ ಆ ಗುರು 
ಗಳಿಗಾದರೂ ಶಿವನು ಗುರುವಾಗಿದ್ದುನೆಂಬ ಭಾನನನ್ನು ತೋರಿಸಿ 
ದ್ದಾರೆ. 

'ಆದ್ದರಿಂದೆ, ಸರ್ವಜ್ಞನಾದೆ ದೇವರೇ ವೇದವೆಂಬ ಪ್ರವಾಹದ ಉಗ 
ಮಸ್ಕಾ ನನಾಗಿದ್ದಾ ಆಸರು. ಈ ಮೇಲೆ ಉದಾಹರಿಸಲ್ಪಟ್ಟ ಶ್ರುತಿ, 
ಸೂತ್ರ. ಸ್ಮ ಎ್ರಶೆತ್ವಾದಿ ಪ್ರಮಾಣ ವಚನಗಳಿಂದ ಸಿದ್ಧಿ ಸುವದು. ಜಗತ್ತಿ 
ನಲ್ಲಿ ಸ್ವ ೧೯ ಹವರ್ಗಾದಿ ಪಾರತ್ರಿಕ ಧ್ಯೇಯವುಳ್ಳ ಜೀವಿಗಳ ಯೋಗ್ಯ 
ತೆಯ ತಾರತಮ್ಯಾನುಗುಣವಾಗಿ ಉಪಯುಕ್ತ ಗಳೆನಿಸುವ ಸಕಲಶಾಸ್ತ್ರಗಳ 

ಬೀಜಭೂತಗಳಾದ ವಾಕ್ಯಗಳ ವೇದದಲ್ಲಿಯೇ ಕಂಡುಬರುವವು. ಮಂತ್ರ 
ಬ್ರಾಹ್ಮ ಣಭಾಗಗಳನ್ನಷ್ಟೇ ವೇದವೆಂದು ನಾವು ಹೇಳುವದಿಲ್ಲ. ಆಶ 
ಸೈಕ, ಉಪನಿಷದ್ಭಾಗಗಳಾದರೂ ವೇದವಾಜ್ಮಯಗಳೇ ಎಂಬುದು 
ನಮ್ಮ ಫಿಶ್ಚಿತಾಭಿ ಸ್ರಾಯವು. 

ಈಶ್ವರ ಕೃಪೆಗೆ ಪಾತ್ರರಾದ ಆಯಾಶಾಶ್ರ ಪ್ರವರ್ತಕರು ಸ್ವತಂತ್ರ 
ವಾದ ಒಂದಜೊಂಡುತಾಶ್ರ ವನ್ನು FT ಸರ್ವಜ್ಞರೆಂತಲೂ 


ಶಿವಾನುಭವ. 


ತ್ರೌ 


ಸುಪ್ರಸಿದ್ಧ ದೃರಾದದು ಸೋಜಿಗವಲ್ಲ. ಪಾಣಿನಿ ಮೊದಲಾದವರಿಂದ ಜು 
ರಣ ಅ ಶಾಸ್ತ್ರಗಳು ರಚಿಸಲ್ಪಟ್ಟಿರ ುಎವವೆಂದು ಹೇಳುವರಲ್ಲವೆ? 
ಆಯಾಶಾಸ್ತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿ ಜ್ಯಾನಕ್ಕಿಂತಲೂ ಅವರಲ್ಲಿ ಜ್ಞಾ 
ನವು ಅಧಿಕವಾಗಿತ್ತೆಂಬುದು ನಿರ್ವಿವಾದ ಸಂಗಿತಿಯು. ಹೀಗಿರುತ್ತಿರ 
ಲಾಗಿ, ಶಾಕಲ-- ಬಾಷ್ಕಲ -- ತೈತ್ತಿರೀಯ-- ವಾಜಸನೇಯ ಇತ್ಯಾದಿ 
ಆನೇಕ ಶಾಖಾ ಭೇದಗಳಿಂದ ವಿಭಕ್ತವೂ, ದೇವ - ತಿರ್ಯಕ್‌ ಮ 
ನುಷ್ಯ —ವರ್ಣ -- ಆಶ್ರಮ -- ಮುಂತಾದ ವಿಭಾಗಗಳಿಗೆ ಕಾರಣವೂ, 
ಎಲ್ಲಬಗೆಯ ಜ್ಞಾನಗಳಿಗೆ ತವರುಮನೆಯಾಗಿಯೂ ಇರುವ ಖುಗುದಿ 
ವೇದ ಸಂಸ್ದಕ ಶಾಸ್ತ್ರವು, ಅಸ್ಯ ಮಹತೋ ಭೂಶಸ್ಯ ನಿಶ್ಚಸಿತ ಮೇ 
ತದ್ಯ ದೃಗ್ವೇದೊ ಯಜುರ್ವೇದಃ ಸಾಮನೇದೆೊ ಥರ್ವಾಂಗಿರಸಃ -- 
(ಬೃ. ದಾ. ೨. ೪-೧೦) ಎಂಬಂತೆ ಮಹದ್ಭೂತವೆಂಬ ಈಶ್ವರನಿಂದ 
ನಿಶ್ವಾಸದಹಾಗೇ (ಉಸಿರಾಡಿಸುವಿಕೆಯಂತೆ) ಅಪ್ರಯತ್ನವಾಗಿ ಆವಿರ್ಭವಿ 
ಸಿರುವದರಿಂದ, ಆಮಹದ್ಭೂತದಕ್ಲಿ ನಿರತಿಶಯ ಸರ್ವಜ್ಞತ್ವ ಸರ್ವಶಕ್ತಿ 
ಮತ್ತವೆಂಬುದ.ಂಟಿನ್ನುವ ಬಗ್ಗೆ ಮತ್ತೆ ಹೇ ಸತಕೃಕ್ಟೇನಿಸ 


ಇನ್ನು ದೇವರು ತನ್ನಲ್ಲಿ ನಿತ್ಯ ಸಿದ್ಧವಾನ ವೇದವನ್ನು ತಾನೇ 
ಹೊರಗೆಡಹಿದನು. ಎನ್ನ್ಫುವದಕ್ಕಿಂತಲೂ ಹಿಂದಿನ ಕಾಲದಲ್ಲಿದ್ದ ಕೆಲಮ 
ನುಷ್ಯರೇ ವೇದವನ್ನು ರಚಿಸಿದರು ಎಂದು ಹೇಳಲು ದೋಷನವೇನು? 
ಎಂದರೆ- ಆ ಮನುಷ್ಯರು ನಮ್ಮ ಹಾಗೆಯೇ (ಅವಿದ್ಯೆ, ಅಸ್ಮಿತೆ, ರಾಗ, 
ದ್ವೇಷ, ಅಭಿನಿವೇಶಾದಿ ಅಂಗ ಗುಣವಿಶಿಷ್ಟರು) ಇದ್ದರೂ ಅವರಲ್ಲಿ 
ನಮಗಿಂತ ಏನಾದರೂ ಹೆಚ್ಚಗಾರಿಕೆ ಇತ್ಲೊ ಎಂಬುದನ್ನು ಸಮಾ 
ಧಾನ ಚಿತ್ತದಿಂದ ವಿಚಾರಿಸಬೇಕು. ಮಾಯಿಕ ಗುಣಗಳಿಂದ ಅವೃತ 
ವಾದ (ಅಶುದ್ಧ) ಚಿತ್ರವುಳ್ಳ ನಮ್ಮಥ ಮನುಷ್ಯರು ಅಂತಹ (ದಿವ್ಯ 
ಜ್ಞಾನರೂಸ) ವೇದವನ್ನು ರಚಿಸಲು ಶಕ್ಯರಲ್ಲ. ಪ್ರತ್ಯಕ್ಷದಿಂದಾಗಲಿ 
ಆನುಮಿತಿಯಿಂದಾಗಲಿ ಯಾವ ಉಪಾಯವು ತಿಳಿಯುವದಿಲ್ಲವೊ ಆ 
ಉಪಾಯವನ್ನು ವೇದದಿಂದ ತಿಳಿದುಕೊಳ್ಳುತ್ತಾರೆ; ಅದುಕಾರಣವೇ 
ವೇದಕ್ಕೆ ವೇದವೆಂಬ ಹೆಸರು ಉಂಟಾಗಿದೆ, ಅಂತಹ ವೇದವು 
ಹಾಕಿಕೊಟ್ಟ ಕತ್ತಿಯ: ಒಂದೊಂದು ಪಂಕ್ತಿಯನ್ನು ಸರಿಯಾಗಿ 
ತೀಡಲಿಕ್ಕಾ ದರೂ ಯೋಗ್ಯತೆಯಿಲ್ಲದಷ್ಟ ಬಹಿರ್ಮುಖ ವೃತ್ತಿಯುಳ್ಳ 


ವೇ ದವಾಜ್ಮಯ. ೫ 


ನಮ್ಮ ಂಥ ಜೀವಿಗಳು ಸರ್ವಜ್ಞಾನ ಮಯವಾದ ವೇದಕರ್ತಗಳೆನಿಸು 
ವರೇ? ಸರ್ವಜ್ಞಾನಮಯ ವೇದವನ್ನು ರಚಿಸಿದ ಆ ಹಳಬರು ನಮ 
ಹಾಗೆ ಸಾಮಾನ್ಯ ಜನರಲ್ಲ. ಅವರಿಗೆ ಸರ್ವಜ್ಞತ್ವನಿತ್ತು ಎನ್ನುವದಾ 
ದರೆ, ಅದು ಅವರಲ್ಲಿ ಸಹಜಿಕವಾಗಿದ್ದಿತೊ ಈಶ್ವರ ಪ್ರಸನ್ನತೆಯಿಂದ 
ಲಬ್ಬವಾದುದೊ ? ಈಶ್ವರ ಪ್ರಸಾರಕ ಲಚ್ಭ ವೆಂದರೆ, ಈಕರನಿಂದ 
ಅನುಗೃ ಹೀತರಾದವರಲ್ಲಿ ಇತರ ಮನುಷ್ಯರಿಗಿಂತೇ SN 
ಅಲೌಕಿಕ ಹೆಚ್ಚ ಗಾರಿಕೆಯುಂಟಿ ನಂದು ಒಪ್ಪಿದಂತಾಯಿತು. 


“ ಯಾವ ಆದೇಶ ಶ್ರವಣದಿಂದ ಅಶ್ರುತವಾದುದು ಶ್ರುತವಾದುದೂ 
ಅತರ್ಕಿತವು ತರ್ಕಿತನಾನುವೂ ಅನಿಜ್ಞೂತನು ವಿಜ್ಞಾತವಾದುದೂ ಆಗು 
ವದೋ ಆಜ್ಞಾನವೇ ಸರ್ವಜ್ಞ ಗುಣಾನ್ವಿತವು, ಎಂಬ ಛಾಂದೋಗ್ಯ 
ವಾಕ್ಕಾನುಸಾರವಾಗಿ, ಈಶ್ವರನ ಅನನ್ಯಾನುಸಂಧಾನ ಮೂಲಕ ಕೀಟ 
ಭ್ರಮರ ನ್ಯಾಯದಿಂದ «ಬ್ರಹ್ಮ ವಿಗ್ಸ ೨ಹ್ಮೈವ ಭವತಿ' -.-"ಬ್ರಹ್ಮೆವಿತ್ತ 
ಆಹಿ ಬ್ರಹ್ಮಬಿದ ತಾಕೀಬಾನೀಬೇದ' ಎಂಬಂತೆ ತಕ್ಶ್ವರೂಪವೇ ತಾ 
ವಾದ ದಿವ್ಯಜ್ಞಾನಿಗಳು ಈಶ್ವರನಿಗನ್ಯವೆ? ಸ್ವರೂನ ದೃಷ್ಟಿಯಿಂದ ಅವರು 
ಸಾಕ್ಷಾತ್‌ ದೇವರೇ ಅಹುದು. ದಿವ್ಯ ಜ್ವಾನಿಗಳ ವೃತ್ತಿಯು ಅಂತೆ 
ರ್ಮುಖ ವಾಗಿರುವದರಿಂದ ಅದು ಶಿನಾಕಾರದ ಹೊರತು ಅನ್ಯಾಕಾರ 
ವನ್ನು ಸಹಿಸದು. ಭೌತಿಕ ವಿದ್ಯೆಗಳಲ್ಲಿ ನಿಷ್ಸುಕರಾದನರೆಲ್ಲಾ ಆದಿವ್ಯ 
ಜ್ಞಾನಿಗಳನ್ನು ಹೋಲುವರೆ? ಈಗಣ ಭೌತಿಕ ವಿದ್ಯೆಯು ಸ್ಟೇಚ್ಛಾ 
ವಿಹಾರವೇ ಧ್ಯೇಯವಾಗುಳ್ಳುದಾದುದರಿಂದ, ವೈಷಯಿಕ ಸುಖ(?)ದ 
ವಾಸನೆಯೆಂಬ ಬಾಯಾರಿಕೆಯನ್ನು ಹೆಚ್ಚಿಸುವದಾಗಿದೆ. ಅಧ್ಯಾತ್ಮ ವಿದ್ಯೆ 
ಯಾದಕೋ ಅದನ್ನು ಪರಿಹರಿಸಲು ಮುಖ್ಯೋಪಾಯವಾಗಿದೆ. ಭೌತಿಕ 
ಜ್ಞಾನವು ಕೇವಲ ನಿರುಪಯೋಗವಾದುದೇ ಎಂದು ನಮ್ಮ ಅಭಿ 
ಪ್ರಾಯವಲ್ಲ. ಆದರೆ ಅದರಿಂದ ವ್ಯಾವಹಾರಿಕ ಪ್ರಯೋಜನಮಾತ್ರವೇ 
ಉಂಟು. ಭೌತಿಕ ವಸ್ತುಗಳು ಪ್ರಕೃತಿಯ ಪರಿಣಾಮರೂಪಗಳಾದುದ 
ರಿಂದ ಅನಿಯತತ್ವೆ ಧರ್ಮವೇ ಅವುಗಳ ಹುಟ್ಟುಗುಣವು. ಇಂತಹವು 
ಗಳ ಜ್ಞಾನವಾದರೂ ಇಂದಿಲ್ಲ ಮುಂಡೆ ಪೂರ್ಣಾವಸ್ಥೆಯನ್ನು ಹೊಂದಿ 
ತನ್ಮೂಲಕ ನಮಗೆ ಶಾಶ್ವತವಾದ ಆನಂದವು ದೊರಕೇತೆಂಬ ಭರ 
ವಸೆಯಾದರೂ, ಬಾಯಾರಿ ಬಸವಳಿದ ನ ಸುಳನು ಬಿಸಿಲುದೊರೆಯನ್ನು 


೬ 


ನೆಚ್ಚಿದಸರಿಯೇಸರಿ. ಆಧ್ಯಾತ್ಮ ನಿದ್ಯೆಯಮಾತು ಹಾಗಲ್ಲ. -- "ನಜ ಸ್ಟಾ 

ತ್ಮಾರಾಮಂ ವಿಷಯ ಮೃಗತೃಷ್ಟಾ ಭ್ರಮಯತಿ' — ಎಂಬಂತಿರುವದು, 
ದೇಹಮೊದಲಾಗಿ ಅಹೆಂಕಾರವೇ ಕಡೆಯಾದ ಎಲ್ಲ ಅನಾತ್ಮ ವರ್ಗವನ್ನು 
ಕೇತಿಗಳೆದು: ಅಥವಾ ಅಂಗ--ಕಂಣ -- ತ್ರಯ — ವಿಷಯ 
(ಪ್ರಮಾತೃ ಪ್ರಮಾಣ ಪ್ರವೆ ನೀಯ)ವನ್ನೆಲ್ಲ ಉರಿಕಪ್ಪುರದಂಕೆ ಲಿಂಗಮ 
ಯಗಳನ್ನು ಮಾಡಿ ಲಿಂಗ [ಬ್ರಹ್ಮ ]ನೇ SN pe ಮುಕ್ತಾ 
ತ್ಮರುಗಳನ್ನು, ವಿಷಯಾರಣ್ಯದಲ್ಲಿ ವಿಹರಿಸುವ ನಮ್ಮಂಥ ಪಶು(ಜೇವಿ) 
ಗಳಂತೆ ಭಾವಿಸಿ ಅವರಾದರೂ ನಮ್ಮಹಾಗೆ ಮನುಸರಃ ಅಖ್ಲವೊ 
ಎಂದು ಗಳಹುವವರ ಅಂಗನೆಲ್ಲವೂ ಬಲವಾಗಿ ಬೀಸುವ ಪಡವಣಗಾಳಿ 
ಯಸೊಂಕಿನಿಂದ ಮರಗಟ್ಟಿದೆ ಎಂದು ಹೇಳಬಹುದು. 


ಯಾವುದಕ್ಕೆ ಸಂಬಂಧಿಸಿದ ನಿಷಯವಾಗಲಿ ಮನೋಗತವಾದುದೇ 
ಪರಿವಿಡಿಯಿಂದ ವೃತ್ತಿದ್ವಾರಾ ಇಂದ್ರಿಯಗಳ ಮೂಲಕ ಹೊರಹೊ 
ಮ್ಮುವದ್ದು, ಒಳಮುಖರಾಗಿ ಒಳಗಿರುವ ಅಂತರ್ಯಾಮಿಯನ್ನು ಕಂಡವರ 
ಚಿತ್ತದಲ್ಲಿ ಅಂತರ್ಯಾಮಿಯ ಗುಣಗಳು ಸ್ಫೃರಿಸುವದು ಸಹಜಿಕವು. ಅಚ್ಚ 
ಬಣ್ಣದಲ್ಲಿ ಅದ್ದಿದ ಹಸನಾದ ಬಟ್ಟಿಯಂತೆ ಅಂತರ್ಯಾಮಿಯಲ್ಲಿ ಮುಳಿಗೆದ್ದ 
ಶುದ್ಧಾಂತಃ ಕಣದಲ್ಲಿ ಅ ಅಂತಂ್ಯಮಿಧರ್ಮವು ಮೈಸೋರಿ ಲೋಕಾ 
ನುಗ್ರಹಾರ್ಥವಾಗಿ ಹೊರ ಹೊಮ್ಮುವದು. ಚಂದ್ರ ಚಂದ್ರಿಕಾ ನ್ಯಾಯ 
ದಂತೆ ಪರಮಾತ್ಮನಲ್ಲಿ ಅವಿನಾಭೂತವಾಗಿರುವ ಜ್ಞಾನಶಕ್ತಿಯಾದರೂ 
ಅನಾದಿ ಸಂಸಿದ್ಧ ವಾದುದು; ಪಂಮಾತ್ಮನೆಂಬ ಸೂರ್ಯನ ಜ್ಞಾನಶಕ್ತಿಯ 
ವಿಕಾಸರೂಪ ಕಿರಣಗಳು ಪ್ರಾಚೀನರ ನಿರ್ಮಲಾಂತಃಕರಣವೆಂಬ ಕನ್ನ 
ಡಿಯಲ್ಲಿ ಮಾರ್ಸೊಳೆದುಜೇ ಜಗತ್ತೆಂಬ ಭಿತ್ತಿಯಮೇಲೆ ಪಸರಿಸಿತು. 

ಒಳಮನೆಯೊಳು ಹರಡಿದಬೆಳಕು ಕನ್ನಡಿಯಿಂದಲೇ ಒದಗಿತೆಂದು ಔಪ 
ಚಾರಿಕವಾಗಿ ನುಡಿಯುವ ಸರಿಯಂತೆ, ದೇವರನ್ನು ಮಾಜಿ ಹಳಬರೇ 
ಪಳೆವಾತಿನ ಕಬ್ಬಿಗರೆಂದು ಕೆಲವರು ಹೇಳುತ್ತಿಹುದೊಂದಚ್ಚರಿಯಲ್ಲ. 


೧ ಇನ್ನು, ಕಾಠಕ-- ಕೌಥುಮ-ತೈತ್ತಿರೀಯಕ--ಕಾಲಪಾಕ--- 
ಸೈಪ್ಪಲಾದಕ-ಮೌಹುಲ ಮುಂತಾದ ಹೆಸರುಗಳು ವೇದದ ಕೆಲವು 
ಭಾಗಗಳಿಗಿರುವವಷ್ಟೆ. ಆ ಹೆಸರುಗಳು ಆಯಾ ಪುರುಷರ ಹೆಸರುಗಳ ಸಂ 
ಬಂಧ ಮೂಲಕವಾಗಿಯೇ ಕೊಡಲ್ಪಟ್ಟರಬೇಕೆಂಬುದು ಸ್ಪಷ್ಟವಿದೆ, ಏಕೆಂ 


ವೇದವಾಜ್ಕಯ. ೭ 


ದರೆ, ಕಾಠಕಾದಿ ನಾವ:ಗಳಲ್ಲಿ ಯಾವ ತದ್ಧಿತ ಪ್ರತ್ಯಯ ಜೋಡಣೆ 
ಯಿದೆಯೊ ಅದು ಪಾಣಿನಿಯ "ತೇನ ಫ್ರೋಕ್ಷಮ್‌” (೪-೩-೧೦೧) 
ಎಂಬೀ ಸೂತ್ರದಿಂದಾಗಿರುವದು, ಇದರಿಂದ "ಪಾಣಿನಿನಾ ಪ್ರೋಕ್ತಂ 
ಪಾಣಿನೀಯಮ್‌,--*"ವ್ಯಾಸೇನ ಪ್ರೋಕ್ತಂ ವೈಯಾಸಿಕಂ ಭಾರತಮ್‌? 
ಎಂಬ ಮೊದಲಾದ ಸ್ಥಳಗಳಲ್ಲಿ ಹೇಗೆ ಪೌರುಷೇಯತ್ತವು ಪ್ರತೀತಿಯಾ 
ಗುವದೋ ಅದೇ ಮೇರೆಗೆ ಕಾಠಕ--ಕೌಥುಮ ಮೊದಲಾದ ಎಡಿಗಳ 
ಲ್ಲಿಯೂ «ತೇನಪ್ರೋಕ್ತರ್ಮ' ಎಂಬ ಸೂತ್ರಾನುಸಾರವಾಗಿ ಉಂಟಾದ 
ತದ್ಧಿತ ಪ್ರತ್ಯಯಮೂಲಕ ಕಾಠಕ-ಕೌಥುಮ ಮೊದಲಾದ ವೇದಶಾಖೆ 
ಗಳಾದರೂ ಪೌರುಷೇಯ (ಪುರುಷಕೃತ)ಗಳೇ ಇರಬಹುದೆಂದು ಹೇಳಲು 
ಅಡ್ಡಿ ಯಿಲ್ಲ. 


೨ ಇದಲ್ಲದೆ, ವೇದದಲ್ಲಿಯ ವಾಕ್ಯಗಳಾದರೂ ಕಾಳಿದಾಸ ಮೊ 
ದಲಾದವರ ವಾಕ್ಯಗಳಂತೆಯೇ ಇನೆ, ಕಾಳಿದಾಸಾದಿಗಳ ವಾಕ್ಯಗಳು 
ಪೌರುಷೇಯಗಳಾಗಿರುವಂತೆ ವೇದ ವಾಕ್ಯಗಳಾದರೂ ಪೌರುಷೇಯಗ 
ಳೆನಿಕೊಳ್ಳಲ್ಪಡುವವಲ್ಲವೆ? 


4 ಮತ್ತು, ಕೆಲವು ಪೌರುಷವಾಕ್ಯಗಳಲ್ಲಿ ಅನಿತ್ಯತ್ವವು ತೋರಿ 
ಬರುತ್ತಿರುವಂತೆ ಕೆಲವು ವೈದಿಕ ವಾಕ್ಯಗಳಲ್ಲಿಯೂ ಅನಿತ್ಯತ್ವವು ಗೋ 
ಚರವಾಗುವದು. ಹೇಗೆಂದರೆ--"ಬವರಃ ಪ್ರಾವಾಹಣಿರಕಾಮ ಯತ'-.- 
"ಕುಸುರುವಿನ್ವ ಔದ್ದಾಲಕಿರಕಾಮಯತ' ಎಂಬೀ ಬಗೆಯ ವಾಕ್ಯಗಳು 
ವೇದದಲ್ಲಿ ಕಾಣಬರುತ್ತವೆ, ಇಲ್ಲಿ ಔದ್ದಾಲಕಿ ಎಂಬುದರ ಅರ್ಥವೇನು? 
ಉದ್ದಾಲಕನ ಮಗನು ಔದ್ದಾಲಿಕಿಯು. ಹಾಗಾದರೆ ಯಾವ ವೇದ 
ದಲ್ಲಿ "ಔದ್ದಾಲಕಿಯು ಬಯಸಿದನು ಎಂಬ ವಾಕ್ಯನು ಬಂದಿರುವದೋ 
ಆ ನೇದಗ್ರಂಥವು ಉದ್ದಾಲಕನ ಮಗನಾದ ಈ ಔದ್ದಾಲಕಿಯು ಹುಟ್ಟು 
ವದಕ್ಕಿಂತ ಮೊದಲೇ ಅಸ್ತಿತ್ವದಲ್ಲಿ ಇರಲಿಲ್ಲವೆಂದಂತಾಯಿತು; ಅಂದರ 
ಔದ್ದಾಲಕಿಯು ಹುಟ್ಟಿದ ತರುವಾಯ ಆ ವೇದ ಗ್ರಂಥವು ಅಸ್ತಿತ್ವದಲ್ಲಿ 
ಬಂದಿತೆಂದು ಹೇಳಬೇಕಾಗುವದು; ಅಂದಮೇಲೆ ಆ ಅನಿತ್ಯ ವೇದಗ್ರಂ 
ಥವು ಯಾವನೊಬ್ಬ ಪುರುಷನಿಂದಲೇ ಬರೆಯಲ್ಪಟ್ಟಿದ್ದಾಗರುವದೆಂದು 
ನಿಶ್ಚಿತತಾಗುವದಾದ್ದರಿಂದ ವೇದವು ಪೌರುಷೇಯವೇ ಆಗಿದೆಯೆಂದು 
ಹೇಳುವಮಾತು ಸರಿಯಾಗಿದೆ ಎಂದು ಪೂರ್ವಸಕ್ತಿಯ ನುಡಿಯುತ್ತಾನೆ. 


೮ ಶಿವಾನುಭವ. 


ಈ ಮೇಲಿನ ಆಕ್ಷೇಪಗಳಿಗೆ ಸಮಾಧಾನವು ಹೇಗಂದರೆ$-- 

೧ ವೇದದ ಬೇರೆಬೇರೆ ಶಾಖೆಗಳಿರುವ ಕಾಠಕ, ಕೌಥುವು 
ಮೊದಲಾದ ಹೆಸರುಗಳಿಂದ ಆಯಾ ಶಾಖೆಗಳ ಕರ್ತೃಗಳ ಬೋಧವಾ 
ಗುವದಿಲ್ಲ; ಮತ್ತೇನಂದರೆ ಆಯಾ ಶಾಖೆಯ ಅಧ್ಯಯನದ ಸಂಪ್ರದಾ 
ಯವನ್ನು ಆಯಾ ಖುಹಿಯು ವಿಶೇಷ ರೀತಿಯಿಂದ ಪ್ರವರ್ತನೆಗೊಳಿ 
ಸಿದುದರಿಂದ ಅವರವರ ಹೆಸರುಗಳು ಅಯಾ ಶಾಖೆಗಳಿಗೆ ಕೊಡಲ್ಪ್ಬ 
ಟ್ಟವೆ. ಆದ್ದರಿಂದ, ಕಾಠಕ ಮೊದಲಾದ ಶಾಖೆಗಳನ್ನು ಕಠಮೊದಲಾದ 
ವರು ಹೊಸದಾಗಿ ರಚಿಸಿ ಆಯಾ ವೇದ ಭಾಗಗಳನ್ನೇ ನಿರ್ಮಾಣ 
ಮಾಡಿದರೆಂದು ಹೇಳುವದು ಸಮಂಜಸವಾದುದಲ್ಲ. ಕೆಲ ವಿಶಿಷ್ಟ ಖುಷಿ 
ಗಳಿಂದ ಅಧ್ಯಯನದ ಕೆಲವಿಶಿಷ್ಟ ಸಂಪ್ರದಾಯಗಳು ಪ್ರಚಾರದಲ್ಲಿದ್ದು 
ದರ ಬಗ್ಗೆ ಉಲ್ಲೇಖಗಳಾದರೂ ಕಾಣಬರುತ್ತಿವೆ. ಹೇಗೆಂದರೆ--"ವೈಶಂ 
ಪಾಯನಃ ಸರ್ವಶಾಖಾಧ್ಯಾಯಾ? ಕಠಃ ಪುನರಿಮಾಂ ಕೇವಲಾಂ 
ಶಾಖಾನುಧ್ಯಾಸಯಾಂ ಬಭೂವೇತಿ, ಎಂಬ ಈ ಸ್ಮೃತಿವಚನದಲ್ಲಿ ಹೇಳ 
ಲ್ಪಟ್ಟಿರುವ ಮೇಕೆಗೆ ಕಠನು ಈ ಶಾಖೆಯ ಅಧ್ಯಯನವನ್ನು ನಿಶೇಷ 
ರೀತಿಯಿಂದ ಮಾಡಿದುದರ ಮೂಲಕವಾಗಿ ಇದಕ್ಕೆ "ಕಾಠಕ' ಎಂಬ 
ಈ ಸಾಧಾರಣ ವಿಶೇಷಣವನ್ನು ಹಚ್ಚವದು ವಾಡಿಕೆಯಾಗಿದೆ. 


೨ ಇನ್ನು ಹೇಗೆ ಕಾಳಿದಾಸಾದಿಗಳ ವಾಕ್ಯಗಳು ಪೌರುಷೇಯಗ 
ಳಾಗಿರುವವೋ ವೇದ ವಾಕ್ಯಗಳಾದರೂ ಹಾಗೆಯೇ ಇರುವವಾದ್ದರಿಂದ 
ಅವುಗಳಾದರೂ ಪೌರುಷೇಯಗಳೇ ಆಗಿವೆಯೆಂದು ಹೇಳಬಾರದು. 
ಎಕೆಂದರೆ ಕಾಳಿದಾಸಾದಿಗಳ ಗ್ರಂಥಗಳಲ್ಲಿಯಾದರೂ ಬೇರೆಬೇರೆ ಸರ್ಗ 
ಗಳಕೊನೆಯಲ್ಲಿ ಕರ್ತೃಗಳ ಹೆಸರುಗಳು ದೊರೆಯುತ್ತಿವೆ. ಅದೇ ಮೇರೆಗೆ 
ಈ ವೇದನಾದರೂ ಪೌರುಷೇಯವಾಗಿದ್ದಲ್ಲಿ ಇದನ್ನು ರಚಿಸಿದವನು ಇಂ 
ಥವನೊಬ್ಬ ಪುರುಷನು ಎಂದು ಅವನ ನಾಮ ಧಾಮಾದಿಕದ ಬಗೆ 
ಅವೆಡೆಯಲ್ಲಿಯಾದರೂ ಉಲ್ಲೇಖವು ಇರಬಹುದಾಗಿತ್ತು. ಆದರೆ ಹಾಗೆ 
ಇದುವರೆಗೆ ಉಪಲಬ್ಧ ವಿಲ್ಲದುದರಿಂದ ವೇದವು ಅಖೌರುಷೇಯವೇ 
ಇರಲಿಕ್ಕೆಬೇಕೆಂದು ಒಪ್ಪದಹೊರತು ಗತ್ಯಂತರವಿಲ್ಲ. 


೩ ಮತ್ತು "ಬವರ8 ಪ್ರಾವಾಹಣಿರಕಾಮಯತ' ಇತ್ಯಾದಿವಚ 
ನಗಳ ಮೇಲಿಂದ ಅನಿತ್ಯತ್ವ ವಿಷಯಕವಾದ ಆಕ್ಷೇಪದ ಸಮಾಧಿಯು 


ವೇದವಾಜ್ಮಯ. ೯ 


ಹೇಗೆಂದರೆ "ಯಃಕಲ್ಪಃ ಸಃಕಲ್ಪಪೂರ್ವಳ ಎಂಬವಾಕ್ಯದಲ್ಲಿಯ ತಾತ 
ಸ್ಯಾನುಸಾರವಾಗಿ, ಹಿಂದಣಕಲ್ಪದಲ್ಲಿ ಹೇಗಿದ್ದೀತೊ ಹಾಗೆಯೇ ಮುಂ 
ದಣಕಲ್ಪದಲ್ಲಿ ನಿರ್ಮಾಣಮಾಡಲ್ಪಡುವದಾದ್ದರಿಂದ ಪ್ರತಿಯೊಂದು ಯುಗ 
ದಲ್ಲಿಯೂ ಹಿಂದಣಿಂದ ಬಂದ ಪ್ರವಾಹವೇ ನಿತ್ಯತ್ವದಿಂದ ಹಾಗೆಯೇ 
ಮುಂದಡಿ ನಡೆಯುವದಾದ ಕಾರಣ, ಪ್ರತಿಯುಗದಲ್ಲಿಯೂ ತೋರಿ 
ಬರುವ ಯಾವ ಈ ಬವರಾದಿಗಳ ಉಲ್ಲೇಖಗಳು ವೇದದ ಅನಿತ್ಯತ್ವ 
ವನ್ನು ಸ್ಥಾಪಿಸಲು ಸಮರ್ಥಗಳಾಗುವದಿಲ್ಲ. 

ಶಾರದಾತಿಲಕಡೊಳು ಒಂದನೆಯ ಪಟಲದ ವ್ಯಾಖ್ಯಾನವಲ್ಲಿ ಉದಾ 
ಹೃತವಾದ--"ಮಹೇಶ್ವರ ಮುಖಾದ್‌ ಜ್ಞಾತ್ವಾ ಗುರುರ್ಯಸ್ತ ಪಸಾಮನ್ರ್ರಂ 
ಸಂಸಾಧಯತಿ ಶುದ್ಧಾತ್ಮಾ ಪೂರ್ವಂ ಸಖಯಸಿ? ಎಂಬ ಗೌತಮ ವಚ 
ನಾನುಸಾರವಾಗಿಯೂ ಖುಷಿಗಳೆಂದರೆ ಮಂತ್ರ ರೃಷ್ಟ್ರಗಳು' ಆಂದರೆ 
ಮಂತ್ರಗಳನ್ನು ಕಂಡುಹಿಡಿದವರೆಂದರ್ಥವಲ್ಲದೆ ಅವುಗಳ ನಿರ್ಮಾಣ 
ಕರ್ತೃಗಳಲ್ಲ; ಕಂಡುಹಿಡಿಯುವದಕ್ಕಿಂತ ಮುಂಚೆ ಅವುಗಳು ಇರಲೇ 
ಬೇಕಲ್ಲನೆ? ವಾಮದೇವ ಖುಹಿಯು ಕಂಡು ಹಿಡಿಯುವದ್ದಕ್ಕೆ ಮುಂಚೆ 
ಪಂಚಾಕ್ಷರ ಮಂತ್ರವಿದ್ದೇ ಇತ್ತು. ಕೋಲಂಬಸನು ಅಮೇರಿಕಾ ಖಂಡ 
ವನ್ನು ಹೊಸದಾಗಿ ನಿರ್ಮಿಸಿದನೆ? ಇಲ್ಲ. ಮೊದಲಿದ್ದುದನ್ನೇ ಕಂಡು 
ಹಿಡಿದನು. 


ಇನೇ ಮೊದಲಾದ ಪ್ರಮಾಣ ಯುಕ್ತಿ ದೃಷಾಂತಗಳಿಂದ ಪರಿಶೀ 
ಲಿಸಿದಕೆ ಖುಹಿಗಳು ವೇದ ನಿರ್ಮಾಣಕರ್ತರಲ್ಲ. ಶುದ್ಧ ವಿದ್ಯಾತತ್ವ ರೂಪ 
ವಾದ ವೇದವಾಜ್ಮಯವು್ರ ಶಿವನ ಸ್ವರೂಪಭೂತವಾದ ಜ್ಞಾನತಕ್ತಿಯ 
ವಿಕಾಸವೆಂದರಿವುದೇ ಸಮುಚಿತವಾದುದು. 
(ಮುಂದೆಸಾಗುವಡು.) 


ಗಿಂ ಶಿವಾನುಭವ 


ಕಾನ್ಯದೋಹದವು 


ಕೇಖಕೇ- ಆರ್‌ ಬಿ, ಅಲಬಾಳ ಬಿ, ಎ. ಸಿದ್ಧೇಶ್ವರ ಹೈಸ್ಕೂಲ ಬಿಜಾಪುರೆ. 





೧ ಕಾವ್ಯನೆಂಪತೀನ.? ಎಂಬ ಪ್ರಶ್ನಕ್ಕೆ ಸಕೃದ್ದರ್ಕನದಲ್ಲಿ ಛಂ 
ದಸ್ಸು ಎಂದು ಹೆ:ಳಬಹೆದು. “ಛಭಂದಯ.ತಿಎಆನಂದ ಮತೀತಿ ಛಂದಃ” 
ಎಂಬ ಇದರ ತಟಿಸ್ಥ ಲಕ್ಷಣದ ಮೇಲಿಂದ, ಕವಿಯ ಸ್ವಚ್ಛೆಂದ ವೃತ್ತಿ 
ಯನ್ನು ಒಂದು ವಿಶೇಷ ವೃತ್ತಿಯಲ್ಲಿ ಕಾವ್ಯವು ನಸುವದು. ಇದ. 
ಮೇಲಿದ ಸಂಸೃತ ವಾಜ್ಮಯದ ಕಡೆಗೆ ನವ ಗೃಸ್ಟಿಯನ್ನು ಚಲ್ಲಿ 
ದರಿ, ಧರ್ಮಶ:ಸ್ರ್ಯ ವೈದ್ಯಶಾಶ್ರ್ರ ಮ.ಂತಾದವುಗಳೆ. ಸಹ ಛಂದೋಬ 
ದ.ವಾಗಿರ.ವದರಿಂದ ಎಲ್ಲಕ್ಕೂ ಕಾವ್ಯನೆನ್ನುವ ಅನವಸ್ಥಾ ಪ್ರಸಂಗವು 
ಬಂದೊದಗತ್ತದೆ. ಸಂಸ್ಕೃತವು ಪನ್ಯವಾಜ್ಮ ಯನಿದ್ರಶೂ ಗವ್ಯಭಾಗವು 
ಇದ್ದೇಇರುತ್ತದೆ ಈಸ್ರಕಾರ ಛಂದಸ್ಸು ಗದ್ಯನದ್ಯಗಳಿಗೆ ವ್ಯಾವರ್ತಕವಾ 
ಗಿರುತ್ತದೆ. ಬಾಣನಂಥಾ ಜಾಣನು ತನ್ನಕಾದಂಬರಿ ಕಥೆಯನ್ನು ಗದ್ಯ 
ದಲ್ಲಿಯೇ ಗ್ರಥಿಸಿದ್ದುನೆ; ಆದರೂ ಲೋಕದಲ್ಲಿ ಬ.ಣನಿಗೆ ಕವಿಯೆ.ಂಬ 
ನಾಮವು ನೇಮವಾಗಿರುತ್ತದೆ, ಆದಕಾರಣ ಕಾವ್ಯವು ದ್ರ ತಭಾವದಿಂವ 
ತನ್ನ ಕಾಯಕ ವೃತ್ತಿಯಕ್ಸರುವದಲ್ಲದೆ, ಅದ್ವೈತವಾದಿ ಶಂಕರಾಚಾರ್ಯ 
ನಂತೆ, ಸರಕಾಯ. ಪ್ರವೇಶವನ್ನಾದರೂ ಮಾಡಬಹುದಾಗಿದೆ. 


೨ ಹೀಗೆ ಕಾವ್ಯವು ಛಂದಸ್ಸನ್ನು ಚವಿರಿಸಿ ಕಾನಂಬರಿ 
ವಖಂತಾದ ಗದ್ಯಗ್ರಂಥಗಳಲ್ಲಿ ಗಮನಿಸಿದಂತಾಯಿತು. ಕಾರ್ಲಾಯಿ.ಲ್‌ 
ಎಂಬ ಇಂಗ್ಲಿಷ ಗ್ರಂಥಕಾರನು, (Pty is musical thought: 
""ರಮಣಡೀಯಾರ್ಥ ಪ್ರತಿಪಾದನಂಕಾವ್ಯಂ' ಎಂದು ನಮ್ಮ ಜಗನ್ನಾಥ 
ಪಂಡಿತನಂತೆ, ವ್ಯಾಖ್ಯೆ ಮಾಡಿರುವನು. ಈ ರಮಣೀಯಾರ್ಥ ಪ್ರತಿ 
ದನವು ಕಾವ್ಯಗಳಲ್ಲಿದ್ದಂತೆ, ಕಾದಂಬರಿ ಮುಂತಾದ ಕಟ್ಟಕಥೆಗಳಲ್ಲಿ 
ಸಹೆ ಕಂಡುಬರುವದು. ಅನೇಕ ಕಾವ್ಯಗಳು ಕಟ್ಟ ಕಥೆಗಳಾಗಿರುವವು; 
ಮತ್ತು ಇಂಥ ಕಟ್ಟಿ ಕಥೆಗಳಲ್ಲಿ ಕವಿತ್ವವು ಅಚ್ಚಕಟ್ಟಾಗಿ ಪ್ರಕಟನಾ 
ಗುತ್ತದೆ. ವಾಂಜ್ಮಯ ಪ್ರಪಂಚದಲ್ಲಿ ಗವ್ಯಸದ್ಯಗಳು, ಗಂಡಹಂಡರ 
ಭಾವದಿಂದ ವರ್ತಿಸುತ್ತವೆಯೆಂದಕೆ ದೋಷಾಗಲಿಕ್ಕಿಲ್ಲ. ಗುಣಾಲಂಕಾರ 


ಕಾನ್ಮದೋಹದವು ೧ 


ಗಳಿಂದೆ ಕೂಡಿ, ದೋಷದಿಂದ ದೂರಾಗಿ, ಭಂದಸ್ಸೆಂಬ ಭತ್ರ ದಲ್ಲಿ, 
ಕಾವಿನಿಯ.ರಂತೆ, ಕಾವ್ಯವು ತನ್ನ ವಿಷಯದಲ್ಲಿರುವದು. 

ಆನರೆ ಗನ್ಯವ್ರು ಗಂತಸಶಂಕ್ತಿ ಈ ನಿಸುನುಗಳಿಗೆ ನಿಲುಕದೆ 
ಛಶ್ರಬಿಟ್ಟು ಆನೇಕ ವಿಷಯಗಳಲ್ಲಿ ವಾಸಮಾಡಿರುವದು. ಈ ವಿಷಯ 
ವ್ಯತ್ಯಾಸವು ರಮಸೇಯಾರ್ಥ ಪ್ರತಿಪಾದನವಲ್ಲಿ ಅಂತರವನ್ನುಂಟುಮಾ 
ಡುತ್ತದೆ. ರಮಣೀಯತೆಯು ಸಮಾನವಾನಲ್ಲಿ ಗವ್ಯಪದ್ಯಗಳು, ಸಮ 
೮ಸ ಹೊಂದುವವು. ಆದರೆ ಛಂದಸ್ಸನ್ನು ಬಟ್ಟ ಸ್ವಚ್ಛಂದ ವೃತ್ತಿಯಿಂದ 
ತಿರುಗಾಡಲಾರದೆ, ಮರ್ಯಾದೆಯಿಂದ ಇದ್ದುಕೊಂಡು, ಕಾವ್ಯವು ಇಷ್ಟು 
ಮನ್ನಣೆಗೆ ಪಾತ್ರವಾಗಿರಬೇಕು, ಕೊಟ್ಟಿ ಮರ್ಯಾದೆಕ್ಸಿಂತ ಇಟ್ಟಮರ್ಯಾ 
ದೆಯಿಂದಲೂ ಕಾವ್ರವು ಹೆಚ್ಚು ಕಂಗೊಳಿಸುತ್ತದೆಂದು ವರ್ಡ್ಸವರ್ಥನು, 
(Poetry implies most but supplies least) ""ಅಲ್ಪಾಕ್ಷರಾ ಬಹು 
ಅರ್ಥಾ” ಎಂದು ಅದರಲ್ಲಿದ್ದ ವ್ಯಂಗ್ಯಾರ್ಥವನ್ನು ವ್ಯಕ್ತ ಮಾಡುತ್ತಾನೆ. 
ಈ ವಸ್ತು ಕ (8ubಂtive) ಭಾವಕ್ಕೆ ಕಾನ್ಯದೆ ಅಂತರಂಗವೆಂತಲೂ 
ಮತ್ತು ಉಳಿದೆ ವರ್ಣಕ (0)]60010) ಭಾವಕ್ಕೆ ಬಹಿರಂಗನೆಂತಲೂ 
ಕೆಲವರು ಅನ್ನುತ್ತಾರೆ. 

೩ ಕಾವ್ಯವು ಲಲಿತ ಕಲೆಗಳಲ್ಲಿ (೫1೧ ಓಟ) ಒಂದಾೌಿರುವಮು. 
ಆ ಲಲಿತ ಕಲೆಗಳು--ಕಾವ್ಯ, ನಾಟಕ, ಸಂಗೀತ, ಚಿತ್ರ, ಮೂರ್ತಿ, ಶಿಲ್ಪ 
ಕಲೆಗಳೆಂಬದಾಗಿ ಆರು ಇರುವವು. ಸಾಮಾನ್ಯವಾಗಿ ಕಡೆಯ ಮೂರು 
ಕಲೆಗಳು ದೃಕ್ಯಗಳೆಂದೂ ಮೊದಲಿನ ಮೂರು ಶ್ರಾವ್ಯಗಳೆಂದ್ಕೂ 
ಮುಖ್ಯ ಎರಡು ಭೇದಗಳನ್ನು ನಾನು ಮಾಡಬಹುದು, ಆದರೆ ನಾಟ 
ಕಳವು ಸಮಾನಾಧಿ ಕರಣದಿಂದ ದೃಶ್ಯ ಶ್ರುವ್ರನೆಂದು ಎರಡೂ ಆಗ.ವದು. 

೪ ಇನ್ನು ಸಂಗೀತವೆಂದರೆ ಕಾವ್ಯದ ಕಂಠ ವೆಂಡೆನ್ನಬಹುದು. 
ವ್ಯವಹಾರಬಿಟ್ಟು ವಿಚಾರವಿಲ್ಲ, ಪದಬಿಟ್ಟು ಪದಾರ್ಥವಿಲ್ಲ ಆದರಂತೆ 
ಸಂಗೀಶಬಿಟ್ಟು ಗೀತೆಯಿಲ್ಲ, ಅಂದಕೆ ಕಾವ್ಯವಿಲ್ಲ. ಆದರೆ ಕೊರಳು 
ಬೆರಳು ಸಂಚುಗೂಡಿ ಹೊರಟಿ ಸಂಚಮದಿಂಚರವು ಕಾವ್ಯವನ್ನು 
ಮುಟ್ಟಿದರೂ ಮುಟ್ಟಲಾರದು. ಈ ಭೇದಭಾವವು ಅವಿನಾಭಾವದಿಂದ 
ಕೂಡಿಕೊಂಡರೂ, ಭೇದವಿದ್ದಲ್ಲಿ ಭೇದಭಾವವು ಹುಟ್ಟಲಿಕ್ಕೆಬೇಕು. 

ರಜ್ಜು ನಿನಲ್ಲಿ ಸರ್ಷಜ್ಞಾನವಾದಂತೆ ಆ ಭಾಸವಾದರೆ, ಕಾರ್ಯ 
ಕಾರಣದಿಂದ ಆ ಮಿಥ್ಯಾಜ್ಞಾನಕ್ಕೂ, ಸತ್ಯಜ್ಞುನವೆನ್ನಬೇಕಾಗುವದು. ಅಳಿ 
ಗಿಳಿಗಳು ಸುಳಿದಾಡಿದರೆ ಆರಮನಸ್ಸು ಅರಳಲಿಕ್ಕಿಲ್ಲ! 


೧೨ ಶಿವಾನುಭವ. 


೫ ನಾಟಕವೆಂದರೆ "ದೃಷ್ಟ್ರೀಕರ್ಣಾವಲಂಬಿನೀ'' ಎಂಬ ತೆ, ಇದ 
ರಲ್ಲಿ ಸರ್ವಕಲೆಗಳು ಕಲೆತುಹೋಗುವವು. ಶಿವಶಕ್ತಿ ಸಮೇತವಾದ 
ಸರ್ವ ಪ್ರಪಂಚವು ಪ್ರತಿಬಿಂಬ ರೂಸದಿಂದ ಪ್ರಕಟವಾಗುವದರಿಂದ, 
ತಫೋಧನನಾದ ವಿಶ್ವಾಮಿತ್ರನ ಪ್ರತಿ ಸೃಷ್ಟಿಯೇ ಇಲ್ಲಿ ಪರಿಣಮಿಸು 
ತ್ತದೆ ವರ್ಣಕವೂ ವಸ್ತುಕವೂ ಸರಿಯಾಗಿ ಸಂಕೀರ್ಣವಾಗಿದ್ದು 
ಸಂವಿಧಾನವು ಸ೭ಯಗಿ ಸಾಧಿಸಿದರೆ ಉತ್ಕೃಷ್ಟ ನಾಟಕವೆನಿಸು 
ವದು. ಈ ಪ್ರಮಾಣಸಳು ಹೆಚ್ಚು ಕಡಿಮೆಯಾಸುತ್ತ ಹೋದ 
ಹಾಗೆ ನಾಟಕದಿಂದ ತ್ರೋಟಿಕದ ವರೆಗೆ ಈ ಸೋಪಾನ ಪಂಕ್ತಿಯು 
ಕೆಳಗಿಳಿಯುತ್ತ ಹೋಗುವನು, ಶೇಕ್ಸಸಿಯರ, ಕಾಲಿದಾಸಾದಿ ಕವಿಗಳು 
ಈ ಕ್ರಿನೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದರಿಂದ ಇಷ್ಟು ಪುಣ್ಯ 
ಶ್ಲೋಕರು ಆಗಿದ್ದಾರೆ. ಆದರೆ ನಾಟಕದ ನಾವ:ಮಾತ್ರದಿಂದ ಸಹಜ 
ವಾಗಿ ಕರ್ನಾಟಕದ ನೆನಪಾಗುವದು ಸಂತ್ಕೃತವೆಂದರಿ ಹಿಂದೂ ಜನರ 
ಸಂಸ್ಕೃತಿಯ ಸಾರವೆಂದು ಹೇಳಬಹುದು. ಸಂಸ್ಕತ ಕೋಶವು ಛನ್ಪನ್ನ 
ದೇಶಗಳಲ್ಲಿ ಪ್ರಚ್ಛನ್ನವಾಗಿರುವದರಿಂದ ದೇಶೀ ಭಾಷೆಗಳು ಬೆ?ವಣಿಗೆ 
ಹೊಂದಿರುತ್ತವೆ. ಕನ್ನಡವು ಸಂಸ್ಭೃತದಿಂದ ಹುಟ್ಟದಿದ್ದಶೂ ಅದರ ಸೇನೆ 
ಯಿಂದ ಬಹಳ ಶೋಭಿಸುತ್ತಲಿದೆ. ಇಂಥಾ ಸರ್ವಾಂಗ ಸುಂದರ ಸಂಳ್ಗ 
ತದಲ್ಲಿ ಮಹಾಕಾವ್ಯಗಳೆಂದರ್ಕೆ ಕೇವಲ ಪಂಚಮಹಾ ಕಾವ್ಯಗಣ, 
ಆದರೆ ಕನ್ನಡದಲ್ಲಿ ನೋಡಿದರೆ, ಅನೇಕ ಮಹಾಕಾವ್ಯಗನು ಕಂಗೊ 
ಳಿಸುತ್ತವೆ. ಚಂಪೂ ಗ್ರಂಥಗಳ ಸಂಪಿಗೆಯ ವನದಲ್ಲಿ ನಮ್ಮ ಕಾವ್ಯ 
ಕೋಟೀ್ವರರು ಮನದಣಿ ವಿಹಾರ ಮಾಡಿದರು. “ಕಾವ್ಯೇಷು ನಾಟಿಕಂ 
ರಮ್ಯಂ” ಎಂದು ಯಾಕೆ ನಾಟಿಕಗಳನ್ನು ಬರೆಯಲಿಲ್ಲೆಂಬದರ ಕಾರ 
ಣವು ಅಚಿಂತ್ಯವಾಗಿರುತ್ತದೆ. ಕರ್ನಾಟಕದ ಮುಖನಲ್ಲಿಯೇ ನಾಟಕವು 
ಮೂಡಿರುವದೆಂಬ ಮಾತು ಮನಸ್ಸಿಗೆ ವಿಷಾದವನ್ನು7ಟು ಮಾಡುವದು! 
ಕರ-ನಾಟಿಕನೆಂದು ನಿನ್ನೆ ಮೊನ್ನಿನ ಮರಾಟಗರು ಮಾತನಾಡಿದರೆ 
ದೋಷವೇನು? 

೬ ಇನ್ನು ಚಿತ್ರ, ಮೂರ್ತಿ, ಶಿಲ್ಪ ಕಲೆಗಳಲ್ಲಿ ದೃಶ್ಯಭಾವದಿಂದ 
ಸಾದೃಶ್ಯವು ಸ್ಪಷ್ಟವಾಗುತ್ತದೆ. ಇವುಗಳಿಗೆ ಮೂಕ ಕಾವ್ಯಗಳೆಂದರೂ 
ಸಲ್ಲುವದು ಶಿಲ್ಪಿಗನ ಅಥವಾ ಚಿತ್ರಗಾರನ ಮನೋಭಾವವು ಮೂರ್ತಿ 
ಯಭ್ಲಾಗಲಿ ಚಿತ್ರದಲ್ಲಾಗಲಿ ಚನ್ನಾಗಿ ಮೂಡಿದರೆ ಸಂಕಸ್ಬುವು ಸಾಧಿಸಿ 


ಕಾನ್ಯದೋಹದವು ೧೩ 


ದಂತೆಯಾಯಿ:ತು. ಸುಖದಲ್ಲಿ ದ್ದರೆ ಮುಖದಲ್ಲಿ ನಗೆಯಾಡಿರಬೇಕು; ದುಖ 
ದಲ್ಲಿದ್ದರೆ ಮುಖವು ಬಾಡಿರಬೇಕು, ಕಂಪನೆಯಿ: ದ್ರಕಿ ಮೂರ್ತಿಯಲ್ಲಿ 
ನಡುಗಿರಬೇಕು; ಕಾರುಣ್ಯನಿದ್ದರೆ ಅದರಲ್ಲಿ ಕೂಡಿರಬೇಕು, ಇವೇಮುಂ 
ತಂದ ಭಾವನೆಗಳು ಚನ್ನಾಗಿ ಪ್ರಕಟಿವಾಗಜೇಕು. ಕಲ್ಲು, ಕಟ್ಟಿಗೆ ಮುಂ 
ತಾದ ಪದಾರ್ಥಗಳಲ್ಲಿ ಕೆತ್ತಿ ಕಟೆದು ಕೆಲಸ ಮಾಡುವದು ಕಠಿಣವೆನಿ 
ಸಿದರೂ ಅಪ್ಪ ಕರಿಣವಲ್ಲ. ಇವುಗಳಕೆಂತಲೂ ಮೃದುವಾದ ಬೆಳ್ಳಿ, ಬಂ 
ಗಾಕಗಳಲ್ಲಿ ಕೆಲಸ ಮಾಡುವದು ಹೆಚ್ಚ ಪ ಇದರೂ ಸೂಕ್ಷ್ಮತೆ 
ಯಿಂದ ಹೆಚ್ಚ ಕಠಿಣವೆನಿಸುತ್ತರೆ. ಯಾಕಂದರೆ ದ್ರವ್ಯವು ಮೃದುವಿ 
ದಂತೆ ತ ಮುರುವುಗಳು ಸಂದಣಿಗೊಂಡು, ನುಣ್ಣಗೆ NE 
ದರೆ ಪ್ರಯಾಸವು ಹೆಚ್ಚಾಗುತ್ತದೆ. ಅದರಂತೆ ಶಬ್ದವೆಂಬ ಸೂಕ್ಷ್ಮದ್ರಮ್ಯ 
ದಲ್ಲಿ ದುಡಿಯುವದು ಎಷ್ಟು ಸುಲಭವಾಗಿ ಕಾಣುತ್ತದೆಯೋ ಆಸ್ಟ್ರೇ 
ಕಠಿಣನಿರುತ್ತದೆ. ಯಾಕಂದರೆ ಮಾತಿನ ಮುದ್ದೆಯು ಮೆದ್ದಿನಂತೆ ಮಿದು 
ವಾಗುತ್ತ ಹೋಗುವದು. ಆದ್ದರಿಂದ ಮೊದಲಿನ ಮೂರು ಕಲೆಗಳ್ಳು 
ಉಳಿದ ಮೂರು ಕಲೆಗಳಿಗಿಂತ ಮೇಲೆಂದು ಹೇಳಬಹುದು. 

೭ ರಮಣೀಯಾರ್ಥ ಪ್ರತಿನಾ ನವು ಸರ್ವ ಕಲೆಗಳಲ್ಲಿ ಅಡಕವಾ 
ಗಿರುವದರಿಂದ ಅದರ ಉತ್ಸರ್ಷವೇ ಕಾವ್ಯದ ಬೀಜವೆನಿಸುತ್ತದೆ. ಶಬ್ದ 
ಶಾಸ್ತ್ರನೆಂದರೆ ಈ ಸಣ್ಣಲ ಸೃಷ್ಟಿಯಲ್ಲಿಟ್ಟ ಕನಿಯ ಸೂಕ್ಷ್ಮದೃಷ್ಟಿಯಂ 
ತಲೇ ಅನ್ನಬೇಕು. ಹುಲಿಯನ್ನು ಕಂಡರೆ ಪ್ರಾಣಿಶಾಸ್ರ್ರಜ್ಞನು ಅದರ 
ೂಪರೇಷೆಯನ್ನು ಈಪ್ರಕಾರ ಹೇಳುತ್ತಾನೆ; ಇದು ಚತುಷ್ಪಾದ ಪ್ರಾಣಿ 
ಯು, ಬೆಕ್ಕಿನ ವರ್ಗಕ್ಕೆ ಸೇರಿದ್ದು, ಇದರ ಬಣ್ಣವು ಹೀಗೆ, ಆಕಾರವು 
ಹೀಗೆಯೆಂದು ವರ್ಣಿಸುತ್ತಾನೆ. ಈ ಸತ್ಯ ಸರಣಿಯು ಕಾವ್ಯ ಸರಣಿ 
ಯಾಗುವದು. ಆದರೆ ಇದನ್ನು ಕವಿಯು ವರ್ಣಿಸಬೇಕಾದರೆ, ಇದರಲ್ಲಿ 
ರುವ ಉಗ್ರ, ಶೀಘ್ರ, ಕ್ರೂರ, ಭಾವಗಳನ್ನು, ತನ್ನ ಪ್ರತಿಭಾಪ್ರಭಾವ 
ದಿಂದ, ಅಂಜಿಕೆಯೂ ಆನಂದವೂ ಒಮ್ಮೆಲೆ ಆಗುವಂತೆ ಸರಸವಾಗಿ 
ವರ್ಣಿಸುತ್ತಾನೆ. ಗೋಳಗುವ್ಮಟವೆಂದರೆ ಚೌಕಾಕೃತಿಯ ಮೇಲೆ ವರ್ತು 
ಳದ ವಿನ್ಯಾಸವೆಂದರೆ ಸಾಕಾಗದು; ಅದರ ಉದ್ದಗಲಳತೆಗಳನ್ನು ಅಳೆ 
ದರೆ ತೀರದು; ಅದರ ಕಮಾನ ಕಂಬಗಳನ್ನು ಎಣಿಸಿದರೆ ಮುಗಿಯದು; 
ಅದರೆ ಆ ಮಹಾ ಮಂದಿರದ ಮುಂದೆ ಫಿಂತರೆ, ಅದರ ಭದ್ರತೆಗೂ 
ಭವ್ಯತೆಗೂ, ಅಣುಮಾತ್ರ ಮನವು ಮಹತ್ಪರಿಮಾಣವನ್ನು ಹೊಂದು 


೧೪ ಶಿವಾನುಭವ. 


ವಾಗ, ಆನೇದಾಕ್ಟರ್ಯೇಗಳು ತುಂಬಿ ತುಳುಕುವಾಗ, ಕವಿಯು ತನ್ನ 
ವಾಣಿಯಲ್ಲಿ ಕುಣಿದಾಡುತ್ತಾನೆ. ಈ ಪ್ರಕಾರ ಅಂತರಂಗದಲ್ಲಿ ಆಲೆದಾ 
ಡುವ ವಿಚಾರತರಂಗಗಳನ್ನು ಬಹಿರಂಗವಾಗಿ ರಂಜಿಸುವದು ಕವಿಯ 
ಕರ್ಮವು. ಇದರಂತೆ ಅನೇಕ ಭಾವಾನು ಬಂಧನಗಳ (4೩೦೦1೩1101೬) 
ಪರಂಪರೆಯು ಸಾಗುವದು. ಇದುವೇ ಕಾವ್ಯದ ಸ್ವರೂಗ ಲಕ್ಷಣವು, 
ಇತಿಹಾಸವು ಇದ್ದದನ್ನು ಹೇಳ ವಮ. ಕಾವ್ಯವು ಕಂಡದ್ದನ್ನು ಹೇಳು 
ವದು. ಒಂದು ಸತ್ಯವನ್ನು *ಮುಸರಿಸಿದರೆ, ಇನ್ನೊಂದು ಸೌಂದರ್ಯ 
ವನ್ನು ಅನ.ಸರಿಸುತ್ತದೆ. ಈ ವಕ್ರೋಕ್ತಿ ಸ್ವಭಾವೋಕ್ತಿಗಳ ಭೇದಗ-ು. 
ಕಾವ್ಯೇತಿಹಾಸಗಳ ಭೇದಗಳು. 


೮ ಕಾವ್ಯಸೃಸ್ಟಿಯು ಬ್ರಹ್ಮಸೃಸ್ಟಿಗಿಂತ ಮಿಗಿಲಾಗಿ ತೋರುತ್ತದೆ. ಷಡ್ರ 
ಸಗಳಿಂದ ಬ್ರಹ್ಮಸೃಷ್ಟಿಯು ಕೂಡಿದರೆ, ನವರಸಗಳಿಂದ ಕಾವ್ಯಸೃಷ್ಟಿ 
ಯು ಕೂಡಿದೆ. ಷಡ್ರಸಗಳು ಸುಖ ದುಃಖ ಮಯವಾನರೆ ನವರಸಗಳು 
ಸುಖವನ್ನೇ ಸುರಿಸುತ್ತವೆ. ಸಂಸಾರದಲ್ಲಿ ದುಃಖದ ಸಂಗತಿಯು ಶೋಕ 
ವನ್ನು ಬೀರುವದು; ಆದರೆ ಅದೇ ಸಂಗತಿಯು ಸಾಹಿತ್ಯನಲ್ಲಿ ಸೇರಿ 
ದರೆ ಸಂತೋಷಗೊಳಿಸುವದು. ಬ್ರಹ್ಮನು ಕಾರ್ಯಕಾರಣಗಳಿಂದ ಕಟ್ಟ 
ಲ್ಪಟ್ಟಕ್ಕೆ ಕವಿಯು ತನ್ನ ಸ್ವಚ್ಛಂದವೃತ್ತಿಯಿಂದ, ಆ ಕಾರ್ಯಕಾರಣ 
ಗಳನ್ನು ಕಡಿದು ಬಿಡುವನು. ಈ ಪ್ರಕಾರ ಕರ್ತಾರನ ಕಮ್ಮಟಗಿಂತ 
ಕವಿಯ ಕಮ್ಮಟಿದಲ್ಲಿರುವ ವೃತಿರೇಕನನ್ನು ಮಮ್ಮಟನು ಬಹು ಮಾರ್ಮಿ 
ಕರೀತಿಯಲ್ಲಿ ಅಲಂಕರಿಸಿದ್ದಾನೆ. 


೯ ಪ್ರತಿಭಾಪ್ರಕಾಶವು ರಸರೂಸ ತಾಳಿದರೆ, ವರ್ಣಸಂಕರದಿಂದ 
ಚಿತ್ರವು ವೈಚಿಶ್ರ್ಯವನ್ನು ಹೊಂದುವಂತೆ, ಅದು ಅನೇಕ ವರ್ಣವಾಗಿ 
ಹಂಯುವದು, ಮೂಲರುರೆಯ್ಕು ಕೆರೆಕಾಲುವೆ, ಹೊಳೆಹಳ್ಳಗಳೆಂಬ 
ಬೇಕೆ ಬೇರೆ ರೂಪಗಳಲ್ಲಿ ಹರಿದರೂ, ರುುಕೆಯೆಂಬುದು ಪ್ರತ್ಯೇಕವಾಗಿ 
ಒಂದು ಕೂಪದಲ್ಲಿ ಇದ್ದೇ ಇರುತ್ತದೆ. ಅದರಂತೆ ಕಾವ್ಯವು ಲಲಿತ 
ಕಲೆಗಳಲ್ಲಿ ಲೀನವಾಗಿ, ಪಂಚೇಂದ್ರಿಯಗಳಲ್ಲಿ ಸಂಚಾರಮಾಡುತ್ತಿರುವ 
ಆಂತರಿಂದ್ರಿಯದಂತೆ ತಾನೊಂದಾಗಿರುತ್ತದೆ. ಈ ಕಲ್ಪತೆಗೆ ಕಾವ್ಯವೆಂದು 
ವರ್ತವರ್ಥನು ಹೀಗೆ ಅದರ ವ್ಯಾಖ್ಯೆ ಮಾಡುತ್ತಾನೆ, (The light 
that was never on the land or the sea). ಇದನ್ನೇ ಬಾಣ 


ಕಾವ್ಯದೋಹದವು ನ 


ನು ಕವಿರಿವನ ಕಿಂಚಿತ್‌ ನ ಉತ್ರ್ರೇಕ್ಷತೇ” ಎಂದು ತನ್ನ ಕಾದಂಬರಿ 
ಲ್ಲಿ ಉಲ್ಲೇಖಿಸಿದ್ದಾನೆ. ಈ ಕಲ್ಪತೆಯು ಅನೇಕರೀತಿಯಿಂದ ಹೊರ 
ಬೀಳುವದು. ಒಮ್ಮೊಮ್ಮೆ ಸಾಮ್ಯ ವೈಷಮ್ಯಗಳಿಂಬಲೂ ವಿಶರೋಧ 
ವ್ಯತಿರೇಕಗಳಿಂದಲೂ, ಒಮ್ಮೊಮ್ಮೆ ಕಾರ್ಯಕಾರಣಗಳಿಂದಲೂ ಬಿಂಬ 
ಪ್ರತಿಬಿಂಬ ರೂಪದಿಂದಲೂ, ಹೀಗೆ ಈ ವೈಚಿತ್ರ್ಯನು ಅನೇಕ ಅಆಂಲ 
ಕಾರಗಳಿಗೆ ಅವಕಾಶವನ್ನು ಕೊಟ್ಟರುವದು. 


ಲ 


೧೦ ಈಸ್ರಕಾರ ಭಾವನಾರ್ರಧಾನವಾದ ಕ:ವ್ಯದ ನಿಧಾನವು ಯಾವ 
ದೆಂದು ಕೇಳಿದರೆ, ಶೆಲೆ (ವ್ಹ್ವಾಕೆಯ್ಯೇ ಶೆಲೆ)ಯೆಂಬ ಕವಿಯು (Dis- 
enibod:ed Joy) ಮೋಕ್ಸುಪೇಕ್ಷೆಯೆಂದು, ಚಂಡೋಲ ಪಕ್ಷಿಯಂತೆ 
ನಭೋಮಂಡಲದಲ್ಲಿ ನಲಿದಾಡುತ್ತಾನೆ. ನೊಡಿದರೆ, ತತ್ವಕ್ಕೂ ಕವಿ 
ತ್ವೈಕ್ಕೂ ಮಹದಂತರವು ತೋರುತ್ತದೆ. ತತ್ತನರಸವು ವಿರಾಗವು; ಕನಿ 
ತ್ವದ ರಸವು ಅನುರಾಗವು ಕವಿಯು ಸದ್ಯದ ಸುಖದಲ್ಲಿ ಮಗೃನಾ 
ದರೆ, ತಾಕ್ವಿಕನು ಆತ್ಯೆಂನ ಸುಖಕ್ಕೆ ಎಳೆಸುವನು ಹೀಗೆ ಪರಪ್ಪರ 
ವಿರೋಧ ಕಂಡು ಬಂದರೂ ವಸ್ತುತಃ ಅವ್ರು ಒಂದೇ ಇರುವವು. 
ಯಾಕೇದ5, ಮೋಕ್ಷನೆಂದರೇನ.? ಸತ್‌-ಚಿತ್‌-ಅನಂದವು. ಸರ್ತ್‌ 
ಅಂದರೆ ಶಿವ (ಕವಿ) ಸೃಷ್ಟಿ. ಚಿತ್‌-- ಅಂದರೆ ಅದರಲ್ಲಿರುವ ದಿವ್ಯ 
(ಕಾವ್ಯ) ಗೃಷ್ಟಿ ಮತ್ತು ಆನಂದವೆಂದರೆ ಅದರಿಂದಾಗುವ ತುಪ್ಟಿಯೆಂದು 
ಹೇಳಬಹುದು. ಹೀಗೆ ಒಂದಕ್ಕೆ ಸವಿಕಲ್ಪಕ ಸಮಾಧಿಯೆಂದು ಮತ್ತೊಂ 
ದಕ್ಕೆ ನಿರ್ಶಿಕಲ್ಪಕ ಸಮಾಧಿಯೆಂದು ಅಂದರೂ ಸಲ್ಲುವದು. ಮತ್ತು ಎರ 
ಡ: ಪ್ವೇಹವು ಆನಂದದಲ್ಲಿ ಸರ್ಯವಸಾನವಾಗ.ವದು. ಅದರಂತೆ 
ಕೀಟ್ಲಿ ಕವಿಯಾನರೂ (B:auty is truth, truth is 06807) ಸೌಂ 
ದರ್ಯುವೆಂದರೆ ಸತ್ಯ, ಸತ್ಯನೆಂದರೆ ಸೌಂದರ್ಯವೆಂದು ಪ್ರತಿಪಾದಿ 
ಸಿದ್ದಾನೆ. 

೧೧ ಇನ್ನು ಶಾಶ್ರವೆಂದರೆ ಆಧ್ಯಾತ್ಮಿಕ ವಿಚಾರ (philosophy) 
ವೆಂದು ಹಿಂದೂ ಜನರಿಗೆ ಹೊಳೆಯುವದು; ಆದರೆ ಸದ್ಯಃ ಪಾಶ್ಚಿಮಾತ್ಯರ 
ಪ್ರಕಾಶದಲ್ಲಿ ಶಾಸ್ತ್ರ (800009) ವೆಂದರೆ ಆದಿಭೌತಿಕ ವಿಚಾರನೆಂದು 
ಹೇಳಬಹುದು, ಆಂಗ್ಲ ಸಂಸ್ಕೃತಿಸಾರಭೂತ ಈ ಸಾಯನ್ಸ ಭೂತವು 
ಅನೇಕ ಅದ್ಭುತಗಳನ್ನು ಹೂಡಿ, ಲೋಕದಲ್ಲಿ ಮನ್ವಂತರ ಮಾಡಿ 


೧೬ ಶಿವಾನುಭವ. 


ಬಿಟ್ಟಿರುವದು. “ಕಂಚಿನಾಬಂಡಿ ಮಿಂಚುತ್ತ ಬರುವಾಗ” ವ:ನನೆಂಬ 
ಮೋಡದಲ್ಲಿ, ಕಾವ್ಯದ ಕೋಲುಮಿಂಚು ಯಾರಲ್ಲಿ ಹೊಳೆದಿರಲಕ್ಕಿಲ್ಲ 
ಅಥವಾ ಇನ್ನೂ ಹೊಳೆಯುತ್ತಿರುವದಿಲ್ಲ! ವಾಯುವೇಗಕ್ಕಿಂತ ವಿದ್ಯು.೯ 
ವೇಗವು ಮೇಲಾಗಿದೆ. ಆದ್ದರಿಂದ ವಿದ್ಯುತ” ವೇಗದಿಂದ ಅಳಕಾವತಿಗೆ 
ಹೋಗಿ, ಕಾಂತೆಯ ಕುಶಲನನ್ನು ಕೇಳಿಕೊಂಡು ಬಾ ಎಂದ್ಕ್ಳು ಚಿಂತಾ 
ತ.ಶಕುನೆ ಯಕ್ಷನು ಮೇಘನಗೆ ಇನ್ನೊಮ್ಮೆ ಮಾತನಾಡ ಬಹೆ:ದು. 
ಈ ಪ್ರಕಾರ ಸಾಯನ್ಸದ ಶೋಧಗಳು ಬಳಿಕೆಹಿಲ್ಲಿ ಬಂದಂತೆ, ನಮ್ಮ 
ಬಯಕೆಗಳು ಬೆಳೆದಂತೆ. ಗರ್ಭಿಣಿಯತೆರದಿ, ಕವಿತಾ ಕಾಮಿನಿಯ 
ದೋಹದವು ಹೆಚ್ಚುತ್ತ ಕಾವೃಫಲವು ಪರಿಣನಿಸುತ್ತ ಹೋಗುನದು. 


ಶೇಣುಕಾಚಾರ್ಯಾಷ್ಟಕ:. 


ಶ್ರೀ ಮೆಜ್ಜಿಗ ದೆರು 
ರೇ ಣುಕಾಚಾರ್ಯಾಷ್ಟಕಂ 


ಶೇಖಕರು-- ಪಂ- ಶ್ರೀ ಬಸನರಾಜ ಶಾಸ್ತಿ. ಕೋಡಿಕೊಪ್ಪ 





ಶ್ರೀಮಜ್ಜಗದ್ಗುರು ರೇಣುಕಾಚಾರ್ಯರು ಕೊ 
ಅವತರಿಸಿ ಪರಮತವ ಖಂಡಿಸುತ್ತಾ ಸ್ವಮತವ ಸ 
ಶ್ರೀಮದ್ರಂಭಾಪುರೀ (ಬಾಳಿಹಳ್ಳಿ) ಯಲ್ಲಿ ನೀರಸಿಂಹಾಸನವನ್ನೇರಿ ವಿರಾ 
ಜಮಾನರಾಗಿರುವ ವಿಷಯವು ಈ ಅಷ್ಟಕದಲ್ಲಿ ೬ಡಕವಾಗಿರುವದು. 
ಶಿವಭಕ್ತರಿಗೆ ಪ್ರತಿದಿನ ಪಾರಾಯಣ ಮಾಡಲು ಯೋಗ್ಯವಾಗಿರುವದು., 
ಶಂಭುಂ ತ್ರೀಲನಿಜೇಷ್ಟಲಿಂಗ ಸಹಿತ ತ್ರೀಸೋಮಲಿಂಗೋದ್ಸವಂ 
ಕುಂಭೋತ್ಸನ್ನಯವಿೂಂದ್ರವಂದ್ಯಮಭವಂ ದಿವ್ಯಾಂಗಸಂಗಂ ಶಿವಂ॥ 
ಗಂಭೀರಾಕೃತಿಮಂಗಜಾಂಗದಹನಂ ಪ್ರಾರಬ್ಧ ಶಂಭೂತ್ಸವಂ । 
ರಂಭಾಪಲ್ಲಿ ಜಗದ್ಗುರುಂ ಚರವರಂ ತಶ್ರೀರೇಣುಕಾರ್ಯಂ ಭಜೇ ॥೧॥ 
ಯೋ ಮೇದಾಗಮ. ಯೋಗ ಶಾಸ್ತ್ರ ಜಲಧೀನುನ್ಮಥ್ಯಸೃಥ್ವೀತಲೇ | 
ದೇವಸ್ವೀಕೃತ ವೀರಶೈವ ಸಮಯೋದ್ಧಾರಂ ಸದಾ ಚರ್ಕ್‌ರೀತ್‌ ॥ 
ಸೈವಾಸ್ಯಾಂ ಪುರಿ ಸರ್ತತೇಹಿ ವಿಮಲಶ್ಚಿಂತಾಮಣಿ: ಸಂತತಂ । 
ತಂರಂಭಾನಗರೀಶ್ವರಂ ಗುರುವರಂ ಶ್ರೀರೇಣುಕಾರ್ಯಂ ಭಜೇ ॥೨॥ 
ಯೋಗತ್ಯಾಗ ವಿರಾಗ ಭೋಗ ರಸಿಕಂ ಯೋಗೀಶ ಸದ್ದೋಧಕಂ। 
ಭೂಗೋತೀ ಭವರೋಗ ಸೀಡಿತಜನ ಪ್ರತ್ಯಕ್ಷ ಸದ್ಫೈಷಜಂ।॥ 
ಇಗಾಡಂಬರಶೌಂಡ ದಂಡಿಯಮಿನಾಂ ಸಿದ್ಧಾಂತ ಮುಧ್ಯಾಟಿಕಂ | 
ಸದ್ಮೋಜಾತ ಮುಖೋದ್ಗತಂಸುರಗುರುಂ ಶ್ರೀರೇಣುಕಾರ್ಯಂಭಜೇ।೩ 
ಧರ್ಮಗ್ಲಾನಿತಮಃಸತಂಗ ಮಮಲಂ ಸರ್ವಾರ್ಥಸಿದ್ಧಿ ಪ್ರದಂ | 
ಧರ್ಮಸ್ಥಾಪನ ಕಾರ್ಯಭಾರನಿರತಂ ಚಾರ್ವಾಕ ಗರ್ವಾನಸಹಂ | 
ಕರ್ಮಜ್ಞಾನ ನಿಪಾಕ ಪೂತ ಮತಿ ಮತ್ಚ್ವರ್ಗಾಪವರ್ಗಪ್ರದಂ । 
ಶರ್ಮಾಂಭೋಧಿ ನಿಮಜ್ಜನೋಜ್ವಲತನುಂ ಶೀರೇಣುಕಾರ್ಯಂಭಜೇ;೪। 
3 


೧೮ ಶಿವಾನುಭವ. 


ಶುದ್ಧಾದ್ವೈತ ಮತಂ ವಿಭೇದ್ಯ ಸುಧಿಯೋ ಮಾಧ್ವಸ್ಯ ಬುದ್ಧ ಸ್ಯಚೆ। 
ಸಿದ್ಧಾಂತಾ ಕರಮಾಶು ಖಾದ್ಯ ಸುಭಗಂ ಸದ್ವೀರ | 
ಅಧ್ಯಾಸ್ಯಾಮಲ ಶಕ್ತಿಯುಕ್ತ ಸುಮತಂ ಸಂಸ್ಥಾ ಸ್ಯ ವಿದ್ರನ್ಮಣಿಃ 
ಸದ್ಯೋಭಾತಿ ಸದಾಸುಧೀ ಷು ಬುಧರಾಬ್‌ತಂ ೫ 1. ೫೬ 
ಭೂನಾಥೈರ್ನತಪಾದಸದ್ಮಯುಗಲಃ ಶಾಸ್ತ್ರಂ ಸ್ವಕಂ ಷಟ್‌ಸ್ಪಲಂ। 
ಮಾನಾ. )ಗಸ್ತ್ಯ ಮುನಿಂ ಜಗಾದ ಸಕಲಂ ಕ್ರೇಸ್ಟೇಷ್ಟೆ, ಲಿಂಗಂಚತತ್‌ ॥ 
ಧನ್ಯಾಯಾಥ ವಿಭೀಷಣಾಯ ಗತಿಕೃತ್‌ ಸಂಧಾರ್ಯ ಕೇಜೇ ಪುರಾ। 
ತಂ ರಂಭಾನಗರೀಶ್ವರಂ ಸ್ಮರಹರಂ ಲು ಕಾರ್ಯಂ ಭಜೇ ॥೬॥ 
ಕೊಲ್ಲೀಪಾಕಿ ವಿನಿರ್ಗತಃ ಶಿವಮತಂ ವಿಸ್ತಾರ್ಯ ಭೂಮಂಡಲೇ | 
ವಲ್ಲೀ ಗೇಹನಿವಾಸಿನಾರ್ಚಿತನದಃ ಸಭಾನ ಸಂದರ್ಶನೈಃ ॥ 
ಲ್ಲೀ ಪತ್ತನ ಪುಣ್ಯತೀರ್ಥನಿಚಯು ಪೂತೀಕೃ ತೋ ಭೂನುತ। 
ಸ್ವಲ್ಲಿಂ! ಗೈಕ್ಯ ಮಗಾದ್ಯನಿವ ಮಹಿಮಾಂಸ್ತಂ ಸಹಾ ೦ ಭಜೇ॥ 
ಧರ್ಮೋದ್ಧಾರಕ ಸರ್ವ ಕರ್ವ ಕರಣೇ ದಕ್ಷಂಸದಾ ರಕ್ಷಕಂ । 
ಪೂರ್ವೋಪಾರ್ಜತ ಪುಣ್ಯಪುಂಜ ಪುರುಷೈಃ ಸಸ್ತೂಯಮಾನಂ ಶಿವಂ॥ 
ಶರ್ವಧ್ಯಾನ ನಿಮಗ ಸಜ್ಜನ ಪರಿತ್ರಾಣಕ್ಷಮಂ ಯೋಗಿನಂ। 
ಸರ್ವಾಧಾರ ಜಗದ್ಗುರುಂ ಮಮಗುರುಂ ತ್ರೀರೇಣುಕಾರ೯ಂ ಭಜೇ॥ಲಗ॥ 
ಸುರಮುನಿಜನ ಸೇವ್ಯಂ ರೇಣುಕಾರ್ಯಾಷ್ಟಕಂ ಯಃ 
ಪಠತಿ ರುಃಟತಿ ಮರ್ತ್ಯಃ ಪ್ರಾತರುತ್ಥಾಯ ನಿತ್ಯಂ ॥ 
ವೃಜತಿ ಶಿವಸವೊಸಂ ಸೌಖ್ಯಮಾಯುಃ ಸುತಂ ಚ 
ಶಿವಪುರ ವೃಷರಾ ಜೇನಾರ್ನಿತಂ ಶ್ರದ್ಧಯೇದವ್‌ ೫೯॥ 


[al 


ಜಬಿಳೆಗಿಯ ರಾಜರು, ರ್ಗ 


ಬಿಳಗಿಯ ರಾಜರು 


ತೇೀಖಕಃ- ಬಿ. ಶಿವಮೂರ್ತಿಶಾಸ್ತಿ ಕೀರ್ತನಕಾರ ತುಮಕೂರು. 


ನೆ 
ಖಿ 
3 





"ಶಿವಾನುಭವದ' ೫ನೆಯ ಸಂಚಿಕೆಯಲ್ಲಿ ««ಬಿಳಗಿಯೆ ರಾಜ್ಯಚೆರಿತ್ರೆ'' 
ಎಂಬ ಲೇಖನವೊಂದನ್ನು ವಾಚಕರ ಓದಿರುವರಷ್ಟೇ? ಅದರಲ್ಲಿ ಬಿಳ 
ಗಿಯ ರಾಜರು ಮೊದಲು ಜೈನರಾಗಿದ್ದು ಯಾವುದೋ ಒಂದು ಮಧ್ಯ 
ಕಾಲದಲ್ಲಿ ವೀರಶೈವ ಮತವನ್ನು ಅವಲಂಬಿಸಿರಬಹುದೆಂದು ನಾನು 
ಮಾಡಿದ್ದ ಊಹೆಯನ್ನು ಓದುಗರು ಮರೆದಿರಲಾರರು 

ಆಗ ನಾನು ಮಾಡಿದ್ದ ಊಹೆಯೇ ನಿಜವಾಗುವ ಸಂಭವವು ಇತ್ತೀ 
ಚಿನ ಪರೀಕ್ಷೆಯಿಂದ ಸಿಗುತ್ತಿರುವುದು. ಈ ವಿಷಯವನ್ನು ವಾಚಕರಿಗೆ 
ತಿಳಿಸುವ ಸಲುವಾಗಿ ಈ ಬರಹವನ್ನು ಬರೆಯಲಾಯಿತು. 

ಅಖಂಡ ಭರತಖಂಡದ ಪೂರ್ಟೇತಿಹಾಸವನ್ನು ತಿಳಿಯಲಿಕ್ಕೆ ಇರುವ 
ತೊಂದರೆಗಳೇ ನಮಗೂ ಇವೆ. ಈಗ ಉಪಲಬ್ಧವಾಗಿರುವ ಪುರಾತನ 
ಗ್ರಂಥಗಳು ಶಾಸನಗಳು ನಾಣ್ಯಗಳು ನಮ್ಮ ದೇಶನಿಷಯದಲ್ಲಿ ಪರ 
ದೇಶೀಯರು ಬರೆದಿರುವ ಬರಹಗಳು ಇವುಗಳನ್ನು ಬಿಟ್ಟರೆ ನಮಗೆ 
ಅಷ್ಟು ಉತ್ತಮ ಸಾಧನಗಳು ಸಿಕ್ಕುವುದಿಲ್ಲ. 

ಕರ್ಣಾಟಕ ಸಾಹಿತ್ಯ ಪ್ರಪಂಚದಲ್ಲಿ ಮಹಾಕಾವ್ಯಗಳನ್ನೂ ಪುರಾ 
ಣಗಳನ್ನೂ ಬರೆದ ಕವಿಗಳು ವಿಪುಲವಾಗಿರುವರು. ಪಂಪ್ಕ್ಛ ರತ್ನ 
ನೇಮಿಚಂದ್ರ, ನಾಗಚಂದ್ರ, ಹರಿಹರ, ರಾಘವಾಂಕ, ಷಡಕ್ತರದೇವ, 
ಮೊದಲಾದ ಮಹಾತ್ಮರು ಮಹಾಕವಿಗಳಲ್ಲಿ ಹೆಸರಾದವರು. ಅದರೆ 
ಇವರು ಕಾವ್ಯಗಳಲ್ಲಿ ಐತಿಹಾಸಿಕ ವಿಷಯಗಳಿಗಿಂತ ಸಾಹಿತ್ಯಸಂಬಂಧ 
ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿರುವರು. 

ಕನ್ನಡ ಕಬ್ಬಿಗರಲ್ಲಿ ಹೆಸರಾದವರಾಗಿಯೂ ಸಾಹಿತ್ಯದ ಜೊತೆಗೆ 
ಐತಿಹಾಸಿಕ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗ್ರಂಥಗಳನ್ನು 
ಬರೆದ ಇನ್ನೊಂದು ವರ್ಗದ ಕವಿಗಳಿರುವರು. ಇವರುಗಳಲ್ಲಿ ವಿರೂಪಾ 
ಕ್ಷಪಂಡಿತ, ತಿರುಮಲಾರ್ಯ, ಲಿಂಗಣ್ಣ ಕವಿ ಇವರು ಮುಖ್ಯರು. ಇವರ 
ಲ್ಲಿಯೂ ಲಿಂಗಣ್ಣನು ಇತಿಹಾಸ ಪ್ರಧಾನವಾಗಿ ಕಾವ್ಯವನ್ನು ಬರೆದವ 


ಸ ಶಿವಾನುಭವ. 


ರಲ್ಲಿ ಅಗ್ರಗಣ್ಯನು. ಈ ವಿಷಯವನ್ನು ಏಶತೃವಿಕೃತ “ಕೆಳದೀನೃಪವಿಜ? 
ಯವನ್ನು ಓದಿದ ನಂಡಿತಕರೆಲ್ಲರೂ ಬಲ್ಲರು- 

ಈ ಲೇಖನಕ್ಕೆ ಕೆಳದೀನೃಪವಿಜಯವು ಆಧಾರ ಗ್ರಂಥವು, ಇದು 
ಕೆಳದಿಯರಸರ ವಿಷಯವನ್ನು ಹೇಳುವ ಗ್ರಂಥವಾದರೂ ಒಂದೆರದೆಡೆ 
ಗಳಲ್ಲಿ ಬಿಳಗಿಯ ವಿಷಯವನ್ನೂ ತಿಳಿಸುತ್ತದೆ. ಅಲ್ಲದೆ ಬಿಳಗಿಯ 
ಜೈನಂಾಜರು ವೀರಶ್ಛೈವಂಾಗಿರಬಹುದೆಂಬ ಊಹೆಯನ್ನು ಸಾಧಿಸಲು 
ಕಲವು ಅವಕಾಕ ಸೂಚಕಸದ್ಯಗದ್ಯಗಳಿನೆ. ಈ ವಿಷಯವನ್ನು ಇನ್ನು 
ಮುಂದೆ ಯಥಾಮತಿ ಚರ್ಚಿಸಲಾಗುವುದು. 

ಬಿಳೆಗಿಯ ರಾಜ್ಯನನ್ನು ಶಾ. ಶ್ರ ೫7೫ ನೆ: ನಂದನ ಸಂವತ್ಸ 
ರದಲ್ಲಿ ಮಹಾ ಧಾರ್ಮೀಕನೂ ವಿದ್ಯಾಭಿಮಾನಿಯೂ ಆದ ಘಂಬೇಂದ್ರ 
ನೆಂಬ” ರಾಜನು ಪಾಲಿಸುತ್ತಿದ್ದರು. ಇವನಿಗೆ ಕರ್ಣಾಟಕ ವ್ಯಾಕಂಣ 
ದಿಂದ ಶಬ್ದಾನು ಶಾಸನವನ್ನ ಸಂಸ್ಕೃತದಲ್ಲಿ ಬರೆದ ಮಹಾಕವಿ ಭಟ್ಟು 
ಕಳಂಕನು ಗುರುವಾಗಿದ್ದನು. ಭಟ್ಟುಕಲಂಕನು ಅಕಲಂಕದೇವಮುನಿಯ 
ಶಿಷ್ಯನು. ಭಟ್ಟಾ ಕಲಂಕನು ಶಾ, ಶೃ. ೧೫೨5೬ರರಲ್ಲಿ ಶಬ್ದಾನುಶಾಸನ 
ವನ್ನು ಬರೆದಂತೆ ತನ್ನ ಗ್ರಂಥದಲ್ಲಿಯೇ ಹೇಳಿರುವನು. ಅಲ್ಲದೆ ಈತನು 
ತನ್ನ ಶಿಷ್ಯನಾದ ಘಟೀಂದ್ರ ರಾಜನಿಂದ ಬಿಳಗಿಯ ರತ್ನತ್ರಯ 
ಬಳದಿಯ ಮಂದಿನ ಚ ಸೈಶಾಲೆ ಮುನಿವಾಸಗಳನ್ನು ಕಟ್ಟ 
ಸಿದಂತೆ ಈತನಿಂದಲೇ ಬರೆಸಲ್ಪಟ್ಟ ಬಿಳಗಿಯ ಶಾಸನಗಳು ಹೇಳು 
ಪ್ರವು, ವರ ಸಂಸ್ಕತ ಕರ್ಣಾಟಕ | 

ವೆರಡರೊಳಂ ಗದ್ಯ ಪದ್ಯ ವಾಜ್ಮಯ ಮಾಲಾ ॥ 

ವಿರಚಿತೆಯಿಂದೀ ಶಾಸನ 1 

ವೆರಡಂ ಭಟ್ಟಾಕಲಂಕಯತಿ ಬರೆಯಿಸೆದಂ॥  ॥೧॥ 

ಸ್ವಸ್ತಿ ಶ್ರೀ ವಿಜಯಾ ಭ್ಯುದಯ ಶಾಲಿವಾಹನಶಕ ವರುಷ ೧೫೫ನೆ 

ನಂದನ ಸಂವತ್ಸರದ ಮಾಘ ಶುದ್ಧ ಜಲು ಶ್ರೀ ಭಟ್ಟಾಕಲಂಕ ದೇವರು 
ಗಳು ಬರೆಸಿಸಂಪೂರ್ಣಂ ಮಾಡಿಸಿದ ಜಿನಶಾಸನಕ್ಕೆ ಮಂಗಲಮಹಾ 
ತ್ರೀ ಶೀ ತೀ ಶ್ರೀ ತ್ರಿ, ಈ ಮೇಲೆ ಉದಾಹರಿಸಿರುವುದು ಶಾಸನ 
ಭಾಗವು ಇದರಿಂದ ಭಟ್ಟಾಕಲಂಕ ಇವನ ಶಿಷ್ಯ ಬಿಳಗಿಯ ರಾಜನಾದ 
ಘಂಟೀಂದ್ರರಾಜ ಇನರ ಕಾಲವು ನೀಸಂದೇಹವಾಗಿ ಗೊತ್ತಾಗು 
ವುದು. 


ಹ್ಯಾ 
ಅ 


ಬಿಳಗಿಯ ರಾಜರು. £೧ 


ಕಾಲದಲ್ಲಿ ಕಳದಿಯಲ್ಲಿ ಅಳುತ್ತಿದ್ದ ರಾಜನಾರೆಂಬುದು 
ಮುಂದಿನ ಪ್ರಶ್ನೆ?ಈ ಪ್ರಕ್ನಿಗೆ ಕಳದೀನ್ಭಪ ವಿಜಯದ ಷಷ್ಯಾಶ್ರಾಸ 
ವು ಸಿಗುತ್ತದೆ. "ಆ ಹಿರಿಯ ವೆಂಕಟಪ್ಪ ನಾಯಕರ 

ತರುವಾಯ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲೀವಾಹನ ಶಕ ವರ್ಷ 
೧೫೫೨ನೇ ಶುಕ್ಲ ಸಂವತ್ಸರದ ಮಾರ್ಗಶಿರ ಶುದ್ಧ ಪಾಡ್ಯದಲ್ಲಿ ವೆಂಕ 
ಟಿಪ) ನಾಯಕರ ಪೌೌತ್ರರಾದ ವೀರಭದ್ರ ನಾಯಕರ್ಗೆ ಇಕ್ಕೇರಿಯ 
ಅರಮನೆಯಲ್ಲಿ ರಾಜಪಟ್ಟಿಂ'' ಎಂಬೀ ವಚನದಿಂದ ವೆಂಕಟನ್ಹ ನಾ 
ಯಕನ ಮೊಮ್ಮಗ ವೀರಭದ್ರ ನಾಯಕನು ಕೆಳದಿಯ ರಾಜ್ಯಕ್ಕೆ ಪಟ್ಟಕ್ಕೆ 
ಬಂದ ಕಾಲವು ನಿರ್ಧರವಾಗುವುದು. 

ಕೆಳದಿ, ಇಕ್ಕೇರಿಗಳು ಶಿವಮೊಗ್ಗು ಜಿಲ್ಲೆಯ ಸಾಗರ ತಾಲ್ಲೂ 
ಕಿಗೆ ಸೇರಿವೆ. ಬಿಳಗಿ ಮತ್ತು ಸ್ವಾದಿ (ಸುಧಾಪುರಿ) ಕಾರವಾರ ಜಿಲ್ವೆ 
ಯ ಸಿದ್ದಾಪುರ ಶಿರಸಿ ತಾಲೂಕಿನಲ್ಲಿವೆ. ಕೆಳದಿಗೂ ಬಿಳಗಿಗೂ ೨೫ 
ಮೈಲಿ ದೂರಾಗಬಹುದು, ಆ ಕಾಲದಲ್ಲಿ ಕೆಳದಿ ಬಿಳಗಿ ಸ್ವಾದಿ ಇವು 
ಮೂರೂ ಅಕ್ಕಪಕ್ಕದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ನಾಡುಗಳು. ಇವು 
ಗಳಲ್ಲಿ ಕೆಳದಿಯ ರಾಜರು ಪ್ರಬಲರು, ಕೆಳದಿ ಸ್ವಾದಿ ಇವೆರಡು ರಾಜ್ಯ 
ಗಳಲ್ಲಿ ಆಳುತ್ತಿದ್ದ ರಾಜರು ಮೊದಲಿನಿಂದಲೂ ವೀರಶೈವರು. ಬಿಳಗಿ 
ಯವರು ಮೊದಲು ಜೈನರು, ಆ ಮೇಲೆ ವೀರಶೈವರು. 

ಪ್ರತಾಪಶಾಲಿಗಳಾದ ಕೆಳದಿಯ ರಾಜರು ಸಾಮಾನ್ಯವಾಗಿ ರಾಜ್ಯ 
ವಿಸ್ತಾರ ಮಾಡುವುದರಲ್ಲಿ ಆಸಕ್ತರು, ಇವರಿಗೂ ಸ್ವಾದಿ ಬಿಳಗಿ ಒಡೆ 
ಯರಿಗೂ ಯುದ್ಧವಾದ ದಾಖಲೆಗಳು ಕೆಳದಿ ನೃಸವಿಜಯದಲ್ಲಿ ಸಿಕ್ಕು 
ತ್ತವೆ. 

ಎಷ್ಟೋ ಸಮಯಗಳಲ್ಲಿ ಸ್ವಾದಿ, ಬಿಳಗಿ ಇವೆರಡು ಇಜ್ಯದ 
ಅಧಿಪತಿಗಳೂ ಒಬ್ಬಾಗಿ ಸೇರಿ ಕೆಳದಿಯರಸರಿಗೆ ಒಮ್ಮೆಟ್ಟಿಸಿರುವರು. "ಸರಿ 
ಯೇ ಸೂರ್ಯಗೆ ಕೋಟ ಮಿಂಜುವುಳುಗಳ್‌' 

ಕೆಳದಿಯ ವೀರಭದ್ರ ನಾಯಕನು ಇಜ್ಯವಾಳುತ್ತಿದ್ದಾಗ ಕಾರ 
ಣಾಂತರಗಳಿಂದ ಇಕ್ಕೇರಿಯಲ್ಲಿ ಒಡಕು ಹುಟ್ಟಿತು. ಮೈದುನ ಸದಾ 
ಶಿವಯ್ಯನೆಂಬುವ ರಾಜಬಂಧುವು ತಾನು ರಾಜ್ಯವನ್ನು ಅನಹರಿಸಬೇ 
ಕೆಂದು ಒಳಸಂಚು ಮಾಡುತ್ತಿದ್ದನು. ಈ ವಿಷಯವನ್ನು ಮಹಾ ರಣ 


೨೨ ಶಿವಾನುಭವ. 


ಧೀರನಾದ ವೀರಭದ್ರ ನಾಯಕನು ತಿಳಿದು ಮೈದುನ ಸದಾಶಿವಯ್ಯ 
ನನ್ನು ಹಿಡಿಯಲು ಯತ್ನಿಸಿದನು. ಮೈದುನ ಸದಾಶಿವಯ್ಯನು ಹೆದರಿ 
ಸೋದೆಯ ರಾಜರನ್ನು ಪ್ರಾಣಭಯದಿಂದ ಮರೆಹೊಕ್ಕನು, ಕೆಳದಿಯ 
ರಸರಿಗೆ ಹಗೆಗಳಾದ ಸೋದೆಯ ರಾಜರು ಅವನಿಗೆ ಅಶ್ರಯ ಕೊಟ್ಟರು. 
ಆಗ ವೀರಭದ್ರ ನಾಯಕನು ಅತ್ಯಂತ ಕೋಪಾ ಟೋಪದಿಂದ ಸೈನ್ಯ 
ಸಮೇತನಾಗಿ ಸೋದೆಯವರ ಮೇಲೆ ಯುದ್ಧಕ್ಕೆ ಹೊರಟನು. ಸೋದೆ 
ಯವರೂ ಇವರ ಸ್ನೇಹಿತರಾದ ಬಿಳಗಿಯವರೂ ಒಂದಾಗಿ ವೀರಭದ್ರ 
ನಾಯಕನನ್ನು ಎದುರಿಸಲು ಅನುವಾದರು. ಆದರೇನು? ಈ ಸಮಯ 
ದಲ್ಲಿ ಸದಾಶಿವಯ್ಯನು ವಿಧಿವಶನಾದನು. (ಯುದ್ಧದಿಂದಲ್ಲಿ ರೋಗಾ 
ದಿಗಳಿಂದಿರಬಹುದು) ಸೋದೆ ಮತ್ತು ಬಿಳಗಿಯವರೀರ್ವರೂ ವೀರಭದ್ರ 
ನಾಯಕನಿಗೆ ಕ್ಷಣಾರ್ಧದಲ್ಲಿ ಸೋತುಹೋದರು, 


ಮೇಲ್ಕಂಡ ವಿಷಯವು ಷಷ್ಯೂಶ್ರಾಸದ ೨೦ನೆಯ ಪದದ ಮುಂ 
ದಿನ ವಚನದಲ್ಲಿದೆ. ಆದನ್ನೆಲ್ಲಾ ಇಲ್ಲಿ ಎತ್ತಿ ಬರೆದರೆ ಲೇಖನವು ಬಹು 
ದೊಡ್ಡ ದಾಗುವುಜಿಂದು ಹೆದರಿ ಆದರ ತಾತ್ಪರ್ಯವನ್ನು ಮಾತ್ರ ಬರೆ 
ದನು. 
ಆ ಮೇಲೆ ವೀರಭದ್ರನಾಯಕನುಃ-- 
ಸೋದೆ ಬಿಳಿಗಿಯ ನೃಪಾಲರ । 
ಮೇದಿನಿಯಂಕೊಂಡು ತತ್ರರಿಸ್ತರನಾಗಳಂ ॥ 
ಸ್ವಾಧೀನಂಗೈದು ಬಳಿ । 
ಕ್ಯಾ ದೊರೆಗಳ ನಾಜಿ ರಂಗದೊಳ್ಳೆಕೆ ಮುರಿದಂ ೨ 
ಕೆ.ವಿ.(ಅ. ೬. ಪ. ೨೨) 
ಈ ಪ್ರಕಾರವಾಗಿ ವೀರಭದ್ರ ನಾಯಕನು ತನಗೆ ಪರಾಜತರಾದ ಸೋದೆ 
ಬಿಳಗಿಯ ನೃಪಾಲರ ಮೇದಿನಿಯನ್ನೆಲ್ಲಾ ಆಕ್ರಮಿಸಿದುದರಿಂದ ಆ ರಾಜ 
ರೀರ್ರರೂ ಆಗ ಬಹಳ ಪ್ರಬಲಶಾಲಿಯಾಗಿದ್ದ ವಿಜಾಪುರದ ಪಾದುಷಾ 
ಹನ ಬಳಿಗೆ ಚಾಡಿಯನ್ನು ಹೇಳಲಿಕ್ಕಾಗಿಯೂ ಸಹಾಯಾರ್ಥಿಗಳಾ 
ಗಿಯೂ ಹೋದರು, ಈ ವಿಷಯವು ಮುಂದೆ ಹೇಳುವ 
ವರೆನೀರ ಭದ್ರ ನೃಸಭಾ। 
ಸ್ಕರ ನತಿಶಯ ಶೌರ್ಯಪಾದ ಮೊದೆಡೊದೆದು ವಿಜಾ॥ 


ಬಿಳಗಿಯ ರಾಜರು. 


ls 
49 


ಪುರ ಕೆಟ್ಟಟ್ಟಿದುದು ಸುಧಾ! 
ಪುರ ಬಿಳಗಿಯ ದೊರೆಗಳೆಂಬ ತಿಮಿಕೋತ್ಯರಮಂ Well 
೫. ೬ ಪ. ೨೩) 


ಎಂಬೀ ಪದ್ಯದಿಂದ ತಿಳಿದು ಬರುತ್ತದೆ. 


ಸೋದೆಯ ಬಿಳಿಗಿಯ ರಾಜರು ವೀರಭದ್ರನಿಂದ ಪರಾಜಿತರಾಗಿ 
ವಿಜಾಪುರಕ್ಕೆ ಹೋಗಿ ಪಾದುಷಾಹನ ಮುಂದೆ ಬಹುವಾಗಿದೂರು 
ಹೇಳಿದರು. ಅಲ್ಲದೆ ತಮ್ಮ ತಮ್ಮ ರಾಜ್ಯಗಳನ್ನು ಕೊಡಿಸಬೇಕೆಂದು 
ಬೇಡಿಕೊಂಡರು. ಮೊದಲೇ ಉರಸಿಂಗಿಯಿಂತಹ ತುರುಪ್ಪ ಪಾದುಶ 
ಹನು ಇವರ ಮಾತಿನಂತೆ ಕೆಳದಿಯ ಮೇಲೆ ಯುದ್ಧಮಾಡಲು ತನ್ನ 
ಸೈನ್ಯವನ್ನು ಕಳುಹಿಸಲು ಅನುವಾದನು. 

ಈ ವೃತ್ತಾಂತವನ್ನು ಕೇಳಿದ ವೀರಭದ್ರ ನಾಯಕನು ರಾಜಮಂತ್ರ 
ಪ್ರವೀಣನಾದುದರಿಂದ ತನ್ನ ರಾಯಭಾರಿಯನ್ನೂ ವಿಜಾಪುರಕ್ಕೆ ಕಳು 
ಜಸಿ ಪಾದುಷಾಹನಲ್ಲಿ ಸ್ನೇಹ ಬೆಳೆಯಿಸಿದನು. ಈ ವಿಷಯವನ್ನೆಲ್ಲಾ 
ಮುಂದಿನ ವಚನವು ತಿಳಿಸ:ವದು “ಇಂತು ಸೋದೆ ಬಿಳಿಗಿಯವ ರ್ಪಾ 
ತುಶಾಹನಂ ಕೆಮಿಗೆಡಿಸಿ ಹೇರಳಮೂದ ತುರುಷ್ಕ ಸೈನ್ಯವನೊಡಗೊಂಡು 
ಬರಲು ದ್ಯುಕ್ತರಾಗಿರ್ಪರೆಂಬ ವಾರ್ಶೆಯಂ ವೀರಭದ್ರ ನಾಯಕಂ ಕೇಳ್ದು 
ರಾಯಸದ ಶಂಕರನಾರಣಯ್ಯನೆಂಬ ನಿಯೋಗಿಯಂ ವಿಜಾಪುರ 
ಕ್ಕ ಕಳುಹಿ ಮುರಾರಿಪಂತನೆಂಬ ಮಂತ್ರಿಯ ಮುಖದಿಂ ಪಾತುಶಾ 
ಹಂಗೆ ತಮ್ಮ ಸಂಸ್ಥಾನದ ಸಿಕಲ ಪೂಕ್ರೋತ್ತರೆ ವೃತ್ತಾಂತಂಗಳಂ 
ತೀಳುಪಲ್ಕೇಳ್ದು ಪರಮ ಪರಿತೋಷಂಬಟ್ಟು ಸೈನ್ಯವಂ ತೆರಳ್ಳುವ 
ಬುದ್ಧಿಯಂ ಮಾಣ್ಣು ಸೋದೆ ಬೀಳಗಿಯವರ್‌ ಕುಹಕಿಗಳ್ತಮ್ಮು ಪರಿ 
ಸ್ತರಣಂಗಳ" ಪೋದ ಸಂಕಟಕ್ಕೋಸ್ಫರಂ ದುರ್ಬೋಧೆಯಂ ಬೋಧಿ 
ಸುತ್ತಿರ್ಸರಿಕ್ಕೇರಿಯ ದೊರೆತನಕ್ಕೆ ವೀರಭಬ್ರ ನಾಯಕನೆ ಸಲ್ಪನೆಂ 
ಬುದಂ ದೃಢಮಾಗಿ ನಿರ್ಧರಿಸಿ ರಾಯಸದ ಶಂಕರ ನಾಯ್ಕುಂಗೆ 
ಶರಜಾರಾಯನೆಂದು ಫೆಸರಿತ್ತು ತನ್ನೆಡೆಗ್ರೆದಿ ಬಹುಪ್ರಕಾರ ದೈನ್ಯೋ 
ಕ್ರೈಗಳಿಂ ಸೇಳಿಕೊಂಡರೆಂಬುದಕ್ಕೋಸುಗಂ ಸೋದೆ ಬೀಳಿಗಿಯವರ ಪರಿ 
ಸ್ತರಣಂಗಳ ನವರ್ಗೆ ಕೊಡಿಸುವುದೆಂದು ನಿಯಾಮಿಸಿ ವೀರಭದ್ರ 
ನಾಯಕನ ಪ್ರಾಮಾಣಿಕತ್ವಕ್ಳುಂ ಭುಜಬಲ ಪ್ರತಾಪಾತಿ ಶಯಂಗಲ್ಲಂ 


4 ಶಿವಾನುಭವ. 
ಮೆಚ್ಚಿ ಹಸು ಸತ್ತಿಗೆ ನಿಶಾನಿ ವಹಿಲೆಮಾಯ, ವರ್ತುಬಿ ಮುಂ 
ತಾದ ಬಿರುದುಗಳ ಮಂ ಮತ್ತನುನೇಕಮಾದಂಗೋಚಿತಾ ಭರಣನಂ ಬರಂ 
ವೊದಲಾದುಡುಗೊರೆಗಳುಮನಿತ್ತು ಕಳುಸಲ್ಸ್‌ 

ಈ ವಚನದ ಸಾರಾಂಶವು ಸುಲಭ ಗ್ರ)ಹೃವು. ಇದರಲ್ಲಿ ರಾಯ 
ಭಾರಿಗೆ ಮಾನ್ಯತೆ ಬಂದುದು ಪಾದುಶಾಹೆನು ಪ್ರಸನ್ನನಾದುದು ವೀರ 
ಭದ್ರ ನಾಯಕನು ಪಾದುಶಹನ ಇಚ್ಛೆಯಂತೆ ಸೋದೆ ಬೀಳಿಗಿಯ 
ರಾಜ್ಯಗಳನ್ನು ಆಯಾ ರಾಜರಿಗೆ ಹಿಂದಕ್ಕೆ ಕೊಟ್ಟದು ಮುಖ್ಯ ವಿಷ 
ಯನು. ಇದುವರೆಗೂ ಹೇಳಿದ ವಚನಕ್ಕಿಂತಲೂ ಇವರ ಮುಂದಕ್ಕೆ 
ರುವ ವಚನವು ಬಹು ಮುಖ್ಯವು. ನಮ್ಮ ಉಹೆಗೆ ಈ ವಚನನೆಃ 
ಣಾಧಾರವು. ಆ ವಚನ ವಾವುದೆಂಬದನ್ನು ಹೇಳಿ ಮುಂದಕೆ ನಮ್ಮ 
೯ವನ್ನು ಪ್ರಾರಂಭಿಸುವಃ--“ವೀರಭದ್ರ ನಾಯಕನತ್ಯಂತ ಸಂತೋ 
ಷದಿಂದಾ ಬಿರುದ:ಗಳನಂಗೀಕರಿಸಿ ಸೋದೆ ಬಿಳಿಗಿಯವರ ರಾಜ್ಯ ಪರಿ 
ಸ್ಪರ ಣಂಗಳ ನವರ್ಗಿತ್ತು ಬಳಿಕಂ ಬಿಳಿಗಿಯ ಫಘಂಟಿವೊಡೆಯರ 
ಪುಶ್ರಿಘಂಟಿಯಮ್ಮನಂ ಸದಾಶಿವಯ್ಯನ ಪುತ್ರನಾದಳಿಯ ಭದ್ರ 
ಯ್ಯಂಗತ್ಯಂತ ಸಂಭ್ರಮದಿಂ ನಿವಾಹಮಂ ರೆಚಯಿಸಿ ಸುಖದಿಂ 
ರಾಜ್ಯಂಗೆಯ್ಯುತ್ತು ಮಿರಲೈ'' ಈ ವಚನದಲ್ಲಿ ವೀರಭದ್ರ ನಾಯಕನು 
ಸದಾಶಿವಯ್ಯನ ಪುತ್ರನಾದ ಅಳಿಯ ಭದ್ರಯ್ಯಂಗೆ ಅತ್ಯಂತ ಸಂಭ್ರಮ 
ದಿಂದಬಿಳಿಗಿಯ ಫಘಂಟಿವೊಡೆಯರ ಪುತ್ರಿಘಂಟಿಯಮ್ಮ ನೆಂಬ ವಧುವನ್ನು 
ಮದುವೆ ಮಾಡಿದುದು ಪ್ರಾಮುಖ್ಯ ವಿಷಯವಾಗಿ ತಿಳಿದುಬರುತ್ತದೆ. 

ಕೆಳದಿಯ ರಾಜ್ಯವನ್ನು ಶಾ. ಶ. ೧೫೫೨ನೇ ಶುಕ್ಲಸಂವತ್ಸರದಲ್ಲಿ 
ವೆಂಕಟಪ್ಪ ನಾಯಕನ ಮೊಮ್ಮಗನಾದ ವೀರಭದ್ರ ನಾಯಕನು 
ಪಟ್ಟಾಭಿಸಿಕ್ತನಾಗಿ ಆಳಲು ಮೊದಲು ಮಾಡಿದುದನ್ನು ಹಿಂದೆಯೇ ತಿಳಿ 
ಸಿದೆ ಈಕಾಲದಲ್ಲಿ ಬಿಳಿಗಿಯಲ್ಲಿ ಆಳುತ್ತಿದವನು ಘಂಟಿವೊಡೆಯನೆಂದು 
ಮೇಲಿನ ವಚನವೇ ಹೇಳುವದು. 


ಬಿಳಿಗಿಯಲ್ಲಿ ಭಟ್ಟಾಕಲಂಕನು ಬರೆಯಿಸಿದ ಶಾಸನಗಳಲ್ಲಿ ಘಂ 
ಟೀಂದ್ರನು ಈಕಾಲದಲ್ಲಿಯೇ ಆಳುತ್ತಿದ್ದನೆಂದು ತಿಳಿದುಬರುತ್ತದೆ. ಈ 
ಶಾಸನಗಳನ್ನು ಬರೆಸಿದ ೧೧ ವರ್ಷದ ಮೇಲೆ ಶಬ್ದಾನು ಶಾಸನವನ್ನು 
(ಶಾ. ಶ. ೧೫೨೬ರಲ್ಲಿ) ಬರೆದಿರುವನು. 


ಬಿಳೆಗಿಯ ರಾಜರು ೨೫ 

ಬಿಳಗಿಯ ಘಂಟಿ ನೇಂದ್ರನು ಬಹುಕಾಲ ರಾಜ್ಯ ಭಾರ ಮಾಡಿದಂತೆ 
ಇಣುತ್ತದೆ. ಇನನ ಮಗನನ್ನು ವೀರಭದ್ರ ನಾಯಕನ ಬಂಧು ಭದ್ರ 
ಯ್ಯನಿಗೆ ಕೊಟ್ಟ ಮದುವೆ ಮಾಡಿದುದು ವಿಚಾರಣೀಯವು. 


ವಿಜಾಪುರದ ಪಾದುಶಾಹನ ಮುಖನಿಂದ ಬಿಳಗಿಯ ಮತ್ತು 
ಕೆಳದಿಯ ಅರಸರುಗಳಿಗೆ ಗೆಳೆತನವೂ ಭಾಂಧವ್ಯವೂ ಬೆಳೆದ ಸಂಗತಿಯು 
ಮೇಲಿನ ವಚನಗಳಿಂದ ತಿಳಿದು ಬಂದಿತು. ಈಗ ಜೈನರಾಜನಾದ 
ಘಂಟೇಂದ್ರನ ಮಗಳನ್ನು ವೀರಶೈವನಾದ ರಾಜಬಂಧುವಿಗೆ ವೀರಭದ್ರ 
ನಾಯಕನು ಹೇಗೆ ಮದುವೆ ಮಾಡಿದನು? ಇದು ಅಂದರೆ ಅನ್ಯ 
ಜಾತಿಯ ಹೆಣ್ಣನ್ನು ಮದುವೆ ಮಾಡಿಕೊಳ್ಳುವದು ವೀರಶೈೆ ಶೈವ ಮತಕ್ಕೆ 
ವಿರೋಧವಲ್ಲವೇ? ಇದರ ರಹಸ್ಯವೇನು? ಇತ್ಯಾದಿ ಪ್ರಶ್ನೆಗಳು ಮುಂದಿ 
ನಿಲ್ಲುವನು. 

ಕೆಳದಿಯ ಅರಸರು ಉಜ್ವಲಮತಾಭಿಮಾನಿಗಳು ಮತ್ತೊಬ್ಬರಿಗೆ 
ನೋವನ್ನುಂಟುಮಾಡದೆ ಅವರ ಸಮ್ಮತಿವಿಡಿದು ಉತ್ತಮ ವರ್ಣದವ 
ರನ್ನು ವೀರಶೈವ ದೀಕ್ಷೆಯಿಂದಸಂಸ್ಕರಿಸಿ ಲಿಂಗಧಾರಣೆ ಮಾಡಿಸುತ್ತಿದ್ದರು, 
`ಇದಕ್ಕೆ ಬಹಳ ಸಾಕ್ಷಿಗಳು ಬೇಕಿಲ್ಲ. ಕೆಳದಿಯ ಬಸವಪ್ಪ ನಾಯಕನ 
ಆಸ್ಥಾನ ವಿದ್ವಾಂಸರೂ ಮಂತ್ರಿಗಳೂ ಆಗಿದ್ದ ಪಂಚಾಕ್ಷರ ಮಂತ್ರಿ, 
ಷಡಕ್ಷರ ಮಂತ್ರಿ ಎಂಬ ಇವರಿಬ್ಬರೇ ಸಾಕು. ಇವರು ಗೋಕರ್ಣ 
ಪ್ರಾಂತದಲ್ಲಿದ್ದ ಆನಾಥರಾದ ಜ್ರಾಹ್ಮಣ ಬಾಲಕರು. ಬಸವಸ್ಸ ನಾಯ 
ಕನು ಆ ಪ್ರುಂತ್ಯಕ್ಕೆ ಹೋಗಿದ್ದಾಗ ತನ್ನ ಕಣ್ಣಿಗೆ ಬಿದ್ದ ಈ ಬಡ 
ಹುಡುಗರನ್ನು ತನ್ನ ರಾಜದಾನಿಗೆ ಕರೆದುಕೊಂಡು ಬಂದು ಲಿಂಗಧಾ 
ರಣೆ ಮಾಡಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಉನ್ನತ ಪದವಿಗೆ 
ತಂದನು. ಇವರಲ್ಲಿ ಷಡಕರಮಂತ್ರಿಯು "ನೀರಶೆವ ಧರ್ಮ ಶಿರೋ 
ಮಣಿ'' ಎಂಬ ಗೃಂಥವನ್ನು ಸಂಸ್ಕೃತದಲ್ಲಿ ಬರೆದಿರುವನು. 

ಈ ರೀತಿ ಅನ್ಕಶನ್ನು ವೀರಶೈವ ಧರ್ಮಕ್ಕೆ ತೆಗೆದುಕೊಳ್ಳುವದು 
ನ್ಯಾಯವೇ? ಎಂದು ಕಲವರು... ಕೇಳಬಹುದು. ಇದು ನನ್ಮು 
ಶಾಸ್ತ್ರಕ್ಕೆ ಸಮ್ಮತಪು. ವೀರಶೈವ ಮತವು ಸಂಕುಚಿತವಲ್ಲ ಉಪಾರವು. 
ತ್ರೀ ಜಗದ್ಗುರು ಕೇಣುಕಾಚಾರ್ಯರು ಅಗಸ್ತ್ಯನಂತಹ ಬ್ರಾಹ್ಮಣ 
ಖುಷಿಗೆ ಲಿಂಗಧಾರಣ ಮಾಡಿರುವದು ಲೋಕನಿಖ್ಯಾತವಾಗಿದೆ. ಇದ 


4 


೨೬ ಶಿವಾನುಭವ 


ರಂತೆಯೇ ಶ್ರೀಬಸವಾದಿ ಪ್ರಮಥರೂ ಎಷ್ಟೋ ಮಂದಿಗಳನ್ನು ಈ ಮ 
ತಕ್ಕ ತೆಗೆದುಕೊಂಡಿದ್ದಾರೆ. ಅಷ್ಟೇಕೆ? ಬಸನೇಕ್ವರನೇ ಬ್ರಾಹ್ಮಣ ಮತ 
ದಿಂದ ವೀರಶೈವ ಮತಕ್ಕೆ ಬಂದವನು. ಸರ್ವೋತೃಸ್ಟವಾದ ಮೋಕ್ಷ 
ಮಾರ್ಗವನ್ನು ಯಾವ ಜಾಣನಾದ ಮುಮುಕ್ಸುವು ತಾನೇ ಬೇಡನೆ 
ನ್ನುವನು? 


ಬಿಳಗಿಯ ಜೈನ ರಾಜನಲ್ಲಿ ಸಂಬಂಧವನ್ನೂ ಮಾಡುವಾಗ ಕೆಳ 
ದಿಯ ವೀರಭದ್ರ ನಂಯಕನು ಸುಮ್ಮನೆ ಮಾಡಿಸ. ಜೈನಂಾಜನನ್ನು 
ವೀರಕೈವರನ್ನಾಗಿ ಮಾರ್ಪಡಿಸಿಯೇ ಲಗ್ನಸಂಬಂಧವನ್ನು ಬೆಳೆಯಿಸಿರು 
ವನು. ಎಂದು ಊಹಿಸುವುದು ಸಾಹಸವಲ್ಲ. 

ಘಂಟೀಂದ್ರನು ಜೈನ ಮತವನ್ನು ಬಿಟ್ಟು ವೀರಕೈವನಾದನೆಂಬು 
ದನ್ನು ಲಿಂಗಣ್ಣ ಕವಿಯು ಸ್ಪಷ್ಟವಾಗಿ ಬರೆಯದಿದ್ದರೂ ನಾವು ಅದನ್ನು 
ಆಗಿನ ಸಮಯ ಸನ್ನಿವೇಶಗಳಿಂದ ಧೈರ್ಯವಾಗಿ ಊಹಿಸಬಹುದು, 
ಇದಕ್ಕೆ ಮುಂದೆ ಹೇಳುವ ಕಾರಣಗಳು ಸಹಾಯ ಕೊಡುತ್ತವೆ. 


೧ ಕೆಳದಿಯ ವೀರಭದ್ರ ನಾಯಕನು ತನ್ನ ಬಂಧುನಿಗೆ ಘಂಟೀಂದ್ರ 
ನು ವೀರಸ್ಸೈವ ಮತವನ್ನು ಅನುಸರಿಸದಿದ್ದರೆ ಹೆಣ್ಣ ತರಲು ಒಪ್ಪು 
ವದು ಹೇಗೆ? 

೨ ಬಿಳಗಿಯ ರಾಜರಿಗೆ ಪರಮ ಸ್ನೇಹಿತರಾದ ಸೋದೆಯ ಅರ 
ಸರು ವೀರಶೈವರಾದುದರಿಂದ ತಮ್ಮ ಸ್ನೇಹಿತರನ್ನು ವೀರಶೈವ ಮತ 
ಪ್ರವಿಷ್ಟರಾಗುನಂತೆ ಪ್ರೋತ್ಸಾಹಿಸಿರಬಾರದೇಕೆ? 

೩ ಕೆಳದಿಯ ಮತ್ತು ಬಿಳಗಿಯ ಅರಸರಿಗೆ ಇಷ್ಟೊಂದು ನಿಕ 
ಟಿ ಸಂಬಂಧವು ಮತ ಮತ್ತು ದೇಹೆನಿಷಯಗಳಲ್ಲೂಗದಿದ್ದರೆ ವೀರಭದ್ರ 
ನಾಯಕನು ತನ್ನ ಷಟ್ಟನಾದ ೮ ವರ್ಷಗಳ ಮೇಲೆ ಇಕ್ಕೇರಿಯ ಭವ್ಯ 
ವಾದ ಅರಮನೆಯನ್ನು ಬಿಟ್ಟು ಬಿಳಗಿಗೆ ಪಕ್ಕದಲ್ಲಿರುವ ಭುವನಗಿರಿ 
ದುರ್ಗದಲ್ಲಿ ೧ ವರ್ಷ ಕಾಲ ರಾಜ್ಯಭಾರ ಮಾಡಲು ಮನದಂದುದು 
ಏನು ಕಾರಣ? 


೪ ಕೆಳದಿಯ ಮತ್ತು ಸ್ವಾದಿಯ ವೀರಶೈವ ರಾಜರುಗಳ.ಸಹಾ 
ಯ ಸಹಾನುಭೂಕಿಗಳಿಲ್ಲದೆ ರಾಜ್ಯವಾಳುವುದು ಕಸ್ಟವಾಗಿದ್ದ ಘಂಟೀಂ 


ಬಿಳಗಿಯ: ರಾಜರು ೨೭ 


ದ್ರನು ತನ್ನ ಮಗಳನ್ನು ಕೆಳದಿಯ ರಾಜಬಂಧುವಿಗೆ ಕೊಡುವ ಭರ 
ದಲ್ಲಿ ವೀರಶೈವ ದೀಕ್ಷೆಯನ್ನು ಹೊಂದಿರಬಾರದೇಕೆ? 

೫ ಜೈನ ಮತಕ್ಕೂ ವೀರಶೈವ ಮತಕ್ಕೂ ಪ್ರಾಣಿದಯೆ ಮೊದ 
ಲಾದ ವಿಷಯಗಳಲ್ಲಿ ನಿಕಟ ಸಂಬಂಧವಿರುವದರಿಂದ ಘಂಟೇಂದ್ರನು 
ವೀರಶೈ ವನಾದುದರಲ್ಲಿ ಅತಿಶಯವೇನು? 

೬ ಬಿಳಗಿಯಲ್ಲಿ ವೀರಮ್ಮನು ತನ್ನ ಗಂಡನಾದ ವೀರಪ್ಪೊಡೆಯನ 
ಸ್ಮಾರಕಾರ್ಥವಾಗಿ ಕಟ್ಟಿಸಿರುವ ವಿರೂಪಾಕ್ಷ ದೇವಾಲಯದ ಶಾಸನದಲ್ಲಿ 
ವೀರಪ್ಪೊಡೆಯನ ಪೂಗ್ವಿಕರ ಹೆಸರನ್ನು ಹೇಳುವಾಗ ನರಸಿಂಹ ಭೂನ 
ಮೊದಲಾದ ಜೈನರಾಜರ ಹೆಸರುಗಳನ್ನು ಹೇಳಲು ಕಾರಣವೇನು? 

ಇತ್ಯಾದಿ ಕಾರಣಗಳಿಂದ ಜೆ ಕೈನರಾದ ಬಿಳಗಿಯ ರಾಜರು ವೀರ 
ಭಗ್ರನ ಆಳ್ವಿಕೆಯಲ್ಲಿ ವೀಕಕೈನರಾಸಕಾತಇ ಊಹಿಸಲು ಹಲವು ನಿದ 
ಶನಸಗಳಿನೆ. 

ಕೆಳದಿಯ ವೀರಭದ್ರನಾಯಕನು “ಶಾ. ಶ. ೧೫೫೨ ನೇ ಶುಕ್ಲ 
ಸಂವತ್ಸರದ ಮಾರ್ಗಶಿರ ಶುದ್ಧ ೧ ಯಾರಭ್ಯ ಪಾರ್ಥಿವ ಸಂವತ್ಸ 
ರದ ಮಾರ್ಗಶಿರ ಶುದ್ಧ ೧೧ ಷ್ಟ ವರೆಗೆ ವರ್ಷ ೧೬ ದಿವಸ ೧೧ 
ಪರ್ಯಂತಂ ಸುಖದಿಂ ರಾಜ್ಯಪರಿಪಾಲನಂಗೈದ್ದು ಎಂಬ ವಾಕ್ಯದಿಂದ 
ತಿಳಿದು ಬರುವಷ್ಟು ಡಿವಸ ರಾಜ್ಯನಾಳಿದನು. 

ವೀರಭದ್ರ ನಾಯಕನು “ಶಾ ಶ. ೧೫೬೦ ನೇ ಈಶ್ವರ ಸಂವ 
ತ್ಸರದೆ ಫುಸ್ಯ ಬಹುಳ ೧೧ ರಿಂದ ೧೫೬೧ ನೆಯ ಬಹುಧಾನ್ಯ ಸಂವ 
ತ್ಸರದ ವೈಶಾಖ ಶುದ್ಧದ ವರೆಗೆ ಭುವನಗಿರಿಯಲ್ಲಿ ರಾಜ್ಯವಾಳಿದ 
ನೆಂದು ಕೆಳದೀನೈ ಸನಿಜಯದಲ್ಲಿ ಬರೆದಿರುವುದರಿಂದ ಘಂಟೀಂದ್ರನು 
ಈಕಾಲಕ್ಕಿಂತ ಸ್ವ ಸ್ವಲ್ಪ ಕಾಲದ ಹಿಂಡಿ ವೀರಶೈವ ಮತವನ್ನುಸೇರೆರಬಹುದು. 


ಕ್ರೈ. ಶ. ೧೭೯ ರಲ್ಲಿ ಬಿಳಗಿಯು ಬೀಪುವಿನಿಂದ ಹಾಳಾಯಿತೆಂ 
ದು duced doe ಚೈನರು ವೀರಶೈವ ಮತ ಪ್ರವಿಷ್ಯರಾದ 
ವೇಲೆ ೧೬೧ ವರ್ಷ SKN. ರಾಜ್ಯಕ್ಕೆ ವೀರತೈವ ರಾಜರು ಕರಾವ 
ಲಂಬನವನ್ನು ಕೊಟ್ಟಿದ್ದರೆಂದು ಲೆಕ್ಕದಿಂದ ತಿಂದು ಬರುವುದು. 

ಕೆಳದಿಯ ಮತ್ತು ಬಿಳಗಿಯ ಅರಸರಿಗೆ ದೇಹ ಸಂಬಂಧವಾದ 
ಮೇಲೆ ಬಿಳಗಿಯ ಹಲವು ಮಂದಿ ಪ್ರಮುಖರು ಕೆಳದಿಯ ಅರಸರಲ್ಲಿ 


4೮ ಶಿನಾನುಭವ 


ಕೆಲಸಗಳನ್ನು ಮಾಡಿ ಹೆಸಶಾಗಿರ.ವರು, ಇವರುಗಳಲ್ಲಿ ಕರಣಿಕ ಬಿಸ 
ಗಿ ಕೋನಸ್ಪಯ್ಯ ಬಿಳಗಿ ಗಂಗಪ್ಪಯೃ ಕರಣಿಕ ಬಿಳಗಿ ಸುಬ್ಬಯ್ಯ 
ಮುಂತಾದವರು ಮುಖ್ಯರು. 

ಬಿಳಗಿಯ ಅರಸರ ಬಾಂಧವ್ಯವಾದ ಮೇಲೆ ಕೆಳದಿಯ ಅರಸರು 
ಬಿಳಗಿಗೆ ಸಮೀಪದಲ್ಲಿರುವ ಭುವನಗಿರಿಯನ್ನು ತಮ್ಮ ಮುಖ್ಯಸ್ಥಳವ 
ನ್ನಾಗಿ ಮಾಡಿಕೊಂಡು ಕೆಲವು ಕಾಲ ಇಲ್ಲಿಯೇ ರಾಜ್ಯಾಭಾರ ಮಾಡು 
ತ್ತಿದ್ದರು. ಮತ್ತೆ ಕೆಲವು ಅರಸ ಅರಸಿಯರು ಕಷ್ಟಕಾಲ ಬಂದಾಗ ಈ 
ಗಿರಿಯಲ್ಲಿ ಪ್ರಬಲವಾದ ಕೋಟಯಿರುವುದರಿಂದ ಇಲ್ಲಿ ಅಡಗಿಕೊಂಡು 
ತಮ್ಮನ್ನು ಕಾಪಾಡಿಕೊಳ್ಳುತ್ತಿದ್ದರು. 

ಈ ರೀತಿಯಲ್ಲಿ ಬಿಳಿಗಿಯ ಜೈನರಾಜರು ಲಿಂಗವಂತ ಮತವನ್ನು 
ಅನುಸರಿಸಿದ ಮೇಲೆಯೇ ವೀರಮ್ಮನು ವಿರೂಪಾಕ್ಷ ದೇವಾಲಯವನ್ನು 
ಕಟ್ಟಿಸಿದುದು. ಮತ್ತು ಹಿರೇಮಠ ಕಲ್ಯಾಣ ದೇವರ ಮಠ ವಿರಕ್ತ ಮಠ 
ಮೊದಲಾದವುಗಳನ್ನು ಕಟ್ಟಿಸಿರುವುದು. 

ಸಹೃದಯರೇ? ನಾವು ಈ ಲೇಖನದಲ್ಲಿ ತರ್ಕಿಸುವ ವಿಷಯಗ 
ಳನ್ನು ಮನಃ ಪೂರ್ವಕ ಓದಿದ ವಾಚಕರಿಗೆ ನಮ್ಮ ತರ್ಕವು ಅಸಮಂ 
ಜಸವೆನಿಸಲಾರದು. ಈ ಬಗ್ಗೆ ನಾವು «ಬಿಳಿಗಿಯ ರಾಜ್ಯ ಚರಿತ್ರೆ; ಬಿಳ 
ಗಿಯ ರಾಜರ, "ಬಿಳಗಿಯ ಮಹಾ ಕವಿಗಳು ಎಂಬಮೂರು ಲೇಖ 
ನಗಳನ್ನು ಬರೆದು ಪ್ರಕಟಸಿರುವೆವು. ಇನ್ನು ಮುಂದೆ ಈ ಉಜ್ಯದ 
ಹಾಗೂ ಕೆಳದಿ ಸ್ವಾದಿರಾಜ್ಯಗಳ ಬಗ್ಗೆ ಲೇಖನಗಳನ್ನು ಬರೆಯಲು 
ಸಂಕಲ್ಪ ಮಾಡಿರುನೆವು. 


ಬಿಜ್ಹಣರಾಯ ಮರಾಣವೂ, ಚಂದ್ರಸಾಗರ ವರ್ಣಿಯೂ ೨೯ 


ಬಿಣ್ಬ್ಣಣರಾಯ ಪುರಾಣವೂ, ಚಂದ್ರಸಾಗರ 
ವರ್ಣಿಯೂ 

ಲೇಖಕ! ವೀರಭದ್ರಪ್ಪ ರುದ್ರಪ್ಪ ಕೊಪ್ಪರ, ಸೀನಿಯರ ಬಿ. ಎ. 
ಗುರುಕುಲ ಧಾರವಾಡ, 


ಕ ಸಸಂ. ್ಠ್ಠ, 


ಟೀಪುಃ--ಲೇಖವು ನಿಸ್ತರಿಸಿದ್ದೇನೋ ನಿಜ, ಸಂಕ್ಷಿಶ್ರವಾಗಿ ಕೊಡಬೇಕೆಂ 
ದರೆ ಚರ್ಚಿಸುನ ನಿಸಯಗಳು ಹಾಗೇ ಉದು ಲೇಖದ ಮುಖ್ಕೋದ್ಯೇಶವು 
ಸಫಲವಾಗುತ್ತಿದ್ದಿಲ್ಲ ಉದ್ದನಾಗಿದ್ದರೂ, ಮರ್ಮ ಪೂರಿತವಾಗಿಯೂ, ವಿಚಾರಾ 
ರ್ಹವಾಗಿಯೂ ಇರುವದರಿಂದ ಬೇಸರಗೊಳ್ಳದೆ ಒಂದುಸಾರೆಯಾದರೂ ಹಓದೆ 
ಬೇಕೆಂದು ಲೇಖಕನ ಪಿಜ್ಲ್ಚಪ್ತಿಯು&-- 

ಪರಧರ್ಮ ಸಹಿಷ್ಠಕೆಯು ಮಾನವನಲ್ಲಿರತಕ್ಕ ಉತ್ತಮೋತ್ತಮ 
ಗುಣಗಳಲ್ಲಿ ಒಂದಾಗಿದೆ. ಯಾವಾತನು ಪರಧರ್ಮ ಸಹಿಷ್ಣ್ಯವಲ್ಲವೋ 
ಆತನಲ್ಲಿ ದಯಾದಾಕ್ಷಿಣ್ಯಗಳು ಎಳಷ್ಟುದರೂ ಕಂಡುಬರ.ವದಿಲ್ಲ. ಇದ 
ಲದೆ ಆತನು ಹಂಸಾಸತ್ಯಗಳಿಗೆ ತನರೂರಾಗಿರುತ್ತಾನೆ. ಈ ಪರಧರ್ಮ 
ಸಹಿಷ್ಟತೆಯು ಕನಿಗಳಲ್ಲಿಯೂ, ಗ್ರಂಥಕರ್ತರಾದವರಲ್ಲಿಯೂ ಪ್ರಾಮು 
ಖ್ಯವಾಗಿ ಇರಲೇಬೇಕು. ಯಾಕಂದರೆ ಗ್ರಂಥಕಾರನು ತನ್ನ ವಿಚಾರಗ 
ಳಿಂದ ಅನೇಕರ ಮನಸ್ಸಿನ ಮೇಲೆ ಪರಿಣಾಮವನ್ನು ಹುಟ್ಟಿಸುತ್ತಾನೆ. 
ಇಂಥ ಪ್ರಸಂಗದಲ್ಲಿ ಅವನು ತನ್ನ ಕಾವ್ಯಕಥೆಗಳಲ್ಲ ವೃಥಾಸಂಗತಿಗ 
ಳನ್ನು ಬರೆದರೆ ಅಸ್ತರಾದವರ ಮನಸ್ಸಿನಲ್ಲಿ ಇವರೂರಿದ ಅಸತ್ಯದ 
ಬೀಜವು ನಾಟಿ ಮೊಳಕೆಯೊಡೆದು ಮರನಾಗಿ ವಿಷದಹನ್ಣ್ಸಿನ್ನು ಬಿಡು 
ವದು. ಈ ವಿಷದ ಹಣ್ಣನ್ನು ತಿಂದವರು ಸ್ವಾಭಾವಿಕವಾಗಿ ಯಾವಗತಿ 
ಯನ್ನು ಹೊಂದುವರೆಂಬದನ್ನು ಬೇರೆ ಹೇಳಬೇಕಾಗಿಲ್ಲ. ವಿಚಾರಗಳನ್ನು 
ಗುಪ್ತವಾಗಿ ತಮ್ಮಲ್ಲಿ ಇಟ್ಟುಕೊಳ್ಳುವವರಿಗೂ, ಅವುಗಳನ್ನು ಪ್ರಕಟೀಕ 
ರಿಸುವವರಿಗೂ ಇಷ್ಟು ಅಂತರವು. ಗುಪ್ತವಿಚಾರಗಳು ಸತ್ಸಂಗತಿಗಳಿಂದ 
ಕೂಡಿದವುಗಳಾಗಲಿ ಅಸತ್ಸಂಗತಿಗಳಿಂದ ಕೂಡಿದವುಗಳಾಗಲಿ ಅವು 
ವಿಚಾರಿಕನಿಗಷ್ಟೇ ಪರಿಣಮಿಸುತ್ತವೆ. ಆದರೆ ಅವುಗಳನ್ನು ಬೈಲಿಗೆ ಇಡು 
ನವನು ತನ್ನ ವಿಚಾರಗಳಿಗೆ ಅನೇಕರನ್ನು ಎಳೆದುಕೊಳ್ಳುವನು. ಇಂಥ 


4೦ ಶಿವಾನುಭವ. 


ಪ್ರಸಂಗದಲ್ಲಿ ನಿಜಸಂಗತಿಗಳನ್ನಷ್ಟೇ ಕೊಟ್ಟು ಜನರನ್ನು ತನ್ನ ಕಡೆಗೆ 
ಒಲಿಸಿಕೊಳ್ಳುವದು ಕನಯ ಅಥವಾ ಗ್ರಂಥಕಾರನ ಮುಖ್ಯ ಲಕ್ಷಣವಾ 
ಗಿದೆ. ಇದು ಐತಿಹಾಸಿಕ ಸಂಗತಿಗಳನ್ನು ಕೊಡುವಾಗಪ್ಪೇ ಅನ್ವಯಿ 
ಸುತ್ತದೆ. ಆದರೆ ಮನೋಕಲ್ಪನೆಯಿಂದ (11೧೩81೧೩000) ಕಲ್ಪಿಸುವ 
ಗ್ರಂಥಗಳಿಗೆ ಸಂಬಂಧಿಸುವದಿಲ್ಲ. 

ಇರಲಿ ಮೇಲೆ ಹೇಳಿದಂತೆ ಪರಧರ್ಮ ಸಹಿಷ್ಣತೆಯು ಕಾವ್ಯ 
ಗ್ರಂಥಕಾರರಲ್ಲಿ ಅವಶ್ಯವಾಗಿ ಬೇಕೇಬೇಕು. ಈ ಗುಣವೊಂದು ಇಲ್ಲದ್ದ 
ರಿಂದ ೧೭ನೇ ಶತಮಾನದಲ್ಲಿದ್ದ ಧರಣೀಪಂಡಿತನೂ (ಸುಮಾರು 
೧೬೫೦) ಬಿಜ್ಜಣರಾಯ ಪುರಾಣಕರ್ತೃವಾದ ಚೆಂದ್ರಸಾಗಗೆ ವರ್ಣಿ 
ಯೂ, ತಮ್ಮ ಜೈನಧರ್ಮಿಗಳ ಮೇಲಲ್ಲದೆ, ಮಿಕ್ಕುಳಿದವರ ಮೇಲೆಯೂ 
ಎಂಥ ಕೆಟ್ಟಪರಿಣಾಮವನ್ನುಂಟುಮಾಡಿರುವರೆಂಬದು ಅವರ ಗ್ರಂಥಗಳ 
ಅವಲೋಕನದಿಂದ ಕಂಡುಬರುತ್ತದೆ. ಈ ಪಂಡಿತದ್ವಯರು ತಮ್ಮ ಅಸ 
ತ್ಯಸಂಗತಿಗಳಿಂದ ತಮ್ಮ ಗ್ರಂಥಗಳಲ್ಲಿ ಲಿಂಗವಂತರನ್ನು ಹೀಯಾಳಿಸಿ 
ಅವರ ಧರ್ಮದ ಬಗ್ಗೆ ಕುಕಲ್ಪನೆಗಳನ್ನು ಬೀರಿ ಅವರ ಮನಸ್ಸನ್ನು 
ವಿಶೇಷವಾಗಿ ನೋಯಿಸಿರುವರು. ನಿಜಸಂಗತಿಯನ್ನು ಅವರು ತಮ್ಮ ಗ್ರಂ 
ಥಗಳಲ್ಲಿ ಬರೆದುಕೊಂಡಂತೆ ಇರುವದಿಲ್ಲ. ಚೆಂದ್ರಸಾಗರ ವರ್ಣಿಯು 
ಚೈನ ಮತೋತ್ಸರ್ಷಕ್ಕಾಗಿಯೂ, ಸ್ವಬಾಂಧವರ ಗುಣಕೀರ್ತನಕ್ಕಾ 
ಗಿಯೂ, ತನ್ನ ಗ್ರಂಥವನ್ನು ಬರೆದಿದ್ದರೆ ಒಳ್ಳೇದಾಗುತ್ತಿತ್ತು. ಆದರೆ 
ನಿಜಸ್ಥಿತಿಯು ಹೀಗಿಲ್ಲ ಆತನು ಲಿಂಗವಂತ ಮತದ ಅವಹೇಳನಕ್ಕಾ 
ಗಿಯೂ, ಶ್ರೀಮದ್ಭಸವನನ್ನು ಕುತ್ಸಿತ ಪುರುಷರ ಗಣನೆಯಲ್ಲಿ ಎಳೆ 
ಯುವದಕ್ಕಾಗಿಯೂ ಪ್ರಯತ್ನಿಸಿರುವನು. "ಶ್ರೀಮದ್ಬಸವನನು ಎಂಥ 
ಮಹಿಮನಿದ್ದನೆಂಬದು ಆತನು ಲೋಕೋನಕಾರಕ್ಕಾಗಿಯೂ. ಲೋಕಾನು 
ಕರಣಿಗಾಗಿಯೂ, ಹಾಡಿದ ವಚನಗಳ ಮೇಲಿಂದ ಕಂಡುಬರುತ್ತದೆ. 
ಚಂದ್ರಸಾಗರವರ್ಣಿಯು ಲಿಂಗವಂತ ಮತದ ವಿಷಯವಾಗಿ ಯಾ 
ವಲ್ಲಿ ತಸ್ಪುತಿಳಿದುಕೊಂಡು ಬರೆದಿರುವನೆಂಬದನ್ನೂ, ಆತನು ವರ್ಣಿಸು 
ವಂತೆ ಶ್ರೀಮದ್ಬಸವನು ಇದ್ದಿಲ್ಲವೆಂಬದನ್ನೂ, ಆ ಪ್ರಮಥವರ್ಯನ 
ಉಕ್ತಿ ಗಳಿಂದಲೇ ನಿಷೇಧಿಸುವದು ಪ್ರಸ್ತುತ ಲೇಖದ ಉದ್ದೇಶವಾಗಿದೆ. 

ಬಿಜ್ಜಣರಾಯ ಪುರಾಣವು ಶೃಂಗಾರ ಕಾವ್ಯವೆಂದು ಉಲ್ಲೇಖಿಸ 
ಲ್ಪಟ್ಟಿದೆ. ಈ ಪುರಾಣವು ಕಾವ್ಯವೆಂದು ಕರೆಯಲ್ಪಟ್ಟರೂ ಕಾವ್ಯದ 


ಬಿಜ್ಜಣರಾಯ ಪುರಾಣವೂ, ಚಂದ್ರಸಾಗರ ವರ್ಣಿಯೂ ೩೧ 


ಲಕ್ಷಣಗಳು ಹೇಳಿಕೊಳ್ಳುವಂತೆ ಕಂಡುಬರುವದಿಲ್ಲ. ಕಾವ್ಯವು ಶೃಂಗಾರ 
ಕಾವ್ಯವೆಂದು ಹೆಸರುಗೊಂಡರೂ, ಶೃಂಗಾರ ರಸವು ಅತ್ಯಲ್ಪವಾಗಿ ಕಂ 


ಡುಬರುತ್ತದೆ. ಕಾವ್ಯಬದ್ಧತೆಯೂ, * ಸದಲಾಲಿತ್ಯವೂ, ಶಬ್ದಜೋಡ 
ಣೆಯೂ, ಹೊಗಳ ತಕ್ಕವಿರುವದಿಲ್ಲ ೧೭ನೇ ಶಿತಮಾನದ ಅಂತ್ಯದ ವರೆಗೆ 
ದೊರೆತ ಕವಿಗಳ ಸಂಖ್ಯೆಯಲ್ಲಿ ಚಂದ್ರಸಾಗರ ವರ್ಣಿಯ ಹೆಸರು 
ಕಂಡುಬರುವದಿಲ್ಲ. ಈತನ ಗ್ರಂಥದ ಮೇಲಿಂದ ಈತನು ಆಧುನಿಕ 
ಮಧ್ಯಮ ಕವಿಗಳಲ್ಲೊ ಬ್ಬನೆಂದು ಕಂಡುಬರುತ್ತದೆ, ಪದ್ಯಗಳು ಓದರಿಕ್ಕೆ 
ಮನೋಹರವಾಗಿಲ್ಲ. ಅಲ್ಲಲ್ಲಿ ಗ್ರಾಮ್ಯಶಬ್ಬಗಳ್ಳೂ ರೂಡಿಯಲ್ಲಿರದ ಶಬ್ದ 
ಗಳು ಸೇರಿಸಲ್ಪಟ್ಟವೆ. ಕವಿಯ ಪದಜೋಡಣಿಯ ಅನುಕೂಲತೆಗಾಗಿ 
ವೃಂಜನಾಂತ ಶಬ್ದಗಳನ್ನು ಹೇರಳವಾಗಿ ಉಪಯೋಗಿಸಿರುವನು. ಈತನ 
ಗ್ರಂಥದಲ್ಲಿ ೧೨ನೇ ಶತಮಾನದ ಪರಿಸ್ಥಿತಿಗಿಂತಲೂ ತನ್ನಕಾಲದ 
ಸ್ಥಿತಿಯು ಹೆಚ್ಚು ಕಂಡುಬರುತ್ತದೆ. ಪದ್ಯಗಳು ಭಾಮಿನೀ ಷಟ್ಪದಿಯಲ್ಲಿ 
ರಚಿಸಲ್ಪಟ್ಟಿವೆ; ಇದರಲ್ಲಿ ಪೀಠಿಕಾವರ್ಣನೆ, ದೇಶನರ್ಣನೆ, ಬಸವ 
ಣ್ಣನಿಗೆ ಪ್ರಧಾನಿ ಪಟ್ಟಿವಾದದ್ದು, ಶೈನಶಾಸ್ತ್ರ ನಿರ್ಮಾಣ, ಸುಬು 
ದ್ಧಿಮಂತ್ರಿಯ ನೀತಿ, ರಾಜನೀತಿ ರಾಯನ ದೀಕ್ಸಾಗ್ರಹಣ, 
ಬಸವನ ಜಯಿಸಿದ್ದು ಹೀಗೆ ಎಂಟು ಆಶ್ವಾಸಗಳಿರುತ್ತವೆ. ಗ್ರಂಥದ 
ಲ್ಲಿಯ ಒಟ್ಟು ಪದಸಂಖ್ಯೆಯು ೪೯೮ ಇರುತ್ತದೆ. ಪೀಠಿಕಾ ವರ್ಣನೆ 
ಯಲ್ಲಿ ಆರಂಭಕ್ಕೆ *ಜೈನ ಪೂರ್ವಾಚಾರ್ಯರ ಸ್ತುತಿಯೂ ನಂತರ 
ಪುರಾಣ ಗ್ರಂಥಗಳ ಪದ್ಧತಿಗನುಸರಿಸಿ ಏಳು ನರಕಗಳೂ, ಭವನವಾಸಿ 
ಗರ ಲೋಕವೂ, ಮಧ್ಯಮ ಲೋಕವೂ, ವರ್ಣಿಸಲ್ಪಟ್ಟದೆ. ಆಮೇಲೆ 
ಮಧ್ಯಮ ಲೋಕದಲ್ಲಿಯ ದ್ವೀಪಗಳನ್ನೂ ಸಮುದ್ರಗ4ನ್ನೂ ವರ್ಣಿಸಿ 
ನಡುವೆ ಜಂಬೂ ದ್ವೀಪವನ್ನು ವರ್ಣಿಸಿದ್ದಾನೆ. ಜೈದಧರ್ಮ ಕಲ್ಪನೆಗ 
ಳಿಗನುಸರಿಸಿ ಸ್ವರ್ಗನರಕಗಳೂ, ಚೈ ತ್ಯಾಲಯಗಳೂ, ೨೪ ತೀರ್ಥಂಕ 
ರರೂ, ಉದಾಹರಿಸಲ್ಪಟ್ಟದ್ದಾರೆ. 


ಪುರಾಣ ಪುರುಷರನ್ನು ಹೇಳಿದ ನಂತರ ಭರತ ಕ್ಷೇತ್ರವನ್ನೂ, 
ಮಹಾರಾಷ್ಟ್ರ ದೇಶವನ್ನೂ, ಕಲ್ಯಾಣ ಪಟ್ಟಣವನ್ನೂ, ಮಧ್ಯಮಧ್ಯದಲ್ಲಿ 
ವನಗಳನ್ನೂ, ಸರಸಿಗಳನ್ನೂ, ತಟಾಕಗಳನ್ನೂ, ವೃಕ್ಷಲತೆಗಳೇ ಮೊದ 
ಲಾದವುಗಳನ್ನು ವರ್ಣಿಸಿದ್ದಾನೆ. ಕಲ್ಯಾಣ ನಗರವನ್ನು ಪದ್ಮ ಬಿಜ್ಜಣ 


4೨ ಶಿವಾನುಭವ. 


ನೆಂಬ ಅರಸನು ಆಳ ತ್ತಿದನೆಂದೂ. ಆತನಿಗೆ ಸುರಬಿಜ್ವ ಣನೆಂಬ ವ.ಗ 
ನಿದ್ದನೆಂದೂ ಹೇಳಿದೆ. ಈ ಸುರಬಿಜ್ಜಣನೇ ನಮ್ಮೆ ಕಘೌನ್‌ಮಯುಕನು 
ಈತನು ಶಾಲಿವಾಹನ ಶಕೆ ೧೦೩೮ ಧಾತುನಾಮ ಸುವತ್ನರ ದಲ್ಲಿ ನಡ 
ಕ್ರಿಸ್ಕೀಶಕದ ೧೧೧೬ರಲ್ಲಿ ಪಟ್ಟಿಕೆ ಕುಳಿತನೆಂದು ಹೇಳಿದೆ. ಈ ಸುರಬಿ 
ವನಿಗೆ ಸುಪ್ರಭೆಎಂಬ ಪಃ ಸು ಬುದ್ಧಿಸಾಗರ, ಸುಮತಿ, ಸುಪ್ರಭ, 
ಜಬ. ರೆಂಬ ನಾಲ್ವರು ಮಂತ್ರಿಗಳೂ, ಇದರೆಂದು Mi 
ತ್ತದೆ. ಇಲ್ಲಿ ಲಿಂಗವಂತ ಗ್ರಂಥಗಿಳಿಗೂ, ಈ ಗ್ರಂಥಕ್ಕೂ ವ್ಯತ್ಯಾಸ ಬರು 
ತ್ತದೆ. ಬಸವಣ್ಣನವರ ಮಾವಂದಿರಾದ ಬಲದೇವ, ಸಿದ್ಧಣ್ಣ ರೆಂಬ 
ವರು ಮಂತ್ರಿಗಳಿದ್ದರೆಂದೂ ಬಿಜ್ಜಣನಿಗೆ ಬಲದೇವನೇ ಮುಖ್ಯ ಮಂ 
ತ್ರಿಯಾಗಿದ್ದನೆಂದೂ ಬಸವ ಪುರಾಣದಲ್ಲ ಹೇಳಿದೆ. ಬಲದೇವನು ಬಿಜ್ಜ 
ಳನ ಮಂತ್ರಿಗಳಲ್ಲೊಬ್ಬ ನ್ಬಿನಾಗಿದ್ದನೆಂದು ತಿಲಾಲೇಖಗಳಿಂದಲೂ ತಿಳಿದುಬರು 
ತ್ತದೆ, ಇಲ್ಲಿಂದ ಮುಂದೆ ಲಿಂಗವಂತ ಮತದ ಮೇಲೆ ಆಘಾತವು ಕೊಡ 
ಲ್ಪಟ್ಟಿದೆ. ಗ್ರಂಥಾಂತ್ಯದಲ್ಲಿ ಮಂಗಲವಿರುತ್ತದೆ, "ಮಂಗಲಕೆ ನೆರೆಸಂದುದಂ' 
ಎಂಬ ಶಬ್ದಗಳು » ಗ್ರಂಥವು ಮಂಗಲವಾರ ಮುಗಿಸಲ್ಪಟ್ಟಿತೆಂದು ಉಹಿಸಿಕೊ 
ಬೈಲು ಸಹಾಯಕಾ ರಿಯಾಗಿವೆ. 

ಚಂದ್ರಸಾಗರ ವರ್ಣಿಯು ಮಾದಿರಾಜನೆಂಬ ಭೂಸುರನ 
ಪಶ್ಚಿಯಾದ ವೇದವತಿ ಎಂಬವಳಲ್ಲಿ ಬಸವಣ್ಣ ನವರು ಜನಿಸಿದ 
ರೆಂದೂ (ಆಶ್ವಾಸ ೩ಸದ ೧೭), ಈತನ ಮೋಕಿಯು ಸ್ವಲ್ಪು ಮುಂದೆ 
ಯಾದದ್ದರಿಂದ ಈ ಹೆಸರು ಬಂದಿತೆಂದೂ, ಮೊದಲು ಇವರಿಗೆ ವೃಷಭ 
ಎಂಬ “ನಾಮವು ಇದ್ದಿತೆಂದ್ಕೂ ಒಳ್ಳೇ ಹಾಸ್ಯಸೂರ್ವಕವಾಗಿ ಜ್ಞ 
ವನು. (ಆ. ೩ ಪದ ೨೮-೨೯) ಚಂದ್ರಸಾಗರ ವರ್ಣನಿಗೆ ವೃಷಭ 
ಇದರ ತತ್ಸವವು ಬಸವನೆಂದೂ, ಆತನು ನಂದಿಯ ವೃತದಿಂದ ಜರಿ 
ಸಿದರೆಂಬದ್ಕೂ ಗೊತ್ತಿಲ್ಲೆಂದು ತೋರುತ್ತದೆ. ಇದಲ್ಲದೆ. ಮಾದಿರಾಜ 
ನೇದವತಿಯರಿಗೆ ಗುಣವತಿ ಎಂಬ ಒಬ್ಬ ಮಗಳೂ ಇದ್ದಳೆಂದು 
ಬರೆದದೆ. ಜೈನಕನಿಗಳ ಹಾಗು ಲಿಂಗವಂತ" ಕವಿಗಳ ವೃಂತ್ತಾಂತಗಳ 
ಬಿದ್ದ ವ್ಯತ್ಯಾಸವು ಇಲ್ಲಿ ಪುನಃ ಕಂಡುಬರುತ್ತದೆ. ಧರಣಿ ಪಂಡಿತನು 
ಮಾದಿರಾಜನು ಬಿಜ್ಜಳನ ಜೋಯಿಸನಾಗಿದ್ದನೆಂದೂ, ಅತನಿಗೆ ಬಸನ 
ನೆಂಬ ಮಗನೂ, ಪದಿ ಪದ್ಮಿನಿಎಂಬ ಮಗಳೂ, ಇದ್ದರೆಂದು ಹೇಳುತ್ತಾರೆ. 
ಲಿಂಗವಂತ ಕವಿಗಳ ನಸ ವೃತ್ತಾ ತದಲ್ಲಿ ಜೈನಕವಿಗಳ ಕೆ ಭಿನ್ನಾ-ಭಿಪ್ರಾಯ 


ಬಿಸ್ಹಇರಾಯು ಪುರಾಣವೂ, ಚಂದ್ರೆಸಾಗರ ವರ್ಣಿಯೂ ೩೩ 
ವಿಲ. ಇದಲ್ಲದೆ ಬಿಜ್ಜಣರಾಯ ಪುರಾಣದ ನಾಲ್ದನೇಯ ಆಶ್ವಾಸದ 

ಸ” ದಲ್ಲಿ ಅಕ್ಕನಾಗಮ್ಮನು ಶರಣೆಯಲ್ಲಿ ಒಬ್ಬಳಾಗಿಗ್ದಳೆಂದು 
ಸನ ಕನಿಗಳೆ ಈ ಭನ್ನಾಭಿಸ್ರಾಯದ ಮೂಲಕ ಇವಂ 
ಕೊಡುವದರ ಬದಲು ಕೇವಲ ಬಸವಣ ನವರ 


ಆ ಣ 
ಕುಕಕ್ಪನೆಯನ್ನು ಹ.ಟ್ಟಿಸುವದಕ್ಕುಗಿ ಕೂಟ್ಟೀಕಿಚ್ಚಿನಿಂದ ಹೀಗೆ 


[4 


೦ಗಾರವನ್ನು ನೋ ರಿಕ್ಕೆಂದು ವನಸ್ಸೆ ಹೊರ 
ಸ ಗಣ ಬಿಜ್ಜಳನು ನೋಡಿ ಮೋಹಿತನಾಗಿ ಮೂರ್ಛೆ 
ಹೊಂದಿದಂತೆಯೂ, ಬುದ್ದಿಸಾಗರನು ಆಕೆಯನ್ನು ತಂದುಕೊಡಲು 
ಆಭಿನಚನವಿತ್ತ ಬಸವನಿಗೆ ಪ್ರಧಾನಿ ಪಟ್ಟವನ್ನು ಕೊಡಿಸಿ ಗುಣವತಿ 
ಯನ್ನು ಬಿಜ್ಜಳನಿಗೆ ಕೊಡಿಸಿದಂತೆಯೂ, ಹೇಳಿದೆ, ಧರಣಿಪಂಡಿತನು 
ಸಹ ಬಸನಣ್ಣನನರಿಗೆ ಪ್ರಧಾನಿಪಟ್ಟವು ಬರಬೇಕಾದರೆ ಆತನ ತಂಗಿ 
ಯಾದ ಪದ್ಮಿನಿಯನ್ನು ಬಿಜ್ಜಳನು ವರಿಸಿದೇ ಕಾರಣವೆಂದು ಹೇಳು 
ತ್ತಾನೆ. ಲಿಂಗವಂತರ್ಲ ದವರಿಗೆ ಹಾಗೂ, ಬಸವಣ್ಣನವರ ವಚನಗಳನ್ನು 
ಓದದೆ ಇದ್ದವರಿಗೆ ಈಮಾತು ಸತ್ಯವೆಂದು ಕಾಣುತ್ತದೆ. ಆದರೆ ಬಿಜ್ಜ 
ಳನು ಕೇವಲ ಸ್ತ್ರೀವ್ಯಾಮೋಹಕ್ಕಾಗಿ ಮಂತ್ರಿಪದದಂಥ ಸ್ಥಾನವನ್ನು 
ಸರರ ಕೈಯಲ್ಲಿ ಕೂಡುನಷ್ಟು ಮೂರ್ಮನಿದ್ದಿಲ್ಲ. ಆತನಲ್ಲಿ ಗೃಣಯೋ 
ಗ್ಯತೆಗಳನ್ನು ಪರೀಕ್ಷಿಸುವ ಸಾಮರ್ಥ್ಯವಿತ್ತು. ಬಸವಣ್ಣನವರು ತಮ್ಮ 
ವಚನಗಳ ಮೇಲಿಂದ ಭೌತಿಕ ಹಾಗೂ ವಿಷಯಾಭಿಲಾಷೆಯನ್ನು ಹೆಚ್ಚ 
ಸುವ ವಸ್ತುಗಳಿಗೆ ದಿಮ್ಯಾನುಭನವನ್ನೂ , ಗೌರವವನ್ನೂ, ಮಾರಿಕೊ 
ಳ್ಳುವವರಲ್ಲವೆಂದು ಸಿದ್ಧವಾಗುತ್ತದೆ. ಇದಲ್ಲದೆ ಅವರು ಮಂತ್ರಿಗಳಾಗು 
ವಾಗ್ಗೆ ತಮ್ಮ ತಾಯಿತಂದೆಗಳ ಮನೆಯಲ್ಲಿದ್ದಿಲ್ಲ. ಮತ್ತು ತಂಗಿಯನ್ನು 
ಬಿಜ್ಜಳನಿಗೆಕೊಟ್ಟ ತಾಯಿತಂದೆಗಳ ಅನುಮತಿಯಂತೆ ಮಂತ್ರಿಪದವನ್ನು 
ವಹಿಸಲಿಲ್ಲ. 
“ಅಣ್ಣತಮ್ಮ ಹೆತ್ತಪ್ಪ 
ಎನ್ನ ನರೆನ್ನೆ ನಯ್ಯಾ । 
ಮದೇವಾ” 
ಇತ್ಯಾದಿ ವಚನಗಳಿಂದ ಈಮಾತಿನ ಸತ್ಯತೆಯು ವೃಕ್ತವಾಗು 
ತ್ತದೆ, ಬಸವಣ್ಣನವರಿಗೆ ಪಂಚ ಪುರುಷಗಳು ಸಿದ್ಧಿಸಿದ್ದವು. ಇವುಗ 


5 


ಗೋತ್ರವಾದರೇನು ಲಿಂಗಸಾಹಿತ್ಯವಿಲ್ಲದನರ 
ನೆಂಟಭಕ್ತಿ ನಾಯಕ ನರಕ ಕೂಡಲ ಸಂಗ 


೩೪ ಶಿವಾನುಭವ. 


ಳಿಂದ ವೀರಕೈವ ಶ್ರೇಷ್ಠತೆಯನ್ನು ತೋರಿಸ. ವದಕ್ಕಾಗಿ ಅವರು ಜವೆ" 
ಸವಃಡಗಳನ್ನು ತೋರಿಸಿದರು. ಇವು ಜೈನರಿಗೆ ಭನ ತಾಟಿಕೆಯ ಕ:ರ್ಯ 


₹ 
ಗಳಾಗಿಯೂ, ಗಾರುಡಿಗರ ಅಟಗಳಾಗಿಯೂ, ಸೆೊರಿದನ್ತು, ಈ ಸವಾ 
“ ಗೆ ಇ 


- 
ಚವರಿ ಸ್ಮತ 


೮ ೭೬ 
೧ 2 
[AWG 
u 
೪ 
a 
do 
೫ 
(11 
ಲ 
೦ 
a 
[oe 
ಬ 


ಲೂ ಆರಸನು ಅವರಿಗೊಲಿದು. ವ.ಂತಿ ಸ” 


ಗ 
ವನು ಮಾಡ ತನ್ನ ಕೀ ... 


ಮ A 
ಯಾವತ್ತೂ ಮಂತ್ರಿಮಂಡಲದ ಮಕುಟಿವನ್ನಿಳಿಸಿ ಐ _ 
“ಒಡೆಯನಾಗರಸಿತ್ತ ಬಿರುದುಗಳಿಡಿಸಿಕೂಂಡ: ಬಸ ನೆರ. ಸಾನೆ 


ತಾನಾಗಿ” ಎಂದೂ "ಅಸ್ಪ ನರಸುತಲಣರ ಜನರಿಂ ನೆೊಗ್ರಿಸುತ 


ಕ್ರಿ 


ಲಾವಾದಿ ಸ್ರತಿವಾ ಮೊಸ್ಪರೊಳು ದುರ್ವೆಸನರೊಳು ಗೆ ದಂಡ 
ಗಳ | ಜಸ್ನಸರ ಸುಕುಮಾರಿ ಪರವಧು ॥ ವಕ್ಫರಿರೆ ರೂಸಿನಲಿ ಕಾಂಗ್ಸ್ಸ 


ತಾಲ 
ಓು 
ಸಭಯಗೊಡವನ:ಚಿತಾ ಚಾರದಲಿ॥ ಆತನಡಿಸಯದ 


ಧಿಯು ಕಂಡಿರುತ್ತದೆ. 

« ಹರಿವ ಹಾವಿಂಗಂಜೆ, ಉರಿನ ನಾಲಿಗೆಗಂಜೆ, ಸುರಿಗೆಯ 
ಮೊನೆಗುಜೆ, ಒಂದಕ್ಕಂಜು ವೆನೊಂದಕ್ಕಳುಕುನೆನು | ಪರಶ್ಮೀ 
ಪರಧನವೆಂಬ ಭುಜಿಂಗಂಗಜುವೆ। ಮುನ್ಯಂಜದರಾನಣನೆ ನಿಧಿ 
ಗೊಳಗಾದ | ಅಂಜುವೆನಯ್ಯ ಕೂಡಲ ಸಂಗಮದೇವಾ|? 

ನೋಡಲಾಗದು, ನುಡಿಸಲಾಗದುು, ಪರಸ್ತ್ರೀಯರ ಭೇಟಿ 
ಬೇಡಕಾಣಿರೋ | ತಗರ (ಟಗರು) ಬೆನ್ನಿ ನಲ್ಲಿ ಹನಿಸಸೊಣಗನಂತೆ 
ಬೇಡಕಾಣಿಕೋ । ಒಂದಾಸೆಗೆ ಸಾಸಿರ ನರಂಪ ನರಕದಲ್ಲಿಕ್ಕುವ 
ಕೂಡಲ ಸಂಗಮ ದೇವಯ್ಯ” 


“ ಒಡೆಯರು ತಮ್ಮ ಮನೆಗೆ ಒಡಕೊಂಡು ಹೋದರೆ, ತುಡು 
ಗುಣೆತನದಲ್ಲಿ ಪರವಭುವ ನೋಡುವ ಸರಸಬೇಡವೋ | ಕೂಳ 
ಸೊಕ್ಕು ತಲಗೇರಿ ರಾಣಿವಾಸದೊಡನೆ ಸರಸಬೇಡವೋ (ಕೂಡಲ 
ಸಂಗಮದೇನ ಕರೆಯಿಸಿತಗನಯ್ಯ [ಸರಿಮಾಡುವನು] ,, 


೪ಜ್ಜಣರಾಯ ಪುರಾಣವೂ ಚಂದ್ರನಗರ ವರ್ಣಿಯೂ 


ಆ ಪರವಧುವಿಗೆಂಸುವರ ಕಂಡು, ಗರುಡನ ಕಂಡ ಸರ್ಪದ್ಧಕಿ 
ಗಿ೪ದಂತೆ ಅಡಗಿಪ್ರೆನೆಸ್ಕಾ ಕೂಡಲಸಂಗಮದೇವನ, 
ಸಾ ಇ 


ಬ್ಲ ನೊ:ದಿದಲ್ಲಿ ಮನನೆಕಸಿದಡೆ ಆಣೆ ನಿಮ್ಮಾಣೆ ನಿನ್ನ 
ಮರಾಣ ಪರನಥಧುಎನು ಮಹಾದೇಸಿ ಎಂದು ಕಾಂಬೆನು ಕೂ 


[ಹ 


ಇತ್ಯಾದಿಯಾಗಿ ಹಾಡಿಕೊಂಡ ಥ್ರೋ ಮದ್ಭಸನನು «ಸುಕುಮಾರಿ 
ಪರವಧು ವಫಪ್ಪರಿರೆ ರೂಸಿನಲಿ ಕಾಂಕ್ಸಾಗಿಪ್ಪ., ನೆನ್ನುವದು ಯೋಗ್ಯ 
ಮೇ ಹೇಗೆ ವಾಚಕರೇ ಊಯಿಸಲಿ, ಇವು ಗೃಂಥಕಾರನ ಕೇವಲ ಕೇಳು 


[a4 


ನ್ನು ತೋರಿಸುತ್ತನಲ್ಲದೆ ಬೇರೆಯಲ್ಲ. 

ಬಸವಣ್ಣನವರು ಬೇತಾಳ * ವಿದೈಯನ್ನು ಬಲ್ಲವರಾಗಿದ್ದರೂ 
ರ್ಮವನ್ನು ತಿಳಿಯದವರಾದದ್ದರಿಂದ ಒಂದಾನೊಂದು ದಿವಸ 
ಒಬ. ಭೂತಿಕನು ಬಂನು ತನ್ನ ವಿದ್ಯೆಯನ್ನು ತೋರಲು «ಆಸಕಲನವಿ 
ದ್ಡವ ಬಳ್ಲೆಸೆನೆಗಿದರ ॥ ಮೆಟ್ಟಿ ಸಿಕ್ಕಿಲ್ಲಲನು ತೋರಿಸು '' ಎಂದು ಕೇಳಿ 
ತಂತ್ರವೆಲ್ಲವ ಕಲಿತು ೬ ಭೂತಿಕಗೆ ಸಹಸ್ರವ 
ರಹದ । ಭೂತಳವನಿತ್ತಿನಗೆ ಸರಿಯಿನ್ನೀ । ಭೂತಳದೊಳಿಲ್ಲೆಂದು ಎಸೆದ 


ಪ್ರಧಾನಿ ಬಸವಣ್ಣ” ಎಂದು ಚಂಗ್ರಸಾಗರ ವರ್ಣಿಯು ಕವಿತ್ರವನ್ನು 


G 
(ಟ್ಟೆ 
ಇ 
೪ 
4 
a 


ಮಾಡಿದ್ದಾನೆ. 

ಎಂಬತ್ತೆಂಟು ಪವಾಡನ ಮೆರೆದು ಹರಗಣ ಚೋಹೆ [ಡೌಲಿನ ಸೋಷಾ 
ತು. ಮೇಷ) ದಂತಾಯಿತ್ತೆನ್ನ ಭಕ್ತಿ ॥ ಗನುನಿನೊಳಗೆ ಮನಸಿಲು ಕಡೆ, ಮನ 
ಹೊಳೆಗೆ ತನು ಸಿಲುಕದೆ; ತನು ಅಲ್ಲಮನಲ್ಲಿ ಸಿಲುಕಿತ್ತು ॥ ಮನ ಚೆನ್ನ 
ಬಸವಣ್ಣ ನಲ್ಲಿ ಸಿಲುಕಿತ್ತು ! ನಾನೇತರೆಲ್ಲಿ ನೆನೆನೆನಯ್ಯಾ ಕೊಡಲ ಸಂಗಮ 
ದೇವಾ,, 

ಎಂಬ ವಚನದಿಂದ ಪವಾಡಗಳನ್ನು ತೋರಿಸಿದ್ದು ಸಶ್ಚಾ ಇ 
ಪಕ್ಕೆ ಕಾರಣವಾಗಿರಲು ತಾನು ಗಾರುಡಿಗ ವಿದ್ಯೆ ದಿಂದ ಮೆಕೆದನೆಂಬುದು, 
ತೀರ ಹೊಬ್ಬದ ಮಾತು. 

ಕರಿಸಿ ಭುಸೂರ ಶ್ಷಕೃನೈಶ್ಯರ ॥ ನೆರವಿಯನು ಬಂದಾರೆ ಕೊರೆ 

ಳೊಳ ! ಗಿರಲು ಫಲವೇ ನಿಷ್ಟಲಿಂಗವಧರಿಸದಿಹೆ ಅಂಗ! ದರರೆ ಭೋವಿ 

ಗಳೆಂದು ಕೊರಳೊಳು | ಥರಿಸಿದರೆ ಪ್ರತ್ಯಕ್ಷ ಫಲನನು ಗಕೆನನಾ, 

ಪರಮೋಶನೆನುತಲಿವರೆದ ಬಸನಣ್ಣ್ಯ 


ತಾ 
pe 


೩೬ ಶಿವಾನುಭಗಸ 


ಎಂದೂಹೊಟೆ ಮಾನಿಗ ಮೊದಲಾನ ಕುಲಸವಿನೆಂಟು ಜಾತಿಯ, 
ವರನ್ನು ಕೂಡಿಸಿಕೊಂಡು ವರ್ಣಸಂಕರವನ್ನ್ನ ಮಾಡಿವನೆಂದೂ, ತಂದ 
ಸಾಗರ ವರ್ಣಿಯೂ, ನಿಜಲಿಂಗತಕ್ತ್ವವನ್ನರಿಯದ ಎಷ್ಟೋ ಜನರೂ ಅನ್ನು 
ತ್ರ್ರರೆ. ಭಗವದ್ಗೀತೆಯಲ್ಲಿ ಈ ವರ್ಣಸಂಕರ ವಿಷಯದಲ್ಲಿ ಹೀಗೆ ಹೇಳುತ್ತದೆ. 
ಹೆತ್ತ ಕರತ ಇ ತರ್‌ aT: ॥ 
et Aid FTAA goa qa UAT ೫71 
guides frat 
Ni: FORA AACE FAT AOTAAT: 
Kia 
FAA TAO AA ATE ೧೧೫ AAT 
aM ATI 


ಸಖ 
Ki 


೫. Ar... 

ಮೇಲೆ ಹೇಳಿದ ವಾಕ್ಯಗಳು ವೀರಶೈವಂಗೆ ಅನ್ವಯಿಸು ನವಿಲ್ಲ. ಆ 
ದರೆ ಸ್ತ್ರೀಯರು ದುಷ್ಟರಾಗುವದು ಅರ್ಥಾತ್‌ ಅಸತೀವ್ರತಿಯರಾಗು 
ವದು ಯಾವ ಜನಾಂಗಕ್ಕೂ ಯಾನ ಮತಕ್ಕೂ 'ೇಡ. ವರ್ಣಾಶ್ರಮ 
ಧರ್ಮಕ್ಕೂ ವೀರಶೈವ ಮತಕ್ಕೂ ಅಭ್ಯಂತರವದೆ. ಈ ಮತವು ವರ್ಣಾ 
ಶ್ರಮಧರ್ಮದಂತೆ ವೇವಪ್ರಾಮಾಣ್ಯವಾಗಿನ್ದರೂ ವರ್ಣಾಶ್ರಮಧರ್ಮದ 
ಕಟ್ಟಗಳಿಗೋಳಗಾಗದೆ ತನ್ನ ಸ್ವಂತ ತತ್ತ್ವಗಳನ್ನು ಅರುಸ್ಥಲ ಮೆಟ್ಟು 
ಗಳಿಂದ ಪ್ರಕಟೀಕರಿಸುವದಾಗಿದೆ. ಅಂತೆಯೇ ತ್ರೀಯುತ ಶಿದ್ಧರಾವು 
ಪ್ರನವರು ಪಾವಲಿ ಇವರು ಇದಕ್ಕೆ " ಅತಿವರ್ಣ ಷಡಾಶ್ರನಿ'ಯ ಧರ್ಮ 
ಎಂದು ಕರೆಯುವರು. ಕಾಮಾತುರತೆಯನ್ನು ಪೂರ್ತೀ ಮಾಡಿಕೊ 
ಳ್ಳುವದಕ್ಕಾಗಲಿ ಇನ್ನುಳಿದ ಯಾವದೊಂದು ಹೇತುನನ್ನ ಸಾಧಿಸಿಕೊ 
ಳ್ಳುವದಕ್ಕಾಗಿಯಾಗಲಿ ಅನ್ಯ ಕುಲಪ್ರೀಯರನ್ನು ವರಿಸುವದರಿಂದ ಸಂ 
ಕರ ವೆಸಗುವದು, ಇದೆಲ್ಲಕ್ಕೂ ಶ್ರ್ರೀಯರೇ ಮೂಲವೆಂದು ಗೀತೆಯು 
ಹೆಳುತ್ತದೆ. ಆದರೆ ವೀರಶೈವ ಲಕ್ಷಣದಲ್ಲಿ ದೀಕ್ಷೆಹೊಂದಿದ ಪ್ರತಿಯೊಬ್ಬ 
ನು ಹೆಣ್ಣಾಗಲೀ, ಗಂಡಾಗಲಿ, ತರುಣನಾಗಲಿ, ವೃದ್ಧನಾಗಲಿ, ಇವ 
ಕೆಲ್ಲರೂ ಸಮಾನಸ್ಕಂದರು. ಇವರಲ್ಲಿ ಜಾತಿವಯೋಮಾನದ ತಾರತ 
ಮ್ಯಗಳಿರುವದಿಲ್ಲ. ಆದರೆ ಅನುಭವ ತಾರತಮ್ಯವುಂಟು, ಇದೇ ಸ್ಥಲ 
ಮೆಟ್ಟಿಗಳ ಕಟ್ಟ. ಹೀಗೆ ದೀಕ್ಷೆ ಹೊಂದಿದವರೆಬ್ಲರೂ ಸೂರ್ವಾಶ್ರಯವನ್ನು 


ಬಿಜ್ಜರಾಯ ಪುರಾಣವೂ, ಚಂದ್ರಸಾಗರ ನರ್ಣಿಯೂ ೩೭ 


ಳಿದು ಪುನರ್ಜಾಕರ ಗುಂಸಿಕೊಳಗೆ ಬರುವರು. ಇವರಲ್ಲಿ ಮನೋರಾ 
ಜೃದಲ್ಲಿ ಹರಿದಾಡಿ ಉದ್ದೇಶ ಪೂರ್ತಿಮಾಡಿಕೊಳ್ಳುವದು ಎಷ್ಟೂ ಇರು 
ವದಿಲ್ಲ ಯಾವತ್ತೂ ಕಾರ್ಯುಗಮು ಲಿಂಗವಿಚ್ಛ್ರೆಯಳ್ಳಿ ಯೇ ನಡಿಯಬೇ 
ಕಾಗುತ್ತವ್ನೆ ಲಿಂಗ ದೃಷ್ಟಿಯಿಂದ ಸಂಸಮಾನಸ್ತಂದರಾದ ಲಿಂಗಾಂಗಿ 
ಗಳಲ್ಲಿ ಲಗ್ನದಂಥ ಸುಂಗಲ ಕಾರ್ಯವು ನಡೆದ) *ದೆಂತು ಸಂಕರ 
ವಾಗುವದು? (ಭಾವಬೀಜಗರ ನ್ಲೆಖಹುರಿದು ಕೇವಲ ಲಿಂಗದಿಜೈಯಲ್ಲಿ 
ಹರಿದಾಡುವ ತನ 5 ಈ ಸಇಂಕರ್ಯ್ಯ್ಯಭಾವವು ಅಡಗದು,! ಮತ್ತು ಎಲ್ಲಿ 
ು ವರೆಗೆ ಈ ಭಾವಬೀಜಗಳು ತೋರುವವೂ ಅಲ್ಲಿಯ ವರೆಗೆ ವರ್ಣ 
ಸಂಕರದ ಮಾತು ಒತ್ತಟ್ಟಿಗಿರಲಿ, ಆವರು ವೀರಶೈವದ ವೆಇದನೇಯ 
ಲಕ್ಷಣವಾದ ದೀಕ್ಷೆಯ ಕಟ್ಟಗೂ ಸಹ ಯೋ (ಗ್ಯರಬ್ಲವೆಂದು ಬಸನಣ್ಣನವ 
ರೊ ಹಾಡಿಕೊಂಡಿರುವರ., 
44 ಶುಂಬಳ ಕಾಯಿಗೆ ಕಬ್ಬುಇದ ಕಟ್ಟ ಕೊಟ್ಲಕರೆ ಕೊಳೆ ರುದಲ್ಲದೆ 
ಬಲು ಹಾಗ ಬಲ್ಲುದೇ? ಅಳಿಮನದನಂಗೆ ಶಿನದೀಕ್ಷಖು ಕೊಟ್ಟರೆ ಭಕ್ತಿ 
ಯಂತಹುದೋ ಮುನ್ನಿ ನಂತೆ! ಕೂಡಲ ಸಂಗಮ ದೇವಯ್ಯ ಮಾನಹೀ 
ನನ ನೂಸಲ ಕಾಯ್ದಿರಿಸಿದಂತೆ 4 
ಸಗಣಿಯ ಬೆನಕಂಗೆ ಸಂಪಿಗೆಯರಳಲ್ಲಿ ಪೂಸಿಸಿದರೆ ರಂಜನೆಯಹು 
ದಲ್ಲಸೆ ಅದತ ಗಂಜಳ ಬಿಷನಣ್ಣ ಮಣ್ಣ ಪುತ್ನಳಿಯ ಮಾಡಿ ಮಾಣದೆ 
ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚ ಕೆಸರಸಂದಲ್ಲದ ಅದರತ್ಚುಗ ಬಿಡ 
ದಣ ಲೋಕದ ಮಾನನಂಗೆ ಶಿನನೀಕ್ಷೆಯ ಕೊಟ್ಟಕೆ ಕೆಟ್ಟ ವನೇಕ 
ಸದೃಕ್ತನಹನು ತೂಇಡಲ ಸಂಗಮ ದೇವಾ” 
ಈ ವಚನಗಳು ಅತನು ಸಿಕ್ಕಹಾಗೆ ಜನರನ್ನು ನೆರೆಯಿಸಿ ವರ್ಣ 
ಸಂಕರವನ್ನೆಸಗಿದನೆಂಬ ಮಾತು ಅಸತ್ಯವೆಂಬನಕ್ಕೆ ಸಾಕ್ಷಿಯಾಗಿದೆ. 
ಬಸವನು ತಾನೇ "ಈಸ್ವ ರನ ಅವತಾರನೆಂದೂ' “ತನ್ನ ನಾಮಾಂ 
ಕಿತದಿಪ್ಯಾಟಿಖಳಿನ್ನು ಬಸ ನ ಗ8ಡು ಕಬ್ಟಿಸಿ ಉತ್ಸತದ ಕೋಡುಗಳ 
ಬಸವನ ಪೂಜೆಸೈಸಿರಿಸಿ। ತನ್ನ ದರುಶನ ಹಗಲಿರವು ಜತ ಕ್ಕೆ ಮಾಡು 
ಚ ಮುದ್ರೆಯಾಳಿನ್ನು ಬಸವನ ರೂಸ ಕೆತ್ತಿಸಿ ಕೊಟ್ಟ ನೆಲ್ಲರಿಗೆ? 
“ಇನ್ನು ಪೊದಲಾಗೆನ್ನು ನಾಮವ ನಂದನರಿಗಿಡಿರಿ ಇತ್ಯಾದಿಯಾಗಿ, 
ಹೇಳಿ ಮೆರೆದನೆಂದೂ, ಚಂದ್ರಸಾಗರ ವರ್ಣಿಯತರ್ಕವು. ಬಸವಣ 
ನವರು ಈಶ್ವರನೆಂದು ಅಂದುಕೊಳ್ಳುವ ದೊತ್ತಟ್ಟಿಗಿರಲಿ ಸ್ವತಃ ತಾನು 


ಲಿ ಶಿವಾನುಭವ 


ಠೂ ನಹ ವ.ನಸ್ಟಿನಲ್ಲಿ ಉಳಿಯಬಾರಡೆಂದೂ ಲಿಂಗ 
ಧ್ಯಾನಂಲ್ಲ ಬೆರೆತ ಮನಸ್ಸೆ ತೆಂವು ಕೂಟ್ಟಿ ಬಮಿರ್ಮೂಖವಾಗಿ ಧ್ಯಾನ 
ವನ್ನು ಕೆಡಿಸಿಕೊನ್ಪಿಬಾರಪೆಂಸಣ ಈ ವಚನನನ್ನು ಹಾಡಿಕೊಂಡಿರುವರು. 


“೪ 
66೨ರ ಸ ಬದು ಮನದಲ್ಲಿ ಹೆಇಳೆದರೆ ಏಡಿಸಿ (ಚೆ:ಸ್ಟೆ ಮಾದಿ) 
ಕಾವೀತು ನ ಡಂಗುರ. ಮಾಡಿದೆನೆನ್ನದಿರಾ ಲಿಂಗಳ್ಳೆ ನಾಡಿ 
ಬಿನಿಂಬದಂ go ಇಲ್ಲದಿರ್ವಡೆ ಬೆಡಿ ಸೋನ ನ ಕೂ 


ಡಲ ಸಂಗಮದೇವ” 
ಲಿಂಗವಂತರು ಗುರುಕೊಟ್ಟ ಲಿಂಗೆ ವೃತಿರಿಕ್ಟ ಅನ್ನದೇವೋಪಾಸ 
ಕರಲ್ಲ. ಶಿವೊೋ:ಸಾಸಕರು ಶಿವನ ಅನಂತ ರೂಪಗನನ್ನು ಕಲ್ಪಿಸಿ ಆತನ 
ಆರ್ಚನೆಯನ್ನು ಮಾಡುತ್ತಾರೆ. ಬಸವಣ್ಣನವರು ನಿಜವಾದ ಗುರುಲಿಂಗ 
ಜಂಗಮದ ಆಚರಣೆಯ ಮರ್ನುವನ್ನು ಬೀರಲು ಬಂದವರು. ಅಂಥ 
ವರು ಸಂತೆ ಹೆಸರಿನಿಂದ ಗುಡಿಗಳನ್ನು ಕಟ್ಟಸಿ ಪೂಜಿಸಿರೆನ್ನುವದು 
ಘನತೆಗೆ ಕಲಂಕವೇ ಸರಿ ಆದರೆ ವಸ್ತುಸ್ಥಿತಿಯು ಹೀಗಿಲ್ಲ. 
ಅವರು ಕೇವಲ ಇಷ್ಟ ಪ್ರಾಣ ಭಾವ ಲಿಂ ಗಾಭೀಷ್ಟಕೆಂತೇ ಲೂ ಲಿಂಗೇ 
ತರ ದೇವತೆಗಳನ್ನು ಬನ.ಗುಸೈವಗಳೆಂದು ನಷ ಭ ಉನಕ॥ ಅವರ 
ವಚನದಿಂದ ತಿಳಿದುಬರುವದು 
ಜಾಗ್ರತ್‌ ಸ್ವತ್ನ ಸುಷುಪ್ತಿಯಲ್ಲಿ ಮತ್ತೊಂದ ನೆನೆದಡೆ ತಲೆ 
| ದಂಡ; ತಲೆದಂಡ | ಹುಸಿದನಾದಡೆ ದೇವಾ ತಲೆದಂಡ; ತಲೆದಂಡ! 
| ಕೂಡಲ ಸಂಗವು ದೇವಾ ನೀನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 
' ತಲೆದಂಡು” 
“ದೇವನೊಬ್ಬ ನಾವು ಹಲವು । ಪರಮ ಪತಿವೃತೆಗೆ ಗಂಡ 
ನೊಬ್ಬ | ಮತ್ತೊಂದಕ್ಕೆರಗಿದೊಡೆ ಕಿವಿ ಮೂಗ ಕೊಯ್ಯೂವನು॥ 


! ಹಲವು ದೈನದ ಎಂಜಲ ತಿಂಬವರ ನೇನೆಂಬೆನಯ್ಯಾ ಕೂಡಲ 
ಸಂಗಮ ದೇವಾ” 


“ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ । ನಂಬಬಲ್ಲ 
ಭಕ್ತರಿಗೆ ದೇನನೊಬ್ಬನೇ ಇಾಣಿರೊೋ! ಜೀಡ ಬೇಡ ಅನ್ಯದ್ಯೆ 
ವದ ಸಂಗಹೊಲ್ಲ- ಅನ್ಯ ದೈನವೆಂಬದು ಹಾದರ ಕಾಣಿರೋ। 
ಕೂಡಲಸಂಗಮದೇವರು ಕಂಡರೆ ಮೂಗು ಕೊಯ್ಯುವ? 

«ಕಂಡ ಕಂಡವರೆಲ್ಲರ ಗಂಡರೆಂದೆಂಬ ದಿಂಡೆಯನವಳ ಸಜ್ಜನೆ 
ಎಂದೆನ್ನ ಬಹುದೇ? 'ಲಿಂಗ ಪ್ರಸಾದನನುಂಡು ಅನ್ಯದೈವಗಳ 


ಕೊಂಡಾಡುವನರ ನಮ್ಮ ಕೂದಲ ಸಂಗಮ ದೇನರು ಆ ಭಂಡ 
ರಿಗೆ ಮಾಡಿದ ಹುಳುಗೊಂಡವನು' 

"ಕರ್ತನ ಪೂಜಿ ಕು ತ್ಸಿತ ದೈನಕ್ಕೆರಗುವದು ಕ್ತಿಗೆ ಸುದು5ಗೆ 
ಹುಬ್ಬದ ಹೇಸರನಂತೆ ಅವರ ಭಕ್ತ ಕೈತಿಷೆ ಭೃತ್ಯಶೆಂತೆಂಬೆ ಶರಣ: 
ರೆಂತೆಂಬೆನವರ ಎರಡುಳ್ಳೆ ಪ್ರಪಂಚಿಗಳ ವೆ: ಕೂಡಲ ಸಂಗಮ 
ದೇವಾ, 
ಯಾವನೊಬ್ಬ ನುಹಾಪುರುಷನು ಅವ:ರಿಸಿ ವ.ಪೆತ್‌ಕೃತ್ಯಗ 

ಳನ್ನು ಮಾಡಿ ಲೋಕಪಾನನಕ್ಕುಗಿ ಹೆಣಗಿದ್ದರೆ ತನ ಸದಾಸ್ಮರಣೆ 
ಗಾಗಿ ತಮ್ಮ ಸಂತತಿಗಳಲ್ಲಿ ಅವನ ಹೆಸರನ್ನು ಇಡುವದು ಸಸ್ತನಿ 
ಕವು. ದ್ವಿಜರಲ್ಲಿ ಹಲವರಿಗೆ ರಾಮ ಶೃಷ್ಣರೆಂದೂ, ಜೈನರಲ್ಲಿ ನವ 
ರಾಜ ಅನಂತರಾಜ ಪದ್ಮಾವತಿ ಜಿನ್ನಪ್ಪರಂದೂ, ಮಹಮ್ಮದೀಯ 
ರಲ್ಲಿ ಮಹಮ್ಮದ ಹಸನ ಹುಸೇನಿಗಳೆಂದೂ, ಕ್ರೈಸ್ಮರಳಿ ಜೀಸಿಸ್‌ 
ಜೋಸೆಫ್‌ ಜಾನ್‌ ಎಂದೂ ಹೆಸರು ಕಂಡು ಬಂದ ಡ್ರಾಟರೆ ಖಾ 
ಮತಗಳ ಮೂಲ ಪ್ರರುಘರು ಅಥವಾ ಮಹಿನರು ತಮ್ಮ ಘನ 
ತೆಯ ಪ್ರಸಾರಕ್ಕಾಗಿ ತಮ್ಮ ಅನುಯಾಯಿಗಳಿಗೆ ನಿಮ್ಮ ಮಕ್ಕೃಸ:ಗಳಿಗೆ 
ನಮ್ಮ ಹೆಸರನ್ನು ಇಡಿರೆಂದು ಹೇಳಿದರೆಂದೆನ್ನ್ನ ಬಹುದೇ? ಇವರು 
ಹೇಳಿದ್ದು ನಿಜವಿದ್ದರೆ ಬಸನಣ್ಣನನರೂ ನನ್ನ ಹೆಸರನ್ನು ನಿಮ್ಮ 
ವರಿಕೃಳಿಗೆ ಇಡಿರೆಂದು ಹೇಳಿದ್ದು ನಿಜ, ಆದರೆ ಹೀಗೆಂದೆನ್ನಲಾಗದು, 
ಲಿಂಗವಂತ ಮತಕ್ಕಿದ್ದ ಚಂದ್ರಸಾಗರ ವರ್ಣಿಯ ನಿಜವಾವ ಕೃದಯವು 


ಇಲ್ಲಯೇ ವ್ಯಕ್ತವಾಗುತ್ತದೆ. 


[CG 


> 


ಶೈ ನಶಾಸ್ತ್ರ ನಿರ್ಣಯದಲ್ಲಿ ಶಿವೋಸಾಸಕರನ್ನು ನಿಂದಿಸಿ ಸುಬುದ್ಧಿ 
ಮಂತ್ರಿಯ ನೀತಿಯಲ್ಲಿ ಸುಬುದ್ಧಿ ಯು ಅನೇಕ ವಿಧವಾಗಿ ಬಸವಣ್ಣಿ 
ಸವರಿಗೆ ಸ ಸುಬುದ್ಧಿ ವಾದವನ್ನು ಫೇ ತನ್ನ ಕಡೆಗೆ ಒಲಿಸಕೊಳಿಡಂತ 
ಚಂದ್ರಸಾಗರ ವರ್ಣಿಯು ಹೇಳಿದ್ದಾನೆ. ಇದರಲ್ಲಿ ಬಸವಣ್ಣನವರ ನಿಗೂ 
ಮಂತ್ರಿಗೂ ನಡೆದ ವಾಗ್ವಾ ದದಲ್ಲಿ ನೀರಕೈವ ಮತದ ವಿಷಯವಾಗಿ 
ಅನೇಕ ಕುಕಲ್ಪನೆಗಳನ್ನು "ತುಂಬಿದ್ದಾನೆ. ಅವೆಲ್ಲವುಗಳಿಗೆ ಸಮರ್ಪಕ 
ಉತ್ತರಗಳನ್ನು ಕೊಡುತ್ತ ಹೋದಕೆ ಲೇಖನವು ವಿಸ್ತಾರನಾಗುವದು. 
ಆದರೆ ಮುಖ್ಯವಾದ ಇನ್ನು ಎರಡು ಮೂರು ವಿಚಾರಾರ್ಹಣೀಯವಾದ 
ವಿಷಯಗಳಿಂದ ಈ ಲೇಖನವನ್ನು ಮುಗಿಸುವಾ. 


೪೦ 


ತ ದೃ ಣಿ 
ದೊರೆಯ ಮಿತ್ರತ್ವವನ್ನು ವಹಿಸಿ *ವನನ್ನು ಫೊ ಸಗೊಳಸಿದರೆಂದು 
ಬರದದ. ಅಸತ್ಯಕ್ತವಣಕ್ಕೂ ಅಸ್ಪದ ವಿಲ್ಲದ. ಮಹಿಮನಲ್ಲಿ ಸತ್ಯ 
ನುಡಿಯುನಪೇ ಸ್ವರ್ಗ ಅಸತ್ಯ ತೇ ನರಕವೆಂದು ಕಂಡು ಹಿಡಿದ ಮಖಾ 
ತ್ಮನಲ್ಲ ಮೋಸಗಾರಿಕೆಯನ್ನು ಕೇಡು ಹಿಡಿದದ್ದು ಮೂರ್ಬತನದ ಕೆಲ 


ಸವೇ ಸಂ. ರಾಜ ನೀತಿಯ ಅಂತ್ಯದಲ್ಲಿ ಬಸವಣ್ಣನವರು ಬಿಜ್ಜಳ 


ಭಾಷ! «ತಂದೆ ನೀನೇ ಗುರುವು ದೇವರು । ಬಂಧು ನೀನೇ 
ಪಾಡ ಸೇವಕ । ನೆಂದು ನೀನೇ ಸುಪ್ರತಿಷ್ಟೆಯಗೈದೆಯಿಂದಾದಿ॥ 
ವಂದೆ ನಿಮ್ಮನು ಸರದಿ ನಡಕೊಳು। ವೆಂದು ನಿಚ್ಞಾಪಿಸಿದ ಬಸ 
ನನ! ದೊಂದು ಸದ್ಗುಣ ಭಕ್ತಿರಸಕವನೀಶ ವೆ:ಚ್ಚಿದನು.? 
ಎಂದು ಹೇಳಿದ್ದಾಗಿದೆ. 


ಆಹಾಯಗುಣವಕಳೆದುಳಿದನರಿಗೆ ಶರಣೆಂಬೆ. «ಅನೆಅಂಕುಶ 
ಕೈಂಜುವವೇ ಆಯ್ಕಾ ಮಾಣದೆ ಸಿಂಹದ ನಖವೆಂದಂಜುವದಲ್ಲದೆ! 
ಆನೀ ಜಿಜ್ಜಳಂಗಂಜುನೆನೇ ಅಯ್ಯಾ; ಕೂಡಲ ಸಂಗಮ ದೇವಾ, 
ನೀನು ಸರ್ವ ಜೀವದಯತಾಪಾರಿಯಾದ ಕಾರಣ ಫಿಮುಗಂಜುವೆ 
ನಲ್ಲದೆ? 
“ ಆರು ಮುನಿದು ಎಮ್ಮನೇನು ವತಾಡುವರು? ಊರ ಮಂನಿದು 
ಎಮ್ಮಗೆಂತು ಮಾಡುವರು!,... ಆನೆಯ ಮೇಲೆ ಹೋಹವನ ಶ್ವಾನ 
ಮುಟ್ಟಬಲ್ಲುದೇ? ಕೂಡಲ ಸಂಗಮ ದೇವರುಳ್ಳನ್ನಕ್ಕರ ನಿಮಗೇ 
ನಯ್ಯಾ” 

ಎಂದು ಅಂದಂಥ ಬಸವಣ್ಣನವರು ಹೀಗೆ ಅಂದಿರ ಬಹುದೇ 

ಹೇಗೆ ವಿಚಾರ ಶೀಲರಾದ ವಾಚಕರೇ ತರ್ಕಿಸಲಿ. 


ರಾಯನ ದೀಕಸ್ಪಿಗ್ರಹಣ ಆಶ್ವಾಸದಲ್ಲಿ ಲಿಂಗವಂತರು ರಟ್ಟಿಯೊ 
ಳಗೆ ಲಿಂಗಧರಿಸುವದನ್ನು ನೋಡಿದ ಚಂದ್ರ ಸಾಗರ ವರ್ಣಿಯು “ಎದೆ 
ಯೊಳಗಾಶ ಲಿಂಗವ ತೆಗೆದು ಕಟ್ಟದ ರಟ್ಟಿಯೊಳುಬಸವ”' ಎಂದು 
ಕೂಡಿಸಿರುವನು ಲಿಂಗಭಕ್ತನಾದ ಫ್ರೀ ಚುದ್ಧಸವನು ಜಿನಭಕ್ತರಿ 
ಗಂಜಿ ಎದೆಯೊಳಗಿರುವ ಲಿಂಗವನ್ನು ತೆಗೆದು ರಟ್ಟಿಯಲ್ಲಿ ಎಂದೂ ಕಟ್ಟ 
ಲಾರನು. ಇದಕ್ಕೆ ಆತನೇ ಸಾಕ್ಷಿ ಅದೇ ಆಶ್ವಾಸದ ೩೫ ನೇ ಪದ್ಯದಲ್ಲಿ 


ಬಿಜ್ಜಣರಾಯ ಸುರಾಣವೂ, ಚೆಂದ್ರೆಸಾಗರ ವರ್ಣಿಯೂ ೪೧ 
ಭಾಷೆ?" ಜೊೋಡಿಸಿದಕ5 ಬುದ್ಧಿ ಬುದ್ಧೆಂ: ವುಡುತೆ ಯೈತ 
ರುವ ಬಸವನ! ಗೂಡಿ ಭೂಭುಜತ್ರಿಪ್ರಡಸ್ತಿಣಿಗ್ಯೆ ದು ಸಾಷ್ಟಾಂಗ 
ನೀವಲಾಸಚಿನರರ ಒಡನೊಡ ಗೂಡಿಬಸವನು. ಮಾಡಕೊಸಳಿಡನೆ 
ಗೂಡಿದಾಶೀರ್ವಾದದಿಂದಲಿ ಕುಳಿತು ನೈಪನೆದುರು, 
ಎಂದು ಬರೆದದಕ್ಕು 
ಹೆರಿಬ್ರಹ್ಮೆಂಗೆರಗದೆಂತೆ ಬಿಳಿನೀರ ನೆಕೆಯಯ್ಯಾ , (ವಚನ ೧೮ 
೭೧ ಶಿವಾನುಭವಗಂಥ್ರಮಾಲಾನಂ ೧) 
ಕಾಯಗುಣಂಗಳ ಕಳೆದುಳಿದವರಿಗೆ ಶರಣೆಂಜಿ?' ಎಂಬವಾಕ್ಯ 
ಗಳೆ: ಉತ್ತರವು. 
ಕಡೆಯ ಅಶ್ಚಾಸದಲ್ಲಿ ಬಸವಣ್ಣನೆವರು ಸುರಬಿಜ್ಜಣನು 
ಅನಶನ ವೃತವನ್ನು 'ೈಕೊಂಡನಂತರ "ಅತನ ಮಗನಾದ ಶಿವಬಿಜ್ಜ 
ಣಿನಿಗೆ ಲಿಂಗಧಾರಣವನ್ನು ಮಾಡಿ ಪಟ್ಟಗಟ್ಟಿ ಪುರಜನರನೆಲ್ಲರನ್ನೂ 
ಲಿಂಗಧಾರಕರನ್ನು ಮಾಡಿದರೆಂತಲೂ, ಅಂತ್ಯದಲ್ಲಿ ಅವರು ಶಿವಬಿಜ್ಜ 
ನಿಂದೆ ಹೆತರಾದರೆಂತಲಖೂ ಉಕ್ತವಾಗಿದೆ. ರಾಯಬಿಜ್ಜಣನೆ 
ದೀಕ್ಸಾಗ್ರಹಣದನಂತರ ಬಸ ಸವಣ್ಣನೆವರು ಆತನ ಮೂರು ವರ್ಷದ 
ಮಗುವನ್ನು ಸಿಂಹಾಸನದ ಮೀಲೆ ಕೂಡ್ರಿಸಿ ಹನ್ನೆರಡು ವರುಷಗಳ 
ಪರ್ಯಂತರ ಮಂತ್ರಿ ಪದವನ್ನು ವಹಿಸಿ ಕಲ್ಫ್ಯಾಣಿಪುರವನೆಲ್ಲ ಲಿಂಗಾಂ 
ಗಿಗಳಿಂದ ತುಂಬಿಸಿ ಲಿಂಗವಿರಹಿತರು ಈ ಪಟ್ಟಣದಲ್ಲಿ [ಇರಕೂಡೆ 
ದೆಂದು ಡಂಗುರವನ್ನು ಸಾರಿಸಿದಂತೆಯೂ ಯಾವತ್ತೂ ರಾಜ್ಯದಾಡೆ 
೪ತ ಸೂತ್ರಗಳನ್ನು ಕೈ ಸೆರೆ ಮಾಡಿಕೊಂಡು ತನ್ನ ಅಧಿಕಾರ ಬಲ 
ದಿಂದ ಬೊಕ್ಕಸ ಸವನ್ನು ಬಡಬಗ್ಗರಿಗೆ ಕೊಟ್ಟು ಬರಿದು ಮಾಡಹತ್ತಿದೆ 
ನೆಂದೂ ಚೆಂದ್ರಸಾಗರ ವಯ Fh ಈ ಮಾತು ಎಷ್ಟರೆ 
ಮಟ್ಟಿಗೆ ಸಾಧ್ಯವೆ ಎಂಬದು. 
pS ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿ ರಲಿ, ನಾಳೆ ಆದಿನ ಬೆನ್ನ 
ಮೇಲೆ ಹೇ£ಯಲಿ, ಅದೇಕ ಯ್ಯಾ ಲಜ್ಜೆಗೆಡಲೇಕೆ ನಾಣಿಗೆಡ 
ಲೇಣಿ? ಕೂಡಲ ಸಂಗಮದೇವರುಳ್ಳನ್ನ ತರ ಬಿಜ್ಜಳನ ಭಂಡಾರೆ 
ಎನಗೇಕಯ್ಯಾ 
ಎಂಬ ವಚನದಿಂದ ಸಿದ್ಧ ವಾಗುತ್ತದೆ. 
ಶಿನ ಬಿಜ್ಜಣನು' ತನ್ನ ತಾಯಿಯ ಮುಖಾಂತರ ಯಾವತ್ತೂ 
ವರ್ತಮಾನವನ್ನು ಕೇಳಿ ಬಸವ ನೊಡನೆ ಸೆಣಿಸಿ ಆತನನ್ನು ಸೋಲಿಸಿ 


6 


ಚ್ಟ ಶಿವಾನುಭವ. 


ಅನೇಕ ಶರಣರನ್ನು ಕೊಂದನಿಂದು ಬರೆದದೆ. ಲಿಂಗವಂತ ಕವಿಗಳಿಂದ 
ಬಸವಣ್ಣನು ಬಿಜ್ಜಳನೊಡನೆ ಕಾದಾಡಿದ್ದು ನಿಜರಿಗ್ತರೂ ಕೂಡ ಅದರ 
ಕಾರಣವು ಭಿನ್ನನಿಕಿಂದು ತಿಳದು ಬರುತ್ತದೆ. ಇದಲ್ಲದೆ ಯುದ್ಧವು 
ಜರುಗಿದ್ದು ಬಸವಣ್ಣನವರ ಐಕ್ಯವಾದನಂತರ. ಅದು ಏನೇ ಇರಲಿ 
ಬಸವಣ್ಣನವರು ಸೋತರೆಂಬುವದೇ ಈ ಆರಿಸದ ಮುಖ್ಯಸಂಗತಿ 
ಯಾ?ದ, ಬಸವಣ್ಣನವರಿಗೆ ಮರಿನೀಲಮ್ಮನೆಂಬ ನುಗಳಿದ್ದಳೆಂದೂ 
ಆಕೆಯನ್ನು ಶಿವ ಬಿಜ್ಜಣನಿಗೆ ಕೊಡಿ ತ್ತ ದೂ ಚಂದ್ರಸಾಗ: 
ವರ್ಣಿಯು ಹೇಳುತ_ನೆ. ಆದರೆ ಲಿಂಗವಂತ ಗ್ರಂಥಗಳಿಂದ ಆತನಿಗೆ 
ಬಾಲಸಂಗಯ್ಯನೆಂಬ ಒಬ್ಬನೇ ಮಗನಿದ್ದನೆಂದು ತಿಳಿದು ಬರುತ್ತದೆ. 
ಈ ಅಶ್ವಾಸದಲ್ಲಿ ಬಸವಣ್ಣನವರ ಧರ್ಮ ಪ್ರಕಾರ ಕಾರ್ಯವು ಕೇವಲ 
ಅನ್ಯಾಯದಿಂದ ಜರುಗಿತೆಂದೂ ಅದಕ್ಕೆ ಪ್ರತಿಫಲವು ಅದರ ಅವಸಾ 
ನನೆಂದೂ ತಿಳಸುವದೆ? ಮುಖ್ಯಉದ್ದೇಶವಾಗಿದೆ. ಇಲ್ಲಿ ಹೇಳಿದ 
ಸಂಗತಿಗಳಲ್ಲಿ ಅನೇಕವುಗಳು ವಿಥ್ಯ್ಯವಾಗಿವೆ. ಅವುಗಳ ಸತ್ಯಾಸತ್ಯು 
ತೆಗಳನ್ನು ನಿರ್ಧರಿಸಲು ವಾಚಕರಿಗಾಗಿಯೇ ಬಿಟ್ಟಿದೆ. 

ಪರಧರ್ಮದಲ್ಲಿ ಸಹಾನುಭೂತಿಯು ಇರದಿದ್ದರೆ ಸುಳ್ಳುಸಂಗತಿಗ 
ಳಿಗೆ ಇಷ್ಟು ಆಸ್ಪದವು ದೊರಿಯುತ್ತದೆ. ಚಂದ್ರಸಾಗರ ವರ್ಣಿಯ ಈ 
ನಿಂದೆಯಿ:ಂದ ವೀರಶೈವ ಸಮಾಜಕ್ಕೂ ಬಸವಣ್ಣನವರ ಕೀರ್ತಿಗೂ, 
ಕಲಂಕವು ಎಳ್ಳಷ್ಟಾದರೂ ಇಲ್ಲ. ಆದಾಗ್ಯು ಪರಧರ್ಮಿಗಳಿಗೆ ಮಿಥ್ಯಾ 
ಭ್ರಮವಾಗಬಾರದೆಂದು ಈ ಲರೇಖವು ಬರೆಯಲ್ಪಟ್ಟಿತು. ಸೂರ್ಯನು 
ತಾಪದಾಯಕನೆಂದು ಆತನಿಗೆ "ಥಧೂ' ಹಾಕಿದರೆ ಆಉನುಳು ಸಿಡಿಯುವದು 
ಯಾರಿಗೆ? «ಥೂ' ಹಾತಿದವರಿಗಲ್ಲನೆಳೆ ಅದೇ ಮೇರೆಗೆ ಸೂರ್ಯನೋ 
ಪಾದಿಯಲ್ಲಿರುವ ಬಸೆವಣ್ಣನವರಿಗೂ ಅವರ ಸಮಾಜಕ್ಕೂ ನಿಂದಿಸಿ 
ದರೆ ಅದು ತಗಲುವದು ನಿಂದಕರಿಗೇ ಸರಿ, ಸ್ತುತಿಗಿಂತಲೂ ಫಿಂದಿಗೆ 
ಬೆಲೆಕೊಟ್ಟ, ಸಕಲರನ್ನೂ ಸರಿಯಾಗಿ ಕಂಡ ಆ ಮಹಾಮಹಿಮನ 

೬ ಕನಗೆ ಮುನಿವರಿಗೆ ತಾಮುನಿಯ ಲೇಕಯ್ಕ್ಮ ಅವರಿಗಾದ 

ಡೇನು? ತನಗಾದಡೇನು? ತನುವಿನ ಳೋಪ ತನ್ನ ಹಿರಿಯತನದ 

ಸೇಡು! ಮನದ ಕೋಪ ತನ್ನ ಅರುವಿನ ಕೇಡು! ಮನೆಯೊಳ 


ಗಣಕಿಚ್ಚು ಮನೆಸುಟ್ಟಲ್ಲದೆ ನೆರೆಮನೆ ಬೇವುದೇ ಕೂಡಲ ಸಂಗಮ 
ದೇವಾ? 


ಬಿಇಣರಾಯ ಗ್ರರುಣನೂ, ಚಂಪ್ರರಾಗರೆ ವರ್ಕಿಯೂ ೪೩ 


« ಕಾಣದೆ ಠಾವಿನಲ್ಲಿ ಜರಿದರೆ ಕೇಳಿಪರಿಣಾನಿಸಚೀಕು. ಅದೇನು 
ಕಾರಣ? ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷವಹುದಾಗಿ, ಎನ್ನ 
ಮನದ ತದ್ವೇಷ ವಳಿದ್ದು, ನಿಮ್ಮ ಶರಣರಿಗೆ ಶರಣೆಂಬುದ ಕ 
ಣಿಸು ಕೂಡಲ ಸಂಗಮ ದೇವಾ? 


ಎಂಬ ವಾಕ್ಯಗಳನ್ನು ಜ್ಞಾಸಕಕ್ಕೆ ತಂದು ತನ್ನ ಕುಕಲ್ಪನೆಯಿಂದ 

ಇ೦ಾಯ ಸುರಾ ಣವನ್ನು ಬರೆದು ಬಸವಣ್ಣ ನವರ ಕೀರ್ತಿಯನ್ನು 
ಮುನ್ನ ಒಡಿಗೊಳಿಸಿದ ಚಂದ್ರಸಾಗರ ನರ್ಣಿಯನ್ನು ಬಂಧು ಭಾವದಲ್ಲಿ 
ಕಾಣಬೇಕೆಂಬದಾ ಗಿ ವಾಚಕ ವರ್ಗವನ್ನು ವಿಜ್ಞಾಪಿಸಿಕೊಂ ಡು ವಿರಮಿ 


ಸುತ್ತೇನೆ. 





ದೇವರ ದಾಸಿಮಯ್ಯ 


ಲೇಖಕಃ-- ಶಿದಲಿಂಗಪ್ಪ ಮಹಾಂತಣ್ಣವರ ಮಾಸ್ತರ ದರ್ಗಾ 





ಸಮಾಜ ಸುಧಾರಣೆಗೆ ಸುಶಿಕ್ಷಣವೂ ಸುರಾಜ್ಯವೂ ಕಾರಣಗಳಿ 
ವುಂತೆ ಸದ್ಭರ್ಮವೂ ಬಹು ಮಟ್ಟಿಗೆ ಕಾರಣವಾಗಿದೆ. ಈಗಿನ ಸುಧಾರಿ 
ಸಿದ ರಾಷ್ಟ್ರಗಳೆಲ್ಲ ಬಲವಾದ ಧಾರ್ಮಿಕ ತತ್ವಗಳ ದ್ಯೋಶಕಗಳೆಂದು 
ಹೇಳಬಹುದು. ಹಿಂದೊಂದು ಕಾಲದಲ್ಲಿ ಹಿಂದೂ ಧರ್ಮವನ್ನನಲಂಬಿ 
ಸಿದ ಈ ಭರತಖಂಡವು ಸೌಭಾಗ್ಯದಿಂದಲೂ ಸಂಪತ್ತಿನಿಂದಲೂ ಸಾತ 
ತ್ರ್ಯದಿಂದಲೂ ಸುಧಾರಣೆಯ ಶಿಖರಕ್ಕೆ ಮುಟ್ಟಿತ್ತು. ಮುಂದೆ ಕೆಲಕಾ 
ಸಂದ ಮೇಲೆ ಬೌದ್ಧ ಜೈನ ಧರ್ಮಗಳು ಪ್ರಾದುರ್ಭವಿಸಿ, ಕ್ರಮೇಣ 
ಬೆಳೆಯುತ್ತ ವೇದ ಧರ್ಮವನ್ನು ಮೂಲೆಗೊತ್ತಿದವು. ಆಗ್ಗೆ ಕುಮಾರಿಲ 
ಭಟ್ಟ, ಶಂಕರಾಚಾರ್ಯರಂಥ ಧರ್ಮವೀರರು ಅವತರಿಸಿ ಬೌದ್ಧ ಜೈನ 
ಧರ್ಮಗಳ ಏರಾಟವನ್ನು ಕೆಲಮಟ್ಟಿಗೆ ಕಡಿಮೆ ಮಾಡಿದರೆಂದು ಹೇಳೆ 
ಬಹುದು. ಆದರೂ ನಮ್ಮೀ ಕರ್ನಾಟಕದಲ್ಲಿ ಪರಧರ್ಮಗಳ ಕಸುವು 
ಕುಗ್ಗಲಿಲ್ಲ. ಎಲ್ಲೆಡೆಗಳಲ್ಲಿ ಇವುಗಳೇ ಪ್ರಬಲವಾಗಿದ್ದವು. 


ಸ ಶಿವಾನುಭವ 


ಆಗ್ಗೆ ವೇದಾಗವು ಸ್ರಣೀತವಾದ ವೀಂತೈವ ಮತದ ಹ್ರಾಸಕಾ 
ಲವು ಒದಗಿತ್ತು. ಶಿವಶರಣರ ಸುಳವು ಇಲ್ಲನೇ ಇಲ್ಲ. ಭಕ್ತಮಾಹೇ 
ಶ್ವರರ ಸತ್ವವು ಎಕ್ತಲೊ ಹೋಗಿತ್ತು. ಸದಾಚಾರದ ಸುದ್ದಿಯೇ ಇದ್ದಿಲ್ಲ. 
ಷಟ್‌ ಕೃಲದ ಜ್ಞಾನವಂತೂ ಒಹುದೂರ. ಅಂತೂ ಶಿವಭಕ್ತಿ ಶಿವವೃತ 
ಶಿವಪೂಜೆ ಶಿವಕೀರ್ತನ ಶಿವಧ್ಯಾನ ಶಿವಜ್ಞಾನ ಶಿವಯೋಗ, ಶಿನಾ 
ಚಾರಗಳು ಆಡಗಿದ್ದವೆಂದು ಹೇಳಲು ಪ್ರತ್ಯವಾಯವಿಲ್ಲ. ಇಂಥ ಪರಿ 
ಸ್ಥಿತಿಯಲ್ಲಿ ಪ್ರಮಥಗಣವರ್ಯನೂ ಸದ್ಭಕ್ತನೂ ಶಿವಶರಣನಣ ಆದ 
ದೀವರದಾಸಿಮಾರ್ಯನು ಮುದನೂರೆಂಬ ಗ್ರಾಮದಲ್ಲ ಶ್ರೀರಾಮಲಿಂ 
ಗೋದ್ಭವನಾದನು. ಈ ಗ್ರಾಮವು ಈಗ ಕಲಬುರ್ಗಿ ಜಿಟ್ಟೆಯ.$ ಇದೆ. 
ಮತ್ತು ಸಿಂದಿಗಿಯಿ:೦ದ ಆಗ್ನೆಯ ಮೂಲಿಗೆ ೨೬ ಮೈಲುಗಳ ಅಂತರದ 
ಮೇಲೆ ಇದೆ. ದೇವರದಾಸಿಮಯ್ಯನ ಕಾಲವು ಬಸವೇಕ್ವರಧಿಂದ ೧೦೦ 
೧೫೦ ವರ್ಷದ ಪೂರ್ವದ್ದು. ಒಸವಎನ ಕಾಲದ ಶಿವಶರಣರ ವರ್ಗದ 


ಬೆ:ವಣಿಗೆಯ ಆರಂಭ ಕಾಲವೇ ದಾಸಿಮಾರ್ಯನ ಕಾಲವೆಂದು ಊಹ 
ಸಲವಕಾಶವಿದ. 


ದಾಸಿಮಾರ್ಯನು ವೀರಶೈನ ಮತ ಪ್ರಚಾರಕನೊ ದ್ಯೋತಕ 
ನೂ ದೀಪಕನೂ ಪಾಲಕನೂ ಆಗಿದ್ದನೆಂದು ಇವನ ಐತಿಹ್ಯದಿಂದ ಗೊ 
ತ್ತಾಗುತ್ತದೆ, ಮತ್ತು ವೇದಾಗವು ಶಾಸ್ತ್ರಗಳಲ್ಲಿ ತಜ್ಞನಾಗಿದ್ದು ಸತೀ 
ಲನೂ ಸದಾಚಾರಿಯೂ ಮಹಾನುಭವನೂ ವಮಹಿಮಾಶಾಲಿಯ ಆಗಿ 
ಧ್ವನು. ದಾಸಿಮಾರ್ಯನು ಬ್ರಹ್ಮಚಯರ್ನಾಕ್ರಮದಿಂದ ಇರದೆ ಗ್ರಹಸ್ಥಾ 
ಶ್ರಮಿಯಾಗಿ ಮನುಷ್ಯನು ಪಾಂಮಾರ್ಥಿಕವನ್ನು ಹೇಗೆ ಸಾಧಿಸಬಹು 
ದೆಂಬದನ್ನು ತೋರ್ಪಡಿಸಲು ಈಗಲೂ ಸದ್ಭಸ್ಕರಿಗೆ ಒಳ್ಳೇ ಆನುಕರ 
ಡೀಯನಾಗಿದ್ದಾನೆ. ಧರ್ಮದಂತೆ ಆಚರಿಸಲು ಧರ್ಮಪತ್ನಿಯು ಅವ 
ಶೃವೆಂದು ತಿಳಿದು ಕರ್ನಾಟಕದ ಬಹುಭಾಗದಲ್ಲಿ ಕನ್ಯೈಯರನ್ನು ಹುಡು 
ಕುತ್ತ ನಡೆದನಂತೆ. ಕಬ್ಬ, ಭತ್ತ, ಉಸಿಕಗಳೆ ಸಾಧನದಿಂದ ಯಾವ 
ಕನ್ಯೆಯು ಬೆಂಕಿಯಿಲ್ಲದೆ ಪಾಕವನ್ನು ಮಾಡಿತೋರಿಸುವಳೋ ಅಂಥ 
ವಳನ್ನೇ ಲಗ್ನವಾಗಬೇಕೆಂಬ ಇವನ ಇಚ್ಛೆಯು ಅದರಂತೆ ದುಗ್ಗುಳಾಂ 
ಬಿಕೆಯು ಅವನ ಇಚ್ಛೆಯನ್ನು ಪೂರ್ಣಮಾಡಲು ಅವಳನ್ನು "ವಸಿ 
ವನಾರ್ಗುನು ಲಗ್ನವಾಗಿ, ಮುನನ ಗ್ರಾನ:ನನ್ನಿ ಶ್ರಿ: ರಾನುನಾಫನ 


ದೇವರೆ ದಾಸಿಮಯ್ಯ 


೪೫ 
ಆಕ್ರಯದಲ್ಲಿ ತನ್ನ ನೇಯ್ಯುವ ಕಾಯಕವನ್ನು ಸಾಗಿಸ ಸುತ್ತ ಗ್ರಹಸ್ಥಾ 
ಶ್ರಮಿಯಾಗಿ ಪಾರಮಾರ್ಥಿಕ ಸಾಧನಂಗಳನ್ನು. ಗೈಯುತ್ತ ಗುರಲಿಂಗ 
ಜಂಗಮಾದಿ ಅಷ್ಟಾವರಣ ಅಚಾರಸ್ತನಾಗಿ ಪಂಚ: ಚಾರ ಸ್ರನೀಣನೆ 


ನಿಸಿ ಏಕಲಿಂಗನಿಷ್ಕು ತತ್ತರನಾಗಿ ದಾಸೋಹೇಭಾವವಿಡಿದು ಶರಣ 
ಸ್ಮಲಾನ: ನ:ಭವಿಯಾಗಿದ್ದನು. 


ಆ ಕಾಲಕ್ಕೆ ಹೊಟ್ಟಿ ಆಕೆರೆಯೆ:ಂಬ ಪಟ್ಟಣಲ್ಲಿ ಜೈನಧರ್ಮಾನು 
ಯಾಯಿಯಾದ ಜಯಸಿಂಗನು ಅರಸನಾಗಿದ್ದನು ಆತನ ರಾಣಿಯು 
ಸ.ಗ್ಗಲೆಯೆಂಬವಣ. ಆತನ ಪ್ರಜೆಗಳು ಬಹುಮಟ್ಟಿಗೆ ಜೈನರ. ಸುಗ್ಗ 
ಲೆಯು ಜೈನಧರ್ಮದಲ್ಲಿ ಹುಟ್ರಿದವಳಾದರೂ ಸ ಧರ್ಮದಲ್ಲಿ 
ವಿಕೇಷವಾಗಿ ವೀರಸ್ಸೆ ವ ಧರ್ಮದ ಲ್ಲ ಪ್ರೀತಿಯುಳ್ಳವಳಾಗಿದ್ದ:, ಅವಳು 
ತನಗೆ ಕನಸಿನಲ್ಲಿ ನ ಮೇಶನು ಹೇಳಿದಂತೆ ದಾಸಿಮಾರ್ಯನನ್ನು ತನ್ನ 
ಗುರುವರನನ್ನಾಗಿ ಮಾಡಿಕೂಳ್ಳಬೇಕಾಯಿತು. ಆರಸನ ಅಪ್ಪಣೆಯನ್ನು 
ಪಡಕೊಂಡು ದಾಸಿಮಾರ್ಯನ ಪಾದದರ್ಶನನಾಗಿ ಅವನ ಕೃಪೆಯ. ೦ದೆ 
ಅವಳಿಗೆ ವೀರಸ್ಸ್ಛಿವ ಮತ ದೀಕ್ಷೆಹೂ ಅಷ್ಟುವರಣ ಮಹಾತ್ಮಿಯೂ ಸದಾ 
ಚ:ಣೆಗಳೂ ಬೋಧಿಸಲ್ಪಟ್ಟ ಸ್ಬವು, ಈ ಸಂಗತಿಯು ಅವಳ ಜೈನಕುಲ 
ಗ.ರುವಿಗೆ ಗೊತ್ತಾಗಿ ಅವನು ಅರಸನ ಹತ್ತರ ಬಂದು “ನಿನ್ನ ರಾಣಿ 
ಯು ಬೇರೊಬ್ಬ ಗುರುವಿನನ್ನು ಮಾಡಿಕೊಂಡು ಲಿಂಗಾಂಗಿಯಾಗಿರು 
ವಳೆಂದು ಕೇಳ ನನಗೆ ಬಹು ಸಂತಾಪವಾಗಿದೆ. ಇದು ತಕ್ಕದ್ದಲ್ಲೆ”ಂದು 
ಆತನನ್ನು ಹೀಯಾಳಿಸಿದರು. ಆಗ ಅರಸನು ತನ್ನ ಕುಲಗುರುವಿನ 
ಧೋರಣದಂತೆ ಷಣ್ಮತಸ್ಥರನ್ನು ಕರೆಯಿಸಿ ದೇವರ ದಾಸಿಮಾರ್ಯನ 
ಕೂಡ ವಾದ ವಿವಾದಕ್ಕೆ” ಹಚ್ಚಿದನು. ಆಗ್ಗೆ ಅವರೆಲ್ಲರೂ ರಾಜಸಭೆಗೆ 
ಬಂದು ದೇವರ ತಾ ಕೂಡ ಧನ. ೯ಶಾಸ್ತ್ರಾನುವಾದಗಳನ್ನುು 
ಮಾಡತೊಡಗಿದರು, ಕಡೆಗೆ ದಾಸಿಮಾರ್ಯನು ಎಲ್ಲ ಮತಸ್ಥರನ್ನು 
ಗೆದ್ದದ್ದಲ್ಲದಿ ರಾಜನೆದುರಿಗೆ ವೀರಶೈವ ಮಹಿಮೆಯನ್ನು ಸಕಲ ಸಭಿಕರು 
ತಲೆದೂಗುವಂತೆ ತೋರ್ಪಡಿಸಿದನು. 


ಆಕಾಲಕ್ಕೆ ಎಲ್ಲ ಜೈನ ಮತಾಗ ಗ್ರಣಿಗಳು ತಮ್ಮ ಮತವನ್ನು ತ್ಯಜಿಸಿ 
ದಾಸಿಮಾರ್ಯನಿಂದ ದೀಕ್ಸಾಬದ್ಧರಾಗಿ ವೀರಶೈವ ಮತವನ್ನು ಅಂ 


[ಶ್ರ ಶಿವಾನುಭವ 
ದರು. ಆಗೆ ದೇವರ ದಾಸಿಮಾರ್ಯ ನು ಸಾಕ್ಸುತ್‌ ಸೃಷ್ಟಿ ಕ 
ನೋ ಭವಪಾಕಪರಿಹಾರಕನೋ 


ದಾಸಿಮಾರ್ಯನ ಪರಾಣರ ಸಂಸ್ಕತ ಭಾಷೆಯಲ್ಲಿ ಇದೆ. ಆದರೆ 
ಇನ್ನೂ ಅದ. ನಮಗೆ ಉಪಲಬ್ಧವಿಲ್ಲ. ಆ ಸಂಸ್ಕೃತದ ಭಾಷಾಂಶರನೇ 
ತಿಳಿಗನ್ನಡದಲ್ಲಿ ಭಾಮಿನಿ ಷಟ್ಟಿದಿಗಳಲ್ಲಿ ಒಬ್ಬ ಕನ್ನಡ ಕವಿಯಿಂದ ಬರೆ 
ಯಲ್ಪಟ್ಟಡೆ. ಇದು ನಮ್ಮ ೫ ತ್ತರನಿದೆ. ಅದರಲ್ಲಿ ಭಕ್ತಿವಿಷಯವೂ ಅಷ್ಟಾ 
ವರಣದ ಮಹಿಮೆಯೂ ದಾಸಿಮಯ್ಯನ ಜೀವನ ಚರಿತ್ರೆಯೂ ಅವನನ 
ವಾಡಗಳೂ ಬಹ ಸುಗಮವಾಗಿ ವರ್ಣಿಸಲ್ಪಟ್ಟಿವೆ, ಇದು ಸಂಪೂರ್ಣ 
ವೀರಶೈವನರ ಗ್ರಂಥವಿದೆ, ಶ್ರೀ ವಾಸಿಮಾರ್ಯನು ಬಸವೇಶ್ವರನಂಕಿ 
ರಾಜಕಾರಣವಲ್ಲಿ ಇಲ್ಲದಿದ್ದರೂ ಕಾಯಕದಿಂದ ಪಾರಮಾರ್ಥಿಕವನ್ನು 
ಸಾಧಿಸಿದನು. ಇವನು ಜೈನಮತವನ್ನು ಖಂಡಿಸಿ ಶಿವಮತವನ್ನು ಬೋಧಿ 
ಸಿ ಕರ್ನಾಟಕದಲ್ಲಿ ವೀರಶೈವ ಧರ್ಮದ ಪುನರುಧ್ಧಾರವನ್ನು ಮಾಡಿದ 
ನೆಂಬದು ಅವನ ಪುರಾಣವೇ ಸಾಕ್ಷಿಭೂತವಾಗಿದೆ. 


ದಾಸಿಮಾಯೇ ನು ತವನಿಧಿಯನ್ನು ಪಡೆದು ಗುರಲಿಂಗ ಜಂಗಮ 
ಭಕ್ತಿಯನ್ನು ಜನಸಾಮಾನ್ಯರಿಗೆ ತೋರ್ಪಡಿಸಿದ್ದಲ್ಲದೆ ಇವನ ಚರಿತ್ರವು 
ಅಜರಾಮರವಾಗಿದ್ದು ನಮ್ಮೆಲ್ಲರಿಗೆ ಅನುಕರಣೀಯವಾದದ್ದಾಗಿದೆ. ಇವನು 
ರಚಿಸಿದ ವಚನಗಳನ್ನು ಪರಿಶೀಲಿಸಿದರೆ ಅವುಗಳು ಹೃದಯಂಗಮವಾ 
ಗಿಯೂ ಅನುಭವಯುಕ್ತವಾಗಿಯೂ ಪ್ರಾಸಾದಿಕವಾಗಿಯೂ ಜ್ಞೌನಮ 
ಯವಾಗಿಯೂ ಸುಲಲಿತವಾಗಿಯೂ ಸರಳವಾಗಿಯೂ ಸೂತ್ರರೂಪವಾಗಿ 
ಯೂ ಸಿದ್ಧಾಂತಾಂಶಗ: ತವಾಗಿಯೂ ಇರುವನೆಂದು ಹೇಳಲವಶ್ಯಕತೆ 
ಯಿಲ್ಲ. ಅವುಗಳಲ್ಲಿ ಕನ್ನಡ ನುಡಿಯ ಸೊಬಗು ಹೊರಸೂಸುತ್ತದೆ. 
ಅವುಗಳಲ್ಲಿಯ ಕೆಲವುಗಳನ್ನು ನಾವು ಉದಾಹರಣೆಗಾಗಿ ಇಲ್ಲಿ ಕೊಟ್ಟಿ 
ದ್ದೇವೆ, 

ಸಚ್ಚಿದಾನೆ5ದ ರೂಸನಾದ ಅಸ್ಟತನುಗಳುಳ್ಳೆ ಸಗುಣ ರೂಪಿ 
ಯಾದ ಪರಮಾತ್ಮನು ಎಂಟು ಶರೀರಗಳಿಂದ ಕೂಡಿದ ಎಲ್ಲ ಪ್ರಾಣಿ 
ಗಳ ಹೃದಯದಲ್ಲಿ ಚೈತನ್ಯರೂಪನಾಗಿಯೂ ಅಣುರೇಣು ತೃಣಕಾಷ್ಕಮೆ 
ಧ್ಯದಲ್ಲಿ ಅವ್ಯುಕ್ತರೂಪನಾಗಿಯೂ ಜಗೆಭರಿತನಾಗಿರುವನು. ಅಂದಬಳಿಕ 


ದೇವರ ದೂ 
ದ ಸಿಮಯ್ಯ ೪೭ 


ಮನ:ಸ್ಯನು ಯಾವ ಪ್ರಾಣಿಯನ್ನೂ ನೋಯಿ ಸತಿಕ್ವೃದಲ್ಲ "(ಶಿವಮಯಂ 
ಜಗದಿದಂ),, ಎಂಬ ಶೃತಿಯ ಸಾರವನ್ನು ತಿಳಿದ: ವೀರಶ್ಚೆ ವನೇ ಏಕೆ? 
ಪ್ರತಿಯೊಬ್ಬ ಮನುಸ್ಯಸ್ರಾಣಿಯು ದಯಾಪರನೂ ಆಹಿಂಸಕನೂ ವಿನ 
ಯ.ಪರನೂ ಆಗಿರತಕ್ಕದ್ದು, ಈ ತತ್ವಗಳನ್ನು ದೇವರದಾಸಿಮಯ್ಯನು 
ಬಹು ಸುಂದರವಾಗಿ ೫:ಗಿನ ವಚನಿಗಣಲ್ಲಿ ಸಿಲ್ಧಿಗೊಳಿಸಿದ್ದಾನೆ. 

ಒಂದಾಗಿಹನೈದು ಭೂತ ಚ9ದ್ರ ಸೂರ್ಯರು ನಂದಿವಾಹನ 
ನಿಮ್ಮ ತ್ಯ ವಜ್ಚವೇ? ನಂದು ನೋಡಲು ಜ; ಭರಿತನಾಗಿಪ್ಪೈ 
ಇನ್ನು ನೋಯಿಸುನೆನಾರನಯ್ಯ ರಾನುನಾಥ॥ 

ನಾನೊಂದು ಸುರಗಿಯನೇನೆಂದು ಹಿಡಿವೆನು? ಏನಕಿತ್ತೇನ ನಿರಿವೆನು? 
ಜಗನೆಲ್ಲ ನಾಗಿಪ್ಸೆ ಕಾಣಾರಾಮನಾಥಾಣ 

ವಿಶ್ವರೂನಿಯಾದ ಜಗದೀಶನ: ಪ್ರಾಣಪ್ರ ಕೃತಿಗಳಲಿ ನಿರವಯವ 
ನಾಗಿಯೂ .:ೂಣನ್ಯನಾಗಿಯೂ ನಿಶಾಕಾಂಯಾಗಿಯೂ ಯಾರಿಗೂ ತಿಳಿ 
ಯದಂತೆ ಇರುತ್ತಾನೆ. ಅವನು ಶಿವಶರಣರಿಗೆ ಮಾತ್ರ ಅವರ ಕ್ರಿಯಾ 
ಜ್ಞಾನಶಕ್ತಿಗಳಿಂದ ಲಿಂಗರೂಪನಾಗಿ ಬೆಳಗಿ ತೋರುತ್ತಾನೆ ಹೊರ್ತು 
ಇತರರಿಗೆ ಶಿವಸಾಕ್ಸಾತ್ಕಾರವು ಅಸದಳನೆಂದು ವೀರಶೈವ ಸಿದ್ಧಾಂತವದೆ. 
ಈ ವಿಷಯವನ್ನು ದೇವರ ದಾಸಿಮಯ್ಯನು ಕಳಗೆ ಬರದ ವಚನಗಳಲ್ಲಿ 
ಸ್ಪಷ್ಟಿ(ಕರಿಸಿರುವನು, 

ಮಣಿಗಳ ಸೂತ್ರದಂತೆ ತ್ರಿನಯನನೀನಿಗ್ಸೆಯಯ್ಯ,. ಎಣಿಸುವಡೆ ತನು 
ಭಿನ್ನ ಆತ್ಮನೊಬ್ಬನೇ, ಅಣುರೇಣು ಮಧ್ಯದಲ್ಲಿ ಗುಣಭರಿತ ನೀನೆಂದು ಮಣಿ 
ಯುತಿಪ್ಸೆನಯ್ಭ ರಾಮನಾಥ ಗ 

ಮುರಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ 
ಕಂಸಿಲ್ಲದಂತಿರಿಸಿದೆ, ಶರೀರದೊಳಗಾತ್ಮನನಾರು ಕಾಣದಂತಿರಿಸಿದ್ಕೆ ನೀನು ಬೆರಿ 
ಸಿದ ನೇದಕ್ಕೆ ಬೆರಗಾದೆನಯ್ಯ ರಾಮನಾಥ, 

ಎಣ್ಣೆ ಇದ್ದು ಎಳ್ಳುನನೆಯದ ಭೇದವ, ಕಿಚ್ಚು ಇದ್ದು ಕಲ್ಲು ಸಿಡಿಯದ 
ಭೇದವ, ಕಾಮನಿರ್ದು ಕನ್ನೆಯನನು ಭನಿಸದ ಭೇದನ ಪರನಿದ್ದು ಪ್ರಾಣಪ್ರಕೃತಿ 
ಹರಿಯದ ಭೇದವ ನರರೆ ಬಲ್ಲರೈ ರಾಮನಾ?. 

ಅಡಗನೊಳಗಣ ಹಾಲು ಅಡಗಿಪ್ಪ ಭೇದವನು, ಬೆಡಗಪ್ಪ ತುಪ್ಪದ 
ಕಂಪಿನ ಪರಿಯನು, ಎಲೆಮೃಡನೆ ನೀನು ಪ್ರಾಣಪ್ರಕೃತಿಗಳೊಳಡಗಿಹ ಭೇದ 
ವನು ಲೋಕದ ಜಡರಿತ್ತ ಬಲ್ಲರೈ ರಾಮನಾಥ. 

ನಾದಬಿಂದು ಕಲೆಗಳಿಂದ ಕೂಡಿದ ಪ್ರಣಮಸ್ತರೂಪನಾದ ಪರ 


೪೮ ಶಿವಾನುಭವ 
ಶಿವನು ಲಿಂಗರೂಪಿಯಾಗಿ ಅಂಗವನ್ನೊಳೆಕೊಳ್ಳುವ ರೀತಿಯನ್ನು ಅಂದರೆ 
ಆಂಗಲಿಂಗಗಳ ಸಾಮರಸ್ಯ ಭಾವವನ್ನೂ ಶಿವಶರಣರು ತಮ್ಮ ವಚನ 
ಗಳಲ್ಲಿ ಬಹು ವಿಧವಾಗಿ ವರ್ಣಿಸಿದ್ದಾ೦ ಈ ವಿಷಯವ ನ್ನು ಕುರಿತು 
ದಾಸಿಮಯ್ಯನು ಅನ್ನುವದೇನಂದರೆ8--- 

ಬಂದುವಿನೊಳಗೆ ನಾದ ಹೊಂದಿರ್ದ ಭೇದವನು ಹೊಂದಿಯೂ 
ಹೆ:ಂದದ ಬೀವನ, ಲೇಗದೂಳಗೆ ಶರೆಣಸಂದಿರ್ದ ಭೇದವನು ಲೋಕದ 
ಸಂದೇಹಿಗಳೆತ್ತ ಬಲ್ಲರೈ ರಾಮನಾಥ! 

ಒಡಲುಗೊಂಡೆನಾಗಿ ಮೃಡ ನಿಮಗೆ ಹಗೆ ಯಾದೆನಯ್ಮ ಆನು 
ಒಡಲುಗೊಂಡೊಡೇನು? ಕಡಲೊಳಗಣ ಬೊಬ್ಬಳಿಕೆ ಕರಲೋಗೆ ಅಳಿನಂತೆ 
ಎನ್ನೊಡಲಳದರಿ ಹೋದರೇನು? ಪ್ರಾಣನಿಮ್ಮೊಡೆಯಲಡಗುವದಯ್ಯ ರಾಮ 
`ನಾಥ 1೨8 

ಒಡಲುಗೊಂಡನನಾನು ಪ್ರಾಣವಿಡಿದವನೀನು, ಎಿನ್ನೊಡಲ ಸಂಚುನ 
ನೀನೆ ಬಲ್ಲೆ. ನಿನ್ನ ಪ್ರಾಣದ ಸಂಚುವ ನಾ ಬಲ್ಲೆ. ಇದು ಕಾರಣ ಎನ್ನೊಡಲಲ್ಲಿ 
ನಿನ್ನೊಡಲು ನಿನ್ನ ಪ್ರಾಣ ಎನ್ನ ಲಡಗಿದ. ಭೀದವನೀ ಬಲ್ಲೆ ನಾ ಅಲ್ಲಿನ 
ರಾಮನಾಥ ॥|೩॥ 

ಶಿವಭಕ್ತಿಯು ಜೀವ ಭಾವಿಗಳಿಗೆ ಸೇರದ್ದು ಭಕ್ತಿಯಿಲ್ಲದೆ ಶಿವ 
ಜ್ಞಾನವು ಅಳವಡದು, ಸದ್ಭಕ್ಕನು ಅಹಂಕಾರಿಯಾಗಿರೆಬಾರದು. 
ದಾಸೊಹಂ ಭಾವಿಯಾಗಿರಬೇಕು. ಸದ್ಭಕ್ತರ ಆತಿಥ್ಯವನ್ನು ಭಕ್ತಿಯಿಂದ 
ಮಾಡಬೇಕು. ವೀರಶೈವಸಿದ್ಧಾಂತದಂತ ಆನಂದವೂ ಘನವೂ ಆನು 
ರುಚಿಯೂ ಆದ ಪ್ರಸಿದ್ಧ ಪ್ರಸಾದನೇ ಶಿವನ ರೂಪವು. ಅಂತಪ್ಪ ಶಿವ 
ಪ್ರಸಾದ ಕ್ರಿಯಾಚಾರವುಳ್ಳ ಶಿನಶರಣರ ಮನೆಯ ಬಾಗಿಲ ಕಾಯ್ದು 
ಕೊಂಡಿರಬೇಕು. ಎಂಬದಾಗಿ ಶಿವ ಭಕ್ತಿಯನ್ನು ಸ್ಪ ಪ್ಟೀಕರಿಸಿ ಭಕ್ತಿಯೇ 
ಮುಕ್ತಿಗೆ ಸಾಧನ ಎಂಬ ತತ್ವವನ್ನು ದೇವರ ಜ್‌ ಪುಯ್ಯನು ಸಿರಗೊ 
ಳಿಸಿದ್ದಾನೆ- € 


ಜ್ವರವಿಡಿದ ಬಾಯಿಗೆ ನೊರೆಹಾಲ ಉಲಿಪುದೇ? ನರಕದಲ್ಲಿ ಬೀಳುವ 
ಮನುಜರಿಗೆ ಶಿವಭಕ್ಷಿಯೆಂಬುದು ಕಿರುಗಹಿ ಕಾಣಾ ರಾಮನಾಥಾ, 
ಕತ್ತೆ ಬಲ್ಲುದೇ ಕತ್ತುರಿಯ ವಾಸನೆಯ? ತೊತ್ತು ಬಲ್ಲ್ಗಳೇ ಗುರು 


ಓರಿಯರುತ್ತಮರೆಂಬುದ, ಭಕ್ತಿಯನರಿಯದ ವೃರ್ಥಜೀವಿಗಳು ನಿಮ್ಮನೆತ್ತ 
ಬಲ್ಲರೈ ರಾಮನಾಥ? 5 


ದೇವರ ದಾಸಿಮಯ್ಯ ರ್ಳ 

ಭಕ್ತನೆ ಮಠವೆಂದು ಭಕ್ತೆ ಹೋದರೆ ಆ ಭಕ್ತ ಭಕ್ತಂಗೆ ಅಡಿ 
ಯಿಟ್ಟು ಇದಿರೆದ್ದು ನಡೆದು ಹೊಡೆಗೆಡೆದು ಒಡಗೊಂಡು ಬಂದು, ವಿಭೂತಿ 
ವೀಳಯವನಿಕ್ಕಿ ಪಾದಾರ್ಚನೆಯಂ ಮಾಡಿ ಸಮಯನನರಿತು ಲಿಂಗಾರ್ಚ 
ನೆಯಂ ಮಾಡಿಸಿ, ಒಕ್ಕುದು ಕೊಂಗು ಓಲಾಡುತಿಪ್ಪುದೇ ಭಕ್ತಿ. ಹೀಗಲ್ಲದೆ 
ಬೆಬ್ಬನೆ ಬೆರತು, ಬಿಬ್ಬನೆ ಬೀಗಿ, ಆಹಂಕಾರ ಭರಿತನಾಗಿಪ್ಪವನ ಮನೆಯ, ಅಂಗೆ 
ಸನುಮತರು ಹೋಗರು ಕಾಣಾರಾಮನಾಥಾ. 

ಎತ್ತಪ್ಪೆ ಶರಣಂಗೆ ತೊತ್ತಸ್ಸೆ ಶರಣಂಗೆ, ಭೃತ್ಯನಾಗಿ ಸದ್ಭಕ್ತರೆ 
ಮನೆಯ ಬಾಗಿಲ ಕಾಯ್ದಿಪ್ಸ ಸೊಣಗನನಸ್ಸೆ, ಕರ್ತಾರ ನಿನಗೆ ಕರನೆತ್ತಿ 
ಪೊಡೆವಡುವ ಭಕ್ತರ ಮನೆಯ ಹಿತ್ತಲ ಬೇಲಿಯೊಗಿಫ್ಸೆನೈ ರಾಮನಾಥ. 


ಪಾರಮಾರ್ಥಿಕ ಜ್ಞಾನವು ಬಹ:ಗಸನವಾದದ್ದು, ಈ ಜ್ಞಾನವು 
ಭಕ್ತಿಕ್ರಿಯೆಗಳಿಂದಲ್ಲದೆ ಸುಸಾಧ್ಯಾವಿಲ್ಲ. ಈ ಸಿದ್ಧಾಂತಾಂತರ್ಗತವಾದ 
ಅಷ್ಟಾವರಣ ಕ್ರಿಯೆಗಳೂ ಷಟ್‌ಸ್ಥಲಜ್ಞಾ ನವೂ ಗುರುವಿನಿಂದಲ್ಲದೆ 
ಅಳವಡೆವು. ಎಂಬದಾಗಿ ಇಲ್ಲಿ ಪಾ ರಮಾರ್ಥಕ ಜ್ಞಾನವನ್ನು ಸಂಸಪಾದಿ 
ಸುವ ಉಪಾಯಗಳನ್ನು ವಿವೇಚಿಸಿ ವಸ್ತು ಸ್ವರೂಪವನ್ನು ಶ್ರೀಗುರು 
ಮಹಾತ್ಮೆಯನ್ನೂ ಹೇಳೋಣವಾಗಿವೆ, 


ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿನಚ್ಛಿತನ್ಯ 
ನಿಪ್ಪುದು; ಇದ್ದರೇನು ಸರ್ವರಿಗೆ ಸಾಧ್ಯವಲ್ಲ ಮುಟ್ಟ ಮುಟ್ಟದು, ಅದಕೂ 
-ಡುವರೆ ಗುರುನಿನಿಂದಲ್ಲದಾಗದು. ಕಾಣಾ ರಾಮನಾಥಾ. 


ಚಿನ್ನದೊಳಗಣ ಬಣ್ಣವ ಆ ಚಿನ್ನತಾನರಿವುದೇ? ಕಬ್ಬ ರೂಪ ಬಲ್ಲದೇ? 
ತನ್ನ ತಾನೇ ಈ ಪರಿಯಂತೆ ನರರರಿವರೇಕ್ರಿಯಾಜ್ಞಾನಭೇದನ ರಾಮನಾಥ. 


ಪರದಾರ ಗಮನವು ಎಷ್ಟು ಹ್ಯೇಯವಾದದ್ದು? ಎಷ್ಟು ಮಲಿ 
ನವಾದದ್ದು ? ಎಷ್ಟು ಪಾಸ ಸಮಯವಾದದ್ದು? ಶಿವಶಿವ ಶಕ್ತಿಯು ನಿನ್ನ 
ಪಧಾನ ಗನ! ಸ್ರೀ ರೂಪವು ಶಕ್ತಿಯ ಅಂಶವಲ್ಲವೇ? ಸ 
ತ್ತಿನ ಪ್ರೀ ಯರೆಲ್ಲ ಸಾಗು ರೂಪುಗಳಲ್ಲವೇ? ಅಂದ ಬಳಿಕ 
ಪರಸ್ತ್ರೀಯರನ್ನು "ಗೌರಿಯೆಂದು ಭಾವಿಸಬೇಕೆಂಬದಾಗಿ ಸ್ತ್ರೀಯರಿಗೆ ಬಹು 
ಮಾನ ಕೊಟ್ಟು ಸ್ತ್ರೀಯರನ್ನು ಸೂಜ್ಯಭಾವದಿಂದೆ ನೋಡಾವದೇ ಮುಖ್ಯ 
ವಿಷಯವಾಗಿಟ್ಟು ಕೊಂಡು, ದುರಾಚಾರಿಗಳಾಗದಂತೆ ನೈತಿಕ ಭೋಧೆ 
ಯನ್ನು ಬಹು 'ಸರಿಣಾಮಕರ ವಾಗುವಂತೆ ಇಲ್ಲಿ ಮಾಡಿರುವದು. 


7 


೫೦ ಶಿನಾನುಭವ 


ಅಡಗ ತಿಂಬರು ಕಣಕದಡಿಗೆ ಇರಲ್ಕೆ. ಸುರೆಯ ಕುಡಿವರು, ಹಾಲಿ 
ಕಲೈ. ಭಂಗಿಯ ಮೆದ್ದುನರು ಸಕ್ಕರೆ ಇರಲ್ಕೆ. ಸ್ವಸ್ರ್ರೀ ಇರ [| 
ಅಳಪುನರು., ಸತ್ತನಾಯ ಚಃ ಹಡಕಿಗಳ ನೇನೆಂಬೆನಯ್ಯು ರಾಮನಾಥಾ, 

ಈಶನ ಶರಣರು ನೇಶಿಯ ಹೋದರೆ ನೂಸಲೋಗರನ ಹೊರಗಿರಿಸಿ 
ದೊಡೆ ಹಂದಿ ಮೂಸಿ ನೋಡಿದಂತೆ ಕಾಣಾ ರಾಮನಾಥಾ! 

ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆಯುಂಟೀ? ಜೊಳ್ಳು ತೂರಿದಲ್ಲಿ 
ಭತ್ತವುಂಟೀ? ಕಳ್ಳ ಹಾದರಿಗರ ಸಂಕಾಪಕೆ ಹೊಳ್ಳ ಕುಟ್ಟಿ ಕೈ ಹೊಟ್ಟಾ 
ದಂತೆ ಕಾಣಾರಾಮನಾಥಾ, 

ಗಂಡನುಳ್ಳಮ್ಮುನ ಗೌರಿಯೆಂದು ಕಂಡಡೆ ಭೂಮೆಂಡಲಕ್ಕೆ ಅರಸಾಗಿ 
ಹುಟ್ಟುನನಾತನು. ಗಂಡನುಳ್ಳ ಮ್ಮನ ಒಡೆವೆರೆದಾತ ನರಕದ ದಿಂಡು *ಡೆದಿಪ ನ್ಟ 
ರಾಮನಾಥಾ, 

ಗುರುನಿರೂಪವ ಮಾಡರು, ಪರವಧುವ ನೆರೆನರು. ಪರಾರ್ಥಕಳುಪು 
ನರು.ಗುರುವಿಲ್ಲವವರಿಗೆ ಪರವಿಲ್ಲನನರಿಗೆ ಇಂತಪ್ಪ ನರಕಿಗಳ ಎನಗೊಮ್ಮೆ 
ತೋರದಿರಾ ರಾಮನಾಥಾ. 

ಶ್ರೀಗುರೂಪದೇಶದಿಂದಲೂ ಮತ್ತು ಅವರ ಪಾದಕ್ಕೆ ತನುಮನಧ 
ನೆಗಳನ್ನರ್ಸಿಸುವದರಿಂದಲೂ ಜೀವಿಯ ಮಾಂಸಮಯ ಪಿಂಡವಳಿದು 
ಮಂತ್ರ ಪಿಂಡವಾಗುವದೆಂತಲೂ ವಿಷಯ ವಾಸನೆಯು ಅಳಿಯುವದೆಂ 
ತಲೂ ಆತನ ದಶೇಂದ್ರಿಯಗಳೂ ಆಂತಃಕರಣಗಳೂ ಪರಿಶುದ್ಧವಾಗಿ 
ಆತನು ಜಗದೀಶನೆಂಬದಾಗಿ ಹೇಳಿ “ಲಿಂಗದೇಹೀಸದಾಶುಚೆ?' ಎಂಬ 
ತತ್ವವನ್ನು ನೀರಶೈವರು ಸ್ಪಸ್ಟೀಕರಿಸುವರು. ಈ ವಿಷಯದ ಬಗ್ಗೆ 
ದೇವರ ದಾಸಿಮಯ್ಯನು ಕೆಳಗೆ ಕಾಣಿಸಿದ ವಚನಗಳನ್ನು ಹೇಳಿದ್ದಾನೆ. 

ಉರಿನ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಆ ಕೆಂಡ 
ನುಂಗಿದಂತೆ, ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ 
ಸರ್ವಾಂಗವೆಲ್ಲ ಲಿಂಗಕಾಣಾ ರಾಮನಾಥಾ, 

ಎನ್ನ ಸದ್ಗುಕು ಸ್ವಾನಿ ಎನಗೆ ಕರುಣಿಸಲು ಎನ್ನ ಸಂಸಾರ ವಿಷಯ 
ಕೆಟ್ಟತ್ತಯ್ಯಾ; ಎನ್ನ ಮಾಯಾ ಪ್ರಪಂಚ ಬಿಟ್ಟೋಡಿತ್ತಯ್ಯ ಮಂಂದಣ ಹುಟ್ಟರತು 
ಹೋಯಿತ್ತು, ಎನ್ನ ಅಯ್ಯ ನೆಟ್ಟಿನೆ ಗುರುಪಾದ ಮುಟ್ಟಯಾನು ಭವಗೆಟ್ಟಿ 
ಇಣಾ ರಾಮನಾಥಾ 


ಕಣ್ಣು ಮೂಸಲು ಶಿವನ ಕೈಮೂಸಲು ಶಿವನ, ಕಾಲು ಪೊಸಲು ಶಿವನ, 
ನಾಲಿಗೆ ಮೂಸಲು ಶಿವನ್ಯ ಕಿವಿ ವೂಸಲು ಶಿನನ್ಯ ನಾಸಿಕ ಮೂಸಲು ಶಿವನ 


pe 
ದೇವರ ದಾಸಿಮಯ್ಯ ೫೧ 


ನುಮೂಸಲ) ಮನವೆಲ್ಲ ನೊಸಲು ಶಿವನ ಈ ನೊಸಲು ಬೀಸರವೊಗದಂ 
ತಿದ್ದರೆ ಆತನೆ ಜಗದೀಶನು ಕಾಣಾ ರಾನುನಾಢಥ, 

ವೀರಶೈವನು ಸ್ವಾವಲಂಬಿಯಾಗಿರಬೇಕೆಂತಲೂ ವಿಷಯವಾಸ 
ನೆಯುಳ್ಳ ಭವಿಗಳ ಅನ್ನಪೂನಾದಿಗಳನ್ನು ಸ್ತೀಕರಿಸಬಾರದೆಂತಲೂ ಶಿನ 
ನಲ್ಲದೆ ಅನ್ಯಬೈವಂಗಳಿಗೆ ನಡಕೊಲ್ಲಿಬಾರಡೆಂತಲೂ ಕೆಳಗಿನ ವಚನಗ 
ಳಲ್ಲಿ ಹೇಳಿದೆ. 

ಅನ್ಯಜಾತಿಯ ಮನೆಯ ಅನ್ನಪಾನಾದಿಗಳ ತನ್ನುದರದಲ್ಲಿಕ್ಕುವ 
ಶಿನದ್ರೋಹಿ ಶಿನವಂಚಕನು. ಅನ ನಿಮ್ಮ ಓ ಎನಿಸಿದರೆ ಓ ಎನ್ನದಿರಿ, ಅನನ 
ಎನ್ನತ್ತತೋರದಿರಾ ರಾಮನಾಥ. 

ಈಶ ನಿಮ್ಮ ಪೂಜಿಸಿದ ಬಳಿಕ ಆನ್ಯದೈನಂಗಳಿಗೆ ಹೇಸಿರಬೇಕು. 
ಹೇಸದೆ ಅನ್ಯದೈನಕ್ಕಾಶೆ ಮಾಡಿದರೆ, ಆತನು ನಮ್ಮ ಈಶ್ವರಂಗೆ ಹೊರಗು. 
ದೋಷರಹಿತ ಭಕ್ತರು ಅವರಿಗೆ ಕುಲವೆಂದು. ಕೂಸಕೊಟ್ಟು ಕೂಡುಂಡರೆ 
ನೊಸೆಲಬೋನನ ನಾಯಿ ಮುಟ್ಟಿದಂತೆ ಕಾಣಾ ರಾಮನಾಥ. 

ಈ ಎಲ್ಲ ವಚನಗಳು ಎಷ್ಟು ಸುಂದರವಾಗಿವೆ! ಇವುಗಳೊಳ 
ಗಿಂದ ಸೌಂದರ್ಯ ರಸವು ಹೊರಸೂಸುತ್ತದೆ. ಇಂಥ ವಚನಗಳನ್ನು 
ನಮ್ಮ ವೀರಶೈವರು ಪ್ರಕಾಶಗೊಳಿಸಿ ಅವುಗಳ ಸ್ವಾದವನ್ನು ಈಂಟ, 
ಅವುಗಳಂತೆ ಆಚರಿಸುವ ಕಾಲವು ಬೇಗ ಬರಲೆಂದು ನಾನು ಪರಮಾ 
ತ್ಮನನ್ನು ಬೇಡಿಕೊಂಡು ಈ ಲೇಖವನ್ನು ಮುಗಿಸುತ್ತೇನೆ. 


೫೨ ಶಿವಾನುಭವ 


ದುರ್ಗಾದೇವಿ 


ಲೇಖಕಃ--ಮಡಿನಾಳಪ್ಪ ವೀರಪ್ಪಾ ಮಿಣಜಗಿ ಎ. ಎವ ಸ್ಕೂಲ 
ಆಫ ಆಟೀ ಮುಂಬಯಿ. 


pa 


« ನಮ್ಮೀ ಕರ್ನಾಟಕ ದೇಶವೆಂದರೆ ಶಿಲ್ಪ ಶಾಸ್ತ್ರದ ಆಗರವು” 
ಎಂದು ಎಷ್ಟೋ ಸಾರೆ ಓದಿ, ಕೇಳಿ ಗೊತ್ತಾಗಿತ್ತು. ಆದರೆ ಅದನ್ನು 
ಪ್ರತ್ಯಕ್ಷ ಕಾಣುವ ಪ್ರಸಂಗವು ಇದು ವರೆಗೆ ಬಂದಿದ್ದಿಲ್ಲ. ಸುದ್ಧೆವದಿಂದ 
ಒಮ್ಮೆ ನನ್ನ ಕೆಲವು ಮಿತ್ರರೊಡಗೂಡಿ ಬಾದಾಮಿಗೆ ಹೋಗುವ ಸುಸಂ 
ಧಿಯು ದೊರಕಿತು. ಅಲ್ಲಿ ಹೋದ ಮೇಲೆ ಅಲ್ಲಿಂದ ಸಮೀಪದಲ್ಲಿಯೇ 
ಇರುವ ಪಟ್ಟಿದಕಲ್ಲಗ್ರಾಮದೊಳಗೆ ರಮಣೀಯವಾದ ಅನೇಕ ಕಟ್ಟಡ 
ಗಳಿರುವವೆಂದು ಕೇಳಿ ಅನ್ಲಿಗೆ ಹೋಗಿ ನೋಡಲು ಮೇಲ್ಭ್ಯಾಣಿಸಿದ 
ಕರ್ನಾಟಕ ದೇಶದ ವರ್ಣನೆಯು ಅತಿಶಯೋಕ್ತಿಯಿರಬಹುದೆಂದು 
ತಿಳಿದಿದ್ದ ನಮ್ಮ ಭಾವನೆಯು ಬಯಲಾಗಿ ಅದು ನಿಜವಾದ ವರ್ಣ 
ನೆಯಿರುವದೆಂದು ನನ್ನ್ನ ಮನವರಿಕೆಯಾಯಿತು, ಅಲ್ಲಿಂದ ಮುಂದೆ 
ಆರು ಮೈಲು ದೂರದಲ್ಲರುವ ಐಹೂಳಿ ಎಂಬ ಗ್ರುಮದಬ್ಲಿಯೂ ನೋಡ 
ತಕ್ಕಂಥ ಕಟ್ಟಡಗಳಿರುವವೆಂದು ತಿಳಿದು ಬಂದದ್ದರಿಂದ ಅಲ್ಲಿಗೆ 
ಹೋದವು. ಪ್ರಸ್ತುತ ಲೇಖದ ವಿಷಯವಾದ ದುರ್ಗಾದೇವಿಯ ಚಿತ 
ವನ್ನು ಐಹೊಳಿ ಗ್ರಾಮದಲ್ಲಿಯ ದುರ್ಗದ ಗುಡಿಯ ಯ ಚಿತ್ರವನ್ನು 
ವಿಗ್ರಹದ ಆಧಾರದ ಮೇಲಿಂದ ತೆಗೆಯಲ್ಪಟ್ಟಿದೆ, 

ದುರ್ಗಾದೇವಿಯೆಂದರೆ ದೇಶದಲ್ಲಿ ಬೇನೆಗಳನ್ನು ಬೀರುವ ಭೀಕ 
ರವಾದ ದೇವತೆಯೆಂದೂ ಜನರನ್ನು ಪರಿಪರಿಯಿಂದ ಪೀಡಿಸುವವ 
ಳೆಂದೂ ಸಾಧಾರಣವಾಗಿ ಎಲ್ಲ ಜನರ ಭಾವನೆಯಿರುವದು. ಮತು 
ಆ ದೇವಿಯನ್ನು ಸಂತುಷ್ಟಳನ್ನಾಗಿ ಮಾಡುವದಕ್ಕೋಸ್ಕರ ಜೀರೆಜಿಣಿ 
ಜನರು ಬೇರೆ ಬೇರೆ ಪದಾರ್ಥಗಳಿಂದ ಅಕೆಯನ್ನು ಆರಾಧಿಸುವರು. 
ಕೆಲವರಂತೂ ಕೋಣಗಳ ಬಲಿಯನ್ನೂ ಕೊಡುವ ಸಾಂಪ್ರದಾಯ 
ವಿರುವದು. ಆದರೆ ಈ ದೇವಿಯ ವಿಗ್ರಹದ ವಿಷಯವಾಗಿ ಸ್ವಲ್ಪು 
ಹೆಚ್ಚು ವಿಚಾರ ಮಾಡಿ ನೋಡಿದರೆ ಈ ಭಾವನೆಯು ತಪ್ಪು ಇರುವ 


ದುರ್ಗಾದೇವಿ ೫ 
ದೆಂದು ಕಿಳಿದು ಬರುವದು. ಇದಕ್ಕಾಗಿ ನಮ್ಮ ಭಾರತೀಯ ಕಲೆಯಲ್ಲಿ 
ಸ್ತ್ರೀರೂಪದ ಧ್ಯೇಯದ ಬಗ್ಗೆ ಸ್ವಲ್ಪು ವಿಚಾರ ಮಾಡುವಾ, | 

ಭಾರತೀಯರ ಭಾವನೆಯಂತೆ ದೇವತೆಗಳಲ್ಲಿ ತ್ರಿಮೂರ್ತಿಗಳು 
ಶ್ರೇಷ್ಠರು, ಆದರೆ ಪುರುಷ ಮತ್ತು ಪ್ರಕೃತಿ ಅಥವಾ ದೇಹ ಮತ್ತು ಆತ್ಮಾ 
ಇವು ಪರಸ್ವರ ಕೂಡಿ ಇದ್ದರೇನೇ ಚೇತನಾತ್ಮಕವಾಗಿರುವವು 
ಹೊರತಾಗಿ, ತಮ್ಮಷ್ಟಕ್ಕೆ ತಾವೇ ಚೇತನಾತ್ಮಕವಾಗಲಾರವು, ಆದ್ದರಿಂ 
ದಲೇ ತ್ರಿಮೂರ್ತಿಗಳಲ್ಲಿ ಪ್ರತಿಯೊಬ್ಬನು ಈ ವಿಶ್ವದೊಳಗಿನ ಕಾರ್ಯ 
ಗಳನ್ನು ನೆರನೇರಿಸಲು ಪ್ರೀ ತತ್ವದ ಪ್ರತಿನಿಧಿಗಳಾದ ಶಕ್ತಿಗಳು ಸಹಾ 
ಯಕಗಳಾಗಿರುವವು. ಆದ್ದರಿಂದಲೇ ಸ್ತ್ರೀ ತತ್ವವು ಸೃಷ್ಟಿಸುವ ಕಾರ್ಯ 
ದಲ್ಲಿ ಒಂದು ವಿಶೇಷ ಶಕ್ತಿಯಿರುವದೆಂದು ಭಾವಿಸುತ್ತಾರೆ. ಈ ತ್ರಿಮೂ 
ರ್ತಿಗಳೆಲ್ಲಿಯ ಪ್ರತಿಯೊಂದು ಮೂರ್ತಿಯು ಪುರುಷ ಮತ್ತು ಪ್ರಕೃತಿ ಇವು 
ಗಳಿಗೆ ಹೇಗೆ ಸಂಬಂಧ ಪಟ್ಟಿರುವನೆಂಬನನ್ನು ಸ್ವಲ್ಪದರಲ್ಲಿ ಹೇಳುವೆವು. 

ಬ್ರಹ್ಮನು ಪುರುಷ ಸಂಬಂಧದಲ್ಲಿ ಸತ್ಯ ಮೂರ್ತಿಯಾಗಿರುವನು. 
ಪ್ರಕೃತಿಯ ಸಂಬಂಧದಲ್ಲಿ ಅವನು ಸೃಷ್ಟಿ ಕರ್ತನಾಗಿ ಚೇತನವನ್ನು 
ನಿರೂಪಿಸುವನು. ವಿಷ್ಣವು ಪುರುಷ ಸಂಬಂಧದಲ್ಲಿ ಜ್ಞಾನ ಮೂರ್ತಿ 
ಯಾಗಿರುವನು, ಪ್ರಕೃತಿಯ ಸಂಬಂಧದಲ್ಲಿ ರಕ್ಷಕ ನಿರುವನು, ಆದ್ದ 
ರಿಂದ ನಿಷ್ಟುಕ್ಷ ಪಾತಿಯಾದ ನ್ಯಾಯ ಮೂರ್ತಿಯಾಗಿರುವನು, ಶಿವ 
ನು ಪುರುಷ ಸಂಬಂಧದಲ್ಲಿ ಆನಂದ ಮೂರ್ತಿಯಾಗಿರುವನು. ಪ್ರಕೃ 
ತಿಯ ಸಂಬಂಧದಲ್ಲಿ ಸಂಹಾರಕ ನಾಗಿರುವನು, ಆದರೆ ಅವನ ಆ 
ಸಂಹಾರ ಮಾಡುವ ಶಕ್ತಿಯು ಪುನರ್ಜನ್ಮ ಸೂಚಕ ವಿರುತ್ತದೆ. 

ಈ ತ್ರಿಮೂರ್ತಿಗಳ ಶಕ್ತಿಗಳು ಬೇಕಿ ಬೇರೆ ರೂಪದಿಂದಿರುವವು. 
ವಿದ್ಯೆ, ಜ್ಞಾನ ಇವುಗಳ ಮೂರ್ತಿಯೂ, ಕಲೆಗಳ ( Fine Arts ) 
ಪೋಷಕಳೂ ಆದ ಸರಸ್ವತಿಯು ಬ್ರಹ್ಮ ಭಾರ್ಯೆಯಾಗಿರುವಳು. 
ಸೌಭಾಗ್ಯ ಅಥವಾ ಐಹಿಕ ಐಶ್ವರ್ಯದ ಮೂರ್ತಿಯಾದ ಲಕ್ಷ್ಮಿಯು 
ವಿಷ್ಣವಿನ ಭಾರ್ಯೆಯಾಗಿರುವಳು, ಈಶ್ವರನು ಸಂಹಾರಕ ಮತ್ತು 
ಕಲ್ಯಾಣವೆಂಬ ಎರಡು ಸ್ವರೂಪಗಳಲ್ಲಿರುವನು. ಆದ್ದರಿಂದ ಆತನಿಗೆ 
ಎರಡು ತರದ ಶಕ್ತಿಗಳಿರುವವು, ಅವು ಯಾವವೆಂದರೆ ಸಂಹಾರಕ ಸ್ವರೂ 
ಪದಲ್ಲಿ ಅವನಿಗೆ ರಾಕ್ಷಸ ಸಂಹಾರಕರಾದ ದುರ್ಗಾ, ಕಾಲಿ ಮೊದ 


೪ ಶಿವಾನುಭವ 


ಲಾಡ ಶಕ್ತಿಗಳಿರುವವು, ಇವು ಮೊದಲನೆಯ ತರದ ಶಕ್ತಿಗಳು, ಆತನ 
ಕಲ್ಯಾಣ ಸ್ವರೂಪದಲ್ಲಿ ಪವಿತ್ರ ಮೂರ್ತಿಯಾದ ಉಮಾದೇವಿ ಅಥವಾ 
ಪಾರ್ವತಿ ಎಂಬ ಎರಡನೇ ತರದ ಶಕ್ತಿಯಿರುವದು. 

ದುರ್ಗಾ ಮತ್ತು ಕಾಲಿ ಇವರಿಬ್ಬರ ಕೆಲಸಗಳೂ ಸಾಧಾರಣ 
ಒಂದೇ ಆಗಿರುವವು. ಕಾಲಿಯು ಕಾಲಸಂಹಾರಕಳೂ, ನಿರ್ವಾಣದಾಯ 
ಕಳೂ ಅಗಿರುವದರಿಂದ ಕಾಲಿಯಲ್ಲಿ ಸ್ರೀ ತತ್ವವು ಸರ್ವಡೇವತೆಗಳೆ 
ತಾಯಿಯೆಂದು ಪೂಜಿಸಲ್ಪಹುತ್ತದೆ. * ನೋಡಗಳಿಂದುತ್ತನ್ಮವಾದ 
ಮಿಂಚು ಮೋಡಗಳಲ್ಲಿಯೇ ಅಡಗುವಂತೆ ಕಾಲಿಯಿಂದುತ್ತನ್ನರಾದ 
ಬ್ರಹ್ಮ ಮೊದಲಾದ ದೇವತೆಗಳು ಕಾಲಿಯಲ್ಲಿಯೇ ಅಡಗುವರು ” 
ಎಂದು ನಿರ್ವಾಣ ತಂತ್ರದಲ್ಲಿ ಹೇಳಿದೆ ಮತ್ತು ಅದರಂತೆ ಪ್ರಳಯ 
ಕಾಲದಲ್ಲಿ ಕಾಲಿಯು ಸಕಲ ದೇವತೆಗಳನ್ನೂ ಸಂಹರಿಸುವಳೆಂದು ಜನರ 
ನಂಬುಗೆ, ಕಾಲಿಯ ವಿಗ್ರಹಗಳು ಕಸ್ಸು ಬಣ್ಣದವಿರುವಂತೆ ತೋರಿಸುವ 
ರೂಢಿಯುಂಟು, ಆದರೆ ಆ ಕಪ್ಪು ಬಣ್ಣವನ್ನು ತೋರಿಸುವದರಲ್ಲಿ ಒಂದು 
ವೈಶಿಷ್ಟ್ಯವುಂಟು. ಬಿಳಿ, ಹಳದಿ ಮೊದಲಾದ ಯಾವತ್ತೂ ಬಣ್ಣಗಳು 
ಕಪ್ಪು ಬಣ್ಣದಲ್ಲಿ ಅಡಗುವವು. ಮತ್ತು ಈ ಯಾವತ್ತೂ ಬಣ್ಣಗಳ 
ಸಮ್ಮೇಲನವು ಕಪ್ಪು ಬಣ್ಣದಲ್ಲಿ ಪರಿಣಮಿಸುವದು. ಅದರಂತೆ ಯಾವತ್ತೂ 
ತತ್ವಗಳು ( ಪಂಚ ತತ್ವಗಳು) ಕಾಲಿಯಲ್ಲಿ ಅಡಗುವದರಿಂದ ಕಾಲಿ 
ಯನ್ನು ಕಪ್ಪು ಬಣ್ಣದಿಂದ ತೋರಿಸುತ್ತಾರೆ. ಮತ್ತು ಆ ಕಪ್ಪು ಬಣ್ಣದ 
ಸಹಾಯದಿಂದಲೇ ಪೂಜಕರು ಕಾಲಿಯು ನಿರ್ಗುಣಿಯೂ, -ನಿರಾಕಾ 
ರಳೂ ಎಂದು ಭಾವಿಸಲು ಸುಲಭವಾಗುವದು, ವೀರಶೈವ ಮತದಂತೆ 
ಎಲ್ಲರೂ ಲಿಂಗೋದ್ಭ ನರಾಗಿ ಲಿಂಗದಲ್ಲಿಯೇ ಐಕ್ಯರಾಗುವರು. ಆದ್ದ 
ರಿಂದ ಮೇಲ್ಜಾಣಿಸಿದ ತತ್ವಕ್ಕನುಸರಿಸಿಯೇ ಅವರು ತಮ್ಮ ಇಷ್ಟ ಲಿಂಗಕ್ಕೆ 
ಕನ್ಪು ಬಣ್ಣದ ಕಂಥೆಯನ್ನು ಕೂಡ್ರಿಸುತ್ತಾರೆ. 

ದುರ್ಗಾ ಮತ್ತು ಕಾಲಿ ಇವರು ಸಂಹಾರ ಮಾಡುವ. [ದೇವತೆ 
ಗಳೆಂಬ ಭಾವನೆಯಿರುವದರಿಂದ ಅವರಿಗೆ. ಉಗ್ರಸ್ವರೂಪವನ್ನು ಕಲ್ಪಿಸಿ 
UE ಪಾರ್ವತಿಯೂ ಕೂಡ್ಮದುರ್ಗಾ (ವಿಜಯ) ಜೀವಿಯ ಸ್ವರೂ 
ಪದಲ್ಲಿದೇವದಾನವರ ಕಲಹಗಳಲ್ಲಿ' ದೇವತೆಗಳಿಗೆ ನೆರವಾಗುವಳು * ಇವಳ 


ಸ್‌ ಸ್ಸ ತ ಜಾ ಕ 
ಪ್ರತಿಸಕ್ಸಿಯು ಸುರಲೋಕದಲ್ಲಿ ಹಾವಳಿಯನ್ನೆಬ್ಬಿಸಿದ ಮಹಿಷಾಸುರ 


ದುರ್ಗಾದೇವಿ ೫೫ 


ನೆಂಬುವ 4 ಆತನ ಸಂಹ:ರ ಮಾಡಿದುದರಿಂದಲೇ ಇವ 
ಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂದಿರುವದು ಈ 
ತ್ರದಲ್ಲಿ ದಾನ ಜು ಮಹಿಷಾಸುರನ ಸಂಹಾರ ಕಾರ್ಯ 
ದಲ್ಲಿ ತೊಡಗಿರುವಂತೆ ತೋರಿಸಿರುತ್ತದೆ. ಮರ್ಗಾಡೇನಿಯೆ) ಒಂದು 
ಕೈಯ್ಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯ್ಯಲ್ಲಿ ಚಕ್ರ ಮತ್ತೊಂದು ಕೈಯ್ಯಲ್ಲಿ 
ಖಡ್ಗ ಹೀಗೆ ಬೇರೆ ಬೇಕೆ ಆಯುಧಗಳನ್ನು ಹಿಡಿದಂತೆ ವಿಗ್ರಹೆಗಳಲ್ಲಿ "ಕೋರಿ 


ಸುವ ರೂಢಿಯುಂಟು, ಅದರಂತಿಯೇ ಚಿತ್ರಕಾರನಾದರೂ ಚಿತ್ರದಲ್ಲಿ 
ಹಾಗೇಯೆ ತೋರಿಸಿರುವನು- 


ಈ ಬೇರೆ ಬೇರೆ ಆಯುಧಗಳನ್ನು ತೋರಿಸುವಿಕೆಯಲ್ಲಿ ಜೇರೆ 
ಬೇಕೆ ಗೂಢಾರ್ಥಗಳಿವೆ. ದುರ್ಗಾದೇವಿಯು ತ್ರಿಶೂಲವನ್ನು ಧರಿಸಿ 
ಅದನ್ನು ಮಹಿಷಾಸುರನ ಮೇಲೆ ಪ್ರಯೋಗಿಸುತ್ತಿದ್ದಂತೆ ಚಿತ್ರದಲ್ಲಿ 
ತೋರಿಸಲ್ಪಟ್ಟಿದೆ. ಇಲ್ಲಿ ಮಹಿಷಾಸುರನೆಂದರೆ ಅಜ್ಞಾನ, ಪಾಸ, 
ಕೆಡಕು ಮುಂತಾದವುಗಳ ಮೂರ್ತಿಯಾಗಿರುವನು. ಇಂಥವುಗಳನ್ನು 
ನಾಶ ಮಾಡುವದಕ್ಕೆ ಸತ್ಯ ಜ್ಞಾನ, ಪುಣ್ಯ ಮೊದಲಾದವುಗಳೇ 
ಬೇಕಾಗುವದರಿಂದಲೂ ಮತ್ತು ಇಲ್ಲಿ ತ್ರಿಶೂಲವನ್ನು ಅಂಥವುಗಳ 
ಸಂಹಾರಕ್ಕಾಗಿಯೇ ಉಪಯೋಗಿಸಿರುವದರಿಂದ ಆ ತ್ರಿಶೂಲವು ಸತ್ಯ, 
ಜ್ಞಾನ, ಪುಣ್ಯ ಮುಂತಾದವುಗಳನ್ನು ಶೂಚಿಕುತ್ತದೆ. ಇದರಂತೆಯೇ 
ಖಡ್ಗ, ಚಕ್ರ ಮೊದಲಾದ ಆಯುಧಗಳಿಗಾದರೂ ಬೇರೆ ಬೇರೆ ಅರ್ಥ 
ಗಳು ಇನೆ. ಇನ್ನು ಗಂಟೆ, ಶಂಖ ಇವುಗಳು ಈಶ್ವರನು ತನ್ನ ದರ್ಮ 
ರುಗದ ಸಪ್ಪಳದೊಂದಿಗೆ ನರ್ತಿಸಿ ಸಂಹಾರ ಮಾಡುವಂತೆ ದುರ್ಗಾ 
ಡೇವಿಯಾದರೂ ಗಂಟೆ, ಶಂಖ ಇವುಗಳ ಸಪ್ಪಳದೊಂದಿಗೆ ಸಂಹಾರ 
ಕಾರ್ಯದಲ್ಲಿ ತೊಡಗಿರುವಂತೆ ಕೋರಿಸಲ್ಪಟ್ಟಿ. ಸೃಷ್ಟಿ ಕರ್ತನಾದ 
ಬ್ರಹ್ಮನು ಕಮಲದಿಂದುದ್ಭವಿಸಿರುನೆಂದು ನಮ್ಮ ಭಾವನೆ. ಅದಕ್ಕಾಗಿ 
ದುರ್ಗಾದೇವಿಯು ಆದಿ ಮಾತೆಯೆಂದು ತೋರಿಸುವದಕ್ಟೋಸ್ಕರ ಅವಳು 
ಕೈಯಲ್ಲಿ ಕಮಲವನ್ನು ಹಿಡಿದಂತೆ ತೋರಿಸಿರುಹರು. ಹೀಗೆ ಪ್ರತಿಯೊಂದು 
ಆಯುಧಗಳೂ ಒಂದೊಂದು ವಿಶೇಷಾರ್ಥ ಸೂಚಕಗಳಾಗಿವೆ. 

ಹೀಗೆ ದುರ್ಗಾದೇನಿಯು ಮೇಲ್ಕಾಣಿಸಿದ ಉದಾತ್ತ ತತ್ವಗಳ 


ಮೂರ್ತಿಯಾಗಿರುವಳು. 





೫೬ ಶಿವಾನುಭವ 


ವೀರಶೈನ ಮತದಕಾಲ 


(ಲೇಖಕಃ -- ಜೀರಗೆ ಬಸವಲಿಂಗಪ್ಪ ಚೀಫ ಕೋರ್ಟು ಟಾನ್‌ 
ಸ್ಲೇಟರು ಅರಳೇಸೇಟಿ, ಬೆಂಗಳೂರು ಸಿಟಿ) 


ಹಾ ವಾರಾ ಕಾ 


ವೀರಶೈವ ಮತವು ಅನಾದಿ ಸಂಸಿದ್ಧವಾದದ್ದೆಂದೂ ವೇದಗಳ ಕಾಲ 
ದಿಂದಲೂ ಬಂದದ್ದೆಂದೂ ವೀರಶೈವರು ತಿಳಿದಿರುತ್ತಾರೆ, ಆದರೆ ಪಾಶ್ಚಾ 
ತ್ಯವಿಧಾನರೀತ್ಯಾ ಶಾಶನ, ಚರಿತ್ರ ಪುರುಷರ ಭರವಣಿಗೆ ಮೊದಲಾದ 
ವುಗಳಿಂದ ದೃಢಪಡಿಸಬೇಕಾಗಿರುತ್ತದೆ. ವಿಜ್ಞಾನ ಶಾಸ್ತ್ರವು ಪ್ರಸರಣವಾ 
ಗಿರುವ ಈ ಕಾಲದಲ್ಲಿ ಬರೀಪುರಾಣ ಕಥೆಗಳನ್ನೂ ವಿತಿಹೈಗಳನ್ನೂ 
ಜನರು ನಂಬುವದಿಲ್ಲ. ಕಾಲನಿರ್ಣಯಗಳಿಲ್ಲದ ವಿಷಯಗಳು ಚರಿತ್ರಾ 
ರ್ಹಗಳಲ್ಲವೆಂದು ಪ್ರಸಿದ್ಧ ಚರಿತ್ರಕಾರರಾದ ಮೆ॥ ವಿನ್‌ ಸೆಂಟುಸ್ಮಿರರ 
ವರು ಹೇಳುತ್ತಾರೆ, ಆದದರಿಂದ ವೀರಶೈವ ಸನಾತನತ್ವವನ್ನು ಬಹು 
ಪ್ರಮಾಣಗಳಿಂದ ದೃಢಪಡಿಸಿದ ಹೊರತು ಪ್ರಯೋಜನವಾಗುವದಿಲ್ಲ. 
ವೇದಗಳಕಾಲದಲ್ಲಿತ್ತೆಂಬುದಕ್ಕೆ ಖುಗ್ಬೇದದ “ಪವಿತ್ರಂತೆ ವಿತತಂಬ್ರಹ್ಮ 
ಣಸ್ಪತೆ। ಪ್ರಭುರ್ಗಾತ್ರಾಣಿ.........” ಎಂಬ ಪ್ರಮಾಣವೂ, ಯಜುರ್ವೇ 
ದದ “ ಯಾತೇರುದ್ರ ಶಿವಾತನೂರ ಘೋರಾಪಾಸಕಾಶಿನೀ” ಎಂಬ 
ಪ್ರಮಾಣವೂ, ಖುಗ್ಳೇದದ--“ಅಯಂಮೇಹಸ್ತೋಭಗವಾನ್‌ ಎಂಬ 
ಪ್ರಮಾಣವೂ, ಕೃಷ್ಣಯಜುರ್ವೇದ ತೈತ್ತರಿಯೋಪನಿಸತ್ತಿನ--" ಓಂ 
ನಮೋ ಬ್ರಹ್ಮಣೆಧಾರಣಂ ಎಂಬ ಪ್ರಮಾಣವೂ ಮೊದಲಾಗಿ 
ರುತ್ತವೆ. ಉಪನಿಷತ್ತುಗಳ ಕಾಲದಲ್ಲಿತ್ತೆಂಬುದಕ್ಕೆ ಸ್ವೇತಾಶ್ವತಕರೋಪನಿ 
ಷತ್ತೂ ಬ್ರಹ್ಮೋಸನಿಷತ್ತೂ ಸ್ರಮಾಣಗಳಾಗಿರುತ್ತವೆ. ಸ್ಮೃತಿಗಳ ಕಾಲ 
ದಲ್ಲಿತ್ತೆಂಬುದಕ್ಕೆ ಗೌತಮ ಸ್ಮೃತಿಯ ಉಕ್ತಿಯು ಪ್ರಮಾಣವಾಗಿರುತ್ತದೆ. 
ಪುರಾಣಗಳಕಾಲದಲ್ಲಿತ್ತೆಂಬುದಕ್ಕೆ ಲಿಂಗಪುರಾಣ, ಪದ್ಮ ಪುರಾಣ,ಸ್ಕಾಂದ 
ಪುರಾಣದ ಶಂಕರ ಸಂಹಿತೆ ಮೊದಲಾದವು ಪ್ರಮಾಣವಾಗಿರುತ್ತವೆ. ಇತಿ 
ಹಾಸಗಳ ಕಾಲದಲ್ಲಿತ್ತೆಂಬುದಕ್ಕೆ ಮಹಾಭಾರತದ ಭೀಷ್ಮ ಧರ್ಮರಸಂ 
ವಾದವು ಪ್ರಮಾಣವಾಗಿರುತ್ತದೆ. ಇಷ್ಟೂ ಪ್ರಮಾಣಗಳಿದ್ದಾಗ್ಯು ಅನೇಕ 


ವೀರೆಶ್ಸಿನ ಮಕನಕಾಲ ಬಂ 
ವಿದ್ವಾಂಸರು ಆಬ್ಲನ್ಲಿ ಬರೆದಿರುವ ಉಕ್ತಿಗಳು (Jnterpellation) ಈಚೆಗೆ 
ಸೇಕಿಸಿದವುಗಳಾಗಿ ಏಕಿರಬಾರದು ಎಂದು ತರ್ಕಿಸುತ್ತಾಕಿ: ಆದದರಿಂದ 
ಇವುಗಳಿಗೆ ಪುಸ್ಟೀಕರವಾಗಿ ಚರಿತ್ರಾರ್ಹಗಳಾದ ಬೇಕೆ ಪ್ರಮಾಣಗಳು 
ಬೇಕಾಗಿರುತ್ತವೆ. ಕೆಲವು ವಿಷಯಗಳನ್ನು ಪಾಶ್ಚಾತ್ಯ ಇಂಗ್ಲೀಷು ವಿದ್ವಾಂ 
ಸರು ಚರ್ಚಿಸಿರುತ್ತಾರೆ, ಪ್ರೊಫೆಸರ ಹೆಚ್‌. ಹೆಚ್‌. ವಿಲ್ಲನ್‌ ಸಾಹೇ 
ಬರು ಪ್ರೀ ಶಂಕರಾಚಾರ್ಯರ ಸನ್ನಿಧಿ ಶಿಷ್ಯನಾದ ಆನಂದ ಗಿರಿಯಿಂದ 
ಬರೆಯಲ್ಪಟ್ಟ ಶಂಕರ ದಿಗ್ವಿಜಯವು ಶಂಕರಾಚಾರ್ಯರ ಕಾಲದಲ್ಲೇ ಬರೆ 
ಯಲ್ಪಟ್ಟುದೆಂದು ದೃಢೀಕರಿಸಿ ಅದರಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ 
ಶಂಕಂಾಚಾರ್ಯರಿಗಿಂತ ಮೊದಲು ಆರುವಿಧ ಶೈವರಿದ್ದರೆಂತಲೂ ಅವ 
ರಲ್ಲಿ ಜಂಗಮರಿಂಬವರು ಲಿಂಗವನ್ನು ಮಸ್ತಕದಲ್ಲಿ ಧೆಲಸುತ್ತಿದ್ದರೆಂತಲೂ 
ಬರೆದಿರುತ್ತಾರೆ. ಈ ವಿಷಯವನ್ನು ಪ್ರಮಾಣವಾಗಿ ಅಂಗೀಕರಿಸುತ್ತಾರೆ. 
ಇದರ ಮೇಲಿಂದ ಲಿಂಗಧಾರಣ ಮತವು ಶಂಕರಾಚಾರ್ಯರಿಗಿಂತ ಪೂ 
ರ್ವದಲ್ಲಿತ್ತೆಂದು ವ್ಯಕ್ತವಾಗುತ್ತದೆ. ಶ್ರೀ ಶಂಕರಾಚಾರ್ಯರ ಕಾಲವು 
ಕ್ರಿ.ಶ ೮೦೦ ನೇ ವರ್ಷವೆಂದು ನಿಶ್ಚಯಿಸಿರುತ್ತಾರೆ, ಆದದರಿಂದ ಲಿಂ 
ಗಧಾರಣ ಮತವು ಬಸವೇಶ್ವರನಿಗಿಂಕಲೂ ಸುಮಾರು ಮೂರುನೂರು 
ವರ್ಷಗಳ ಹಿಂದೆಯೆ: ಇತ್ತೆಂದು ನಿರ್ಧರಿಸಿದ ಹಾಗಾಯಿತು. ಮತೂ 
ಆದೇ ಪ್ರೊಫೆಸರ ಹೆಚ್‌. ಹೆಚ್‌. ವಿಲ್ಸನ್‌ ಸಾಹೇಬರು ಪೂರ್ನೋಕ 
ಆರುವಿಧ ಶೈವರ ಕಾಲದಲ್ಲಿ ಶಿವಗೀತೆ, ರುದ್ರಯಾಮಳ ತಂತ್ರ ಮೊದ 
ಲಾದ ಕೆಲವು ಗ್ರಂಥಗಳು ಪ್ರಚಾರದಲ್ಲಿದ್ದವೆಂದು ದೃಢೀಕರಿಸಿರುತ್ತಾರೆ" 
ಶಿವಗೀತೆಯಲ್ಲಿ ಲಿಂಗಧಾರಣವು ಪ್ರಸ್ತಾಪಿಸಲ್ಪಟ್ಟಿದೆ, ವಾರ್ಧಿಕ ಷಟ್ಟದಿ 
ಯಲ್ಲಿ ಭಾಷಾಂತರವಾಗಿರುವ ಕನ್ನಡ ಶಿವಗೀತೆಯಲ್ಲೂ ಮೂಲಗ್ರಂಥ 
ದಂತೆ ಲಿಂಗಧಾರಣ ನಿಷಯವು ಪ್ರಸ್ತಾಪಿಸಲ್ಪಟ್ಟಿದೆ. ಇದರಿಂದ ಕ್ರಿ. ಶ 
೮೦೦ ರಲ್ಲಿ ವೀರಶೈವ ಮತಬೋದಧಕ ಗ್ರಂಥಗಳಿದ್ದವೆಂದು ತಿಳಿದಂತಾ 
ಯಿತು. ಅನೇಕ ಆಗಮಗಳು ಆಗ್ಗೆ ಪ್ರಚಾರದಲ್ಲಿದ್ದನೆಂದು ಪ್ರೊ। ಹೆಚ್‌ 
ಹೆಚ್‌. ವಿಲ್ಸನ್‌ ಸಾಹೇಬರವರು ಹೇಳುತ್ತಾರೆ. ಈ ಎಲ್ಲ ವಿಷಯಗಳಿಂ 
ದಲೂ ಬಸವೇಶ್ವರನು ಲಿಂಗಧಾರಣಮತವನ್ನು ಹೊಸದಾಗಿ ಉತ್ಪನ್ನ 
ಮಾಡಿದನೆಂಬುದು ಅಕಾಶಕುಸುಮದಂತೆ ಸುಳ್ಳಾಗಿರುತ್ತದೆಂಬುದನ್ನು ಎಲ್ಲ 
ರೂ ಅರಿಯತಕ್ಕದ್ದು. ವೀರಶೈವ ಮತ ಪ್ರಸರಣಕಾರ್ಯವು ಬಸಷೇ 
ಶ್ವರನಿಗಿಂತ ಪೂರ್ವಸುಮಾರು ೧೦೦--೨೦೦ ವರ್ಷಗಳ ಮುಂಚಿಗೇನೇ 


8 


ಕೆಲವರು ಸ್ರಬಲನಿಂದ ಪ್ರಾರಂಭಿಸಲ್ಪಟ್ಟಿ ಕೆಂದು ಕೆಲವು ಕಂರಣಗಳಿಂದೆ 
ಗೊತ್ತಾಗುತ್ತದೆ. ಅಷ್ಟು ದಿನಗಳು ಸಾಗುತ್ತ ಬಸವೇಶ್ವರನ ಕಾಲಕ್ಕೆ 
ಪ್ರಸರಣ ಕಾರ್ಯವು ಅತ್ಯುತೃಟಿ ಸ್ಥಿತಿಯನ್ನು ಹೊಂದಿತೆಂದು ನನಗೆ 
ತೋರುತ್ತದೆ. ವೀರಸ್ಸಿವಮತ ಪ್ರಸರಣಕಾರ್ಯದಲ್ಲ ಬಸವೇಶ್ವರನೇ 
ಕೊನೆಯವನೆಂದು ನನಗೆ ತೋರುತ್ತದೆ. ಅವನ ನಂತರ ಪ್ರಸರಣ ಕಾರ್ಯ 
ವು ತಕ್ಕಮಟ್ಟಗೆ ನಡೆದು ಬಂದಿದ್ದರೂ ಅವನಷ್ಟು ಉತ್ತಮ ಸ್ಥಿತಿಯಲ್ಲಿ 
ನಡೆದು ಬರಲಿಲ್ಲ. ವೀರಶ್ಸಿನ ಮತ ಪ್ರಸರಣಕಾರ್ಯವನ್ನು ಮಾಡಿದವ 
ರಲ್ಲಿ ಶ್ರೀ ಬಸವೇಶ್ವರನೇ ವಿಶೇಷ ಚಳವಳಿಯನ್ನು ಮಾಡಿದವನಾದ್ದ 
ರಿಂದ ಲಿಂಗಫಾರಣ ಮತವನ್ನು ಅವನೇ ಹೊಸದಾಗಿ ಏರ್ಪಡಿಸಿದನೆಂಬ 
ಭ್ರಾಂತಿಯು ಕೆಲವರಿಗೆ ಕಾಣಿಸಿಕೊಂಡಿರಬಹುದ್ದು ಈಚೀಚಿಗೆ 
ಅನೇಕ ಪ್ರಮಾಣಗಳು ಹೊರಬೀಳುತ್ತಿರುವದರಿಂದ ಆ ಭ್ರಾಂತಿಯು 
ಅಳಿದು ಹೋಗುತ್ತಲಿದೆ. 

ಮತ್ತೆ ಕೆಲವು ಮಿಷಯಗಳೇನೆಂದರೆ-- ಹೃದಯವನ್ನು ಕರಗಿ 
ಸುವ ವಚನಗಳನ್ನು ಬರೆದು ಲಿಂಗಫಾರಣಮತವನ್ನು ಜನರಿಗೆ 
ಭೋಧಿಸುವ ಕ್ರಮವು ಬಸವೇಶ್ವರನ ಕಾಲದಲ್ಲಿ ಬಹುಜನ ಹಿಂಬಾಲ 
ಕರಿಂದ ನಡೆಸಲ್ಪಟ್ಟಿದ್ದು ತ್ರೀ ಬಸವೇಶ್ವರನ ಕಾಲದಲ್ಲೇ ಬಹಳವಾಗಿ 
ದ್ಹಾಗ್ಯು ಈ ಕ್ರಮವು ಅವಧಿಗಿಂಶಲೂ ಪೂರ್ವ ೧೦೦ ವರ್ಷಗಳಲ್ಲಿ 
ಕಲೆಹಾಕಿದ್ದದಂತೆ ತೋರುತ್ತದೆ. ಜೇಡರ ದಾಸಿಮಯ್ಯನೆಂಬ ಶರಣನು 
ರಾಮನಾಥ ಎಂಬ ಅಂಕಿತದಿಂದ ಕ್ರಿ.ಶ. ೧೦೪೦ ರಲ್ಲಿ ವಚನಗಳನ್ನು 
ಬರೆದಿರುವ ಸಂಗತಿಯನ್ನು ಮೆ; ಆನ್‌. ನರಸಿಂಹಾಚಾರ್ಯರು ತವ, 
ಕವಿಚರಿತ್ರೆಯಲ್ಲಿ ಬರೆದಿರುತ್ತಾರೆ. ಈ ಜೇಡರ ದಾಸಿಮಯ್ಯನ ಹೆಸರನ್ನು 
ಬ್ರಹ್ಮಶಿವನೆಂಬ ಕವಿಯು ತನ್ನ ಗ್ರಂಥದಲ್ಲಿ ಎತ್ತಿರುತ್ತಾನೆ. ಬ್ರಹ್ಮ 
ಶಿವನಕಾಲಕ್ಕೆ ಶೈವಮತ ಸಂಬಂಧ ಚಳವಳಿಗಳು ಬಹೆಳ ವಾಗಿದ್ದ 
ವೆಂದು ತಿಳಿದುಬರುತ್ತದೆ. ಮೆರೆಮಿಂಡಯ್ಯನೆಂಬ ಶರಣನು ಕ್ರಿ. ಶ. 
೧೧೦೦ ರಲ್ಲಿ ಐಘೆಟದೂರ ರಾಮೇಶ್ವರಲಿಂಗ ಎಂಬ ಅಂಕಿತದಿಂದ ವಚನ 
ವನ್ನು ಬರೆದಿರುತ್ತಾನೆ. ಇದು ಬಸವೇಶ್ವರನ ಜನನಕ್ಕಿಂತ ಮುಂಚೆ 
ಆದಹಾಗಾಯಿಶು. ಆದುದರಿಂದ ವೀರಶೈವ ಮುತ ಪ್ರಸರಣದ ಕಾರ್ಯ 
ವನ್ನು ಬಸವೇಶ್ವರನೇ ಮೊದಲು ಮಾಡಿದಂತಾಗಲಿಲ್ಲ. ಅವನಿಗಿಂತಲೂ 
ಪೂರ್ವದಿಂದ ಪ್ರಾರಂಭವಾದಂತಾಯಿತು.. ಬಸವೇಶ್ವರನು ಮಾತ್ರ 


ನೀರೆಶ್ಶಿವ ಮತೆದಕಾಲ ರ 


ಬಹೆಳ ಚನ್ನಾಗಿ ನಡಿಸಿದರಿಂದ ದೊಡ್ಡಕೀರ್ತಿಯು ಬಸವೇಶ್ಷರಿನಿಗೆ 
ಬಂತು. ಕರೆಯ ಪದ್ಮರಸರು ಸ್ವಲ್ಪು ಹೆಚ್ಚು ಕಡಿಮೆ ಬಸವೇಶ್ವರನ 
ಸಮಕಳಕಾಲದವರು. ಇವರ ದೀಕ್ಸ್ಟಾ ಬೋಫೆಯೆಂಬ ಕನ್ನಡ ಗ್ರಂಥದಲ್ಲಿ 
ಲಿಂಗಧಾರಣ ಸಂಬಂಧವಾದ ಅನೇಕ ಆಗಮ ಶ್ಲೋಕಗಳು ಉದಾ 
ಹೃತವಾಗಿವೆ. ಬಸವೇಶ್ವರನು ಹೊಸದಾಗಿ ಲಿಂಗ ಧಾರಣ ಮತವನ್ನು 
ಕಲ್ಪಿಸಿದ್ದರೆ, ತತ್ನ್ಸಂಬಂಧನಾದ ಆಗಮಗಳು ಅಷ್ಟು ಜಾಗ್ರತೆಯಾಗಿ 
ಹುಟ್ಟಿ ಅಷ್ಟು ಜಾಗ್ರತೆಯಾಗಿ ಕೆರೆಪದ್ಮರಸರ ಕೃತಿಯಲ್ಲಿ ಉದಾಹರಿ 
ಸಲ್ಪಟಿವೆ? ಇದು ಅಸಂಭವವು. ಬಸವೇಶ್ವರನಿಗಿಂತಲೂ ಎನ್ಟೋ ಪೂರ್ವ 
ದಲ್ಲಿ ಆಗಮಗಳು ಏರ್ಪಸ್ಚಿರಬೇಕು. ಬಸವೇಶ್ವರನಿಗಿಂತಲೂ ಎಷ್ಟೋ 
ಪೂರ್ವದಲ್ಲಿ ವೀರಶೈವ ಮತ ಸಂಬಂಧವಾದ ಚಳವಳಿಗಳು ಹುಟ್ಟಿರಬೇಕು. 

ಮೆ|| ಆರ್‌. ನರಸಿಂಹಾಚಾರ್ಯರ ಕನಿ ಚರಿತ್ರೆಯಲ್ಲಿ ಬರೆದಿರುವ 
ಧಾರವಾಡ ಜಿಳ್ಚೆಯ ನರಗುಂದದ ಸಮೀಪದಲ್ಲಿರುವ ಹದಳಿಯ ಶಾಸ 
ನವನ್ನು ಬರೆದ ಕರ್ನರಸನ ವಿಷಯಕವಾದ ಪದ್ಯದಲ್ಲಿ“ ಸಾಹಿ ಸಕಲ 
ಲೋಕಾರಾದ್ಯನಾರಾಧ್ಯನೆಂದು” ಇತ್ಯಾದಿ ಸಂಬೋಧಿಸಿದೆ. ಈ ಕರ್ಪರಸನ 
ತಂದೆ ಮದನ ತಿಲಕವನ್ನು ಬರೆದ ಚದ್ರರಾಜನೆಂದು ಊಹಿಸಲ್ಪ 
ಟ್ಪಪೆ. ಈ ಚಂದ್ರರಾಜನು ತನ್ನಗ್ರಂಥದಲ್ಲಿ- ತನ್ನನ್ನೂ “ ಶಿನಶೀಲಂ, 
ಭವತೇಜಂ'' ಎಂದು ಬಕೆದುಕೊಂಡಿದ್ದಾನೆ, ಈ ಕಾರಣವಿಂದ ಇವರಿ 
ಬ್ಬರೂ ದ್ವಿಜರೆಂದು ಬರೆದುಕೊಂಡಿದ್ದಾಗ್ಯು ಇವರು ಶಿವಭಕ್ತರೆಂದು 
ಸ್ಪಷ್ಟವಾಗುತ್ತದೆ. ಇವರು ಇದ್ದದ್ದು ಕ್ರಿ. ಶ. ೧೦೭೯ ರನ್ಲಿ ಇವರು ಬಹುಶಃ 
ಆರಾಧ್ಯ ಬ್ರಾಹ್ಮಣ ರಾಗಿರಬೇಕು. ಏತಕ್ಕೆಂದರೆ ಮೇಲೆ ಕಂಡಂತೆ ಆರಾ 
ಧ್ಯಕೆಂದು ಹೇಳಲ್ಪಟ್ಟಿವಿ ಇದೂ ಅಲ್ಲದೆ ಇವರು ದೇವಶಕ್ತಿ ಸಂಡಿತ, 
ಜ್ಞಾನಶಕ್ತಿ ಪಂಡಿತರೆಂಬವರ ವಿಷಯಯವಾಗಿ ಶಾಸನದಲ್ಲಿ ಸೂಚಿಸಿ 
ದ್ದಾರೆ. ಈ ಜ್ಞಾನ ಶಕ್ತಿ ಪಂಡಿತರಿಗೆ ಜ್ಞಾನ ಶಕ್ತಿ ದೇವರೆಂದೂ ಕೂಡ 
ಬೇರೆ ಹೆಸರೂ ಶಾಸನದಲ್ಲಿ ಬರೆಯಲ್ಪಟ್ಟಿದೆ. ಇವರೆಲ್ಲರೂ ಲಿಂಗ ಢಾರಿ 
ಗಳಾದ ಆರಾಧ್ಯ ಬ್ರಾಹಣರೆಂದು ನನಗೆ ತೋರುತ್ತದೆ. ಅನೇಕ ವಿಷ 
ಯಗಳು ಆಚ್ಛಾದಿತವಾಗಿ ಹೋಗಿ ಬಿಟ್ಟಿವೆ. ಇದೆಲ್ಲವೂ ವೀರಶೈವ 
ಮತದ ದೌರ್ಭಾಗ್ಯವೇ ಸರಿ, ಜ್ಞಾನಶಕ್ತಿ ಪಂಡಿತರ ಮಠ್ತ ಕ್ರಿಯಾಶಕ್ತಿ 
ಪಂಡಿತರ ಮಠ, ಎಂದು ಮೊದಲಾಗಿ ಮೇಲೆ ಕಂಡವರ ಕಾಲದಲ್ಲಿ 
ಇದ್ದುವೆಂತಲೂ ಇವು ವೀರಶೈವ ಮಠಗಳಾಗಿದ್ದನೆಂತಲೂ ಇವುಗಳಿಗೆ 


೬೦ ಶಿವಾನುಭವ 


ವೀರಬಣಂ ಜಿಗರು ಪೋಷಕರಾಗಿದ್ದರೆಂತಲೂ ಇವರುಗಳ ಹೆಸರಗಳ 
ಸಮೇತ ಬಹುದಿನಗಳ ಹಿಂದೆ" ಸ್ಟಾರ ಪತ್ರಿಕೆಯಲ್ಲಿ ಲೇಖನವು 
ಬಂದಿತ್ತು. ಅದು ಈಗ ನನಗೆ ಶಿಕ್ಕಲಿಲ್ಲವಾಗಿ ನನಗೆ ಹೆಚ್ಚಿಗೆ ಬರೆಯುವದಕ್ಕೆ 
ಅವಕಾಶವಾಗಲಿಲ್ಲ. ಮೇಲೆ ಹೇಳುವ ಜ್ಞಾನ ಶಕ್ತಿ ಪಂಡಿತರು, ದೇಶಶಕ್ತಿ 
ಪಂಡಿತರು ಆ ಮಠಗಳವರೇ ಆಗಿರಬೇಕೆಂದು ನಾನು ಊಹಿಸುತ್ತೇನೆ' 
ಆದರೆ ಇನ್ನೂ ಹೆಚ್ಚಿನ ಪರಿಶೋಧ ನಡೆದು ಅನೇಕ ವಿಷಯಗಳು 
ಹೊರಬೀಳುವ ವರೆಗೂ ಗಟ್ಟಿಯಾಗಿ ಹೇಳುವದಕ್ಕೆ ಬರುವದಿಲ್ಲ. ಪರಿಶೋ 
ಧಕರು ಒಂದು ವಿಷಯವನ್ನು ಮನಸ್ಸಿನಲ್ಲಿ ಭದ್ರನಾಗಿಟ್ಟುಕೊಳ್ಳ ಬೇಕು: 
ಶ್ರೀ ಬಸನೇಶ್ವರನಿಗಿಂತಲೂ ಹಿಂದಕ್ಕೆ ಮೂರುನೂರು ವರ್ಷಗಳಕಾಲ 
ಲಿಂಗಧಾರಣ ಮತಸಂಬಂಧವಾದ ಚಳವಳಿಗಳು ಆವರಣದೊಳಗೆ 
ಬಹಳವಾಗಿ ನಡೆದಿರುತ್ತವೆ. ಅಂದರೆ ತ್ರೀ ಶಂಕರಾಚಾರ್ಯರ ಕಾಲ 
ದಿಂದ ಹಿಡಿದು ಶ್ರೀಬಸವೇಶ್ವರರ ಕಾಲದ ವರೆಗೂ ಅನೇಕ ಕಾರ್ಯ 
ಕರಣಗಳು ನಡೆದು ಹೋಗಿರುತ್ತವೆ. ಅವು ಎಂತವುಗಳೆಂಬುವದಕ್ಕೆ 
ಭೂಕಂಪದಿಂದ ಭೂಮಿಯೊಳಗೆ ಅವಿತುಹೋದ ಪಟ್ಟಿಣಗಳತೆ ಅವು 
ತಕ್ಕಪ್ರಮಾಣಗಳು ಕೈಗೆ ಶಿಗದೆ ಎಲ್ಲಿಯೋ ಅಡಗಿ ಹೋಗಿರುವದ 
ರಿಂದ ಏನು ಹೇಳುವದಕ್ಕೂ ಬರುವದಿಲ್ಲ. ಭೂಕಂಪದಿಂದ ಹೊರಬಿದ್ದ 
ಕೆಲವು ಗುಡ್ಡ ಬೆಟ್ಟಿ ಮರಗಳಂತೆ ತ್ರೀ ಬಸವೇಶ್ವರ ದೇವರ ಕಾಲದ 
ಚಳವಳಿಗಳು ಮಾತ್ರ ಕಣ್ಣಿಗೆ ವಿಸ್ತಾರವಾಗಿ ಕಾಣಿಸುತ್ತವೆ. ಹಿಂದಿನ 
ಮೂರುನೂರು ವರ್ಷಗಳ ಕಾಲವನ್ನೂ ವೀರಶೈವ ಶೋಧಕರು ಚೆನ್ನಾಗಿ 
ಪರಿಶೋಧಿಸಬೇಕು. ಪರಿಶೋಧಿಸಿದಲ್ಲಿ ಅನೇಕ ಗುಪ್ತ ವಿಷಯಗಳೂ, 
ಆಶ್ಚರ್ಯಕರವಾದ ವಿಷಯಗಳೂ ಹೊರಬಿದ್ದು ಜನರ ಮನಸ್ಸಿಗೆ 
ಹೊಸಬೆಳಕನ್ನೂ ಅತ್ಯಾನಂದವನ್ನೂ , ಉಂಟುಮಾಡ ಬಹುದು. 





ಪಂಚಾಕ್ಷರ ರಗಳೆ ೬ 


ಹಂಫೆಯ ಹರೀಶ್ವರಕೃತ ರಘುಟಾ ಪ್ರಬಂಧದೊಳಗಣ 
ಪಂಚಾಕ್ಟರ ರಗಳೆ. 


(ಈ ಶಂಭುಲಿಂಗ ಸ್ವಾಮಿಗಳು ಹಿರೇಮಠ ವಿಜಾಪುರ ಇವರು 
ಕಳಿಸಿದ್ದು.) 


ಶೀಮತ್ಸಂಚಾತ್ತರೀ ಮಂತ್ರದ ನಿಜಸಾಮರ್ಥ್ಯಮಂ ಬಣ್ಣಿಸಲ್ಲು । 
ತ್ರಾಮೂದಿ ಪ್ರೌಢದೇವ ಪ್ರತತಿಗರಿದೆನಲ್ಮರ್ತೃದೋಳ್‌ ಭಕ್ತಿ ಮಾತ್ರಂ॥| 
ಸಾಮಾನ್ಯಂಬಂಣಿಪೆನೆನೆ ಪರಿಹಾಸಾಸ್ಪದಂ ಪ್ರೀತಿಯಿಂದಂ। 
ಪ್ರೇಮಂ ಕೈಮಿಕ್ಕು ಬಲ್ಲಂದದಿ ಪೊಗಳ್ಹಪೆನಾಂ ಶ್ರೀ ನಿರೂಪಾಕ್ಸಲಿಂಗಂ |೧! 
ರಗಳೆ! ಶ್ರೀಗುರು ಶಂಕರ ದೇವರ ದಯೆಯಿಂ । ರಾಗದಿ ಮಾದರ ಸರ 
ಘನ ಕೃಪೆಯಿಂ | ಗುರು ಹಂಪೆಯ ಮಾದರಸರ ದಯೆಯೋಳ್‌ | ವರ 
ಪಂಚಾಕ್ಷರಿಯಂ ಧಾರುಣಿಯೋಳ್‌ | 
ಬಣ್ಣಿಸಿದಂ ಹಂಸೆಯ ಹರಿದೇವಂ | ಬಣ್ಣಿಸಲಳವಲ್ಲ ಲ್ಲತಿ ಭಾವಂ | 
ಆದೊಡೆ ಮೆನಗುಳ್ಳಂತುಟುಮತಿಯೋಳ್‌ । ಸಾದರದಿಂ ಬಣ್ಣಿಸುವೇಂ 
ಕೃತಿಯೋಳ್‌ | 
ಶ್ರೀ ಪಂಪಾಪುರ ದರಸನನಾಮಂ । ಭಾಪುರೆ ಶರಣರ ಪರಮಪ್ರೇಮಂ | 
ಹರಭಕ್ತರನುನ್ನರಿಸಭಿಮಾನಂ | ಶರಣರ ನೊಲನಿಂ ಪೊರೆವಭಿಮಾನಂ। 
ನೋಡೆ ಅಕಾರ ಉಕಾರ ಮಕಾರಂ । ಕೂಡಲ್ಪಿಂದು ಸಹಿತ ಮೊಂಕಾರಂ। 
ತುದಿಯೊಳು ನಮಃ ಶಿವಾಯೆನುತಿರ್ಪುದು। ಮದನಾರಿಯನೊಲವಿಂ 
ಪಿಡಿತರ್ಪುದು । 
ವೇದದ ಮಾಕಿ ಪಿಶಂ ಸಂಚಾಕ್ಷರಿ | ವೇದನಿದಾನಂ ಶ್ರೀ ಪಂಚಾಕ್ಷರಿ, । 
ವಿಸ್ತ್ರತವೆಲ್ಲ ರೊಳುಂ ಪಂಚಾಕ್ಷರಿ । ಶಾಸ್ತ್ರದ ಸರ್ವಸ್ವಂ ಪಂಚಾಕ್ಷರಿ । 
ಸಕಲ ಪುರಾಣಡೊಳುಂ ಪಂಚಾಕ್ಷರಿ। ಸಕಲಸ್ಮೃೃತಿಗಳೊಳುಂ ಪಂಚಾಕ್ಷರಿ, 
ಮಂತ್ರದ ತಂತ್ರದಗತಿ ಪಂಚಾಕ್ಷರಿ । ಯಂತ್ರದ ಯಾಗದಗತಿ ನೂನಂ. 


೬೨ ಶಿವಾನುಭವ 


ಪಂಚಾಕ್ಷರಿ ಶುದ್ಧಗೆ ಯೊಳಗೆಲ್ಲಂ । ಪಂಚಾಕ್ಷರಿ ಮೋದುವದಿಳೆಯಲ್ಲಂ। 
ಕಡೆಯೋಳ್ಪ ಪಂಚಾಕ್ಷರಿಯೇ ವಿಧಾನಂ। ಬಿಡದೆ ಸಮಾಾಪ್ತವೆನಿಪ್ಪುದು 
ನೂನಂ । 
ಅದರಿಂ ಸಂಚಾಕ್ಷರಿಯೇ ಸತ್ಯಂ । ಸದಮಲ ಪಂಚಾಕ್ಷರಿಯೇ ನಿತ್ಯಂ। 
ಸಂಚಾಕ್ಷರಿ ನರಮನ ಸರಮಾರ್ಥಂ । ಪಂಚುಕ್ಷರಿ ಜಿಸ್ಕೈಯ ಪುಸ್ಯಾರ್ಥಂ। 
ಪಂಚಾಕ್ಷರಿ ಶಿವಭಕ್ತಿಸ್ಟಾರ್ಥಂ । ಸಂಚಾಕ್ಷರಿ ಕರುಣಾ ವೃತ ತೀರ್ಥಂ। 
ಗಿರಿಜಾದೇವಿಯ ಗುರುಪಂಚಕ್ಷರಿ। ಹರಿಬೊನ್ಮ ರಸ,ರತರು ಸಂಚಾಕ್ಷರಿ। 
ಗಣಪತಿ ಗುಹರನು ಮತಿ ಪಂಚಾಕ್ಷರಿ | ಗಣಸಂಕುಳ ದುನ್ನತಿ 
ಪಂಚಾಕ್ಷರಿ। 
ಮುನಿಗಳ ಮುಕ್ತಿಯ ಬೆಳೆಸಂಚಾಕ್ಷರಿ। ಮನುಗಳ ಚಿತ್ತದಕಳೆ ಪಂಚಾನ್ಷರಿ। 
ಶಿವನ ನಿನಾಸಂ ತ್ರೀ ಪಂಚಾಕ್ಷ್ಟರಿ। ಭವನ ಪರಾನಂದಂ ಪಂಚಾಕ್ಷರಿ। 
ಶರ್ವನ ಪಂಚ ಮುಖಂ ಪಂಚಾಕ್ಷರಿ, ಶಿರ್ವನ ಸಾಮರ್ಥ್ಯ್ಯಂ ಪಂಚಾಕ್ಷರಿ। 
ಈಶ್ವರ ಜಸವಾಲೆಯೆ ಪಂಚಾಕ್ಷಂ। ಶಾಶ್ವಿತ ಸುಖಲೀಲೆಯೆ ಪಂಚಾಕ್ಷರಿ। 
ಶಿವಸರ್ವಾವಯವಂ ಪಂಚಾಕ್ಷರಿ। ಶಿವನ ಮನೋಹರವೀ ಪಂಚಾಕ್ಷರಿ, 
ಶಿವಕರ್ಣಾಭರಣಂ ಪಂಚಾಕ್ಟರಿ। ಶಿವನಂತಃಕರುಣಂ ಪಂಚಾಕ್ಷರಿ 
ಪಂಚಬ್ರಹ್ಮಂ ತ್ರೀಪಂಚಾಕ್ಷರಿ। ಸಂಚಾಚಾರ್ಯರತನು ಪಂಚಾಕ್ಷರಿ 
ಸತ್ಯದ ಸಾಕಾರಂ ಪಂಚಾಕ್ಷರಿ: ನಿತ್ಯದ ನಿಳಯಂ ತ್ರೀ ಪಂಚಾಕ್ಷರಿ। 
ಶರಣಾಳಿಯ ಸುರತರು ಪಂಚಾಕ್ಷರಿ ಹರನಂತೋರುವ ಗುರುಪಂಚಾಕ್ಷರಿ। 
ಜ್ಞಾನಲತೆಯಕಂದಂ ಪಂಚಾಕ್ಷರಿ। ನಾನಾರುದ್ರಸದಂ ಸಂಚಾಕ್ಷರಿ। 
ಪಂಮಜ್ಯೋತಿರ್ಲತೆ ಪಂಚಾಕ್ಷರಿ ಪರಮ ಪವಿತ್ರಂ ಶ್ರೀಸಂಚಾಕ್ಷರಿ। 
ಪರಮ ಧ್ಯಾನದಕೊನೆ ಪಂಚಾಕ್ಷರಿ। ಪರತತ್ವದ ನಲೆವನೆ ಪಂಚಾಕ್ಷರಿ। 
ಅಘಕುಲವನದಾವಂ ಪಂಚಾಕ್ಷರಿ ಅಘಹರ ನತಿಭಾವಂ ಪಂಚಾಕ್ಷರ॥ 
ಆಕ್ಷರ ಕುಲಬೀಜಂ ಪಂಚಾಕ್ಷರಿ। ರಕ್ಷೆಗೆ ರಕ್ಸಾನಿಧಿ ಸಂಚಾಕ್ಷರಿ! 
ಶಬ್ದಬ್ರಹ್ಮ ೦ ಶ್ರೀ ಪಂಚಾಕ್ಷರಿ! ಶಬ್ದಾಮೃತರಸವೀ ಪಂಚಾಕ್ಷರಿ! 
ಪ್ರಣಮದ ಚೂಡಾಮಣಿ ಪಂಚಾಕ್ಷರಿ ಪ್ರಣಮ ಲತಾಫಲವೀ ಸಂಚ್ಛಾಕ್ಷರಿ। 
ಶಿವವಿಸ್ತಾರಂ ಶ್ರೀ ಪಂಚಾಕ್ಷರಿ, ಶಿನನ ಸುಖಾಕಾರಂ ಸಂಚಾಕ್ಷರಿ। 


ಪಂಚಾಕ್ಷರ ರಗಳೆ ಸ್‌ 


ಸಕಳಾಗವನ.ಡದೊಳಗಿಂತಿದೆ ಮ. ಖ್ಯಂ। ಸಕಳಾಧ್ವರದೊಳಗಿದೆ ತತ್ವಾಖ್ಯಂ। 
ಎಲ್ಲಿದ್ರಾದೊಡೆ ಮಿದನುಚ್ಛ್ರಪು22; ಎಲ್ಲಾ ಕಾಲಜೊಳೊಲ್ಬುಚ್ಛ ಸಿಂಪುದು! 
ಸರ್ವ ಕ್ರಿಯಗಳೊಳುಂ ಜನಮಿಸ್ಪುದು। ಸರ್ವ ರಾಧನೆಯೋಳ್‌ ಜಪವಿ 
ಪ್ಪುದು| 
ಸಂಚಮಹಾ ಪಾತಕ ಪರಿಹಾರಂ। ಸಂಚಿತ ದುಷ್ಕರ್ಮಾಳಿ ನಿವಾರಂ। 
ಕುಲಕೋಟಯ ನೊಲವಿಂದುದ್ದರಿಪುದು। ಸಲೆ ಶಿವಸಾಯೋಜ್ಯವ ನೊಲಿ 
ದೀವುದು। 
ಸಿದ್ಧಿಗೆ ಸಿದ್ಧಿ ಕರಂ ಪಂಚಾಕ್ಷರಿ। ಬುದ್ಧಿಗೆ ಭೂಷಣವೀ ಪಂಚಾಕ್ಷರಿ! 
ಸರ್ವಾಧಿಕ್ಯ ತ್ರೀ ಪಂಚಾಕ್ಷಂ। ಸರ್ವ ಸುಲಭವಹ ಶ್ರೀ ಪಂಚಾಕ್ಷರ। 
ಸ್ಥೂಲಂ ಸೂಕ್ಷ್ಮಂ ತ್ರೀಪಂಚಾಕ್ಷರಿ। ನೀಲಗಳನ ನಿಜ ಶ್ರೀ ಸಂಚಾಕ್ರರಿ। 
ಭಕ್ತರ ಭಕ್ತಿಯ ನೆಲೆ ಪಂಚಾಕ್ಷರಿ। ಭಕ್ತರ ಭಾಗ್ಯದ ಬೆಳೆ ಪಂಚಾಕ್ಷಂ | 
ಶರಣರ ಪರುಷದ ಖಣಿ ಪಂಚಾಕ್ಷರಿ । ಶರಣರ ಚಿಂತಾಮಣಿ ಪಂಚಾಕ್ಷರಿ, 
ತ್ರೈಲೋಕ್ಯಕೃಧಿ ಸತಿ ಸಂಚಾಕ್ಷರಿ । ಭಾಳಾಕ್ಷನ ಮುಖತಲೆ ಪಂಚಾಕ್ಷರಿ ! 
ಗುರುಪದವಶ್ಯಂ ತ್ರೀ ಪಂಚಾಕ್ಷರಿ। ದುರಿತನಿನಾಶಂ ಶ್ರೀ ಪಂಚಾಕ್ಷರಿ | 
ಮರೆದ:ಚ್ಚರಿಸಲ್ಲುಖ ಫದವೀವುದು । ಅರಿದುಚ್ಚ೦ಸಲ್ಸುರ ಸಷದವೀನುನು । 
ಸದನಿಂ ನಿನೆದಡೆ ಗಣಸದ ವೀವುದು। ಮುದದಿಂನನೆದಡೆಶಿವನಂಮಾಳ್ಬುದ; 
ಸಂಪದವಖಿಳಸದಂ ಪಂಚಾಕ್ಷರಿ ; ಇಂಪಂಸೂಸುವ ಸುಧೆ ಪಂಚಾಕ್ಷರಿ! 
ಅಣಿಮಾದ್ಯಷ್ಟ ಗುಣಂ ಪಂಚಾಕ್ಷಂ । ಕ್ರಿಣಯನರಾಜಗೃಹ ಸಂಚಾಕ್ಟರಿ । 
ಉರುತರ ಪರಮಪದಂ ಸಂಚಾಕ್ಷರಿ | ಸರಲಿಂಗಂ ಸರವೀ ಪಂಚಾಕ್ಷರಿ । 
ಮಂತ್ರದ ಮಂತ್ರಂ ಶೈವದ ಶೈವಂ । ಮಂತ್ರ ಮುಖ್ಯ ಕಥಿದೈವಂದೈವಂ | 
ಸತ್ಯದಸತ್ಯಂ ತ್ರೀ ಪಂಚಾಕ್ಷರ | ಸತ್ಯದನಿಳಯಂ ಘನ ಪಂಚಾಕ್ಟರಿ। 
ಅತ್ಯಧಿಕಂ ಸದ್ಗತಿ ಪಂಚಾಕ್ಷರಿ। ಅತೃನುನಮ ಮೂಜಿ ತ ಪಂಚಾಕ್ಷರಿ! 
ಜನನ ಮರಣರಹಿತಂ ಪಂಚಾಕ್ಷರಿ | ಅನವಧಿಸರಮಹಿತಂ ಪಂಚಾಕ್ಷರಿ । 
ಗುರು ಪಂಚಾಕ್ಷರಿ। ಸಿರಿ ಪಂಚಾಕ್ಷಂ। ಗತಿ ಪಂಚಾಕ್ಷರಿ। ಮತಿ ಪಂಚಾಕ್ಷರಿ। 


ಶೃತಿ ಪಂಚಾಕರಿ। ಸ್ಕ್ರೃತಿ ಪಂಚಾಕ್ಷರಿ। ದಯ ಪಂಚಾಕ್ಷರಿ। ಜಯ ಪಂಚಾ 
“A [99 
ಕರಿ ॥ 
೦೫. 


ಹಳ ಶಿವಾನುಭನ 
॥ ಜಯತು ಜಯತು ನಮಸ್ತೇ ನಮಸ್ತೇ ॥--॥ 
ಕಂದ॥ ಸುರನರ ಪನ್ನಗ ವಿದ್ಯಾ। 
ಧರರೋಳ್‌ ಪಂಪಾಧಿ ನಾಥನ ನಾಮಂ ಪಂಚಾ ॥ 


ಪನಿ ಪ ಹನಿ ಹ 
ಸರಿ ಪಂಚಾಕ್ಷರಿ ಪಂಚಾ । 


ಸ್ಲರಿಯಲ್ಲದೆ ಮತ್ತೆ ಬೇಕೆ ಮಂತ್ರ ಮದುಂಟಖೇ |೬| 


ಘಈರಾಆತುಕ್ತ 


ವಾನುಭೆನದ ಕಾರ್ಯಗಳು ೬೫ 


ಶಿವಾನ:ಭವದ ಕಾರ್ಯಗಳು 





ವಾಚಕರಿಗೆ ಹ ಕ್‌ ಗತವಾಗಿರುವ ಈ ಶಿಎನುಭವ ಪಕಿಕೆಯ ಸ 
ಬೆ ಯೊಂದಿಗೆ ಅದರ ಎಜೆ: ವರ್ಷವು ಮುಗಿಯಿತು ಈ ಪತ್ತಿಕೆಯು 


Ks ವಕಿಗೆ ಸಿನಿೀಫ್ಲೆಕೆಯಿಂನ ತನ್ನ ನು ನಡಿ.ಲಿಿತ್ಸೆ ಶಕ್ಕ 

ಮಗು ಮ್ರ PA 

ಮಾಡದ್ದಕ್ಕೆ ಎ ವ್ರ ಪರಮಾತ್ಮನನ್ನು * ನನ್ಯ ಭಾವ 'ದಿಂದ ಬೇಡಿಕೊಳು 
COS | ನಷ ¥ 

ತ್ರ ನಾವು ಕೈಕೊ:ಡ ಈ ಕಾರ್ಯವು ಒಹಳ ತೊ:ದನಿ ಯುಳ್ಳ 22, 

ಆದರೂ ಈ ಅಲ್ಪುವಧಿಯ; ಸ ಸೇ ಇದು ಜನರ ವ ನಸ್ಸಿನ ಮೇತೆ 
ತಣ ತ್‌ ಮ c ಕ್‌ 

ಉತ್ತಮ ತ:ವಾಸ ಪರಿಣಾಮ ಮಾಡತತ್ತಿನ್ದರ ಬನ ಗಳ. ಈಗ ಸ್ಪ; 

ತ್ರಿ 


ಕುರಿತು ಅಪೇಕ್ಷೆಯನ್ನು ಹೊಂದಲಿಕ್ಸಿ ಕಾರಣವಾಗಿದೆ. ಈ ೬ವಧಿ 
ಯಲ್ಲಿ ಶಿವಾನುಭವ ಪತ್ರಿಕೆಯಿಂದ ಯಣವ ಯ SRS ಜರಿ 
ಗಿದವೆಂಬದನ್ನು ಜನರ ಮುಂಸೆ ಇಡು ನರು ಸ ಹ ವಿರುವದ 
ರಿಂದ ಅವುಗಳನ್ನು ಇಲ್ಲಿ ಸ್ಥೂಲ ರೀತಿಯಂದ ವಿವರಿಸಲು ಯತ್ನಿಸು 
ತ್ನೇವೆ. 
ಒ~ವಿ 

ಧಾರ್ಮಿಕ ತತ್ಸಗಳ ವಿವೇಚನೆ. 


ವೀರಶೈವ ಧಾರ್ಮಿಕ ವಾಜ್ಮಯಕ್ಕ ಶಿವಾನುಭವನೆಂಬಹೆಸರು ಇಡೆ. 
ಈ ಹೆಸರನ್ನೇ ಬಸವಾದಿ ಪ್ರಮಥರು ಉಪ ಯೋಗಿಸಿದ್ದಾರೆ, ಅದಕೆ ಈ ಶಿವಾ 
ನುಭವದ ಮರ್ಮಗಳು ಇನ್ನೂ ಬಹಿರಂಗ ಗೊಳಿಸಲ್ಪ ಟ್ವರುವದಿಲ್ಲ ಇವು 
ಗಳ ಬಹಿರಂಗ ವಿವೇಚನೆಗಳು ಮಾತ್ರ ಕೆಲವು ಕದ್ಲೃಹಸ್ಟರಿಂದ ಈ ಪತ್ರಿಕೆ 
ಯಲ್ಲಿ ಮಾಡಲ್ಪಟ್ಟರುತ್ತನೆ. ಇವರಲ್ಲಿ ತ್ರೀಸಂಗೆನಬಸವ ಸ್ವಾನಿ:ಗಳು ಬಂಢ 
ನಾಳ ಮತ್ತು ಶ್ರೀಶಂಭುಲಿಂಗೆ ಸ್ವಾಮಿಗಳು ಹರೇಮಠ ನಿಜಾನುರ ಇವರು 
ಬರೆದ ಲೇಖಗಳು ಬಹು ಉತ ತಮವಾಗಿರುತ್ತವೆ. ಹೀಗೆ ಶಿವಾನುಭವ 

ಶ್ರದ ಸಾಮಾನ್ಯ ವಿವೇಚನೆ ಯಲ್ಲದೆ ಅದಕ್ಕೆ ಸಂಬಂಧಿಸಿದ ಆನೇಕ 
ಸ ಓಒಗ್ಗೆಯೂ ಆನೇಕ ವಿದ್ವಜ್ಜನರು ಸ್ವ ತಂತ್ರ ಲೇಖಗಳನ್ನು ಇಡ 
ಕಲ್ಲಿ ಬರೆದಿರುವರು, ಮಿ ಸಾನಟಿಯನರು 4( ರಿಂಗ ಹೋದಕೆ ಆತ್ಮ 


೬೬ ತಿವಾನುಭವೆ 


ಘಾತ ಮಾಡಿಕೊಳ್ಳ ಬಹುದೋಲಿ' ಎಂಬ ವಿಸಯವನ್ನು ತೆಗೆದುಕೊಂಡು 
ಲಿಂಗದ ಸ್ವರೂಪದ ಬಗ್ಗೆ ಬಹು ವಿಕೃತ ಲೇಖಗಳನ್ನು ಬರೆದಿರುವರು. 
ಇದೇ ಮೇರಿಗೆ ಇಷ್ಟ ಲಿಂಗ, ಪ್ರಾಣ ಲಂಗ, ಇವುಗಳ ಪರಸ್ಪರ ಸಂಬಂಧ್ಯೆ 
ಅವುಗಳೂ ಸಟ ಉತ್ಕಕ ಪೂಜ, ಇಪ್ಪತ್ತೊಂದು ದೀಕ್ಷಗಳು 
ದೇವರು ಒಬ್ಬನೇ ಇವ್ನನೆ, ಇನೇ ಮೊದಲಾದ ಅನೇಕ ವಿಷಯಗಳ 
ಬಗ್ಗೆ ಮಹತ್ವದ ಲೇಖಗಳು ಬಂದಿನೆ. ಇದರಂತೆಯೇ ಬಸವೇಶ್ವರನ 
ನೈತಿಕ ತತ್ವಗಳು, ಪಂಚಾಚಾರಗಳು, ಕಾಯಕಗಳು ಈ ವಿಷಯಗಳ ಬಗ್ಗೆ 
ಅಧುನಿಕ ವಿವೇಚನಾತ್ಮತ ಪದ್ಧತಿಯಿಂದ ವಿಸ್ಪ್ರೃುತ ಲೇಖಗಳು ಶಿವಾ 
ನುಭವದ ಜೇಕೆ ಬೇರೆ ಸಂಚಿಕೆಗಳಲ್ಲಿ ಬಂದಿವೆ. ವೀರಶೈವ ಧರ್ಮದ 
ಉಸ್ಚತಶ್ಚಗಳು ಬಹುತರವಾಗಿ ಸಾಮಾನ್ಯ ಜನರಿಗೆ ತಿಳಿಯುವದು 
ಕಠಿಣವಿರುತ್ತದೆ ಆದರೂ ಇವುಗಳು ಎಲ್ಲರಿಗೂ ತಿಳಿಯುವಂತೆ ಆದಷು 
ಸುಲುಭ ಜಣಇಸೆಯಲ್ಲಿ ವಿವರಿಸಲು ನಾವು ಯತ್ನಿಸುತ್ತ ಬಂದಿದ್ದೇವೆ, 
ಕತಿಹಾಸಿಕ* ಶೋಧಗಳು 


ವೀರಕ್ಳಿವ ರಾಜ ಮನೆತನಗಳ್ಳು ಧಾರ್ಮಿಕ ಮತ್ತು ರಾಜ 
ಕೇಯ ಪುರುಷರುಗಳು ಇವರ ಇತಿಹಾಸವನ್ನು ಶೋಧಿಸಲು ನಾವು 
ಆತ್ಯಂತ ಪ್ರಯತ್ನ ಬಟ್ಟಿದ್ದೀವೆ. ಇವರ ಬಗ್ಗೆ ನಮಗೆ ಉಪಲಬ್ಧ ವಿದ್ವ 
ಸಂಗತಿಗಳನ್ನು ಒತ್ತಟ್ಟಿಗೆ ಸಂಗ್ರಹಿಸಿ, ಅವುಗಳ ನಿಜಾಂಶವನ್ನು ಕಂಡು 
ಹಿಡಿದು ಅನೇಕ ಲೇಖಗಳನ್ನು ಬಕಿದಿರುವೆವು. ಇದು ಶಿವಾನುಭವವು 
ಮಾಡಿದ ೨ನೇ ಮಹತ್ವದ ಕಾರ್ಯವು. ಬೀಳಿಗಿ ರಾಜ್ಯದ ಅಸ್ತಿ 
ತ್ರನು ಕರ್ನಾಟಕಕ್ಕರಿಗೆ ಬಹುತರ ಯಾರಿಗೂ ಗೊತ್ತಿದ್ದಿಲ್ಲ ಅದರೆ 
ಇನರ ಪರಿಚಯವನ್ನು ಶಿವಾನುಭವವು ಕರ್ನಾಟಕಕೃರಿಗೆ ಮೊದಲು 
ಮಾಡಿಕೊಟ್ಟಡಿ «« ಬೀಳಗಿ ಅರಸುಗಳ ವಂಶಾವಳಿ '' ಎಂಬ ಕಾವ್ಯವು 
ಶ್ರೀ] ಬಿ. ರಾಮರಾವ ಎವ, ಎ, ಮದ್ರಾಸ ಇವರಿಂದ ಶೋಧಿಸಲ್ಪ 
ಬ್ಬದ್ದು, ಅದು ಶಿವಾನುಭವದಲ್ಲಿ ಅಚ್ಚುಗುತ್ತಲಿದೆ. ಆದರಲ್ಲಿ ಅನೇಕ ಐತಿಹಾ 
ಸಿಕ ವಿಷಯಗಳು ತುಂಬಿ ಹೋಗಿವೆ. ಕೆಳದಿ ಮತ್ತು ಸ್ಟಾದಿ ಅರಸರು 
ಕರ್ನಾಟಕದಲ್ಲಿ ಎಷ್ಟು ಮಹತ್ತರವಾದ ವಾಜ್ಮಯಾತ್ಮಕ, ಆರ್ಥಿಕ, 
ರಾಜಕೀಯ ಕಾರ್ಯಗಳನ್ನು ಮಾಡಿರುವರೆಂಬದರ ಬಗ್ಗೆ ಅನೇಕ ಲೇಖ 

೧ 

ಗಳು ಶಿವಾನುಭವದಲ್ಲಿ ಬಂದಿವೆ. 


ಶಿವಾನುಭವ ಕಾಯ: 

ಭವನ ಕಾರ್ಯಗಳು ೬೫ 

ಸ ಪ ಚ ಸ 

ಇದರಂತೆಯೇ ಆನೇಕ ವಿ:ರಕ್ಸಿನ ರಾಜಕೀಯೆ ಮಹಾಪುರುಷರ 
ಚ೯ತ್ರಗಃೂ ಇದರಲ್ಲಿ ಬಂದಿತೆ. ಶಿವಾಜಿಯನ್ನು ಸೋಲಿಸಿದ ಬೆಳವಡಿ 
ಲ್ಲವ್ರಾ ೦ಗಬೇಬಡೆಂಡನ್ನು ಹಿಂದಕ್ಕೊತ್ತಿದ ಬಿನಿನೂಕನೆ 
ನ್ನಮ್ಮಾಜಿಯ, ಟೀನುನಿನೊಡನೆ ಅನೇಕ ವರ್ಷ ಕಾದಾಡಿ ಕೊಡಗು 
ಜೃವನ್ನು ಸಂರಕ್ಷಿಸಿದೆ ಮಹಾ ವೀರನಾದ ವೀರರಾಜೆೇಂಸ್ರನು, ರಾಜ್ಯ 
ಕಾರಳಾರ ದುಂಂಧರನಾವ ಸುರಪುರದ ನಿಸ್ತೀವೀರಸ್ರನು ಈ ಮಹಾ 
ವಿಭೂತಿಗಳ ಚಂತ್ರೆಗಳು ಕರ್ನಾಟಿಕಸ್ತರಿಗೆ ಈ ಮೊದಲಿಗೆ ಯಾರಿಗೂ 
ಗೊತ್ತಿರಲಿಲ್ಲ. ಆನರೆ ಶಿವಸನುಭವವು ಅವರ ಅರಿಕೆಯನ್ನು ಮೊದಲು 
ಮಾಡಿಕೊಟ್ಟಿದೆ. 

ಇದರಂತೆಯೇ ಕಲವು ಧಾರ್ಮಿಕ ಮಹಾಪುರುಷನ ಚರಿತ್ರಿಗಳೂ 
ಶೊಧಿಸಲ್ಪಹ್ಟಿರುವವು, ಪೇಶ್ರೆಯವರಿಂದ ಅತ್ಯಂತ ಮನ್ನಣೆಯನ್ನು ಹೊಂ 
ದಿದ ಗಲಗಲಿಯ ಬಷವಲಿಂಗ ಸ್ವಾಮಿಗಳು ಸಾಧು ಶಿರೋಮಣಿ 
ಯಾದ ಕಡಕೋಳ ಮಡಿನಾಳಪ್ಸನವರು, ಸಂಸ್ಥಾನಿಕರಿಂದ ಆದರಿಸ 
ಲೃಟ್ಟ ದುರದುಂಡಿಯ ಶಿವಲಿಂಗೇಶ್ವರರು ಇವರುಗಳ ಇತಿಹಾಸವು ಈವ 
ಕೆಗೆ ಅಪರಿಚಿತವಾಗಿದು ಅವರ ನಿಜವಾದ ವ್ಲಕ್ತಾಂತಗಳು ಈ ಪತಿ 

ದಿ ೪ ಪ 

ಕೆಯ ಮೂಲಕ ಪ್ರಸಿದ್ಧಿಸಲ್ಪಟ್ಟಿವೆ. ಅದರಂತೆಯೇ ವೀರಶೈವ ಶಿವಶ 
ರಣ ಶ್ರೀಷ್ಠ೦ಾದ ದೇವರ ದಾಸ್ಮಯ್ಯ ಮತ್ತು ಹರಳಯ್ಯ ಮಧುವಯ್ಯ 
ಗಳ ಚರಿತ್ರೆಗಳೂ ಇದರಲ್ಲಿ ಬಂದಿವೆ, 


ಐತಿಹಾಸಿಕ ಸ್ಥಾನಗಳ ಶೋಧೆ 


ಕರ್ನಾಟಕದಲ್ಲಿ ವೀರಕೈವ ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ 
ಸಾನಗಳು ಇವೆ. ಅವುಗಳನ್ನು ಪ್ರತ್ಯಕ್ಷ ನಿರೀಕ್ಷಿಸುವದರಿಂದ ವೀರಶೈವ 
ಮತದ ಪ್ರಾಚೀನತೆಯ ಬಗ್ಗೆ ಪ್ರಕಾಶವು ಬೀಳುವಂತೆ ಇರುತ್ತದೆ, ಈ 
ಉದ್ದೇಶಕ್ಕೆ ಅನುಸರಿಸಿ ಶಿ॥ ಮೂ॥ ಚಂದ್ರಶೀಖರ ಶಾಸ್ತ್ರಿಗಳು ಹೊಳಲೂ 
ಪ್ರಿ ಶಂಕರ ಸಂಸ್ಕೃತ ಕಾಲೇಜ ಯೂದಗಿರಿ ಇವರು ರೇಣುಕರ ಮೂಲ 
ಸ್ಥಾನವಾದ ಕೊಲ್ಲಿಪಾಕಿಯನ್ನು ಪ್ರತ್ಯಕ್ಷವಾಗಿ ಸಂದರ್ಶಿಸಿ ಆಲ್ಲಿ ತಾವು 
ಕಂಡ ಅನೇಕ ಸಂಗತಿಗಳ ಬಗ್ಗೆ ಸವಿಸ್ತಾರವಾದ ಒಂದು ಮಹತ್ವದ 
ರ್ಲಖವನ್ನು ಬರೆದಿರುವರು. ಹಲಸಂಗಿಯ ಮಿ, ಚನಮಲ್ಲಪ್ಪನವರು 


೬೪ ಶಿವಾನುಧನೆ 


ಹೂಲಿಗೆ ಹೋಗಿ ಆ೮ಯ ಆನೇಕ ವಿಷಯಗಳನ್ನು ಕಂಡು ಹಿಡಿದು 
ವೀರಸ್ಸಿವ ಮತದ ಪ್ರಾಚೀನತೆಯನ್ನು ಸಿದ್ದಪಡಿಸಿರುವರು. ಮಿಃ ವೀರ 
ಭದ್ರನ್ಸ ಹಾಲಭಾವಿ ಸಬಜಣ್ವ ವಿಜಾಸರ ಇವರು ಜತ್ತ ಸಂಸ್ಥಾನ 
ದಲ್ಲಿರುವ ದಾನಮ್ಮನ ಸ್ಥಾನವಾದ ಗುಡ್ಡೂಪುರಕ್ಕೆ ಹೋಗಿ ಆದರ 
ವಿವರಣೆಯನ್ನು ಶಿವಾನುಭವದಲ್ಲಿ ಕೂಟ್ವಿರುನರು. ಶ॥ ಮೂ॥ ಶಿವಮೂರ್ತಿ 
ಶಾಸ್ತ್ರಿಗಳು ತುಮಕೂರು ಇವರು ಬೀಳಗಿಗೆ ಹೋಗಿ ಅಲ್ಲಿಯ ಶಿಲಾ 
ಶಾಸನಗಳನ್ನು ನೋಡಿ ಅಲ್ಲಿಯ ರಾಜರಬಗ್ಗೆ ಅನೇಕ ಮಹತ್ವದ 
ವಿಷಯಗಳನ್ನು ಕಂಡು ಹಿಡಿದು ಕೆಲವು ಲೇಖಗ;ನ್ನು ಬರೆದಿರುವರು, 
ಇನರೆ ಮಾಡಿನ ಪರಿಶ್ರಮಕ್ಕೆ ಶಿವಾನುಭವವು ಅತ್ಯಂತ ಹಖುಣಿಯಾಗಿ 
ವದು. 


೧ 


ವೀರಶೈನ ಧರ್ಮವ ಪ್ರಾಚೀನತ್ವ 


ಇದರ ಬಗ್ಗೆಯೂ ಕೆಲವು ಮಹತ್ವದ ಲೈಖಗಳು ಇದರಲ್ಲಿ ಬಂ 
ದಿವೆ. ಅಗಸ್ತ್ಯ ಮತ್ತು ರೇಣುಕ ಈ ಬಗೆಯವ್ತಿರುತ್ತದೆ. ಅದು ವೀರ 
ಶೈವ ಧರ್ಮದ ಪ್ರಾಚೀನತ್ವವನ್ನು ಸಿದ್ಧ ಪಡಿಸುತ್ತದೆ. ಫ್ರೋ॥ ನಂದಿ 
ಮಠ ಎಮ್‌, ಎ, ಕೊಲ್ಲಾಪುರ ಇವರು ಒರೆದ ಶೈವ ಧರ್ಮಗಳ ಇತಿ 
ಹಾಸ, ವೇ। ಚಂದ್ರಶೇಖರ ಶಾಸ್ತ್ರಿಗಳ ಬರೆದ ಲಿಂಗಧಾರಣವು ಮತ್ತು 
ವೇದಮಂತ್ರಗಳ, ಶ್ರೀ ಶಂಭಲಿಂಗ ಸ್ವುನಿಗಳು ಬಸೆಯುಕ್ತಲಿರುನ 
ವೇದವಾಜ್ಞ್ರಯ ಈ ಲೇಖಗಳೆಲ್ಲವೂ ವೀರಕೈನ ಮತದ ಪ್ರಾಚೀನತೆ 
ಯನ್ನು ಕಂಡು ಹಿಡಿಯಲು ಬಹು ಉಪಯುಕ್ಕವಾಗಿರುತ್ತವೆ. 


ವೀರಶೈವ ವಾಜ್ಮ ಯೆ ವಿಮರ್ಶನೆ 


ಈ ಬಗ್ಗೆಯಾದರೂ ಕೆಲವು ಮಹತ್ವದ ಲೇಖಗಳು ಶಿವಾನುಭವ 
ದಲ್ಲಿ ಬಂದಿರ.ತ್ತವೆ. ಇವುಗಳಲ್ಲಿ ಶ್ರೀಕರಭಾಷ್ಯೆ ಶ್ರೀಃ ಸದಾ ಶಿವಯ್ಯನ 
ಷರು ಎನು ಎ. ಬಿ. ಎಲ್‌. ಇವರು ಬರೆದ ಆಂಧ್ರ ವಾಜ್ಮಯ , 
ತಿ। ಮೂ| ಶಿವಮೂರ್ತಿ ಶಾಸ್ತ್ರಿಗಳು ತುಮಕೂರು ಇವರು ಬರೆದ 
“ಬೀಳಗೀಯ ಮಹಾಕವಿಗಳು” ಇವುಗಳೇ ಮಹತ್ವವಾದವುಗಳು ಅಲ್ಲಿದೆ 
ಮಿ; ಆಲಬಾಳ ಬಿ. ಎ. ಇವರು ಪಾಶ್ಚಿಮಾತ್ಯ ವಾಜ್ಮಯಕ್ಕೆ ವೀರ 


ಶಿನಾನುಭವದ ಕಾರ್ಯಗಳು te 


ಶ್ಸಿವ ವಾಜ್ಮ ಯವನ್ನು ಹೋಲಿಸಿ ಕೆಲವು ರೇಖಗಳನ್ನು ಬರೆದಿರುವರು, 
ಇವಾದರೂ ಬಹಳ ಮಹತ್ತನಾದವುಗಳಿನೆ. 
ಶಿನಶ:ಣರ ಕಾಲನಿನೇಚಕೆ 
ಬಸವೇಕ್ತರನ ಕಾಲವಿವೇಚನೆಯ ಬಗ್ಗೆ ಮೂರು ಮಹತ್ನದ 
4 ತೆ ಷಿ ವ 
ಲೇಬಗನು ಶಿನಾನುಭನದಲ್ಲಿ ಬಂದಿವೆ. ಇದರಂತೆಯೇ ಸಿದ್ಧರಾಮೇಶ್ವರ, 
ಏಕಾಂತದ ರಾಮಯ್ಯ, ದೇವರ ದಾಸ್ಮಯ್ಯ ಇವರ ಬಗ್ಗೆ ದೊರೆಡ 
ತಿಲಾಲೇಖಗಳ ವಿವರಣೆಗಳೂ ಇವರಲ್ಲಿ ಬಂದಿವೆ. 
ಗ್ರಂಥ ಪ್ರಕಾಶನೆ 


ಶಿವಾನುಭವದ ಸಂಚಿಕೆಗಳಲ್ಲಿ ಈವರೆಗೆ ಪ್ರಸಿದ್ಧವಾದ ಮಹತ್ವದ 
ಗ್ರಂಥಗಳು ಯಾವವೆಂದರೆ £--೧ ಬಸವೇಶ್ವರನ ವಚನಗಳು ೨ ಗಣ 
ದಾಸಿ ವೀರಣ್ಣ ನ ವಚನಗಳು, ೩ ಮಹಾದೇವಿಯಕ್ಕನ ವಚನಗಳು, 
೪ ಸಂಗನಬಸವೇಶ್ವರನ ವಚನಗಳು, ೫ ಘನಲಿಂಗನ ವಚನಗೆಳ್ಳು ೬ 
ಬೀಳಗಿ ಅರಸುಗಳ ವಂಶಾವಳಿ ಮತ್ತು ೭ ಏಕೋತ್ತರ ಶತಸ್ಥಲಗಳ್ಳು 
ಇವುಗಳೇ ಮುಖ ನಾದವುಗಳು. 


ಸಣ ಕಾವ,್ನಗಳು 
ದ ಸೆ 


ವೀರಕೈವ ವಾಜ್ಮಯದಲ್ಲಿ ನಾನಾಬಗೆಯ ಕಾವ್ಯಗಳು ಅಸಂಖ್ಯ 
ವಾಗಿರ:ತ್ತವೈೆ, ಅವುಗಳು ಷಟ್ಟದಿ, ಸಾಂಗತ್ಯ, ತ್ರಿಪದಿ, ರಗಳೆ. ಕಂದ 
ಈ ರೂನದಿಂದ ಬರೆಯಲ್ಪಟ್ಟಿರುತ್ತವೆ. ಸಧ್ಯಕ್ಕೆ ದೊಡ್ಡೆ ಕಾವ್ಯಗಳನ್ನು 
ಶಿವಾನ.ಭವದಲ್ಲಿ ಕೊಡಲು ಶಕ್ಯವಿಲ್ಲ. ಆದ್ದರಿಂದ ಸಣ್ಣ ಸಣ್ಣ ಕಾವ್ಯ 
ಗಳು ಮಾತ್ರ ಇದರಲ್ಲಿ ಬಂದಿನೆ. ಅಲ್ಲದೆ ಕೆಲವು ಆಧುನಿಕ ಕವಿಗಳ 
ಹೃದಯಂಗಮ ಪದ್ಯಗಳೂ ಇದರಲ್ಲಿ ಬಂದಿರುವವು. ಇವುಗಳಲ್ಲಿ ರಾಗಿ 
ರಾ। ಲಕೃಸ್ತ ಶಿರಹಟ್ಟಿ ಇವರು ಬರೆದವುಗಳೇ ಬಹಳ ಮಹತ್ವವಾ 
ದವುಗಳ:. 

ಚಿತ್ರಗಳು 

ವೀರಸ್ಸೆವ ಧರ್ಮಕ್ಕೆ ಸಂಬಂಧಸಟ್ಟಿ ದೇವತೆಗಳ ಮತ್ತು ಅವಕ 

ಮಹತ್ವದ ಸ್ಥಾನಗಳ ಕೆಲವು ಚಿತ್ರಗಳು ಇದರಲ್ಲಿ ಬಂದಿವೆ, ಅನೆಲ್ಲವೂ 


೬೦ ಸಿವಾನುಭವ 
ಬಹುತರವಾಗಿ ವಿ: ಮಡಿವಾಳಸ್ಟ್‌ ಮಿಣಜಗಿ ಏ. ಎರ್ಮ ಇವರಿಂದ 
ತಗೆಯಲ ಬೃಟ್ಟನಿ ರುತ್ತವೆ. ಆವು ಜತರ ೧ ತಂಂಡವನ ಕೆ, ೨ 
ದ.ರ್ಗಾ, ೩ ಹರಳಯ್ಯ ಮಧುವಯ್ಯ, ಇವುಗಳು ಇನೆ. ಇನೆಲವೂ 
ವೀರಕೈವ ಸೂಸ್ಯುಿ ದ್ಯೋತಕವಾಗಿ ಸುಂದರವಾಗಿರುತ್ತವೆ. ಅಬ್ಲಸಿ ದ 
ಮ್ಮನ ದೇವಸ್ಥಾ ನ ಎಡೂರ ವೀರಭದ್ರ ದೇನಾಲಯ ಇತುಗಳ 
ಗಳೂ ಸಹ ಇದರೆ ಬಂದಿವೆ. 


ಈಮೇಕಿಗೆ ಶಿನಾಮುಭ:ನನು ಈ ವರಗೆ ಮಾಡಿದ ₹ ರ್ಯಗಳ 
ವಿವರಣೆಯನ್ನು ಸಂನ್ಲಿಕ್ರವಾಗಿ ಇನ್ಳಿದ್ದೇವೆ. ಇರ ಸಂಚಿಕೆಗಳಲ್ಲಿ 
ಸುಮಾರು ಹನ್ನೆರಡುನೂರು ಪುಟಿಗ:ತ್ಟೃ ನಾನಾವಿಧ ಮಹತ್ವದ ಲೇಖ 
ಗಳು ಬಂದಿರುತ್ತವೆ. ls ವರುಷ ನಾವು ಯಾನದಾದರೊಂದು 
ಪಕ್ಷವನ್ನು ಹಿಡಿದು ಶಿವಾನುಭವವನ್ನು ನಡಿಸುತ್ತಲಿರುವೆನೆಂದು ಕೆಲ 
ವರು ಸಾಶಂಕರಾಗಿದ್ದರು. ಆದರೆ ಈ ವೃತ್ತಿಯು ಈಗ ಕಡಿಮೆಯಾ 
ಚ ಲಿಜೆಂದು ನಾವು ತಲು ಸಂಕೋಷಿಸುತೇವೆ. ನಾನು ಯಣನಬಗೆಯ 

ತ್ಸ ಭೇದವನ್ನು ಎಣಿಸದೆ, Wal ಸ್ರ ಸಂಶೋಧಿಸುವ ಉನ್ಫಿಶ್ಯ 
ಸ ಅಧುನಿಕ ಪನ್ನತಿಗೆ ಅನ ಅನ.ಸಾರವಾಗಿ ವಿಷಯ ಚಿಕಿತ್ಸೆಯನ್ನು ಮಾಡು 
ತ್ರಬಂದಿದ್ದೇವೆ, ಇತ್ತಿತ್ತ ಈ ಪತ್ರಿ ಕೆಯಲಯ ಅನೇಕ ಲೇಖಗಳನ್ನು ಆಧಾ 
ರವಾಗಿಟ್ಟ ಕೊಂಡು ಅನೇಕ ಪತ್ರಿಕಾ ಕರ್ತರು ಅನಗ-ನ್ನು ಉನಸರಿ 
ಸುತ್ತ ರಿದ: ರೆ ಇಷ್ಟೇ ಅಲ್ಲ ಇದರಲ್ಲಿ ನಿರ್ದೇಶಿಸಿದ ಅನೇಕ ಸಂಗತಿಗಳು 
ನ್ಯಾಯ ಕೋರ್ಟಿಗಳ ಳಲ್ಲಿ ಸ್ರಮಾಣವೆಂದು ಪ.ರಾವೆಗಾಗಿ ಇಡಲ್ಪಡಹತ್ತಿನೆ, 
ಪರ್ವತ ಸಿಂಹಾಸನ ಪೀಠನ ಬಗ್ಗೆ ಕರ್ನೂಲ ಕೋರ್ಟಿನಲ್ಲಿ ನಡೆದ ವಸ್ಯಜ್ಯ 
ದಲ್ಲಿ ವೀರಶೈವ ರಗಳೆಯೆಳ್ಲಿಯ ಆನೇಕ ಉಕ್ಕಿಗಳು ಉದಹರಿಸಲ್ಪಟ್ಟ ವು. 
ಗಲಗಲಿಯ ಬಸವಲಿಂಗ ಸ್ವಾನಿಗಳವರಿಗೆ ಪೇಠ್ಚೆಯವರು ಪುಣೆಯಲ್ಲಿ 
ಒಂದು ಮಠವನ್ನು ಕೊಟ್ಟಿದ್ದರ ಬಗ್ಗೆ ಉಲ್ಲೇಖವು ಶಿವಾನುಭವದಲ್ಲಿ 
ಬಂದಿದೆ ಯಷ್ಟೇ, ಈ ಮಠದ ಸ್ಥಳವು ಈಗ ಪುಣೇ ಪಟ್ಟಿಣದಲ್ಲಿ ಒಂದೂ 
ಮುಖ್ಯ ಭಾಗದಲ್ಲಿದೆ, ಆಸ ಸ್ಥಳದ ಬಗ್ಗೆ ಈಗ್ಗೆ ಅಲ್ಲಿ ನ್ಯಾಯ ಕೋರ್ಟಿನಲ್ಲಿ 
ಕೆಲಸ ನಡಿದಿದೆ? ಆದರಲ್ಲಿ ನಾವು ಶಿವಾನುಭವದಲ್ಲಿ ಪ್ರಸಿದ್ಧ ಮಾಡಿದ 
ಈ ಮಠದ ವೃಂತ್ತಾ ತವು ಹಾಜರ ಮಾಡಲ, ಲ್ಪಟ್ಟಿದೆ. a. ಮೇಲಿಂದ 


p) 
ಹಾವು ಹಿಂದಿನ ಮಹಾತ್ಮಿಕ ಪುರುಷರು ಮಾಡಿನ ಕೇವಲ ಮಹಾತ್ಮೆ 


ಶಿವಾನುಭವದ ಕಾರ್ಯಗಳು ಸ 


ಗ ನ್ನು ವಿವರಿಸುವನಕ್ಕಿಂತಲೂ ಅವರಿಂದಾನ ಲೋಕೋಪಯೋಗಿ ಐತಿ 
ಹಾಸಿಕ ವಿಷಯಗಳನ್ನು ವಿವರಿಸುವದು ಎಷ್ಟ ಉಪಯುಕ್ತವಿದೆಂಬದು 
ಖಿ 
ಗೊತ್ತಾಗುತ್ತದೆ. ಇದೇ ಗೃಷ್ಟಿಯಿಂದ ನಾವು ಶಿವತರಣರ ವೃತ್ತಾಂತ 
ಗಳನ್ನೂ ಅಎರ ವಶಗಳನ್ನೂ ವಿರರಿಸುತ್ತ ಬಂದಿದ್ದೇನೆ. 
ಕ್ಷೆ ಎ ಎ 


ನೂವು ಮಾಡುಕ್ತಲಿರುವ ಕಾರ್ಯದಲ್ಲಿ ಕೆಲವ್ರು ದೋಷಗಳಿರು 
ನನ;ಗೆ ಗೊತ್ತು ಇಸೆ. ನಾವು ಅಚ್ಚ ಹಃಕುವ ಪುಖಾತನೆ 
೧೦ಥಗಳ ಪ್ರತಿಗಳ ೨ ನಮ್ಮಲ್ರ ಬಹಳ ಏರದ! ರಿಂದ ಅವು “ಷ್ಟು 
ನಮಗಿಲ್ಲ ಈ ದೋಷವು ಸದ್ಯ ಸ್ಥಿತಿಯಲ್ಲಿ “ನಮಗೆ ಅನರಿಹಾರ್ಯ 
ಮಗಿರುತ್ತದೆ, ಈ ದೋಷವು ರೂಂಾಗ ಬೇಕಾದರೆ ಗ್ರಂಥಗಳ ದೆಇಗ್ನ 
ಭಂಡಾರವೇ ಬೇಕು, ಶಿವಾನುಭವದಲ್ಲಿ ಬರುತ್ತಿರುವ ಲೇಖಗಳೂ ಗ್ರಂಥ 
ಗಳೂ ತಿಳಯುವದಿಳ್ಲೆಂದು ಎರಡನೇ ಆಕ್ಷೇಸಫು ಇದ. ರೂ ಐಗಬೇಕ) 
ದರೆ ಗ್ರಂಥಗಳಿಗೆ ಸವಿಸ್ತಾರ ಟಪ್ಪ ಣೆಗನು ಅವಶ್ಯವು. ಅದರೆ ಈ ಕಾರ್ಯ 
ವನ್ನು ಮಾಡಲಕ್ಕೆ ಕೆಲವು ಪಂಡಿ ಕರನ್ನು ನೂವು ನೇಮಿಸಿಕೊಪ್ಳಬೇಕಾ 
ಗುತ್ತದೆ. ಆದರೆ ಯಾವ ಸ್ಥಿತಿಯಲ್ಲಿ ಶಿನಾನುಭವ ಪತ್ರಿಕೆಯನ್ನ ಪ್ರಸಿ 
ದ್ವಿಸಲಕ್ಕ ಹತ್ತವಷ್ಟು ಖರ್ಚು ಸಹ ಏರುವದೆ ಕಷ್ಟ ನಿರ ತ್ತದೋ ಆ ತಿ 
ಯಲ್ಲಿ ದೊಡ್ಡ 3 ಕೆ ಇಟ್ಟಿ ಸತೆಶತವ:ಗಿ ಶ: ಗಳನ, ನೇನಿಸಿಕೂ 
ಳ್ಳುವವು ಅರಕ್ಯನಿರುತ್ತದೆ. ಒಂದು ವೇಳೆ ಶಿವ:ನ. ಭವಕ್ಕೆ ಸಮಾಜದವೆ 
ರಿಂದ ಸಹಾಸುವು ದೊಕೆದದ್ದಾದರೆ ಅಥವಾ ವರ್ಗಣೀದುರರು ಹೆಚ್ಚು 
ದರೆ ಇದು ಕೆಲಮಟ್ಟಿಗೆ ಶಕ್ಯ ೦ ತ್ತದೆ ಆದ್ದರಿಂದ ನಮ್ಮ ವೀರಕ್ಕಿನೆ 
ಸಮಾಜ ಕ್‌ ಈ ರೀತಯಿಂದ ಜವ. ಗೆ ಸಹಾಯ ಮಾಡುವ 
ರೆಂದು ಅವರಿಗೆ ವಿನಂತಿಮಾಡಿತೊಳ್ಳುತ್ತೇವೆ. 

ಈ ಗ್ರಂಥ ಪ್ರಕಾಶದ ಕಾರ್ಯಕ್ಕೆ ಅನುಕೂಲನಾಗಬೇಕೆಂದು 
ನೂವು ಹಿತಚಿಂತಕ ೬ ಟಂಗ ಪ್ರೆಸ್ಸು ಎಂಬ ಮುದ್ರಣಾಲಯ ನನ್ನು 
ಸ್ಥಾಪಿಸಿದ್ದೇವಷ್ಟೇ. ಈ ಮುದ್ರಣ ಲಯದ ವಾರ್ಷಿಕ ಸಮಾರಂಭವು 
ತಾ| ೨೪-೧೨-೧೪೨೭ ನೇ ದಿವಸ ರ%॥ ಸಾ॥ ಹಳಕಟ್ಟಿಯವರ ಮನೆ 
ಯಲ್ಲಿ ವಿಜಾಪುರ ಕಲೇಕ್ವರರಾದ ಮೇ ನ್ಹಿ. ಎಚ್‌, ನಾಯಿಕ ಎಮ್ಮ್‌, ಏ, 
[ಬಾರ ಅಟ. ಲಾ] ಇವರ ಅಧ್ಯಕ್ಷತೆಯಲ್ಲಿ. ನೆಕೆನೇರಿತು. ಆ ಕಾಲಕ್ಕೆ 
ಪುರಾತನ ಗ್ರಿಂಥಗಳ ಪ್ರದರ್ಶನವೂ ಮಾಡಲ್ಪಟ್ಟತು. ಈ ಸಮಾರಂಭಕ್ಕೆ 


ಸ 


೬೨ ಶಿವಾನುಭನ 


ಪಟ್ಟಣದಲ್ಲಿ ಎಲ್ಲ ಜಾತಿಯ ಜನರೂ ಆಗಮಿಸಿದ್ದರು. ಈ ಸಮಾನಂ 
ಭವು ನಟ್ಟಣದಲ್ಲ ಬಹು ಪರಿಣಾಮಕಾರಕವಾಗಿ ಜರಗಿತು, ಆಕಾಲಕ್ಷೆ 
ಪ್ರೆಸ್ಸಿನ ರಿಪೋರ್ಟು ಓದಲ್ಪಟ್ಟಿತು ಅದನ್ನು ಶಿವಾನ:ಭವದ ವಾಚಕ 
ರಿಗಾಗಿ ಇಲ್ಲಿ ಅಚ್ಚಹಾಕಿದ್ದೇವೆ. 

ಶಿನಾನುಭವದ ೩4ನೇ ವರ್ಷವು ಫ್ರಾರೆಂಭವಾಗಿಪು “ದಕ್ಕೆ 
ನನ್ನು ಚಂದಾದಾರರು ಮೊದಲಿನಂತೆಯೇ ಸಹಾಯ ವಸಡುವಕಿಂದು 
ನಾವು ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ, 


ವಿಜಾಪುರ 
ಹಿತಚಿಂತಕ ಪ್ರಿಂಬಿಂಗ ಪ್ರೆಸ್ಸಿನ 


೨ ವರ್ಷದ ವರದಿಯು. 





(ತಾ ೨೨-೧೧-೧೯೨೫ ರಿಂದ ತೂ. ೨೨.೧೧.೧೯೨೭ ರ ನರಿಗೆ) 
ಉದ್ದೇಶ 


ಕರ್ನಾಟಿಕ ನಾಜ್ಮಯವು ದೊಡ್ಡದದೆ, ಮತ್ತು ಅದರ ಇತಿ 
ಹಾಸವೂ ಮಹತ್ವದ್ದದೆ. ಆದರ ಪ್ರ ಸ 

ಬ್ರಾಹ್ಮಣ ಮೊದಲ್ಲೊಂಡು ಎಲ್ಲರೂ ಹೆಚ್ಚಿ ಲು ಎತ್ನಿಸಿದುತ್ತಾರೆ. ಆನರೆ 
ಇದರ ಶೋಧವು ಇನ್ನೂ ಅಗಿರ:ವದಿಲ್ಲ ಈ ಶೊಚನೀಯ ಸ್ಥಿತಿ 
ಯನ್ನು ಕೆಲಮಟ್ಟಿಗಾದರೂ ದೂರ ಮಾಡುವ ಉದ್ದೇಶದಿಂದ ನಾವು 
ಈ «ಹಿತಚಿಂತಕ ಪ್ರಿಂಟಿಂಗ ಶ್ರೆಸ್ಸನ್ನು' ಸ್ಥಾಸಿಸಿದ್ದೇವೆ. ಈ ರೃಷ್ಟಿ 
ಯಿಂದ ನಾವು ಈ ವರೆಗೆ ಮಾಡಿದ ಕಾರ್ಯಗಳ ವಿವರವನ್ನು ತಮ್ಮ 
ಮುಂಡೆ ಇಡಲು ಯತ್ನಿಸುತ್ತೇನೆ. 


೧. ತಾಡವಾಲೆಯ ಗ್ರಂಥಗಳನ್ನು ಬರೆಯಿಸುವದು 


ನಮಗೆ ಡೊಕಿದ ಗ್ರಂಥಗಳಲ್ಲಿ ಉಪಯುಕ್ತವಾದವುಗಳನ್ನು 
ಆಸಿರಿ ನಾವು ಬರೆಯಿಸಲಿಕ್ಕೆ ಹತ್ತಿದ್ದೇವೆ, ವಚನ ಗ್ರಂಥಗಳ ವಾಜ್ಮ 
ಯು ಕರ್ನಾಟಕಸ್ತರಿಗೆ ಇನ್ನೂ ಅಪರಿಚಿತವಿರುತ್ತದೆ. ಇವು ಒತ್ತಟ್ಟಿಗೆ 
ಶಿಗುವದಿಲ್ಲ ಇವು ಬೇರೆ ಬೇರೆ ಗ್ರಂಥಗಳಲ್ಲಿ ಖಂಡಶಃ ಶಿಗುತ್ತವೆ. 
ಇವುಗಳನ್ನು ಆರಿಸಿ ಒತ್ತಟ್ಟಿಗೆ ಸೇರಿಸಿ ಬರೆಯಿಸಲು ಪ್ರಾರಂಭಿಸಿರು 
ತ್ತೇನೆ. ಹೀಗೆ ಈ ವರೆಗೆ ಹತ್ತು ಹದಿನೈದು ಸಾವಿರ ವಚನಗಳನ್ನು 
ಸಂಗ್ರಹಿಸಿದ್ದೇವೆ. ವ್ಯವಸ್ಥಿತವಾಗಿ ಒತ್ತಟ್ಟಿಗೆ ಸೇರಿಸಲ್ಪಟ್ಟ ಇಷ್ಟು 
ದೊಡ್ಡ ವಚನ ಗ್ರಂಥಸಂಗ್ರಹವು ಕರ್ನಾಟಕದಲ್ಲಿ ಎಲ್ಲಿಯೂ 
ಇಲ್ಲೆಂದು ಹೇಳಬಹುದು. ಇದಲ್ಲದೆ ಕೆಲವು ಮಹನೀಯರು ತಾಪು 
ಬರೆದ ಕೆಲವು ಗಂಥಗಳನ್ನು ನಮಗೆ ಕಳಿಸಿದ್ದಾರೆ. 


೨. ತಾಡನಾಲೆ ಗ್ರಂಥ ಸಂಗ್ರಹಾಲಯ . 
ಇಗೇ 2 ಬಿದ್ದಿರು ವ ತಾಂಡ 


ಎಸ್ಟೋ ಕಡೆಯಲ್ಲಿ ವ್ಯವಸ್ಥೆ ಇಲ್ಲದೆ ಹ 
ವಾಲೆ ಮತ್ತು ಇತರ ಕೈಬರಹದ ಸು ಶಕ್ಕವಿದ್ದಷ್ಟು 
ಶೋಧ ಮಾಡಿ ಸಂಗ ಹಸಿ ಅಬ್ಬರುತ್ತೀನೆ ೯ ವಹ ಜನರು ತವಾ 
ಗಿಯೇ ತಮ್ಮಲ್ಲಿದ್ದ ಗ್ರಂಥಗಳನ್ನು ಟಿಪಾಲದ್ವಾರಾ ಕಳಸಿರುತ್ತಾರೆ. 


ಹೀಗಾಗಿ ಈಗ ನಮ್ಮಲ್ಲಿ ಸುಮಾರು ೩೦೦-೪೦೦ ಗ್ರಂಥಗಳು ಕೂಡಿ 
ರುತ್ತನೆ. ಇವುಗಳನ್ನು ತಮ್ಮ ಮುಂದೆ ಇಟ್ಟದ್ದು, ಕೋಡಿರುವಿರಿ, 
ಈ ಗ್ರಂಥಾಲಯದಿಂದ ನಮ್ಮ ಕಾಯ ೯ಕ್ಕೆ ಬಹಳ ಸಹಾಯವಾಗಿರು 

ಥೆ ಕ ಡೆ ಸ ಜಿ 
ತ್ತದೆ ಹೀಗೆ ಗ್ರಂಥಗಳನ್ನು ಕಳಿಸಿ ಕೊಟ್ಟಂಥ ಮಹನೀಯರ ಹೆಸ 
ರುಗಳನ್ನು ನಾವು ಶಿವಾನುಭವದನೇಕ ಸಂಚಿಕೆಯಲ್ಲಿ ಪ್ರಸಿದ್ಧಿಸಿದ್ದೇವೆ. 


ಶಿನಾನುಭವ ತೈಮಾಸಿಕ. 


ನಾವು ಮೇಲ್ಕಂಡ ಕಾರ್ಯಗಳನ್ನು ಸೈಕೊಂಡದ್ದರಿಂದ ಒಂದ್ಗು 
ಪಕ್ರಿಕೆಯನ್ನು ಪ್ರಾರಂಭಿಸುವ ಅವಶ್ಯಕತೆಯು ಉತ್ಪನ್ನವಾಯಿತು, 
ಆದ್ದರಿಂದ ನಾವು ಈ ಎರಡು ವರ್ಷಗಳಿಂದ ಈ ಪತ್ರಿಕೆಯನ್ನು 
ಪ್ರಾರಂಭಿಸಿದ್ದೇವೆ. ವೀರಶೈವ ವಾಜ್ಮಯ ಮತ್ತು ಇತಿಹಾಸ ಇವುಗ 
ಳನ್ನು ಪ್ರಕಟ ಪಡಿಸುವದೇ ಇದರ ಉದ್ದೇಶವಾಗಿರುತ್ತದೆ. ಕರ್ನಾ 
ಟಕದ ಎಲ್ಲ ಭಾಗದ ಮಹನೀಯರು ಈ ಪತ್ರಿಕೆಯನ್ನು ಈಗ ಬಹಳ 
ಆದರಿಸಲಿಕ್ಕೆ ಹತ್ತಿದ್ದಾರೆ. ಇದರ ಪುಟಗಳು ೧೪೪ ಇದ್ದು ಇಷ್ಟು 
ದೊಡ್ಡ ತೈಮಾಸಿಕವು ಕರ್ನಾಟಕದಲ್ಲಿ ಎಲ್ಲಿಯು ಇಲ್ಲ. ಇದರ 
ದ್ವಾರಾ ಈ ವರೆಗೆ ನಾವು ಮಾಡಿದ ಕಾರ್ಯಗಳು, 

(ಅ) ಗ್ರಂಥ ಪ್ರಕಟನೆ: ಈ ವರೆಗೆ ಪುರಾತನ ಅನೇಕ ನಚ 
ph ಕಾವ್ಯಗಳು, ಸಾಂಗತ್ಯುಗಳು, ರಗಳೆಗಳು ಇವುಗಳನ್ನು ಈ 

ಕ್ರಿಕೆಯ ದ್ವಾರಾ ಪ್ರಕಟ ಪಡಿಸಿದ್ದೇವೆ. 

(ಬ) ಇತಿಹಾಸ ಕೋಧನೆ- ವೀರಶೈವರಲ್ಲಿ ಅನೇಕ ಸಾಧು 
ಸತ್ಪುರುಷರೂ, ಮಠಾಧಿಕಾರಿಗಳೂ, ವೀರರೂ, ಕವಿಗಳೂ ರಾಜ 
ಮನೆತನಗಳೂ ಆಗಿರುತ್ತವೆ. ಪ್ರತಿಯೊಂದು ಸಂಚಿಕೆಯಲ್ಲಿ ಇವರ 
ಚರಿತ್ರೆಗಳು ಬಂದಿರುತ್ತವೆ. ಈ ಚರಿತ್ರೆಗಳು ಬೇರೆ ಬೇಕೆ ಮನೆತನ 


pe + yO pe pe 

ದಲ್ಲಿ ಉಪಲಬ್ಬನಿದ್ದ ಮಾಹಿತಿಯ ಮೇಲಿಂದ ಅಲ್ಲಲ್ಲಿ ಮಾಡಿದೆ 

ಸ್ವತಂತ್ರ ಶೋಧದಿಂದ ಮತ್ತು ಈ ವರೆಗೆ ಪ್ರಸಿದ್ಧಿ ಸಲ್ಪಟ್ಟಿ ವಿವರ 

ಸ RAGS ಚಡ ಚ 

iy ಮೇನಿಂದ ಬರಯಲ್ಪಟ್ಟರುತ್ತವೆ. ಈ ಕಾರ್ಯದಲ್ಲಿ ನಮಗೆ 

ಕಳಗೆ ಬರದ ಮಹಸನೀಯರು ಬಹಳ ಸಹಾಯ ಮಾದಡಿರುತಾರೆ. 
pe] 


(೧) ರಾ ರಾ ಬಿ. ರಾಮರಾವ ಎಮ್‌. ಏ. (೨) ರಾ Oa ಕೃಷ್ತ 
ರಾವ ಕಪಬ್ರೂಲ್‌. (೩) ಶಿ; ಮೂ ಬುದ್ಧಯ್ಯಾ ಪುರಾಣಿಕ” 
(೩) ರಾ ರಾ ಸದಾಶಿವಯ್ಯಾ ಎಮ್‌ ಐ. ಬಳ್ಳಾರಿ. (೪) ತಿ।ಃ ಮೂ॥ 
ಶಿವಮೂರ್ತಿ ಶುಶ್ರಿ ತುಮಕೂರ. (೫) ಶಿ॥ ಮೂ॥ ಚಂದ್ರಶೇಖರ 
ಶಾಸ್ತ್ರಿ ಯಾದಗಿರಿ. (೬) ರಾ: 0 ಚನ್ನಮಲ್ಲಪ್ಪ ಗಲಗಲಿ ಸಾಕೀನ 
ಹಲಸಂಗಿ. (೭) ರಾ। ರಾ॥ ಮಂಜಪ್ಪ ಹರ್ಡೆಕರ. (೮) ಶಿ। ಮೂ॥ 
ಸಿದ್ಲಾಂತಿ ಶಿವಬಸಯ್ಯುನವರು ಸಾ, ಹೊಲಿ. 

(ಕ) ಸ್ವತಂತ್ರ ಲೇಖಗಳುಃ- ವೀರಶ್ಚಿವ ಮತದ ಬಗೆ 
ಕರ್ನಾಟಕದ ಅನೇಕ ಪಂಡಿತರು ಆಧುನಿಕ ಪದ್ಧತಿಗೆ ಅನುಸರಿಸಿ 
ಅನೇಕ ಲೇಖಗಳನ್ನು ಬರೆದು ನಮಗೆ ಬಹಳ ಸಹಾಯ ಮಾಡಿ 
ದ್ದಾರೆ. ಇವರ ಹೆಸರುಗಳು. (೧) ಶ್ರೀಶಂಭುಲಿಂಗಸ್ವಾಮಿಗಳು ಹಿರೇ 
ಮಠ ವಿಜಾಪುರ (೨) ರಾ. ಸಿದ್ಧರಾಮಪ್ಪು ಪಾನಟಿ ವಕೀಲ ಹುಬ್ಬಳ್ಳಿ, 
(೩) ರಾ. ವಿರಕ್ತಪ್ಪ ಮುಧೋಳಕರ ವಕೀಲ ವಿಜಾಪುರ. (೪) ರಾ. 
ಶಿವಲಿಂಗಪ್ಪು ವ.ಹಾಂತಣ್ಣವರ ಮಾಸ್ತರ ವಿಜಾಪುರ. (೫) ರಾ. 
ಗಂಗಾಧರಪ್ಪ ಸಂಗಪ್ಪ ಸಾಬೋಜಿ ಬೆಳಗಾವ. (೬) ಶ್ರೀ ರೇವಯ್ಯ 
ಸ್ವಾಮಿ ವಿರೂಪಾಕ್ಷ ಸ್ವಾಮಿ ಸ್ಥಾವರದ ಗಲಗಲಿ. (೭) ರಾ. ಗುಂಡಪ್ಪ 
ಸಿದ್ದರಾಮಪ್ಪ ಶಾಬಾದಿ ಮೊರಟಗಿ. (೮) ಶ್ರೀ ಎಸ್‌. ಸಿ. ನಂದೀಮಠ 
ಎಮ್‌ ಏ. ಕೊಲ್ಲಾಪುರ, (೯) ರಾ. ಮಡಿವಾಳಪ್ಪ ಹೆಡ್‌ ಮಾಸ್ತರ 
ಸಾಸನೂರ, (೧೦) ರಾ. ಲ.ಅ. ಶಿರಹಟ್ಟ ವಿಜಾಪುರ, (೧೧) ರಾ.ಕೃಷ್ಣ 
ರಾವ ಕನಟ್ರಾಳ ವಕೀಲ ಗುಲಬುರ್ಗಾ. (೧೨) ಶ್ರೀ ಸಂಗನಬಸವ 
ಸ್ವಾಮಿಗಳುಬಂಥನಾಳ, (೧೩) ತ್ರೀಸಚ್ಚಿದಾನಂದ ಅನ್ನದಾನಿ ಸ್ಟಾ 
ಮಿಗಳು ಅಂಬೂರ. (೧೪) ಶಿವಸುತ. (೧೫) ರಾ. ವೀರಪ್ಪ ಚನಬಸಪ್ಪ 
ಯಗಟಬಿ. ಏ. (೧೬) ಶಿ. ಬಿ. ಶಿವಮೂರ್ತಿಶಾಸ್ರ್ರಿ ತುಮಕೂರ, (೧೭) 
ತಿ. ಚಂದ್ರಶೇಖರ ಶಾಸ್ತ್ರೀ ವ್ಯಾಕರಣ ತೀರ್ಥ ಯಾದಗಿರಿ. (೧೮) 
ಕೈ ವಾ ಬಿ. ಎಮ್‌. ಕುಲಕರ್ಣಿ ಬಿ. ಎ, (೧೯) ರಾ.ಆರ್‌, ಬಿ. ಆಲ 


2 


kd 


ಬಾಳೆ ಬಿ. ನಿ ವಿಜಾಪುರ. (೨೨೦) ಶ್ರೀ ಬಸವರಾಜ ಶ್ತ 
ಕೋಡಿಕೊಪ್ಪ. ( wl. ‘ UG ಬಬಲೇರ್ವರ. 


ಮಹತ್ವದ ಚಿವೆಗಳು ಬಂದಿವೆ ಗಳನ್ನು. ರಾ. ಸ 
ಮಿಣಜಿಗಿ ಇವರು ಮಾಡಿದ್ದಾಕೆ. ಇವರು ಎ. ಎಮ್‌, ಪರೀಕ್ಷೆ ಪಾಸ 
ಗಿದ್ದು ಇವರು ಕನಾ ೯ಟಕದಲ್ಲಿ ಒಬ್ಬ ಅತ್ಯುತ್ತಮ ಚಿತ್ರಕಾರರು 
ಇದ್ದಾಕೆ. ಅವರು ತೆಗೆದಿರುವ ಚಿತ್ರಗಳು ಅತ್ಯಂತ ಪ್ರತಿಭಾಸೂರ್ಣ 
ವಾಗಿರುತ್ತವೆ. 

(23) ಕಸಿತೆಗೆಳು:-- ಶಿವಾನುಭವದಲ್ಲಿ ಅನೇಕ ಕವಿತೆಗಳು 
ಪ್ರಸಿದ್ಧವಾಗಿರುತ್ತವೆ. ಇವೆಲ್ಲವೂ ಉಚ್ಚೆ ತವ.ವಿರುತ್ತವೆಂಬದನ್ನು ಅನೇ 
ಕರು ಒಪ್ಪಿಕೊಂಡಿದ್ದಾರೆ. ಇವುಗಳಲ್ಲಿ ರಾ ರಾ॥ ಲ್ಲ ಅ. ಶಿರಹಟ್ಟಿ 
ಮಾಸ್ತರ ವಿಜಾಪುರ ಇವರು ರಚಿಸಿದವುಗಳು ಬಹು ಕ್ರೀಷ್ಠತರದವು 
ಗಳು ಇನೆ. 





* ಶಿವಾನುಭವ ಗ್ರಂಥಮಾಲೆ. 


ಈ ಮಾಲೆಯಲ್ಲಿ ಈ ವರೆಗೆ ಕೆಳಗೆ ಕಾಣಿಸಿದ ಗ್ರಂಥಗಳು 
ಅಚ್ಚಾಗಿವೆ. ಅವು ಯಾವವೆಂದರೆಃ-- (೧) ಬಸವೇಶ್ವರ ವಚನ 
(೨) ಮಹಿಮ್ನ ಸ್ತೋತ್ರ ಇದನ್ನು ವೇ ಶ್ರೀಶಂಭುಲಿಂಗ ಸ್ವಾಮಿಗಳು 
ಬರೆದು ಮಾಲೆಗೆ ಕೂಟ್ವಿರುತ್ತಾರೆ. (೩) ಮಹಾದೇವಿಯಕೃನ ವಚನ 
(೪) ಲಿಂಗಾಪೂಜಾ ತತ್ವ (೫) ವೀರಶೈವ ರಗಳೆ (೬) ತೋಂಟದಾ 
ರ್ಯ ರಗಳೆ (೭) ಶಿವಯೋಗಾಚರಣೆ (ಆ) ವರದಾನಿ ಗುಡ್ಡ ಮೈಯ 
ಚರಿತ್ರೆ (7) ಗಣದಾಸಿ ವೀರಣ್ಣನವರ ವಚನ (೧೦) ಸಂಗನ ಬಸ 
ವೇಶ್ವರ ವಚನ (೧೧) ನೈತಿಕ ಮತ್ತು ಭಕ್ತಿಯ ವಚನ (೧೨) ಲಿಂಗ 
ನಃ ಪರಮಾತ್ಮ (೧೩) ಘನಲಿಂಗನ ವಚನ ಈ ಪ್ರಕಾರ ೧೩ 
ಗ್ರಂಥಗಳು ಅಚ್ಚಾಗಿರುವವು. ಏಕೋತ್ತರ ಶತಸ್ನಲ, ದಳ ಅರಸು 
ಗಳ ವಂಶಾವಳಿ ಎಂಬೆರಡು ಗ್ರಂಥಗಳು ಅಚ್ಚಿನಲ್ಲಿ ರುತ್ತವೆ. ಈ 
ಗ್ರಂಥಗಳಲ್ಲಿ ಮಹಾ ಾದೇನಿಯಕ್ಕ ವಚನವು ಎನು. ಏ, al 
ಆರ್ಹವೆಂದು ಮುಂಬಯಿ ವಿಶ್ವ ವಿದ್ಯಾಲಯದವರು ಅಭಿಪ್ರಾ 
ಪಟ್ಟಿದ್ದಾರೆ. ಅಲ್ಲದೆ ಲಂಡನ್ನ EAS ಲೈಬ್ರ A ಸ್ಕರ 


ಸ ತರಿಸಿಕೊಂಡಿದಾರೆ. ಮತ್ತು 
w ಎಂಡಿ 
J 


ರೆ (7 
ನೈತಿಕ ಮತ್ತು ಭಕ್ತಿಯ, ವಚನ: ಎಂಬ ಪುತ್ತಕವು ಮುಂಬಯಿ) 
ಇಲಾಖಯ ವಿದ್ಯಾಧಿಕಾರಿಗಳಿಂದ ಲ್ಲೈಬ್ಬರಿ ಒುಕ್ತಿಗೆ ತಕೃದಿಂದು 
ಟ್‌ ಶಿ ಕ್ಮ ಕ ಕದ 
ಅಂಗಿ(ಕರಿಸಲ್ಪಟ್ಟಿದೆ. ಇವುಗಳಲ್ಲದೆ ಈಗ ಇನ್ನೂ ಕೆಲವು ಗ್ರಂಥಗಳು 
ಅಚ್ಚು ಹಾಕಲು ಸಿದ ವಾಗಿವೆ. 


ಅವು ಯಾವವೆಂದರೆ; ವಚನ 
ಶ್ತರ ಭುದೇವ, ಸಿದ್ಧರಾಮೇ 
ಸಾದನೆ ಮತ್ತು ಈಗ 
೦ಬ ಗ್ರಂಥವನ್ನು ಬರೆಯಿ 
ತೂ॥ ಬಸವರಾಜ ಶಾಸ್ತ್ರಿಗಳು 
ಕರೆಯಲು ಪ್ರಾರಂಭಿಸಿದ್ದಾರೆ, 


ಡ್‌್‌ 
೨೨, 
ಶಿ Ks) 
Cc 


Huu 
Rs) 
ಇ 
೧ 
(ಜ್ನ 
0 
₹೬ 
ಇ( 
pV 
೫ 
1 2೨ 
ದ 2 


ಕ 

ಯಾ 

೪ 
Br 
ಣಿ 


೫. ಇತರ ಪುಸ್ತಕಗಳು. 
ನಮ್ಮ ಅಚ್ಚ ಕೂಟದ ಈ ಅವಧಿಯಲ್ಲಿ ಅನೇಕ ಮಹತ್ವದ 
ಗ್ರಂಥಗಳು ಅಚ್ಚಾಗಿವೆ. ಇವುಗಳಲ್ಲಿ ಮುಖ್ಯವಾದವುಗಳು ಯಾವ 
ವೆಂದರೆ, ಶ್ರೀಶಂಭುಲಿಂಗ ಸ್ವಾಮಿಗಳು ಬರೆದ ತತ್ವಜ್ಞಾನ, ಮ, ರಾ. 
ವೀರಭದ್ರಪ್ಪ ಹಾಲಭಾವಿ ಸಬ್ಬಜಜ್ಜ ವಿಜಾಪುರ ಇವರು ಬರೆದ 
ಲಿಂಗಾಯತ ಮತತತ್ವವೆಂಬ ಗ್ರಂಥ, ಮ. ರಾ. ವೀರಪ್ಪ ಬಿಳೇ 
ಅಂಗಡಿ ವಕೀಲ ಹುಬ್ಬಳ್ಳಿ ಇವರು ಮಿ. ಸಿದ್ಧರಾಮಪ್ಪ ದುಂಡಪ್ಪ 
ಪಾವಟೆ ಇವರಿಂದ ಬರೆಯಿಸಿ ಪ್ರಸಿದ್ಧಿಸಿದ ಶೈವಾಗಮವೆಂಬ ಇಂಗ್ಲಿಷ 
ಗ್ರಂಥ, ಮ. ರಾ. ಮಲ್ಲಪ್ಪ ಮಾಸ್ತರ ಜುಮನಾಳ ಇವರು ಬರೆದ 
ಗಂಗಾವತರಣ ಮಹಿಮೆ ಎಂಬ ಕಾವ್ಯ ಇವುಗಳು ಇರುತ್ತವೆ. ಈಗ 
ಶ್ರೀಜಗದ್ಗುರು. ಮಹಾಸ್ವಾಮಿಗಳವರು ರಚಿಸಿರುವ ಪಾತಂಜಲಿ 

ಯೋಗಶಾಸ್ತ್ರವೆಂಬ ಗ್ರಂಥವು ಅಚ್ಚಿನಲ್ಲಿರುತ್ತದೆ. 


೬. ಶಿಲಾಲೇಖಗಳ ನಕಲು. 


ನಮ್ಮ ಪೂರ್ವದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅರಿಯ 
ಬೇಕಾದರೆ ಶಿಲಾಲೇಖಗಳು ಒಳ್ಳೇ ಸಹಾಯಕಾರಿಗಳಾಗಿವೆ. ಆ ಕೆಲ 
ಸವಾದರೂ ನಮ್ಮ ಕರ್ನಾಟಕದಲ್ಲಿ ಸಮಾಧಾನಕರವಾಗಿ ಸಾಗಿರಲಿಲ್ಲ. 
ಈ ಕೊರತೆಯನ್ನು ದೂರ ಮಾಡುವದಕ್ಕೋಸ್ಕರ ಅವುಗಳ ನಕಲನ್ನು 


a 
[ಶ್ರ 
ps. 


ಕಲನ್ನು ೂೊಂಡು ಬಂದದಾ ಪುಗಳಲ್ಲಿ ಒಸನೇಶ 
ರನ ಉಲ್ಲೇಖನಿಪ್ರಶಿಲಾಲೇಖವು ಅತಿ ಮಹತ್ವವಾದದ್ದು. ಬಸವೇಶ 
ನರ ಉಲ್ಲೇಖವಿದ್ದ ಶಿಲಾಶಾಸನವು ಸಿಕ್ಕದ್ದು ಇದೇ ಮೊದಲನೇದ.. 
ಇಂಥ ಶಿಲಾಲೇಖಗಳನ್ನು ಇನ್ನೂ ಎಷ್ಟೋ ಕಡೆಯಲ್ಲಿ ತೆಗೆದು 
ಕೊಂಡು ಬರತಕ್ಕವು ಇರುತ್ತವೆ. ಈ ಕಾರ್ಯದಲ್ಲಿ ವೇ. ಮೂ. 
ಸಿದ್ಧಾಂತಿ ಶಿವಬಸಯ್ಯನವರು ಹೂಲಿ ರಾ. ರಾ. ಚನಮಲ 
ಸಂಗಿ, ಗೊಲ್ಲಾಳ ಪೂಜಾರಿ ಪ್ರೋ. ನಂದೀಮಠ ಇವರು ನ 
ಬಹಳ ಸಹಾಯ ಮಾಡುತ್ತಲಿದ್ದಾರೆ. 


ಪ್ಪ ಹಲ 
ಮಗೆ 


೭. ನವಕರ್ನಾಟಕ. 
ಕರ್ನಾಟಕವು ರಾಜಕೀಯ, ಸಾಮಾಜಿಕ, ಔಸ್ಯೋಗಿಕ, 
ಶೈಕ್ಷಣಿಕ ಮಂತಾದ ವಿಸಯಗಳಲ್ಲಿ ಮುಂಮವರನಯ ಬೇಕೆಂದೂ 
ಕರ್ನಾಟಕದ ಏಕೀಕರಣವಾಗಬೇಕೆಂದೂ ನಾವು ಈ ಪತ್ರಿಕೆಯನ್ನು 
ತಾ. ೬.೧೦-೧೯೨೭ ಇಸ್ವಿ (ವಿಜಯ ದಶಮಿ ೧೮೪೯) ದಿವಸ ಹೊರಡಿ 
ಸಿದ್ದೇನೆ, ಇದು ಯಾವತರದ ಭೇದಭಾವನನ್ನೆಣಿಸದೆ ಕರ್ನಾಟಕವು 
ಮುಂದುವರಿಯುವಂತೆ ಪ್ರಯತ್ನಿಸಿ*ನವಕರ್ನಾಟಕ''ವನ್ನು ಸಿದ್ಧ 
ಗೊಳಿಸುವದೇ ಇದರ ಮುಖ್ಯ ಧ್ಯೇಯವಾಗಿದೆ. ಈಗ್ಗೆ ಇದರ ೭ ಸಂಚಿ 
ಕೆಗಳು ಹೊರುತ್ತವೆ. ಈಗಿನಿಂದಲೇ ಎಲ್ಲ ಭಾಗದ ಕರ್ನಾಟಕಸ್ಥರು 
ಆದರದಿಂದ ಬರಮಾಡಿಕೊಳ್ಳುವದನ್ನು ನೋಡಿದರೆ ತೀವ್ರವೇ ಇದು 
ಬೆಳೆದು, ಕರ್ನಾಟಕಕ್ಕೆ ಒಳ್ಳೇ ಉಸಯುಕ್ತಪತ್ರಿಕೆಯಾಗಬಹುದೆಂದು 

ಆಶಿಸುತ್ತೇನೆ. 

೮. ಫಿರ್ತಿ ಲೈಬ್ರರಿ. 
ನವಕರ್ನಾಟಕಕ್ಕೂ ಶಿವಾನುಭವಕ್ಕೂ ನನಿಮಯವಾಗಿ 
ಅನೇಕ ಪತ್ರಿಕೆಗಳು ಬರುತ್ತವೆ. ಅವುಗಳನ್ನು ನಾವು ಫಿರ್ತಿ ಲೈಬ್ರರಿ 
ಗೋಸ್ಕರ ಉಪಯೋಗಿಸುತ್ತೇವೆ. ಜುನುನಾಳ ಮತ್ತು ಹಿಟ್ಟಿನಹಳ್ಳಿ 
ಗ್ರಾಮದವರು ಇವುಗಳ ಉಪಯೋಗವನ್ನು ಬಹಳ ಮಾಡಿಕೊಳ್ಳ 


ಕ್‌ 
ಹತ್ತಿದ್ದಾರೆ. 


ಕ್ತಿ 
೯. ಬೇಕೆ ಕೆಲಸಗಳು 


ನಮ್ಮ ಪ್ರೆಸ್ಸಿನ ಮುಖ್ಯ ಧ್ಯೇಜ.ವು ಗ್ರಂಥಗಳ ಪ್ರಸಾರವಿ 
ದ್ಲೆರೂ ಇತರ ಚಿಲರ ಕೆಲಸಗಳನಸ್ನಿದರೂ ಕೆಲವು ಜನರ ಸೂಚನೆಯ 
ಮೇರೆಗೆ ಹಿಡಿಯಲಿ ಲಿಕ್ಣೆ ಹತ್ತಿದ್ದೇವೆ. ನಾವು ಪ್ರಿಂಟನಲ್ಲಿ ಆದಷ್ಟು 


ಮಟ್ಟಿಗೆ ಸೌಂದರ್ಯದ ಕಡೆಗೆ ಹೆಚ್ಚಿಗೆ ಲಕ್ಷ್ಮ ಕೊಡುತ್ತಿರುಕ್ತೇವೆ. 


ಆದರೆ ನಮ್ಮ ಕಾರ್ಯದಲ್ಲಿ ಅನೇಕ ಅಡಚ ಸೆಗಳದ್ದು ಅವುಗ 
೪ನ್ನು ಆದಷ್ಟು ಮಟ್ಟಿಗೆ ದೂರ ಮಾಡಲು ಯತ್ನಿಸುತ್ತೇವೆ. ಈ 
ಕಾರ್ಯಕ್ಕೆ ನಮ್ಮ ಕೆಲಸ ಮಾಡುವವರು ನನುಗೆ ಬಹಳ ಸಹಾಯ 
ಮಾಡುತ್ತಾರೆ. ಇವರಿಗೆ ಪ್ರಾವಿಡೆಂಟ ಫಂಡನ್ನು ಇಟ್ಟಿದೆ. ಅವರು 
ಇದೇ ಪ್ರಕಾರ ಅಭಿಮಾನವಿಟ್ಟ ಸಹಾಯ ಮಾಡಿನಲ್ಲಿ ನವ ಮ್ಮ 
ಫ್ರೆಸ್ಸಿನ ಸ್ಥಿತಿಯಾದರೂ ಯುವದೆಂಬುದರಲ್ಲಿ ಏನೂ ಸಂದೇಪ 
ಏಲ್ಲ. ಅದೇ ಮೇರೆಗೆ ಸಟ್ಟಣದಲ್ಲಿ ಅನೇಕರು ನಮ್ಮ ಕೆಲಸದಲ್ಲಿ 
ಬಹಳ ಸಹಾಯ ಮಾಡುತ ಲಿದ್ದಾ ರಿಗೆ ನಾವು ಬಹಳೆ ಆಭಾರಿ 
ಯಾಗಿದ್ದೇೇವೆ. 


ಈ ಸ್ರಕಾ ೨ರ ಈ ಎರಡು ವರ್ಷಗಳ ವರೆಗೆ ನಾವು ಮಾಡಿನ 
ಕಾರ್ಯಗಳ ವರನಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ 
ಇರ್ಯದಲ್ಲಿ ಅನೇಕ ತೊಂದರೆಗಳು ಬಂದಿರುತ್ತವೆ, ಬಹು ಜನ 
ರಲ್ಲಿ ವಾಚನಾಭಿರುಚಿಯು ಬಹಳ ಕಡಿಮೆ ಇರುತ್ತದೆ. ಅದರಲ್ಲಿ 
ಇವು ಕೈಕೊಂಡ ಕಾರ್ಯದ ಮಹತ್ವವನ್ನು ಗ್ರಹಣ ಮಾಡ. ವಂಥ 
ಜನರ ಸಂಖ್ಯಯಾದರೂ ಅಲ್ಪ ಇರುತ್ತದೆ. ಆನ್ಬರಿಂದ ನಾವು ಪ್ರಸಿ 
ದ್ವಿಸುವ ಗ್ರೂಥಗಳ ಪ್ರಸಾರವು ಸಮಾಧಾನಕರವಿರುವದಿಲ್ಲ ಅದರೂ 
ಬರಬರುತ್ತ ಜನರ ಲಕ್ಷವು ನಾವು ಮಾಡ:ವ ಕಾರ್ಯದ ಬಗ್ಗೆ ಹೆಚ್ಚತ್ತ 
ಹೋಗಬಹುದೆಂದು ಆಶೆ ಇಡೆ. ನಾವು ಮಾಡುವ ಕಾರ್ಯವನ್ನು 
ಸುಸಂಘಟಿತ ರೀತಿಯಿಂದ ಮಾಡುವ ಉದ್ದಿಶ್ಯವಾಗಿ ಧರ್ಮಗ್ರಂಥ 
ಪ್ರಸಾರಕ ಸಂಘನೆಂಬ ಸಂಸ್ಥೆಯು ಸ್ಥಾಪಿಸಲ್ಪಟ್ಟ ರುವದು. ಇದಕ್ಕೆ 
ಕೆಳಗೆ ಕಾಣಿಸಿದ ಸದ್ಗೃಹಸ್ಥರು ಆಶ್ರಯದಾತರು ಆಗಿರುವರು. ಅವರ 
ಹೆಸರುಗಳು (೧) ಶ್ರೀಮನ್ನಿರಂಜನ ಜಗದ್ಗುರು ಗುರಸಿದ್ಧ ಸ್ವಾಮಿಗಳು 
ಹುಬ್ಬಳ್ಳಿ (೨) ಸರದಾರ ಲಖನಮಗೌಡಾ ಬಸವ ಪ್ರಭು ಸರದೇ 


ಆ 


ಸಾಯಿ ಒಂಟಮುರಿ (೩) ರಾ. ಸಾ. ಮಲ್ಲಪ್ಪಾ ಅಣ್ಣಾ ಶಿಂತ್ರೆ (೪) ರ. 
ಧರ್ಮಗೌಡಾ ಪಾಟೀಲ ಚಿಂಚಣಿ (೫) ರಾ. ಗಂಗಾಧರಪ್ಪ ಸಾಬೋಜಿ 
(೬)ಶಿ, ಮುರಿಗಯ್ಯ ಸ್ವಾಮಿ ಬಾಗೋಜಿ ರಬಕವಿ (೭) ಉ.ಬಸಲಿಂಗಪ್ಪ 
ಘಟ್ಟನಟ್ಟಿ ಮಹಾಲಿಂಗಪೂರ (೮) ರಾ. ವೀರಭದ್ರಪ್ಪ ಹಾಲಭಾವಿ 
ಸಬಜಜ್ಜ ವಿಜಾಪುರ (೯) ಶ್ರೀ. ಮಾನಾಸಾಹೇಬ ದೇಸಾಯಿ ಅಮ 
ರಾವತಿ (೧೦) ರಾ ಶಿವಲಿಂಗನ್ಸ ಹೆರಲಗಿ ವಿಜಾಪುರ ಇರೇ ಪ್ರಕಾರ 
ಯಾವತ್ತು ಮಹನೀಯರು ಈ ಸಂಶೊ;ಧನ ಕಾರ್ಯದಲ್ಲಿ ಸಹಾಯ 
ಮಾಡುವರೆಂದು ಆಅಸಿಸುತ್ತೇವೆ. 

ತಾವೆಲ್ಲರು ನಮ್ಮ ಆಮಂತ್ರಣಕ್ಕೆ ಮಾನ ಕೊಟ್ಟು ಈ ಸಮಾ 
ರಂಭಕ್ಕೆ ಬಂದದ್ದಕ್ಕೆ ನಾನು ತನ್ಮು ಆಭಾರಿಯಾಗಿದೇೇನೆ. 


ವಿಜಾಪುರ 1 ಫ.ಗು. ಹಳಕಟ್ಟಿ 


೨೪. ಹ 
ತಾ ೨೪-೧೧-೨೭ ) ಡಾಯರೇಕ್ಟರ. 


ಬಳಗಿಯ ಅರಸುಗಳ ವಂಶಾವಳಿ. 


ಣೆಯೊಳ್ನಿಲಕದ ಕತ್ತರಿ | 

೨ ಗರಿಯ ಬಿಚೆ, 
ಣೆ ಇನ. ಚ:ಸಕೆಣೆ ಕಾ 

ಘಾ ನೃನ 


ರೆಗಿದೆ ಭ್ಯ ಎಂಗೆ 


a 


೯ತೆ 
1 
ನ ಭ್ರೂನಿಭ್ರಮುಮುಂ ೪೮ 


ಸನ್ಫಶಮೆ ಇ. ಎ. [5 ರಂಜಿಸುವಾ ॥ 

ಮದನನ ಹಸ್ತ ಸ್ನದ ಕನಕಾ 

ಬ್ಹಡೂಳಿರ್ದುದು ನೃನನ ಈ ರುಚಿಯುತ ವಕ್ರಂ ॥೪೯॥ 
ಪೊಸ ಮಿಸುನಿದಾವರೆಯ ಚೆ | 

ಲ್ವೆಸಸ್ಗಳೊಳಳಿಯೆರಗಿ ರಾಜಿಸುತ್ತಿರಲದರೊಂ॥ 

ಪೆಗಕಮನನುಕರಿಸಿದುದೆನೆ । 

ಕುಸುಮಾಸ್ರ್ರಗಳೆಣೆಯೆ ನೃಷನ ನೇತ್ರಯುಗಕ್ಕಂ ॥೫೭॥ 
ವದನಾಬ್ವದ ಸೌರಃ ಭ್ರಮ 1 

ನದಿರದೆ ಷಟ್ಟದ ಗಳಪಹರಿಸದ ವೊಲಂ ತಾ 

ಬಿದಿ ಕಾವಲ್ಲಿಟ್ಟ ಚಂಪಕ 

ದೊದವಿನವೊಲಾಯ್ತು ನಾಸಿಕ [ಮದು] ನೃಷವರನಾ (೫೧೬ 
ವಾರಿಜಭವನಾ ಸುಧೆಯೊಳ" | 

ಸಾರಂ ಮಿಗಲದ್ದಿ ಪಕ್ವ ಬಿಂಬದಫಲಮಂ ॥ 

ಸೇರಿಸಿದನೆಂಬ ಪರಿಯಿ:ಂ । 

ಭೂರಮಣನ ವಿದ್ದು ಮಾಧರಂ ಕರಮೆಸೆಗುಂ [೫೨॥ 
ಕುಲಿಶದ ಚತ ವಿಚ। 

ಕೆಲ ಕುಂದದ ಕುಟ್ಮಲಂಗಳಂ ಪಂಜೆಗಳಿಂ ॥ 

ದಲಸದೆ ಬಿದಿ ರಚಿಸಿದನನೆ । 

ಚಲಭೀಮನ ರದನ ಪಂಜ್ಞಗಿ ನೈಣೆಯುಂಬೇ? |೫೩1 
ಮುನ್ನಂ ಬಿವಿ ಪಣೆಯೊಳ್ಬಿಡ | 

ಮನ್ನತಿಕೆಯ ಫಲವ ಬರೆಯಲಾದೃಂತದೊಳಂ 1 

ಕನ್ನಡದಿಂ ತ್ರೀಕಾರಗ । 

ಳಂ ನೆರಿ ಬರೆದಂತೆ ಕರ್ಣಗಳ್‌ ನೃಸವರನಾ ೫೪] 
ರನ್ನಗನ್ನಡಿಯ ಸುತ್ತಲ" । 


೩೮ 


ಶಿನಾನುಭವ: 


ಚೆನ್ನಂವಿ:ಗೆ ನೀಲ ರತ್ನದಿಂ ಕೆತ್ತಿದವೋ 

ಲ್ಲನ್ನುತ ಮಾನಿಯೆ ಮಿರುಗುವ। 

ಮನ್ಮತಿಕೆಯ ಕ್ಮಕು ಸೂಕ್ಷ್ಮ ಲೋಮಂ ನೃಸನಾ 23 
ಗುಂಠಿತ ಮಂತ್ರಮ ನಾನ್ಯೆ ॥ 

ಕುಂಠನ ಸುತ ಬರೆವ ಕಯ್ಯ ಕಂಠೆ (ಯ.] ಪುಡಿಯ » 

ಕಂಠಂ ನಲುಗಿಸುದೀ ರಣ! 

ಕಂಠೀರವ ಸೋಮಶೇಖರೇಂದ್ರನ ಕಂಠಂ ॥೫೬॥ 
ಸೃದಯಸ್ಸ ಶ್ರೀ ದೇವಿಗೆ; 

ಪದಪಿಂ ಲಾವಣ್ಯದಮೃತದಭಿ [ಸೇಚನ] ವಂ॥ 

ಒದವಿಸುವ ವರನ ಕರಮುಗ]। 

ಮೊದನಂ ಪಡೆದತ್ತು ಬಾಹುಗಳ ನೃಪರರನಾ 1೫೭1 
ಅಂಗಜನೋಹನಲಸ್ಕ್ಮಿಯ | 

ರಂಗಕ್ಕಲದಂತೆ ಮೆರೆವ ವಕ್ಷಸ್ಥಲಮುಂ ॥ 

ಕಂಗಳ ಪುತ್ರಿಕೆಗಂ ನೈ। 

ತ್ಯಂಗಳನಾಗಿಪು [ದು] ಸಹಜ ಮಾಭೂವರನಾ (೫೮॥ 
ಶೃಂಗಾರ ಶರಧಿಯೊಳ್ನೆಕೆ | 

ಕಂಗೊಳಿಸುವ ದಕ್ಷಿಣೋರು ಫಿಮ್ನಾನರ್ತಂ॥ 

ಮಂಗಳ ವಬಖಿಯರ ಕಣ್ಮಿ। 

ನಂಗಳಿಗಿದುಸರಸಿಯಾಯ್ತು ನಾಭೀದೇಶಂ ॥೫೯॥ 
ಹಡೆದ ಜನ ಕಯ್ಯ ಪಿಡಿಗಳ । 

ಸೊಡನಂತ:ಬ್ಬಿ ಬೆಳೆದು ಕಡ ಚೆಲ್ವಿಕೆಯ;ಂ ॥ 

ಪಡೆದು ನ.ಣ್ರಡರು ತೊಪ್ಪುವ । 

ಕಡುಗಾಡಿಯ ಮಧ್ಯ ರಂಜಿಕುಂ ನೃಸವರನೊಳ್‌ en 
ವಾಂಣದ ಕುಂಭವದು ಸಾ। 

ಧಾರಣ ಸಾದೃಶ್ಯ ಮಲ್ಲು ಲಾವಣ್ಯ ಸರ ॥ 

ಸ್ತೀರದ ಪುಳಿನಗಳಲ್ಲದೆ। 

ಬೇದ ಕೆಣೆಯೆ? ನೃಸನ ಜಘನದ್ವಯಕಂ ॥೬೧॥ 
ಮಾನವ ಮದನನ ರೂಪ | 

ಸ್ಥಾನಮೆ ಕಾನನಮದಾಗೆ ಬಿಸುಟ್ಟಿವನೀಯಲ್‌॥ 


ಜಿಳೆಗಿಯ ಅರಸುಗಳ ವಂಶಾವಳಿ 


ರ್ಜ 
ಲೀನ ವ:ನೋಮದಗಜ ಕಃ 
ಲಾನ ಸ್ವಂಭಂಗಳಾದ. [ನೀ] ತನ ತೆಣಡೆಗಳ್‌ (೬೨: 
ಬೀಳೆಚ್ಚು ವಿರಹಿ ಜನಗಳ 
ಕಾಳೆಗಮಂ ಜಯಿಸಿ ವದನ ನೂಡುವಕಹಂಾ ॥ 
ಪಾಳಿಕೆಯನನುಕರಿಸೆ ಭೂ। 
ಪಾಲನ] ಜಂಘಾ ಯಕ ಪಡಿಯಿ.ಡಲುಂಬೇ? [೬೩ 
ಮತ್ತೀಭ॥ 
ವಿನತಾರಾತಿ ನೃಪಾಲ ಮೌಳಿ ನಿಲಸನ್ಮಾಣಿಕ್ಯರತ್ವ ಪ್ರತಾ। 
ನನ ವೀನೋಜ್ವಲ ಕಾಂತಿ ರಂಜಿತ ಪದದ್ವಂದ್ವಂ ಪ್ರಭಾಭಾಸುರಂ। 


ಜನತಾನಂದಕರಂ ನಖೇಂದು ನಿಕರಂ ಕಂದರ್ಪ ನಶ್ರಕ್ಕೆ ತಾಃ 
ನಿನಿತುಂ ಕೆಂಪಿನ ಮಿಾಾಂಟಿಯಿಟ್ಟ ತೆರದಿಂ ಚೆಲ್ಕಾದು ದೀಭೂಸರೊಳ/೬೪॥ 
ಮೃದುರಕ್ತಚ್ಛವಿಗೂಡಿ ಕೂರ್ಮನಿರವಂ ತಾಳ್ವಿರ್ದ ಪಾದದ್ವಯ, 
ಕೈೈದಿರಿಲ್ಲಂ ಪಡಿಯಿಲ್ಲ ಕೆಂಕವಡರ್ಹೀ ಕಂಚೇದ್ವಯಂ ಕೇದಳಿರ್‌ | 
ವಿದಿತಂ ಧಾತ್ರಿಯ ಭಾರಮಂ ವಹಿಸಲಿನ್ಸ್ಟಿಂತಲ್ಲದೆಂ ದೀಗಳಾ। 
ಬಿದಿ ಪೃಥ್ವೀಶನ ಪಾದಪದ್ಮಯುಗಮಂ ಕೈಮುಟ್ಟಿತಾಂ ಮಾಡಿದಂ 1೬೫॥ 
ಜನಕಾನಂದಕರಂ ಲಸತ್ಸಕಲ ಸೌಂದರ್ಯಾಕರಂ ರೂಪುಮೋ। 
ಹನ ಲಕ್ಷ್ಮೀ ನಿಕರಂ ಪ್ರತಾಪದೊದವಿಂ ತಾನಿ(ತನೇ ಭಾಸ್ಕರಂ। 
ವನಿತಾನೇತ್ರ ಚಕೋರ ಸಮ್ಮುದಕರಂ ಭೋಗಾಬ್ಬಿ ರಾತ್ರೀಕರಂ। 
ಮನುಜಾಧೀಶ್ವರ ಸೋಮಶೇಖರವರಂ ಶೃಂಗಾರ ರತ್ನಾಕರಂ ॥೬೬॥ 
ಕಂದ। 
ಪೂರ್ವಕೃತ ಸುಕೃತದಿಂ ನಿಮ। 
ಗೀರ್ವರ್ಗಂ ಮನುಜ ಮನ್ಮಥಂ ದೊರೆಕೊಂಡಂ॥ 
ಪಾರ್ವತಿಗಂ ಗಂಗೆಗಮಾ। 
ಸರ್ವೇಶ್ವರನಂತೆ ಸೋಮಶೇಖರ ಭೂಪಂ ॥೬೩೬॥ 
ಮಲ್ಲಿಗೆಯುಂ ಮಾಧವಿಯುಂ | 
ನಿಲ್ಲದೆ ಮಾಕಂದಕಡರಿ ಪರ್ಬಿದ ತೆರದಿಂ । 
ಫುಲ್ಲಶರ ರೂಸನಂಗವ। 
ಮೆಲ್ಲನೆ ಸೋಂಕಿದೊಡೆ ನಿಮಗಮತಿಶಯಮಕ್ಕುಂ ॥೬೮॥ 


ಳಂ ಶಿನಂನುಭನ' 


ಇಂತು ನೃಪನ ವಿಷಯಂಗಳ | 
ಕಾಂತಾ ಮಣಿಯರ್ಗೈೆ ಪೇಳಿ ಮೀನಾಕ್ಷಿಯು ತಾ 
ನಂತರಿಸದೆ ಪೋಗಲೊಡಂ | 
ಚಿಂತಿಸಲೊಡನೆಚ್ಚ ನಿರ್ವಗಂ ಪಂಚಶರಂ ॥೬೯॥ 
ಮತ್ತೇಭ॥ 
ಪಿರಿದುಂ ಪುಟ್ಟಿದ ಚಿಂತೆಖಿಂ ಬಿಡದೆ ನೋಳ್ಪೊಂದಾಸೆ ಯುಚ್ಚ್ವಾ 
ಸದೊಳ್‌ | 
ನೆರೆದುಪ್ಟಂ ನಿಜದೇಹಮೊಂದಿದುರಿಯುಂ ಬಿಟ್ಟಿರ್ಪುದಾಹಾರಮಂ । 
ಭರದಿಂ ಲಜ್ಜೆತಗುಳ್ಬು ಪೈಸರಿಸುದುಂ ತತ್ಪಾತರಂ ಪರೌನಮುಂ॥। 
ಕೆರೆ ಮೂರ್ಚ್ಸಾದಿಯೊಳೊಂದಿ ಯೊಂದುಳಿದುದೀ ಕಾಂಶಾದ್ವಯಕ್ಕಂ 
ನಿಜಂ ॥೭೮॥ 
ಶಾರ್ದೂಲ॥ 
ಚೆಂದ್ರಂಚೆಂಡ ಮರೀಚಿಯಾದ ನನಿಲಂ ತಾಂವಜ್ರಮಾದಂಲಸತ್‌ | 
ಸಾಂದ್ರ ಶ್ರೀನವಗಂಧ ಬಂಧುರಚಯ:ಂ ಜಾಜ್ವಲ್ಯ ಮಾನಾಗ್ನಿಯಾ | 
[ಯ್ತೈ€]ದ್ರೀಲೋಕದ ಪುಷ್ಪಮಾಲ್ಯಕುಲಮುಂಸೂಚ್ಯಗ್ರಮಾಯ್ತೀಗಲಾಟ 
ಮಂದ್ರಧ್ವಾನವ ಗೇಯವಜ್ರ ಮೆನಿಸಲ್ಮುನ್ನೆಂತು ತಾಳ್ಸಿರ್ದಸರ್‌ ॥೭”॥ 
ಕಂದ] 
ಪಗಲಿರುಳುಂ ನೆನೆನೆನೆದಾ॥। 
ಬಗೆ ಕೈಗೂಡದಿರೆ ನಿಮಿಸಮದೆ ಕೋಟಿಯುಗಂ । 
ವೃಗಥರ ನುದಿಸಿದೊಡಿನ್ನೆ ಮ| 
ಗಗಣಿತ ಮೆಲೆಸಖಿಯೆ ಜೀವಿಸಂದಮದೆಂತೋ ೭9 
ಮಂದವಾಕ್ರಂತಂ॥ 
ಚಂದ್ರಂ ಚೈತ್ರಂ ಸುರಭಿಸದನಂ ಕುಂದಮಲ್ಲೇವಿತಾಫೆಂ | 
ಮಂರ್ರಧ್ವಾನಂ ಮಧುಕರಕೃತಂ ಕಾಮಜಾ ಪೋತ್ಕನಾದಂ | 
ಸಾಂದ್ರಂಗೀತಂ ಸುರಭಿ ಪವನಂ ವೇಣು ವೀಣಾ ನಿನಾದಂ। 
ಕಂಬ್ರಾನಾಕಂ ಶುಕಸಿಕರವಂ ಕೊಲ್ಲವೇ ಪ್ರಾಣಕಾಂತೇ ॥೭೩॥ 
ಮಂದು ಮಂದಂ ಶ್ವಸಿತ ಸವನಂ ಮಾನಿದಂ ಗ್ಲಾನಿದಂವಾ | 
ಸ್ಕಂದಂ ಸ್ಯಂದಂ ಮೃದುಲ ಹೈದಯಂ ಕಾತರಂ ಸಾತುರಂತತ್‌ | 


ಬಿಳಗಿಯ ಆರಸುಗಳೆ ವಂಶಾವಳಿ ೪೧ 


ಸ್ಪಂದೆಂ ಸ್ಪಂದೆಂ ನಯನಯ:ಗಳಂ ಸಇದರಂ ಮೇದುರಂ ಮೇ 
ಸ್ಕಂದಂ ಸ್ಪಂದೆಂ ಕಠಿನ ಕಲಿತಂ ಭಾವವದ್ವಿದ್ರುನೋಷ್ಠಂ ॥೬೪॥ 
ವಸಂತ॥ 

ನಾನಾತುರಾರ್ತಿ ಜನಕಂ ಘನಶಾಸಮೇಕಂ।| 
ನಜ್ವರಂ ವಿರಹವೇದನಜಂವಿಲೋಕಂ | 
ತಾನುಚ್ಯಾತಂ ಮದನಕಾತರಮಾತ್ಮ ಜಾತಂ। 

ನಾನರ್ತಿ ನರ್ಶಯತಿ ತೇ ವನಿತೇ ವಿಶೇಷಾನ್‌ (೭೫1 
ಉತ್ಸಲ। 

ಈ ನವ ಯವ್ವನೋನ್ನತಿಕೆಯಂ ಬಗೆಯಿತ್ತುದ ದೇಕೆ ಕೆಮ್ಮನೀ। 
ಮಾನವ ಜನ್ಮದೊಳ್ಟರಿದೆ ಸೋಪುದು ಮೋಹನಲಲ್ಲೆಕೈತವಂ | 
ಮೀನನಿಲೋಚನಂ ಗಳಿಗವಿನ್ನೆಗ ಕಣ್ಣೊಲ ಮಾದುದಿಲ್ಲಮೆಂ | 
ತಾನುಸಮಾಗಮಂ ದೊರೆಯಲರ್ಚಿಪೆನೀ ನೃಪಕಾಮದೇವನಂ ॥೭೬॥ 

ಚಂನನಸಂಕಮಂ ಪಸುರು ಕಪ್ಪುರವ:ಂ ಕುಳಿರ್ವಾಲಿ ನೀರ್ಗಳಂ। 
ಕಂಡೊಳ್ಳೆತಿ]ಕ್ಕಿ ತಂಗೊದರಿ...ರದ (?) ತಂದಲ ಮನಸ್ಲಿಕಾಲತಾ | 
ಬೃಂದದೆ ಮಧ್ಯಡೊಳ್‌ ಕಮಲ ಕೋನುಲ ಸತ್ಯದ ಶಯ್ಯೆಯೊಳ್ಳರಂ। 
ಒಂದಿಸಿ ವೀಜನಂಗಳುವ ನಿಕ್ಕೆಲೆ ಕಾಮಿನಿ ಎಮ್ಮ ಬೇಗದಿಂ ॥೭೭॥ 

ಮಂದ ಮರಾಳಯಾನ ಭರ [ವ]ಂ ಮರೆದುಂ ಶ್ವಸಿತಪ್ರಸಂಚವ:ಂ। 
ಕುಂದಿ ಕುರಂಗ ಲೋಚನಯುಗಂ ಮರವಟ್ಟಿರೆ ಹೆಸ್ತಕಂಜಮಂ। 
ಚಂದಿರಗರ್ಚಿನಂತೆ ಕದಪಿಂಗಿರದಿಟ್ಟ ಮನಸ್ಟಿತೇಶನಂ | 
ಒಂದೆ ಮನಸ್ಸಿನಿಂ ಬಿಡದೆ ಜಾನಿಸರಂತಿರೆ ಮೂರ್ಛೆಯೊಂದಿದರ್‌ ॥೭೮॥ 
ಚಂಪಕ 

ವಿರಹಜ ವೇದನಾನುಭವ ಸಂಭವ ತಾಪವಿಕಾರದೇಳ್ದೆಯಿ6 | 
ಪರವಶ ಮಾದುಡಿಂತಿವರ ಚಿತ್ತಮಿದೆಂದುರೆ ಕಾಂತೆಯರ್ಕ್ಯಳ್‌ ॥ 
ತರುಣಿಯರೀರ್ವರಂ ಸರಸಿಯೊತ್ತಿ(ಟ್ಟಿ)ನೊಳಿರ್ದ ಲತಾಗೃಹಂಗಳೊಳ್‌। 
ನೆಕಿದಿರಲಿಟ್ಟು ಶೀತಲದ ಕೃತ್ಯಗಳಂ ನೆಕೆಮಾಡುತಿರ್ದನರ್‌ ॥೭೯॥ 
ಕಂದ॥ 


7೬. 2೨ 


ಪನಿ ನೀರ್ಸೂಸಿದರಂ ತದುಃ 
ಮನಸಿಜನೆಸಗಿರ್ದ ಹನನ ಕಾಜ್ಯಾಹುತಿ[ಯೆಂ] ॥ 


೪೨ 


ಶಿವಾನುಭವ 


[ಒ] ರಿತಿಇದುದೆಂದೊಡಿನ್ನೂ। 

ವನಿತಾ ಮಣಿಯರ್ಗ್ಗೆ ವಿರಹತಾಸಮದೆಂತೊ ॥೮೦॥ 
ಚಿಂದಳಿರಂ ಶಯ್ಯೆಗಳೊಳ್‌ । 

ಕೆಂದಾವರೆ ಯೆಸಳ್ಗಳೊಡನೆ ಪರಪುತ್ತದಕೊಳ” ॥ 

ಚಂದಿರ ವದನೆಯರಂತರ । 

ತಂದಿಡಲದು ಕರುಕು ನಡೆದುದಂತಾಕ್ಷಣಡೆೊಲ್‌ |೮೧| 


ವೀಜನದೆಲರಿಂದಂತದು । 

ಮಾಜದೆ ದ್ವೈಗುಣ್ಯಮಾಗೆ ಮಿತ್ರನ ಯೋಗಂ | 

ಮಾಜಿಪುದೆ ವೃದ್ಧಿ ಕಾರಣ । 

ನೈಜಂ ತರುಣಿಯರ ವಿರಹ ನೈಶ್ರಾನರಗಂ /೮೨॥ 
ಚಂದನಮಂ ಕರ್ಪುರದೊಳ"। 

ಸಂಧಿಸಿ ಪನ್ನೀರೊಳರೆದು ಲೇಪಿಸಲುರದೊಳ" ॥ 

ಕುಂದರದನೆಯರ ತಾಪವ । 

ನಂದಿಸದದು ಬೆಟ್ಟಿ ತಾದುದಂತಾಕ್ಷಣದೋಳ್‌ 1೮೩ 
ಸೋಮಶೇಖರ[ನ] ಬಂಧುರ । 

ಇವಮದ ಮಂತ್ರಗಳ ನುಚ್ಚರಿಸಲಾ ಪದಡೊಳ್‌ ॥ 

ಕಾಮಗ್ರಹ ಪರಿಪಟ್ಟೊಡ । 

ನಾಮಹಿಳಾ ಮಣಿಗಳೊಡರನೆ ಕಣ್ಣೆರೆದೆದ್ದರ್‌ ॥೮೪॥ 
ಎಲೆಲೆ ನೃಪ ತಿಲಕ ನೆಲ್ಲಿಹ। 

ನೆಲೆ ಮಾನಿನಿ! ತಂದು ತೋರೆ ತೋರಲ್ಲಿನಗಂ ॥ 

ಬೆಲೆಯಿಲ್ಲದ ಪದಕಮುಮಂ | 

ವಿಲಸಿತದುಡುಗೊರೆಯನಿತ್ತು ಮನ್ನಿಪೆವೆಂದರ್‌ ॥೮೫॥ 


ಚಂಪ 


ಅಳಿಗಿಳಿ ಕೋಕಿಲಂಗಳಿರ! ಕೋಕ ಚಕೋರ ಮರಾಳಿ ಕಾದಿಸಂ। 


ಕುಳವೆ! ವಿನೀಲ ಕೈರವನೆ! ಕೋಮಲ ಪದ್ಮನೆ! ಮಲ್ಲಿಕಾಲತಾ ॥ 
ವಿಳಸಿತ ವೇಷ್ಟನ ಪ್ರಜೆಯ ಬಂಧುರ ಚೂತ ಕುಜಾತ ಜಾಲನೇ!। 
ಘಳಿಲನೆ ಸೋಮ ಶೇಖರ ನೃಪಾಲನ ಕಂಡಿಕೆ ಪೇಳಿ ಬೇಗದಿಂ ॥೮೬॥ 


ಕಂದ 


ಉ ತ್ಸ oll 


ಬಿಳಗಿಯ ಅರಸುಗಳ ವಂಶಾವಳಿ ೪೩ 


ಅಳಲಿಸುವಕೆ ಬಳಲಿಸುವಿರೆ | 
ಘಳಿಲನೆ ನೃಪವರನ ತಂದು ತೋರದೆಯೆಮ್ಮೊಳ್‌ I 
ಮುನಿಸಾಯ್ತೆ ನಿಮಗವೊಗಳ್‌ / 
ತೊಲಗಿಸದಿರಿ ಕರುಣಮಿಲ್ಲವೇ? ಸಖಿಯರಿರಾ ॥೮೭॥ 
ಕನಸಿನೊಳೆಂ ಮನಸಿನೊಳಂ | 
ಜನಸತಿಯಂ ನೆನೆದು ಕದುಪಿ ಕಾತರಿಸುತ್ತಂ || 
ವನಿಶಾ ಕುಲ ತಿಲಕೆಯರಾ। 
ತನನಾಮೋಚ್ಚರಣ ಮಂತ್ರಮಂ ಜಪಿಸಿರ್ದರ್‌ 1೮೮ 


ಕತ್ತುರಿಯಿಟ್ಟಿ ಕಂಠದೆಡೆಯೊಳ್‌ ನವಚಂಪಕ ದಿವೈಧಾಮನು:। 
ಸುತ್ತಿ ನಖಾಗ್ರದಿಂ ಸರಿದ ನೀಲವಿಭಾಸುರ ಕುಂತಳಂಗಳಂ ॥ 
ಒತ್ತಿ ಪಿಣೆಲ್ಲು ಪೂಸಿ ಪುಣುಗಂ ಕಡುಸೂಕ್ಷ್ಮದ ರೋಮರಾಜಿಯೊಳ್‌। 
ಚಿತ್ತಜ ತಾಪಮಂ ಕಳೆವರೆಂದೊಡೆ ಕಾಂತೆಯರೇಂ ವಿಚಿತ್ರವೋ! ॥೨೯1 


ಕಂದ॥ 


ಮೀನಾಕ್ಷಿ ಪೋಗಿಯುಸಿರ್ದಳ" । 

ಮಾನಿತ ಶುಭಲಕ್ಷಣಂಗಳಿಂ ಚೆಲ್ವಿಕೆಯಿ:ಂ॥ 

ಮೇನಕೆ ರಂಭಿಯರಲ್ಲದೆ | 

ಮಾನಿಸರಕ್ಲಿವರೆ ದೇವಿಯರ್‌ ನೃಪತಿಲಕಾ! ॥[ಂ॥ 
ಬೆರಳುಗಳುಂಪುರ್ಬುಗಳುಂ । 

ವರ ಪದಯುಗಮುಂ ಕರ್ಣಯು್ಮಮುಂ ನಡುಕಂಠಂ। 

ನೆರೆಸಣ್ಣ ಮಾದುದಾರಂ [ರುಂ] । 

ಕರುಣೀ ಮಣಿಯರ್ಗ್ಗೆ ನೋಡಲತಿ ಬಂಧುರಮಂ ॥೯೧॥ 
ದಂತನಖಗುಹ್ಯ ಮಧರೆಂ । 

ಕಾಂತಿಯುತಂ ಕದಪು ಬಸಿರೊಳಂತೆಳ್ಳಿ[ಸೆ]ಗುಂ। 

ಕಾಂತೆಯರೊಳೆಂ[ದೊ]ಡಿನ್ನದ । 

ನೆಂತೆಂದುಸಿರಲೈ ಯೆನಗೆ ಬಂದಪುದೆಲ್ಲಂ? ॥೯೨॥ 
ರಚಿಸಿದ ಕೇಶದ ಬಂಧಂ । 

ಕುಚಯುಗ್ಮಂ ನೇತ್ರಬಾಹು ನಾಸಿಕ ತೊಡೆಗಳ” । 


ಆನ 


ಶಿವಾನುಭವ 


ನಿಚಕಿಖ ಕ.ಟಲದಂ3[ದ] । 

ಸುಚರಿಕೆಯರೊಳಿಂತಿ ವಾರು ದೊಡ್ಮಿತು ನೋಡೆಲ್‌ ॥೯೩॥ 
ಲಕ್ಷಣಗಳೆಲ್ಲ ಶುಭದಂ। 

ಈಕ್ಸಿಸಲಳವಲ್ಲ ರೂಪಿ ನತಿಕಯದಿರವಂ | 

ಈಕ್ಷಣ ಸಹಸ್ರ ಮುಳ್ಳ ವ) । 

ಪಕ್ಷ್ಮಸ್ಸಂದನವ ಮರೆತು ನೋಡಿದ ನಿವರಂ೯೪॥ 
ಕಂಬರೆರಿಪು ವಲತಿಗೆಯೊ । 

ಚೆಂಬೊನ್ನ ನನೆಯಲಿಕ್ಟಿ ರಚಿಸಿದ ನದರಿಂ/ 

ಬಿಂಬಫಲಾಧರೆಯರ್ಕಳ । 

ಕೆಂಬಚ್ಚಿಗೆ ಕಠಿನಕೂರ್ಮಗಳ್ಳಡಿಯದುದೇ? 1೯೨ 
ಬೆರಲ್ಲಳ್ಳಣನನ ಸರಳ್‌ । 

ಶರಧಿಗಳೆನೆ ಜಂಘೆಯೊಪ್ಪುಗುಂ ತರುಣಿಯರೊಳ್‌ | 

ಮಿರುಗುವ ರಂಭಾಸ್ಕಂಭಗ । 

ಳಿರವಂ ಕೈಕೊಂಡು ಮೆ:ರೆದುವೂರುಯುಂಗಂಗೆಳ ೯೬: 
ಮದನ ನೃಪಾಲನೇಹದೊ | 

ಳೊದವಿದ ಕಂಭಗಳೊಳಿಟ್ಟಿ ನಿಗಡಗಳಂತೀ | 

ಮನವತಿಯರ ಜಘನಯ:ಗಂ । 

ಮುದಮಂ ಕಣ್ಣೀವುದೆಂಬೆ ಪಡಿಯಿಡಲರಿಯೆಂ ॥೯೭॥ 
ಲಾವಣ್ಯ[ರ] ಸಾಮೃತದಿಂ। 

ತೀವಿದ ಕಾಸಾರ ಮಾದುದಂಗಜನ[ದ]ರೊಳ್‌ । 

ಪ್ಲಾವನ ವಿಧಿಯಂ ತೀರ್ಚುವ । 

ನೇವೇಳ್ವೆಂ ನಾಭಿಯಂದಮಂ ಸುದತಿಯರಾ 1೯೮॥ 
ನಿಬಿಡ ಕುಚಾದ್ರಿಯ ಪೊರೆಯಂ | 

ಕಬರೀ ಗುರುತರದ ಭಾರಮಂ ಧರಿಸಿರ್ದ್ದೀ | 

ಕಬಲೆಯರ ಕಟಿಗೆ ಕೃಶತೆಯು | 

ಮಬಲತ್ವಂ ಬಂದುದಲ್ಲದಿನ್ನೆಣೆಯುಂಟೀ? ೯೯॥ 
ಕುಟ್ಮಲಿತ ಕುಹಳಿ(?)ಯಂತಿರೆ । 

ಹೆಟ್ಟುಗೆಯರ ತೆಳ್ಳುವದಿದ ಜಠರದ ಸರಿಯಂ 1 


ಬಿಳಿಗಿಯ ಅರೆ ಗಳೆ ವಂಶಾವೆ$ ೪೫ 
ಫಿಟ್ಟಿಸೆ ಸದ್ಯುತವಿ:ವಕೊಳ್‌ । 
ಘಟ್ಟಸಿತLಬನು ದೇವ ಕಾಂತೆಯೊರೊಳಗಂ ॥೧೦೦॥ 
ಕುಂಭಕುಚಯ:ಗೃನೊಳ್ಳೆರೆ। 
ದುಂಬಿಸಿದ ಯವ್ವನ ಸುರತ್ನವೆ:ಂ ಫೊಣ್ಣಜನಿ 
ರ್ದಂಭನಿ ಕಾಯಲ್ಪಿಟ್ಟ ವಿ। 
ಜೃಂಭಿತ ಕಾಳಾಹಿಯಂತೆ [ಬಡಬಾಸೆ]ಯುಮಂ ॥೧೦೧॥ 
ಮದನನರಮನೆಯ ಸಃ 
ಗ್ರದ ಹೇಮದ ಜೋಡು ಕಲಶದಿರವಂ ಪಡೆದೀ। 
ಸುದತಿಯುರ ಕುಚೆಯುಗಂಗಳ್‌ । 
ಒದವಿಪುನತಿ ಮೋಹದೆರೆಕಮಂ ಪದಸಿಂದಂ ೧೦೨೩ 
ಪೇಚಫಣಾಹಿಗಳೆಂತೆ ವಿ 
ಶಿಂಚಿಯ ವರ ಬಾಹುಯುಗ್ಮಮಂ ರಚಿಸರೊಡಂ । 
ಕಾಂಚೆನನಲ್ಲರಿ ಸದೃಳಮೆ। 
ಪಂಚ೫ರ[0)ಸನಿಡಿವ ಪಾಶಮೆ[ನ್ನ]ದರೊಳರೇ ॥೧೨೩॥ 
ಆಂಬರಾಲಕನ ರಾಣಿಯ 
ಶೆಂಬಂತಿರದೆಸೆವವನಿ[(ತೆ]ಯರ್ಸ್ಯಳ ಕಂಠಃ 
ಕೈಂಜರೆ ಹರಿ[ಸೇವಿಸಿದೀ] । 
ಕಂಬುವ(?) ಮನಸಿಜನ ಕಯ್ಯಕಂಠಗಳಿೆಂಬೆಂ ॥೧೦೪॥ 
ನಿಶಿತ ಮತಿಗಳ ಮುಖಾಬ್ದಕೆ। 
ಶಶಿಯಂ ಸಡಿಯಿಡಲದೇಕೆ ವೈಗಿಯನದರಿಂ । 
ಕುಶಜ ಶರ ನೋಳ್ಸ ರತ್ನದ । 
ವಿಶದ[0] ಸಡೆದಿರ್ದ ದರ್ಪ್ಷ[ಣ]ಂಗಳಿವೆಂಬೆಂ ॥೧೦೫॥ 
ಭಾವಿ: ನಿ॥ 
ಕುಂದಕುಟ್ಮಲ ರದನ ವಿದ್ರುಮ । 
ದಂದವಡೆದಧರಗಳ ಮಣಿ ಮುಕು। 
ರಂದಲೊಪ್ಪುವ ಕದಪುಗಳ ತಿಲಕುಸುಮುನಾಸಿಕದೆ ॥ 
ಆಂದವೆತ್ತಕುರಂಗ ನೇತ್ರದ। 
ಬಂಧುರದ ಭ್ರೂಮದನ ಚಾಪದೆ । 
ಕುಂದದೊಪ್ಪುವ ಸೆಕಿನೊಸಲ ಶೀಲಾಹಿಕುಂತಳದ (೧೦೬॥ 


ಬ್ರಿ 1ನಾನುಭವೆ 


ಚಂದನಮೊಳೆಡಿ ನೆಕಿದ ಮೈಯ್ಯ ಸು। 
ಗಂಧವದನದ ವೀಟಿ ಕಾದಿಯ, | 
ಗಂಧ ಕೊಲ್ತೆರ ಪಳಿಯೆ ಹೀಲಿಯ ತಳಿಯೊಲೆಸೆದಿಹದು 
ಮಂದ ವದಗಜ ಗಮನೆಯರ ಗೇಣ। 
ವೃಂದ ರಾಜಿತ ಚಾರು ಚಂತೆಯ। 
ರಂದನನು ನುತಿಸಲೈೆ ಫಣಿಪತಿಗಲ್ಲದೆನ್ನಳವೇ? ॥೧ೀ೭॥ 
ಘನ ನಿತಂಓಗಳದಿರೆ ನೀನ । 


ಸ್ತನ ತಟಿನ ಹಾ ರಗಳೊಶಲೆಯೆ ನೆರಕೆ। 
ಜನಿಸಿ ಮೊಗದೊಳು ಘಮ ೫ ಬೀಧುಗಸಸೆ ಯಲೈತಂದು ॥ 
ಮನಸಿಜನ ಕೇತನದ ನಯನ 
ವನಿ 21೬೬ | 
೯ | 


ಸರದರ ಚಿಸಿ ಚಿಂತಿಸುತ್ತೆ ಮನದೊನ್ನ ದ್ವಿಸ್ವರ[ಂ]ತಾಳ 
ತರಿಸುತ್ತಂ ಏರಹೋತ್ಥ ವೇದನ ಭಂ ಕೈಗಣ್ನ ಸ ಇ 

ಮರೆದಾಹಾರಮುವುಂ ಫಿರಂತೆ್ಗತ ದೀರ್ಫೋ 
ಧರಿಸಿರಂ ವರನೋವ.ಕೀಖರ ನೃಪಂ ಸಂಕ್ರಾ ಧ್ರ ಸಮ್ಮೂರ್ಜೆಯಿ.ಂ 


ಉತ್ಸಲ॥ 


ಒರ್ಮೆ €ತಾಗ್ಸಿಹೇಗಳೊಳಗೊರ್ಮೆ ಸುಶಿಃತಳವಾರಿ ಕೇಳಿಯಿಂ। 
ದೊರ್ನ್ಸ್ಕೇ ಸುಮಪ್ಪ ಪ್ರತಾನಕೃತ ಶಯ್ಯೆಗಳಿಂ ಮೃ ದುಸಲ್ಲನಂಗಳಿಂ ೬ 

ದೊರ್ಮೆ ERR ಸ್ರಚಯ ಸೇಚನವ್ಲಯ [ಮಂ]ಟಪಂಗಳಿಂ 1 

ದೊರ್ಮೆ ನೃಪಾಲಕಂ ವಿರಹಮಂ ಫೆರೆತೀರ್ಚಿದ ನಿಂತು ಸಂತತಂ 

n೧೧ou 

ಚೆಂದಿರನೈದೆ ಬಂದು ಬಿಸಿಲಂ ನೆರೆಬೀರುವನೆಂತುಮಾನೃಪಂ । 
ಗೊಂನಿದ ಬಾಹುರಾಸುಯುಗಳಂಗಳಿರಲ್ಪವ ವ:ಂನಮಾರುತೆಂ । 
ಬಂದಪುದಿಲ್ಲಿ ಭೃಂಗ ಶುಕ ಕೋಕಿಲಮುಂ ನವಪುಷ್ಟರಾಗಸಂ | 

ಬಂಧಿಕದುಂಗುರಕ್ಕಗಿದು ಚಂಸಕನಾಸಿಕದೊಂದು ಭತ ೧೧೧೫ 


ಬಳೆಯ ಅರಸುಗಳೆ ವೆಂಶಾವೂ 


ಲ 
ಕಂದ। 
ಕ್ರಗೊರ೬ನ ನಾಮಮೊಂ। 
ಷಿ ನ್‌ ಪ್ಯೂ fp PN ೪ 
ಓರೆ ಉರ ಣರ ಸ್ಮನನ[ದೆ]ಂತು ಭಾಧಿಸಸನಿವನಂ ॥ 
ಎರೆಯಗಾರದು3 ವ;ಗಂ। 
ಸ್ಮರಿಸಲಳವನ್ಲದ.ಳ೪ದುದಂತಾ ಬಳಗಂ (೧೧೨ಃ 
ಮತ್ತೇಭ॥ 
ಹಬ ಚಿಂತಿನುತಾನೈಸಂ ಪುರಮುಮಂ ಸ್ಟಾತ್ಮೀಯ ಸೌಧಂ 


ವರರತ್ಸ ಪ್ರಕರಂಗಳಿಂ ನವರಸ ಪ್ರಸ್ತ ಸ್ಯಂದಿ ಟಿಪ ° | 
ಪರ ಶ್ರೀಯುತ ಗೋಪುರ ಧ್ವಜ ಜಗಳಿಂ ದೇದಿ ತಾನಪ್ರ ಭಾ। 
ಸುರ ಕಾರ್ತಸ್ವರ ಕೋಟಿ ಸತ್ಕಲಶನಿಂ ಕೈ FSR 

ತ ಚಿಕ ದಿವ್ಯ ತೋರಣಗಳಿಂ ಕಂಕೇಳಿಸಾಕಂದ ಸಂ। 
ಭವ ಸತ್ತ 10 ಶೋಣಸಲ್ಲವಲತಾ ನಂಕ್ರಾಂತ ಸತ್ಸೇತುವಿಂ। 
ಪವಣಿಲ್ಲೆಂದೆನಲೊಪ್ಪು ತಿರ್ಸ ನವಮುಕ್ತಾ ಜಾಲಿ[ಜಾಲ]ಂಗಳಿಂ । 
ದಿವಮಂ ಚುಂಬಿಸುತಿರ್ಪ ಹೇಮಕಲಶ ವ್ರಾತಂಗಳಿಂ ರಂಜೆಕುಂಃ೧೧೪ 
ಚೂರ್ಣಿಕೆ। 

ಅಂತು ಚತುರ್ಲೋಪುರ ದ್ವಾರಾಗ್ರಿಮ ಸ್ರದೇಶ ಸಂಕ್ರಾಂತ ಕರ್ಕೇ 
ತನ ದಂಡ ಪರಿಮಂಡಿತ ದೋಧಣಯಮಾನಕೇತು ಸತಾಕ ಹಸ್ತ 
ಸಮಾಹೂತ ಸಮಸ್ತ ವಿಬುಭವಂದಿವೃಂದ ವೃಂದಾರಕ ಜೇಗೀಯ 
ಮಾನ ಕೇರ್ತನಾರಾವ ವಿಸ್ತುತ ಸ ಜ್ವೈತ ಪ್ರವಂಚಮುಂ। ಸೋಮ 
ಸೂರ್ಯ ನೀಧಿಕಾ ಮಧ್ಯವಿರಚಿತ ನಿಚಿತ್ರತರ ಮೇರು-ಶಿಖರ ಸಂಲಗ್ಮ 
ಚಕಚಕಾಯಮಾನ ಶೋಣ-:ತ್ನಮಯ ಕಲಶಭಾಸುರ ಗಭಸ್ತಿ ಚೋ 
ಚ.ಂಬ್ಯಮಾನ ನಾತಿನಿಲಯವ»ಂ। ಮಂತ್ರಿ ಮಾಂಡಲಿಕ ಸಾಮಂತ 
ಸಂದೋಹ ದಂಡಾಕ್ಷ ಪ್ರಭೃತಿ ನಾನಾಗೇಹ ಸಂಬಂಧ ಕಿಂಕಿಣೀಕ್ಷಣ 
ಸರಿರಂಜಿತ ನಿರಂತರಿತ ಮುಕ್ತಾರಾಮುವಿಲಂಬಿತ ಮದನ ಮಾಲಾ 
ಪ್ರಚಯ ಶೋಭಿತಮುಂ। ಪೂಗ ಪುನ್ನಾಗ ಕದಳೀ ಮಂಡಿತ ಸಮಸ್ತ 
ಫಲಪಲ್ಲವ ಪ್ರಕಾರ ಬಂನುರಮುಂ। ಕಪೋತ ಪಾಲಿಕಾ ವಿಶಾಲಚಾಲ 
ನೀಯಮಾನ ದಿವ್ಯಾಗರು ಹಿಂಡ ಧೂಪಧೂಮ ಲೇೇಖಾನಟಿಲ ಪರಿನೆ 
ರಿತ ಕೇಕೆ ತಾಂಡವಾಡಂಬರಮುಂ। ಕುಂಡಾರವಿಂದ ಕೈರವ ಮಲ್ಲಿ 


೪೮ ಶಿವಾನುಭವ 


ಕಾದಿ ನಿಖಿಲ ಸುಷ್ಪಕದೆಂಬ ಸೌರ ಸಮಾಕೃ್ಟ ಪುಷ್ಪಂಧಯ ಸಚ 
ರತರ ಸಾಂದ್ರಮಂದ್ರ ಇ್ವಾನ ಸೌಂದರ್ಯೋಸೇತನುುಂ! ಕುಂಕುಮ ಕ 
ರ್ಪೂ(ರಿ ಚಂದನ ಕಸ್ತೂರಿಕಾನಿ ಪೌಮಲಗ್ರೆನ್ಸ್‌ ಪರಿಕಲಿತ ವಾರಿಧಾರಾ 
ಪ್ರಪೂರ ಪರಿಸಿಕ್ತ ವೀಧಿಕಾರಮ್ಯ ಪ್ರದೇಶಮುಂ। ಪರಿಗೃಹೀಕನವನನ 
ವಸ್ತೂಪಿಕಾ ವ್ಯಾಸ ವೃತ್ತಾಕಾರ ಭಾಭಸ್ಯಮಾನ ಪುಂಜೀಕೃತನೂತ್ನ 
ನವರತ್ನರುಚಿರ ರುಚಿತಮೇಚಕಿತ ಸುಷ್ಕಲಮಲಯಮುವೆ:ನಿಸಿ ಮೆಕಿವ 
ರಾಜಧಾನಿಯ ಮಧ್ಯದೊಳೊಪ್ಪವೆತ್ತ ರಾಜಮಂದಿಗಮುಂ। ನೀಲರತ್ಸ 
ವಿನಿರ್ಮಿತ ವಿಸ್ತೀರ್ಣ ವಿಶ್ವಂ(ಭ;೦ಾತಲ ಪಿಕೇಣ7ನುಕರಂದ ಕಂಜ 
ಕೆಂಜಲ್ಕನರಾಗ ಪುಂಜಿರೋಣಿತ ಸಕಲ ಸ್ರದೇಶಮುಂ। ಹೀರ ತಾರ 
ತುಷಾರ ಪಟೀರ ತಾನಕಾಸ್ರಸರ ವಿಶದ ಗೌರಮರೀಚಿ ಸಂಚಯ ಸಮೇತ 
ಸ್ಫಟಿಕ ಶಿಲಾಸ್ತಂಭ ಸಂಭೃತ ಹಾಟಿಕ ಪಟ್ಲಕೋಬಯ ಪಾರ್ಕ್ಸ್‌ ಸಂ 
ಬಗ್ಗ ಸ್ವಚ್ಛ ಮೌಕ್ತಿಕಾದಿ ಗುಚ್ಛ ಪರಿಶೋಭಿತವ.20 ವಿಚಿಕ್ರಕ ರಚಿತ್ರ 
ಚಿತ್ರಿತ ರಸೋಚಿತ ಭಾವಚಿತ್ರ ವಿಶ್ಲಿಸ್ಟಚತ:ರತೀತಿ ಬಂಧಬಂಧುರ 
ಪ್ರಬಂಧ ಸಂದೋಹೆ ಸಂಒಂಧಬ್ಯೂತಿಕ ಕಾಂತ ಚಂಗ್ರಕಾಂತೋನಸ 
ಲೈಡೂಕ ಭಾಗ ವಿಭ್ರಾಜಿತಮುಂ। ಕುಂದವ,ಂದಾರಕಲ್ಲಾರೆ ವೃಂದ 
ಪರಿಕಲ್ಪಿತ ಮಾಲ್ಯ ಸಂಕುಲಾಕೀರ್ಣ ಕರ್ಕೇತನ ದ್ವಾರ ತೋರಣೋ 
ಭಯತಟ ಘಟತಘಂಟಾ ಜಾಲಪಟುತರ ಕಟುರಟನ ಏವೇದಿತ ಘಟ 
ಕಾದಿ ಸಂಖ್ಯಾವಿಭಾಗಭಾಸುರಮುಂ। ಕರಿತುರಗ ವರಣಥ ಪಂಚಾನನ 
ಪ್ರಮುಖವಿದ್ಧ ಸಂಬದ್ಧ ವಬ್ರ ನೈಡೂಣ್ಯಕೃತ್ತ ಮತ್ತವಾರಣೋನಲಾ 
ಲಿತಮುಂ। ವಿಶಾಲಸಾಲ ಭಂಜಿಕಾ ಸಂಚೆಶಾಖ ವಿದೃತಕಲಧೌತ ಎ 
ದ್ರುತಸಾತ್ತ ಸೆನಿಪೊರ್ಣಸೀರಾಜನಾದಿ ದ್ರಕೈರಂಜಿತನುುಂ ಮಾಣಿಕ್ಯ 
ರತ್ನಖಚಿತ ದೀನಿಕಾಪ್ರಕರಸಂದರ್ಶಿತನೂತನವಿಶೇಷ ರಚನಾ ಕೃತ್ಯ ಮುಂ। 
ಸಂಚೂರ್ಣಿ(ತ) ಪಂಚರತ್ನ ಸಂವಾಸಿತ ನವರಚನಾ ವಿಶೇಷ ಪರಂ 
ಪರಾ ಪರಿಸ್ಫುರಿತ ರಂಗವಲ್ಯುಪಶೋಭಿತ ಚತ್ತರಾಭಿಖಮಮುಂ ಇಂತ 
ತೃಂತ ಸೌಂದರ್ಯಂ ಬಡೆದೊಪ್ಪುವೆತ್ತ ರಾಜ್ಯಗೃಹಾಭ್ಯಂತರೊಳು ಭರ್ಮ 
ನಿರ್ಮಿತ ಸೋಡಶ*ಸ್ತಂಭ ಸಂಲಗ್ನ ಪಟ್ಟಿಕಾ೩ಚತುಷ್ಟಯೋ ಪರಿವಿಂಜ 
ಮಾನ ಸಹಸ್ರದಳ ಕಮಲ ಪರಿರಂಜಿತ ಹೀರಾಶ್ಮಕೂಟಿ ಕೋಟೀರ 
ಕೋಟಿ ಪರಿಘಟ್ಟತ ಪದಾರ್ಥ ಪದ್ಮರಾಗ ಕಲಶವಿಹಸಿತ ವಿಸಂಕಟ 
ಏಿಶರೃನ ಸಮಗ್ರ ಮಂಡಲಮುಂ-- 


ಬಿಳಗಿಯ ಅರಸುಗಳ ವಂಠಾವಳಿ ಸ 


ಮಃ ಸ್ರ॥| 
ಶುಭತಾರಾಯೋಗದಿಂದಂ ಸ್ಫಸತುಲತಿಲಕಂ ಮಾ್ಯಸಿಘೊ್‌ೇ 
[ಸ'ನ್ಸೆದಲ್‌ । 
4 ಹಗ | 47೮ 
ನಭಮಂ ಕಸ್ತೂರಿಕಾದಿ ಪ್ರಮ: ಪರಿಮಲದ್ರವ್ಯ ಸಮ್ಮಿಗ್ರ ಗಂಗಾ। 
ಪ್ರಭೃತಿ ಪ್ರಖ್ಯಾಕ ತೀರ್ಥಂಗಳೊಳನುನಮುದಿಂ ಮುಜ್ಜನಂಗೈದು ಕೈಸೈೈಃ 
[ನಭಿನೀತಂ] ಕಾಮದೇವಂ ಜಗದೆಣಳಿನೆ ಪೆಸಕ್ಸಿಕ್ತು ತಾನೊನ್ಸುತಿರ್ನಂ 
ee 
ಪದೆಕಂನುಂಜೀರಕಂಕು:ಡಲಕಟಿಕಯುಗಂತಾರಹಾರಂಕೆನೀಟಿಂ 
ಖಿ[ಭಿ)ದುಉದ್ಯು ಸ್ವ ರತ್ಛ ಗ್ರಥಿತ ಎರವ. ಹಾಬಾಹು ಪೂರಂಗಳಿಂ ಸಂ। 
ಸದಮಂ ಕಣ್ಣೀನ ನಾನಾವಮುಣಿ ವಿರಚಿತ ಸದಣ್ಭ5ಣಂ ತತ್ತದೆಂಗಾ। 
ಸ್ಪದದಿಂದೊನಿತ್ತ ತಾನೆಂಸೆನೆ ನೃರವರನಂ ಬಣ್ಣಿ ಸಲ್ಪ ಲ್ಲನಾಮಂ ॥೧೧೬॥ 
ಕಂದ॥ 
ವನಿಶಾಕುಲತಿಲಕೆಯ[ರಂ 
[೨]ನುನಯದಿಂ ಮ[ಜ್ವ]ನ[೦ಗ)ಳೆಸಗಿವ ಬಳಿಕಂ | 
ಕನಕಮಣಿ ಭೂಷಣ 
ಘನತರವೆಸೆ ಸಿಂಗಿರಿಸಿದರತ್ಯುತ್ಸವದಿಂ ॥೧7೭॥ 
ವಾರ್ಧಿಕ॥ 
ಕೋಣೀಶ್ವರಂ ಮಂಟಿಸಾಲಯ ಕೆ ಬಂಮ ವರಃ 
ಏಣಶೋಚನದ ಕಾಂತಾಮಣಿಗಸ,5ರಂ | 
ಪಾಣಿಗ್ರಹಂ ಬೆತ್ತು ಶುಭಮುಹೂರ್ತದೊಳು ಕಲ್ಯಾಣ ಮಂಟನದಿ 
ಕುಳಿತು | 
ರಾಣಿಯರು ಸಹಿತಿಲ್ಲಿ ಧವಲ ಶೋಭನಗಳಂ । 
ಜಾಣತದಿಂ ಕೇಳಿ ಪರಕೆಯಂ ಕೃಕೊಂಡು | 
ಮಾಣಿಕ್ಯದಾರತಿಯ ನೆತ್ತಿ ಸೇಸೆಯ ತಳಿದು ಯಿರುತಿರಲ್ಯನಿತಕೊಳಗೆ 
॥೧೨೮॥ 


ವಚನ! 

ತದನಂತರೆಂ ಸಮಸ್ತ ಮಂತ್ರಿ ಮಾಂಡಲಿಕ ಪ್ರಭೃತಿ ವಿಪ್ರವಂದಿ 
ಇನಾ ನಃಡಜನರೆಲ್ಲಂ ವಿಚಿತ್ರ ತರವಸ್ತು ವಾಹಂಗಳಂಜೀನೀ ಜೀನಾಂ 
ಬರ ವ್ರ್ರಂಗಳ ಮುಡುಗೊರೆಯಿತ್ತು ಮನ್ನಿಸಿ ಭೂರಿದಾನ ಭೋಜ 


ಶಂ ಶಿನಾನುಭವ 


ನಾದಿ ವಿದಿಖಿಂ ಕೀರ್ತಿ ಗಂಧ ನಲ ,ನಿ ಕರರ ವೀಟ್ಮಂಗಳನಿತ್ತು 
ಮನ್ನಿಸಿ ಜತುರ್ಥ ದಿವಸದಲ್ಲಿ ನಾಗವ£ೀ ವಿನಭಿಾನಮಂ ನಿರ್ವರ್ತಿಸ 
ಸುಖಸಂ*ಪಾ ವಿಸೋದನಿಂ ರೌಸ್ನರೋ ಪ್ರತಿರಣಣನಂ ಮಾಡುತ್ತಿ 
ರಲು, ಅಸಮಯಡೊಳ್ಳೆನ್ನೆಳಾಜಿಯ ವರು ಪುಪ್ಪಿತೆಯರಾಗಿ ಚತುರ್ಥ 
ಸ್ನಾನಾನಂತರಂ ಕೈಗೆಯ್ದು ಪತಿಯ ಸೊಳೆ ,ದಿ ಮದನ ಕೇಳೀ ವಿಲೋ 
ಲರಾಗಿದು” ಗಭರ್ಭೋತ್ಸಸುಯಾಗಿ ನವಮಾಸ ದಂತ್ಯದೊಲ್ಪತ್ತುತ್ರನಂ 
ಶುಭ ಮುಕೂದದಿಂ ಪಡೆದು 27ಲ ಕೇಳೀ ವಿನೋದಮಂ ಲಾಲಿಸಿ 
ನೀರಭವೈ ನ:ಯಕರೆಂಬ ಪೆಸರಿಂ ಕರೆದು ಸ:ಖದಿಂದಿರುತ್ತಿರಲು, 
ಅಂತಾ ವೀರಭ್ರ ನ:ಯಕರು ಫ್ಭಿಶವವ ಹಿಂತಿಟ್ಟಿ ಸಕಲ ವಿದ್ಯಾ 
ಪ್ರವೀಣರಾಗಿ ಸೋಡಶ ಪ್ರಯ ಭರಿತರಾಗಿ ಸುಖದಿಂದಿರಲನಂತರಂ 
ನಿಜನತಿಯ ಸಣಳ್ಗೆ ಬಂದು ರತಿಸುಖ ಸಮುದ್ರದೊಳೋಲಾಡಿ ನಿದ್ರಾ 
ಮುದ್ರಿತೆ ಯಾಗಿ ಯಾನು ತ್ರಯ ವಿರಾಮದೊಳ್‌ ಶುಭ ಸ್ವಸ್ನದಿಂದೆ 
ಚ್ಛತ್ತು ನಿತ್ಯ ನೈಸುತ್ತಿಕಾದಿ ಕ್ರಿಯೆಯಂ ತೀರ್ಜಿಸೀನ ಮಾಸ ಮಯ 
ದೊಳ್‌ ಗರ್ಭಚಿನ್ನಂ ತಲೆದೋರಿ ನವಮಾಸಾಂತ್ಯದೊಳ್ಳುಪುತ್ರಿಯಂ 
ಸಡೆದು, ವೀರಮ್ಮಾಜಿಯರೆಂದು ಪೆಸರಿಟ್ಟ ಸಲಹುತಂ, ತದನಂತರ 
ದೊಳ್‌ದ್ವಿತಿ ಯ ಕುಮಾರಿಚನ್ನಮ್ಮಾಜಿಯಂ ಪಡೆದು ಸುಖದಿಂದಿರುತಿ 
ರಲುನಾಸಮಸಖ: ಸ್ಥ ಫೀಲುಂಜೆಸೂು ಪುತ್ರನಾತ್ಸಖ್ಯದಿಂ ಚಿಂತಿಸಿನ 
ಳದೆಂತೆನೆ (೧೨೦ 


೨ 


ಕಂದ॥ 

ನಂನನ ಮಧು ಮೂಕಂದನ। 

ವೃಂದಾರಕ ನೈಂದ ವಂದ್ಯ ಶಿವವಿನುತಿ ಸಮೂ॥ 

ನಂದಿತ ಗುಣನುಣಿಭೂಷಣ। 

ನೆಂದಾದನನೆಂದು ಕಾಂತೆ ಚಿಂತಿಸುತಿರ್ಸ್ಗಳ್‌ ೧೨೧೬ 
ಕಂದ ಕುಂದಿದಳು ನೆರಿಗೆ] 

ಳ್ಳೊಂದಿದಳ್‌ ತರುಣಿನೀಲಾಂಬಿಕೆಯಿಂ/ಿ 

ತೆಂದು ನುಡಿನುಡಿಯೇ ಸಖಿಯರ್‌ಃ। 

ಬಂದಂ ತಾಂ ನೃಪತಿ ಸೋವ:ಶೇಖರನಾಗಳ್‌ ॥೧೨೨॥ 


ಬಿಳಗಿಯ ಅರಸುಗಳ ದಂಶ-ದ). 3೧ 


ಇಂನಿಂತ: ಚೆಂ ಸಳ್ಳುನ; 
ದಿಂದಂ ಭೂಪಾಲರತ್ತ ಕೇಳದ ನೊಲವಿಂ॥ 
ಕುದಂದದ್ಯತಿ ಹಸರನ 
ಲಿಂದೀವರ ನೆಃತ್ರೆ ಮೌನನಂ ಕೃಕೊಂಡಳ" ೧೨೩, 


೫ 
ಪುತ್ರ [ನ] ದೋಹೆ್‌ವೆಂಬುದು। 
ಗಾತ್ರಮ ನಾನಂಸಿತೆಂನು ಶೈಕೃಕ್ರಿಯೆ,ಯಂ| 


ಕಾಕ ರಿಖಾಮಣಿ ವರ್ತಿಸಿ 


ಎ 

ಸುತ್ತಿಸಿದಳ್ಮ ನದ ಪರಿಯ ನಿಜವಲ್ಲಭನೊಳಿ್‌ ;೧೨೪॥ 
ವ್ಗದು ಮಧೆ.ರ ವಚನರಚನೆಯ | 

ಚವ:ರಿಂದೆಂ ಸುದ 


ದು ಫೂಗ್ಸ ಸಂತತಂ | 
ದೆ 


೨ 
ಲ 
ಪ್ಪು್ನು ತಾನೆಂದಿಂತ: ನುಡಿನು ಮನ್ನಿಸಿ ಬಳಿಕಂ ॥೧೨೫॥ 
ಮತ್ತೇಭ: 
ಸರಮೋತ್ಸಾಹೆಸರೆಂ ಸರಾಸ್ಪದ ಮೆನಿಪ್ಸೀಕ್ಸಸ್ರ ಸಂ ತಾನವಮಂ। 


ಹರಸುತ್ತಂ ವರನೀರಭದ್ರ ನೊಲಿದಿೀವಂ ತಾನೆಕಾರುಣ್ಯದಿಂ । 
ಚರಣದ್ವಂದ್ರವ ಪೂಜೆಗೈನೆವೆನುತಂ ತತ್ಪೊಜನಾದ್ರವ್ಯಮುಂ ॥ 
ಬೆರಸೈಸೂಂಗೆ ಪೋಗಿ ಪೂಜಿಸಿದರಂತಾ ರಾಜನ:ಂ ರಾಜ್ಞಿ ಯುಂ ॥೧೨೬1॥ 
ಕಂದ! 

ಕೆಂಡದೊಳರ್ಚನೆಯುಮನು | 
ದ್ವಂಡರ್ತಾವೆಸಗಿ ಬಳಿಕ ದೇವರ ದೇವಂ | 
ಖಂಡೇಂದು ಶೇಖರ [ನ] ಸುತ । 
ಗಂಡರಗಂಡ ಪ್ರಚಂಡನಂ ಸೂಜಿಸಿನರ್‌ ॥೨೨೩॥ 


ಮಣಿ ಮಾಲಾದ್ಯಾಭರಣವ। 
ಗಣನೆಯದಿಲ್ಲೆಂಬ ತೆರದಿದೇವಂ ಗಿತ್ತುಂ ॥ 
ಫಣಿಮಂ [ಡಲ] ಮಂಡನನಂ। 
ಗುಣನಿಧಿಗಳ್ಸೂಜಿಸಲೈ ವರಗಳ ನಿತ್ತಂ |೧೨೮॥ 


ಶಾ ಶಿವಾನುಭವ 


ಮತ್ತೇಭ॥ 
2ನಯಂ ತಾನೆ ಮಗಸ್ತನೆಂದು ಮನಡೊಳ್ತಂತೋಷಿಸುತ್ತಾ ಗಳಾ। 
ಜನನಾಥೋಶ್ತಮ ಸೋಮಶೇಖರನು ಮೂನೀಲಾಂಬಿಕಾಡೇವಿಯಂಃ। 
ವಿನುತ ತ್ರೀಯುತ ಸಂತರಂದಳೆದು ತೂರ್ಯಧ್ವಾನ ಭೇರೀರವಂ। 
ಘನ ಮೂರ್ಗಾಂಬರ ಮೈಸ ಪೊಕ್ಕರೊಲವಿಂದಾ ರಾಜಸದ್ಗೇಹಮಂ೧೨೯॥ 
ಕಂದ; 
ಸುಬಸಂಕಥಾ ವಿನೋದ 
ಸಖಸಖಿಯರ್ಲೂಡಿ ರಾಜ್ಯವ:ಂ ಪಾಲಿಸುತಂ,; 
ನಿಖಿಲ ಜಗವಿನುತ ನೃಸನಿರೆ। 
ಸಖಿಯರೊಳ:ಡನಿರ೯ ಸತಿಮುಪುಸ್ಟಿತೆಯಾದಳ ೧೩೦; 
ಮಾಣಿ ಕೃದಲಂ ಕಾರಮಃ। 
ನೇಣೂರೈದಿ ತೊಡಿಸಿ ಶೋಣಾಂಒರಮಂ ॥ 
ಪಾಣೆಗೆ ವಿದ್ಯಮ ಲತಿಕೆಯ । [ 
ಕಾಣಿಕೆಯಂ ಕೊಟ್ಟರೊಸೆದು ನೃಪಸಕಿ ಗಾಗಳ್‌ 1೧೩೧: 
ಅಂತುದಿನತ್ರಯಮಿರ್ದುನಿ। 
ಗಂತರದಿಂ ಸ್ನಾನಗೈದು [ತುರ್ಕ] ದದಿನದೊಳ” ॥ 
ಕಾಂತೆಗೆ ಮಜ್ಜನ ವೆಸಗಿದ । 
ರೆಂತೆನೆ ಸದ್ಗಂಧವಿಶ್ರತೀರ್ಥೊದಕದಿಂ ೧೩॥ 
ಇಂಗಡಲಕುವರಿಯಂಗದ | 
ಭಂಗಿಯನನುಕರಿಪ ರಾಜ ಪಸ್ನಿಗೆ ಮುದಮಂ ॥ 
ಸಂಗೊಳಿಪ ನವ್ಯತರದೇ । 
ಮಾಂಗದ ವಸ್ತುಗಳೊಳಂಗದಟ್ಟ ಮನಿಟ್ಟರ್‌ ॥೧೩೩॥ 
ಮತ್ತೀಭೆ 
ನವರತ್ನಾಂಕಿತ ಭೂಷಣೋನ್ನತ ನಿಕೇತಕ್ಕೈದಿಕಾಂತಾ ಜನಂ! 
ವಿವಿಭೋತ್ತುಂಗಸುಮೌಕ್ಷಿ ಕಾಭರಣ ಮಂದೇವಾಂಗ ಚೇಲಂಗೆಳೆಂ। 
ಪನಿಮುದ್ರಾಂಕ ಪವಿತ್ರ ದುಂಗುರಗಳಂ ತಂದಿತ್ತು ಕೈಗೆಯ್ದು ಭೂ। 
ಧವ ಸತ್ಕಾಂತೆಯ ಗಂಧ ಪುಷ್ಪ ಚಯದಿಂ ಶೃಂಗಾರಮಂ ಮಾಡಿದರ" 


